


ಮಠ, ಬೆಂಗಳೂರು 


ರಾಮಕೃಷ್ಣ 





ಶ್ರೀವಿಷ್ಣುಪುರಾಣಮ್‌ 


(ಪ್ರಥಮ, ದ್ವಿತೀಯ, ತೃತೀಯಾಂಶಗಳು) 


ಸಂಪುಟ - 1 
A ನಸ 
AN 
ಅನುವಾದಕರು 


ವಿದ್ದಾನ್‌ ಎನ್‌. ರಂಗನಾಥಶರ್ಮಾ 


ರಾಮಕೃಷ್ಣ ಮಠ 
ಬೆಂಗಳೂರು 


Sri Visnu Purianam—Volume-1 

Prathama, Dvitiya and Tritiya AmsSas in Kannada Script. 
Translated by Vidwan N. Ranganatha Sharma. 

Published by Swami Harshananda, President, 
Ramakrishna Math, Bangalore - 560 019. 

Phone : 2661 6161, 2661 6060 

E-mail : bookstall@rkmathbangalore.org 


Pp. xliv + 636 Price: Rs. 180/- 
Third Edition: October 2011 


All rights reserved by the publisher. 
ಎಲ್ಲ ಹಕ್ಕುಗಳೂ ಪ್ರಕಾಶಕರಿಗೆ ಸೇರಿವೆ. 


ಮೊದಲನೆಯ ಮುದ್ರಣ : ಜುಲೈ 1986; 5000 ಪ್ರತಿಗಳು 
ಎರಡನೆಯ ಮುದ್ರಣ : ಜೂನ್‌ 2004; 2000 ಪ್ರತಿಗಳು 
ಮೂರನೆಯ ಮುದ್ರಣ : ಅಕ್ಟೋಬರ್‌ 2011; 2000 ಪ್ರತಿಗಳು 


ಬೆಲೆ: ರೂ. 180/- 


ಮುದ್ರಕರು: 

ಬಿ. ಎನ್‌. ನಟರಾಜ್‌ 

ಶ್ರೀ ನಿತ್ಯಾನಂದ ಪ್ರಿಂಟರ್ಸ್‌ 

# 46, 4ನೇ ಅಡ್ಡರಸ್ತೆ, ಅಶೋಕನಗರ 
ಬನಶಂಕರಿ 1ನೇ ಹಂತ, ಬೆಂಗಳೂರು 50. 
© 2242 6027 


ಪ್ರಥಮ ಮುದ್ರಣದ ಪ್ರಕಾಶಕರ ನುಡಿ 


ಅಮೂಲ್ಯವಾದ ಮಾನವಶರೀರವನ್ನು ದೇವರು ಕೃಪೆಯಿಂದ 
ಕರುಣಿಸಿದ್ದಾನೆ. ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಮಾಡಿ 
ಕೊಳ್ಳುವುದು ನಮ್ಮ ಕರ್ತವ್ಯ. ಪ್ರಾಣಿ, ಪಕ್ಷಿ ಮುಂತಾದವುಗಳಿಗೆ ಆಹಾರ 
ನಿದ್ರಾದಿಗಳು ಮಾತ್ರವೇ ಸಾಧ್ಯ. ಕೋಲನ್ನು ಹಿಡಿದ ಕೈಯನ್ನು ಕಂಡರೆ 
ಓಡಿಹೋಗಬೇಕು ಎನ್ನುವುದು, ಮತ್ತು ತಾನು ತಿನ್ನುವ ಹಸುರುಹುಲ್ಲನ್ನು 
ಯಾರಾದರೂ ಕೈಯಲ್ಲಿ ಹಿಡಿದಿದ್ದರೆ ಅವರ ಬಳಿಗೆ ಸಾಗಿ ಅದನ್ನು ತಿನ್ನ 
ಬೇಕು ಎನ್ನುವುದು ಮಾತ್ರ ಪ್ರಾಣಿಗಳಿಗೆ ತಿಳಿದಿದೆ. ಮಾನವನು ಹಾಗಲ್ಲ. 
ಅವನಿಗೆ ವಿವೇಚನಾ ಶಕ್ತಿ ಇದೆ. ದೇವರು ಕೊಟ್ಟಿರುವ ಬುದ್ದಿಯಿಂದ 
ಮೋಕ್ಸಾನಂದವನ್ನು ಸಾಧಿಸಿಕೊಳ್ಳಬಲ್ಲ ಅರ್ಹತೆ ಅವನಿಗಿದೆ. ಪಾತಾಳ 
ಕ್ಕಾದರೂ ಇಳಿಯಬಹುದು ಅಥವಾ ಮೋಕ್ಷಸಾಧಕನಾಗಬಹುದು; 
ಎಲ್ಲವೂ ಅವನ ಬುದ್ದಿಯ ಗಮನದ ಮೇಲೆ ಇದೆ. ದೇಹವು ಒಂದು 
ದೋಣಯಂತೆ. ಇದನ್ನು ಸಂಪಾದಿಸುವುದಕ್ಕೆ ಎಷ್ಟೋ ಖರ್ಚಾಗಿದೆ. 
ಮತ್ತೊಂದು ದೊರೆಯುವುದೆಂಬ ನಂಬಿಕೆ ಇಲ್ಲ. ದುಃಖವೆಂಬ 
ಮಹಾಸಾಗರವನ್ನು ದಾಟುವುದಕ್ಕೆ ಈ ದೋಣಿಯನ್ನು ಸಂಪಾದಿಸಿದೆವು. 
ಇದು ಕೊನೆಯವರೆಗೂ ಇರುವುದೆಂಬ ನಂಬಿಕೆ ಇಲ್ಲ. ಮಧ್ಯೆ ಛಿದ್ರವಾಗಿ 
ಮುಳುಗಿ ಹೋಗಬಹುದು. ಇದು ಛಿದ್ರವಾಗುವುದರೊಳಗಾಗಿ ದುಃಖ 
ಸಾಗರವನ್ನು ದಾಟಲು ಸರ್ವಪ್ರಯತ್ನವನ್ನೂ ಮಾಡಬೇಕು. “ಭವಸುಖೇ 
ದೋಹೋತನುಸಂಧೀಯತಾ'”' ಸಂಸಾರದ ಸುಖದಲ್ಲಿ ದೋಷಗಳನ್ನು 
ಕಂಡುಕೊಂಡು ವೈರಾಗ್ಯವನ್ನು ಪಡೆಯಬೇಕು. ವಿಚಾರಮಾಡುವುದರಿಂದ 
ವೈರಾಗ್ಯ ಬರುತ್ತದೆ. ಕಾಮಕಾಂಚನ ಎರಡೂ ಅನಿತ್ಯವೇ, ಶಾಶ್ವತವಲ್ಲ. 
ದೇವರೊಬ್ಬನೇ ಸತ್ಯ. ಹಣದಿಂದ ಏನು ಪ್ರಯೋಜನ? ನಮಗೆ ಆಹಾರ, 
ಬಟ್ಟೆ ಮತ್ತು ವಾಸಮಾಡಲು ಮನೆ ಇವುಗಳು ಮಾತ್ರ ದೊರೆಯುತ್ತವೆ; 
ಹಣದಿಂದ ದೇವರನ್ನು ನೋಡಲಾಗುವುದಿಲ್ಲ; ಕೇವಲ ಹಣವೇ 
ಜೀವನದ ಉದ್ದೇಶವಲ್ಲ--ಇದೇ ವಿಚಾರ. ಹಾಗೆಯೇ ಶರೀರದ 
ಸೌಂದರ್ಯದಲ್ಲಿ ಏನಿದೆ? ಎಷ್ಟೇ ಸುಂದರ ಶರೀರವಾದರೂ ಮಾಂಸ, 


1V 

ರಕ್ತ, ಚರ್ಮ, ಮೂಳೆ, ಕೊಬ್ಬು, ಇತ್ಯಾದಿಗಳಿಂದ ಕೂಡಿರುತ್ತದೆ. 
ಯಾವುದು ನಿತ್ಯ, ಸತ್ಯ, ಒಳಿತು, ಯಾವುದು ಅನಿತ್ಯ, ಅನೃತ, ಕೆಟ್ಟದು 
ಎಂದು ವಿಶ್ಲೇಷಿಸುವುದೇ ವಿವೇಕ. ವಿಚಾರದಿಂದ ಸಂಸಾರದ ನಿಸ್ಸಾರತೆ, 
ಭೀಷಣತೆ ನಮಗೆ ಮನದಟ್ಟಾಗುತ್ತದೆ. ವಿವೇಕ ಮತ್ತು ವೈರಾಗ್ಯ, ರಥದ 
ಎರಡು ಗಾಲಿಗಳಂತೆ ಮನುಷ್ಯನ ಆಧ್ಯಾತ್ಮಿಕ ಬದುಕಿಗೆ ಆವಶ್ಯಕ 
ವಾದವುಗಳು. 

ಸಂಸಾರದುಃಖವು ಕಾರ್ಗತ್ತಲೆಯಿದ್ದಂತೆ. ದೀಪದ ಬೆಳಕಿನಿಂದ ಆ 
ಕತ್ತಲೆಯನ್ನು ಹೋಗಲಾಡಿಸಬೇಕು. ಅಂತಹ ದೀಪವನ್ನು ಪರಮಾತನು 
ಮಾತ್ರ ನಮಗೆ ಒದಗಿಸಬಲ್ಲ. ಅವನಲ್ಲಿ ಶರಣಾಗಬೇಕು. ಅವನ ಲೀಲಾ 
ಕಥನವನ್ನು ಶ್ರವಣಮಾಡಬೇಕು. ಭಕ್ತಿಯಿಂದ ಭಜಿಸಬೇಕು. ಅರ್ಚಿಸ 
ಬೇಕು. ಮಯ್ಕೇವ ಮನ ಆಧತ್ಚ್ವ ಎಂದು ಶ್ರೀಕೃಷ್ಣಪರಮಾತ್ಮ ನಮಗೆ 
ಮಾರ್ಗವನ್ನು ತೋರಿಸಿದ್ದಾನೆ. ನಮ್ಮ ಮನಸ್ಸನ್ನು ಭಗವಂತನಿಗೆ ಅರ್ಪಣ 
ಮಾಡಿಕೊಂಡರೆ ಅವನು ನಮಗೆ ಜ್ಞಾನದೀಪವನ್ನು ಕರುಣಸುತ್ತಾನೆ: 


ತೇಷಾಮೇವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಃ! 
ನಾಶಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತಾ ॥ 


“ಅವರಿಗೆ ಅನುಕಂಪೆಯನ್ನು ತೋರಿಸಬೇಕೆಂದು ನಾನು ಅವರ ಬುದ್ದಿ 
ಯಲ್ಲ ನೆಲಸಿ, ಪ್ರಕಾಶಿಸುತ್ತಿರುವ ಜ್ಞಾನದೀಪದಿಂದ ಅಜ್ಞಾನಜನಿತವಾದ 
ತಮಸ್ಸನ್ನು ನಾಶಮಾಡುತ್ತೇನೆ.'' ದೀಪವನ್ನು ಹಚ್ಚಿದಾಗ ಅದು ಎರಡು 
ಕೆಲಸ ಮಾಡುವುದು. ಕತ್ತಲೆಯನ್ನು ನಿವಾರಿಸುವುದು ಮತ್ತು ಅದುವರೆಗೆ 
ಕಾಣದೆ ಇದ್ದಂತಹ ವಸ್ತುಗಳು ಕಾಣಬರುವಂತೆಯೂ ಮಾಡುವುದು. 
ಅಂದಮೇಲೆ ಜ್ಞಾನದೀಪವು ಅಜ್ಞಾನದ ಕತ್ತಲೆಯನ್ನು ದೂರಮಾಡಿ 
ಆನಂದಕ್ಕೆ ದಾರಿ ತೋರುವುದು. ಅಷ್ಟು ಮಾತ್ರವಲ್ಲ. ನಾವು 
ಪ್ರತಿಯೊಬ್ಬರೂ ಪರಬ್ರಹಸ್ವ್ತರೂಪ ಎಂಬ ಹೊಸ ಅನುಭವವನ್ನು ನಮಗೆ 
ಒದಗಿಸುವುದು. ಇದನ್ನೇ ಬ್ರಹ್ಮಾನುಭವ ಎನ್ನುತ್ತೇವೆ. 

ಆಧ್ಯಾತ್ಮಿಕ ಜೀವನದಲ್ಲಿ ಮುನ್ನಡೆಯುವವರಿಗೆ ಶ್ರೀಮದ್‌ ವಿಷ್ಣು 
ಪುರಾಣವು ಅಂತಹ ಜ್ಞಾನದೀಪವಾಗಿದೆ. ಈ ಪುರಾಣರತ್ನದಲ್ಲಿ ಸರ್ಗ, 
ವಿಸರ್ಗ, ವೃತ್ತಿ, ರಕ್ಷೆ, ಮನ್ವಂತರ, ವಂಶ, ವಂಶಾನುಚರಿತ, ಸಂಸ್ಥೆ, 


V 


ಹೇತು ಮತ್ತು ಅಪಾಶ್ರಯವೆಂದು ಹತ್ತು ಅಂಗಗಳಿವೆ. ಆದುದರಿಂದ 
ಇದನ್ನು ಮಹಾಪುರಾಣವೆಂದು ಕರೆಯಲಾಗಿದೆ. ವೇದವು ಜ್ಞಾನಭಂಡಾರ. 
ಅದರ ಅರ್ಥಗಳನ್ನು ಪ್ರಕಾಶಪಡಿಸುವುದೇ ಇತಿಹಾಸ, ಪುರಾಣಗಳ 
ಕೆಲಸ. ವೇದೋsಖಲಂ ಧರ್ಮಮೂಲಮ್‌ ಎಂದು ಮಹರ್ಷಿಗಳು 
ಹೇಳಿದ್ದಾರೆ. ಸ್ಮೃತಿ ಇತಿಹಾಸ ಪುರಾಣಗಳು ವೇದಗಳಿಗೆ ವ್ಯಾಖ್ಯಾನ 
ವಾಗಿರುತ್ತವೆ. ಪುರಾಣಗಳ ಮಧ್ಯೆ ಎಷ್ಟುಪುರಾಣಕ್ಕೆ ಉನ್ನತ ಸ್ಥಾನವಿದೆ. 
ಸರ್ವಧರ್ಮಗಳ ವ್ಯವಸ್ಥೆಗೆ ಇದು ಪರಿಪೂರ್ಣವಾಗಿದೆ. ಶ್ರೀಪರಾಶರ 
ಮಹರ್ಷಿಪ್ರಣೀತ ಶ್ರೀವಿಷ್ಣುಪುರಾಣವು ಆರು ಸಾತ್ತ್ವಿಕ ಪುರಾಣಗಳಲ್ಲಿ 
ಮೊದಲನೆಯದಾಗಿದೆ. ಇದರಲ್ಲಿ ಭರತಖಂಡವನ್ನು ಆಳಿದ ರಾಜರ 
ವಂಶ, ಲೋಕಸೃಷ್ಟಿ, ಯುಗವಿಭಾಗಗಳು, ಭೌಗೋಲಿಕ ವಿಷಯಗಳು, 
ತೀರ್ಥಗಳ ಮಾಹಾತ್ಮ್ಯೆ, ದೇವಕ್ಷೇತ್ರಗಳ ಮಾಹಾತ್ಮ್ಯೆ ಮುಂತಾದ 
ವಿಷಯಗಳ ವಿವರಣೆ ವಿಪುಲವಾಗಿವೆ. ಅನೇಕ ನೀತಿಬೋಧಕ ಪ್ರಸಂಗ 
ಗಳೂ ಇವೆ. ಮುಖ್ಯವಾಗಿ ಸಾಧಕರ ಭಕ್ತಿಯನ್ನೂ ಜ್ಞಾನವನ್ನೂ ಅಭಿವೃದ್ದಿ 
ಗೊಳಿಸುತ್ತದೆ. 

ಈ ಗ್ರಂಥದಲ್ಲಿ ಆರು ಅಂಶಗಳೂ 126 ಅಧ್ಯಾಯಗಳೂ ಇವೆ. 
ಮೊದಲನೆಯ ಅಂಶದಲ್ಲಿ ಸೃಷ್ಟಿವರ್ಣನೆ, ಧ್ರುವಚರಿತ್ರೆ, ಪ್ರಹ್ಲಾದ 
ಚರಿತ್ರೆಗಳೂ, ಎರಡನೆಯ ಅಂಶದಲ್ಲಿ ಭೂಗೋಳದ ಸಾಂಗೋಪಾಂಗ 
ವರ್ಣನೆಯೂ, ಮೂರನೆಯ ಅಂಶದಲ್ಲಿ ಆಯಾ ಆಶ್ರಮಗಳ ಕರ್ತವ್ಯ 
ವಿಚಾರವೂ ವೇದಶಾಖೆಗಳ ವರ್ಣನೆಯೂ, ನಾಲ್ಕನೆಯ ಅಂಶದಲ್ಲಿ 
ಸೋಮವಂಶದ ಯಯಾತಿ, ಯದು, ಪುರು ಮೊದಲಾದವರ ಇತಿಹಾಸ 
ಕಥನವೂ, ಐದನೆಯ ಅಂಶದಲ್ಲಿ ವಿಸ್ತಾರವಾಗಿ ಶ್ರೀಕೃಷ್ಣನ ಚರಿತ್ರೆಯೂ, 
ಆರನೆಯ ಅಂಶದಲ್ಲಿ ಪ್ರಳಯಸ್ವರೂಪ ಮತ್ತು ಭಕ್ತಿಯ ಸ್ವರೂಪಗಳೂ 
ವಿವರಿಸಲ್ಪಟ್ಟಿವೆ. ಶ್ರೀಮದ್ವಿಷ್ಟುಪುರಾಣವು. ಸಂಕ್ಷೇಪಭಾಗವತವೆಂದು 
ಪ್ರಸಿದ್ಧಿಯಾಗಿದೆ. ಇದು ಪ್ರಮಾಣದಲ್ಲಿ ಚಿಕ್ಕದಾದರೂ ಪ್ರಭಾವದಲ್ಲಿ 
ದೊಡ್ಡದು. ಸಾಹಿತ್ಯದೃಷ್ಟಿಯಿಂದ ಈ ಪುರಾಣವು ಅತ್ಯಂತ ಸುಂದರವೂ 
ಸರಸವೂ ರಮಣೀಯವೂ ಆಗಿದೆ. ಅಂಗಾಂಗಿಭಾವದಿಂದ ಜ್ಞಾನಭಕ್ತಿಗಳ 
ಸಮನ್ವಯ ಬಹಳ ಚೆನ್ನಾಗಿ ನಿರೂಪಿಸಲ್ಪಟ್ಟಿದೆ. ಸರಳವಾದ ಭಾಷೆ, 
ಉನ್ನತವಾದ ಭಾವ ಈ ಪುರಾಣದ ವೈಶಿಷ್ಟ ತ“ 


Vi 


ಇಂತಹ ಅಮೋಘ ಗ್ರಂಥವನ್ನು ಸುಪ್ರಸಿದ್ಧ ವಿದ್ವಾಂಸರಾದ 
ಶ್ರೀಮಾನ್‌ ಎನ್‌. ರಂಗನಾಥಶರ್ಮಾ ಅವರು ಸುಂದರವಾಗಿ ಕನ್ನಡಕ್ಕೆ 
ಅನುವಾದಿಸಿದ್ದಾರೆ. ಶ್ರೀ ಡಿ. ವಿ. ಜಿ. ಯವರು ಶ್ರೀಮದ್ರಾಮಾಯಣದ 
ಮುನ್ನುಡಿಯಲ್ಲಿ ಬರೆದಿರುವಂತೆ ಶ್ರೀ ರಂಗನಾಥಶರ್ಮಾ ಅವರ ವಾಕ್‌ 
ಪ್ರವಾಹದಲ್ಲಿ ಸಹಜತೆ, ಲಾಲಿತ್ಯ, ವೈಶದ್ಯ, ಗಾಂಭೀರ್ಯ, ಓಜಸ್ಸು ಈ 
ಗುಣಗಳು ಪ್ರಕಾಶಮಾನವಾಗಿವೆ. “ಅವರ ಮುಖ್ಯದೃಷ್ಟಿ ಅರ್ಥಪುಷ್ಟಿ, 
ರಸಪುಷ್ಟಿಯ ಕಡೆ” ಎಂದು ಪ್ರಶಂಸಿಸಿದ್ದಾರೆ. ಶ್ರೀರಂಗನಾಥಶರ್ಮಾ 
ಅವರು ತಮ್ಮ ಭಗವದನುಗೃಹೀತವಾದ ಲೇಖನಿಯಿಂದ ಇಂಥ ಒಳ್ಳೆಯ 
ಕನ್ನಡ ವಚನಸಾಹಿತ್ಯವನ್ನು ನಮ್ಮ ವಾಚಕರಿಗೆ ಒದಗಿಸಿಕೊಟ್ಟಿರುವುದಕ್ಕಾಗಿ 
ಅವರನ್ನು ಅಭಿನಂದಿಸುತ್ತೇವೆ. 


ಸ್ವಾಮಿ ಚಿದಾನಂದ 
ಅಧ್ಯಕ್ಷರು 
ಶ್ರೀರಾಮಕೃಷ್ಣಾಶ್ರಮ 
ಬೆಂಗಳೂರು 


ಉಪೋದ್ಭಾತ 


ನಮ್ಮ ಭಾರತೀಯಸಾಹಿತ್ಯದಲ್ಲಿ ಪುರಾಣಗಳು ಒಂದು ಮಹತ್ವದ 
ಸ್ಥಾನವನ್ನು ಪಡೆದುಕೊಂಡಿವೆ. ಇವುಗಳ ಗುರಿ ಧರ್ಮ, ದರ್ಶನ ಮತ್ತು 
ಲೋಕನೀತಿಗಳು. ಇವುಗಳ ಬೋಧೆಯನ್ನು ಪ್ರಧಾನವಾಗಿರಿಸಿಕೊಂಡು 
ದೈವಭಕ್ತಿ, ಕ್ಷೇತ್ರ ತೀರ್ಥಾದಿಗಳ ಮಹಿಮೆ, ಸೃಷ್ಟಿ, ಪ್ರಳಯಗಳ ವಿಚಾರ, 
ಪರಂಪರೆಯಿಂದ ಬಂದ ಮನುವಂಶೀಯರಾಜರ ಮತ್ತು ಖಷಿಗಳ 
ಚರಿತ್ರೆ--ಇವನ್ನು ನಿರೂಪಿಸುವುದು ಪುರಾಣಗಳ ಉದ್ದೇಶವಾಗಿದೆ. ಈ 
ಪುರಾಣಗಳೇ ಇಂದಿನ ಹಿಂದೂ ಧರ್ಮದ ನಾನಾ ಪ್ರಕಾರಗಳಿಗೆ ಆಧಾರ 
ವಾಗಿವೆ. “ಪುರಾ ಭವಂ ಪುರಾಣಮ್‌' ಎಂಬ ವ್ಯತ್ಪತ್ತಿಯಂತೆ ಪುರಾತನ 
ಸಾಹಿತ್ಯವೆಂದು ಶಬ್ದಾರ್ಥವಾಗುತ್ತದೆ. "ಪುರಾಪಿ ನವಂ ಪುರಾಣಮ್‌' 
ಎಂದೂ ಹೇಳುವುದುಂಟು. ಇದರ ಪ್ರಕಾರ ಸನಾತನವೂ ನಿತ್ಯನೂತನವೂ 
ಆದ ಧರ್ಮವನ್ನೂ ದಾರ್ಶನಿಕ ತತ್ತ್ವವನ್ನೂ ನಿರೂಪಿಸುವ ಗ್ರಂಥ 
ಪುರಾಣವೆನಿಸುತ್ತದೆ. ಈ ಎರಡೂ ಅರ್ಥವೂ ಗ್ರಾಹ್ಯವಾದದ್ದೇ ಸರಿ. 
ವೇದದ ಗೂಢಾರ್ಥವನ್ನು ಆಖ್ಯಾನ ಉಪಾಖ್ಯಾನಗಳ ಮೂಲಕ ಸರಳ 
ಗೊಳಿಸಿ ಪ್ರಕಾರಾಂತರದಿಂದ ಪುರಾಣವು ವರ್ಣಿಸುತ್ತದೆ ಎಂದು 
ನಮ್ಮವರು ಹೇಳಿದ್ದಾರೆ 


ಇತಿಹಾಸಪುರಾಣಾಭ್ಮಾಂ ವೇದಂ ಸಮುಪಬೃಂಹಯೇತ್‌ | 
ಬಿಭೇತ್ಮಲ್ಲಶ್ರುತಾದ್‌ ವೇದೋ ಮಾಮಯಂ ಪ್ರಹರೇದಿತಿ ॥ 
ಹದಿನೆಂಟು ಮಹಾಪುರಾಣಗಳು ಪ್ರಖ್ಯಾತವಾಗಿವೆ. ಇವನ್ನು 
ನೆನಪಿಡಲು ಈ ಶ್ಲೋಕ ಸಾಧನವಾಗಿದೆ 
ಮ-ದ್ದಯಂ ಭ-ದ್ದಯಂ ಚೈವ ಬ್ರ-ತ್ರಯಂ ವ-ಚತುಷ್ಟಯಮ್‌ | 
ಅ-ನಾ-ಪ-ಲಿಂ-ಗ-ಕೂ-ಸ್ಕಾನಿ ಪುರಾಣಾನಿ ಪ್ರಚಕ್ಷತೇ ॥ 
ಮತ್ಸ್ಯ, ಮಾರ್ಕಂಡೇಯ, ಭವಿಷ್ಯ, ಭಾಗವತ, ಬ್ರಹ್ಮ, 
ಬ್ರಹ್ಮವೈವರ್ತ, ಬ್ರಹ್ಮಾಂಡ, ವಾಮನ, ವರಾಹ, ವಾಯು, ಎಷ್ಟು, ಅಗ್ನಿ, 
ನಾರದ, ಪದ್ಮ, ಲಿಂಗ, ಗರುಡ, ಕೂರ್ಮ, ಮತ್ತು ಸ್ಕಾಂದ ಎಂಬಿವೇ 


೫11] 
ಅಷ್ಟಾದಶ ಮಹಾಪುರಾಣಗಳು. ಹೀಗೆಯೇ ಅಷ್ಟಾದಶ ಉಪಪುರಾಣ 
ಗಳೂ ಇವೆ. ಸನತ್ಕುಮಾರ, ನಾರಸಿಂಹ, ಕಾಪಿಲ, ಮಾನವ ಮುಂತಾದ 
ಈ ಉಪಪುರಾಣಗಳಲ್ಲಿ ಕೆಲವು ಮಾತ್ರ ಈಗ ದೊರೆಯುತ್ತವೆ. ಉಳಿದವು 
ಹೆಸರಿನಲ್ಲಿ ಮಾತ್ರ ಉಳಿದುಕೊಂಡಿವೆ. 

ಈ ವಿಭಾಗದಲ್ಲಿಯೂ ಮತಭೇದವುಂಟು. ಉದಾಹರಣೆಗೆ 
ಶಿವಪುರಾಣವು ಕೆಲವರ ಮತದಂತೆ ಮಹಾಪುರಾಣದಲ್ಲಿ ಸೇರುತ್ತದೆ. 
ಕೆಲವರು ಇದನ್ನು ಉಪಪುರಾಣವೆಂದಿದ್ದಾರೆ. ಹೀಗೆಯೇ ನಾರದಪುರಾಣ, 
ಭಾಗವತಪುರಾಣಗಳ ವಿಷಯದಲ್ಲಿಯೂ ಮತಭೇದವಿದೆ. ಭಾಗವತ 
ವೆಂದರೆ ನಮಲ್ಲಿ ಪ್ರಸಿದ್ದವಾದ ವಿಷ್ಣುಭಾಗವತವೆ ಅಧವಾ ದೇವೀ 
ಭಾಗವತವೆ- ಎಂಬುದು ವಿವಾದದ ಸುಳಿಯಲ್ಲಿ ಸಿಕ್ಕಿದೆ. ವಿಷ್ಣು 
ಭಾಗವತಕ್ಕೆ ವ್ಯಾಖ್ಯಾನವನ್ನು ಬರೆದಿರುವ ಶ್ರೀಧರಸ್ವಾಮಿಗಳು ಆರಂಭ 
ದಲ್ಲಿಯೇ “ಭಾಗವತಂ ನಾಮ ಅನ್ಯದಿತ್ಯಪಿ ನಾಶಂಕನೀಯಮ್‌'' ಎಂದು 
ಬರೆದಿದ್ದಾರೆ. ಇದರಿಂದ ದೇವೀಭಾಗವತವೇ ಭಾಗವತವೆಂಬ ಒಂದು 
ವಾದ ಹಿಂದಿನ ಕಾಲದಲ್ಲಿಯೇ ಇತ್ತೆಂದು ತಿಳಿದುಬರುತ್ತದೆ. 

ಈ ಪುರಾಣಗಳ ಮೂಲಸಾಮಗಿ, ಪ್ರಾಚೀನವೇ ಹೌದು. ಪುರಾಣ 
ವೆಂಬ ಶಬ್ದವು ಅಥರ್ವವೇದದಲ್ಲಿಯೂ (11-7-24) ಶತಪಥ ಬ್ರಾಹ್ಮಣ 
ದಲ್ಲಿಯೂ (13-4-3-13) ಕಂಡುಬರುತ್ತದೆ. “ಇತಿಹಾಸಂ, ಪುರಾಣಂ, 
ವಿದ್ಯಾ, ಉಪನಿಷದಃ'' ಎಂದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿಯೂ, 
“ಇತಿಹಾಸಪುರಾಣಂ ಪಂಚಮಂ ವೇದಾನಾಂ ವೇದಃ'' ಎಂದು 
ಛಾಂದೋಗ್ಕ್ಯೋಪನಿಷತ್ತಿನಲ್ಲಿಯೂ ಉಲ್ಲೇಖವಿದೆ. ಆಪಸ್ತಂಬಧರ್ಮ 
ಸೂತ್ರದಲ್ಲಿ “ಅಥ ಪುರಾಣೇ ಶ್ಲೋಕಾನುದಾಹರಂತಿ” ಎಂಬ ವಾಕ್ಕವಿದೆ. 
ಇವೆಲ್ಲವನ್ನು ಪರಿಶೀಲಿಸಿದಾಗ ಪುರಾಣವೆಂಬ ಸಾಹಿತ್ಯದ ಪ್ರಾಚೀನತೆ 
ಸ್ಪಷ್ಟಪಡುವುದಾದರೂ ಈಗ ದೊರಕಿರುವ ಬೃಹತ್‌ ಪ್ರಮಾಣದ ಪುರಾಣ 
ಗಳು ಅಷ್ಟು ಪ್ರಾಚೀನವಲ್ಲವೆಂದು ಆಧುನಿಕ ವಿದ್ವಾಂಸರ ನಿಶ್ಚಿತವಾದ 
ಅಭಿಪ್ರಾಯವಿದೆ. ಇವುಗಳಲ್ಲಿ ಕೆಲವು ಗುಪ್ತಕಾಲೀನ (ಕ್ರಿ. ಶ. 300-550) 
ಗಳೆಂದು ತಿಳಿಯಲಾಗಿದೆ. ಕ್ರಿ.ಶ. ಹತ್ತನೆಯ ಶತಮಾನದವರೆಗೆ ಇವು 
ಬೆಳೆಯುತ್ತ ಬಂದಿವೆಯೆಂದು ಪರಿಶೋಧಕರ ಅಭಿಪ್ರಾಯ. 

ಈ ಪುರಾಣಗಳಲ್ಲಿ ಸ್ಕಾಂದ ಪುರಾಣವು ಬಹು ದೊಡ್ಡದು. ಇದರಲ್ಲಿ 


v1* 


1X 

81,100 ಶ್ಲೋಕಗಳಿವೆ. ಮಾರ್ಕಂಡೇಯ ಪುರಾಣವು ಬಹಳ ಚಿಕ್ಕದು. 
ಇದರಲ್ಲಿ 9000 ಶ್ಲೋಕಗಳಿವೆ. ಭವಿಷ್ಯಪುರಾಣದಲ್ಲಿ ಸಿಖ್‌ ಮತಸ್ಥಾಪಕ 
ನಾದ ಗುರು ನಾನಕ್‌, ಸಿದ್ಧಾಂತಕೌಮುದಿಯನ್ನು ಬರೆದ ಭಟ್ಟೋಜಿ 
ದೀಕ್ಷಿತ ಮುಂತಾದ ನವೀನರ ನಾಮೋಲ್ಲೇಖವುಂಟು. ಡಾ ಹಾಜ್ರ 
ಅವರು ಪುರಾಣಗಳ ವಿಷಯದಲ್ಲಿ ತುಂಬ ಸಂಶೋಧನೆಯನ್ನು ನಡೆಸಿ 
ದ್ದಾರೆ. ಅವರ ಅಭಿಪ್ರಾಯದಂತೆ ಪುರಾಣಗಳಲ್ಲಿ ಪ್ರಾಚೀನತಮವಾದದ್ದು 
ಎಷ್ಟುಪುರಾಣ--ಕ್ರಿ.ಶ - 400. ಅನಂತರ ವಾಯುಪುರಾಣ- ಕ್ರಿ. ಶ. 500 
ಭಾಗವತ ಕ್ರಿ. ಶ. 600-700 ಕೂರ್ಮಪುರಾಣದ ಕಾಲ ಕ್ರಿ.ಶ. 700. 
ಬಾಣನ ಹರ್ಷಚರಿತೆಯಲ್ಲಿ (ಕ್ರಿ.ಶ. 600) ವಾಯುಪುರಾಣದ ಉಲ್ಲೇಖ 
ವಿರುವುದು ಗಮನಾರ್ಹ. ಒಟ್ಟಿನಲ್ಲಿ ಡಾ॥ ಹಾಜ್ರ ಅವರ ಅಭಿಪ್ರಾಯ 
ದಂತೆ ಕ್ರಿ.ಶ. ಹದಿನಾಲ್ಕನೆಯ ಶತಮಾನದವರೆಗೂ ಸ್ಕಾಂದಾದಿ 
ಪುರಾಣಗಳಲ್ಲಿ ಹೊಸದಾಗಿ ಬರೆದು ಸೇರಿಸಿರುವ ಕೆಲವು ಆಖ್ಯಾನಗಳು, 
ಪ್ರಕರಣಗಳು, ಶ್ಲೋಕಗಳು ಇವೆಯೆಂದು ಹೇಳಬೇಕಾಗುವುದು. 

ಪುರಾಣಗಳಲ್ಲಿ ಪ್ರತಿಪಾದ್ಯವಾದ ವಿಷಯ : ಪುರಾಣಕ್ಕೆ ಐದು 
ಮುಖ್ಯ ಲಕ್ಷಣಗಳನ್ನು ಅಮರಸಿಂಹನು ಹೇಳಿದ್ದಾನೆ. 


ಸರ್ಗಶ್ಚ ಪ್ರತಿಸರ್ಗಶ್ಚ ವಂಶೋ ಮನ್ಹಂತರಾಣಿ ಚ। 
ವಂಶಾನುಚರಿತಂ ಚೇತಿ ಪುರಾಣಂ ಪಂಚಲಕ್ಷಣಮ್‌ ॥ 


ಸರ್ಗ ಇ ಜಗತ್ತಿನ ಪ್ರಥಮ ಸೃಷ್ಟಿ. ಪ್ರತಿಸರ್ಗ = ಅವಾಂತರ ಸೃಷ್ಟಿ. 
ವಂಶ ಇ ದೇವತೆಗಳ ಮತ್ತು ಪಿತೃಗಳ ವಂಶಕ್ರಮ. ಮನ್ವಂತರ ಇ 
ಸ್ವಾಯಂಭುವಾದಿ ಚತುರ್ದಶ ಮನುಗಳ ಇತಿಹಾಸ. ವಂಶಾನುಚರಿತ ಎ 
ಸೂರ್ಯ ಮತ್ತು ಚಂದ್ರರ ವಂಶಾವಳಿ. 

ಈ ರೀತಿಯಲ್ಲಿ ಪುರಾಣಲಕ್ಷಣವಿದ್ದರೂ ಸಾಮಾನ್ಯವಾಗಿ ಈ ಎಲ್ಲ 
ಲಕ್ಷಣಗಳು ಪುರಾಣಗಳಲ್ಲಿ ಕಂಡುಬರುವುದಿಲ್ಲ. ಇದಕ್ಕೆ ವಿನಾಯಿತಿ 
ಎಂದರೆ ವಿಷ್ಣುಪುರಾಣವೊಂದೇ. ವಿಷ್ಣುಪುರಾಣದಲ್ಲಿ ಈ ಎಲ್ಲ ಲಕ್ಷಣ 
ಗಳಿಗೂ ಸಮನ್ವಯವಿರುವುದರಿಂದ ಇದಕ್ಕೆ ಪ್ರಾಧಾನ್ಯವನ್ನು ಕೊಡುವುದು 
ಯುಕ್ತವೇ ಆಗಿದೆ. ಈ ವಿಷಯಗಳಿಗೆ ಹೊರತಾಗಿ ಧರ್ಮಶಾಸ್ತ್ರ, 
ವೇದಾಂತ, ಯೋಗ, ಸಾಂಖ್ಯ, ಜ್ಯೌತಿಷ, ವೈದ್ಯ, ವ್ಯಾಕರಣ, 


X 


ಧನುರ್ವೇದ, ಸಂಗೀತ, ಶಿಲ್ಪ, ಅಲಂಕಾರ ಮುಂತಾದ ವಿಷಯಗಳೂ 
ಸಹ ಪುರಾಣಗಳಲ್ಲಿ ಕಂಡುಬರುತ್ತವೆ. ಮತೀಯ ದೃಷ್ಟಿಯೇ ಕೆಲವು 
ಪುರಾಣಗಳಲ್ಲಿ ಕಂಡುಬರುತ್ತದೆ. ಶೈವ-ವೈಷ್ಣವ ಮತಗಳ ಸ್ಪರ್ಧೆ ಇಲ್ಲಿ 
ಗೋಚರವಾಗುತ್ತದೆ. ಒಬ್ಬ ದೇವತೆಯನ್ನು ಹೊಗಳಿ ಇನ್ನೊಬ್ಬ ದೇವತೆ 
ಯನ್ನು ತೆಗಳುವ ಪ್ರಸಂಗಗಳು ಉಂಟು. ಸಂಕುಚಿತ ಭಾವನೆಗಳನ್ನು 
ಪ್ರದರ್ಶಿಸುವ ಮತೀಯ ಅಂಶಗಳು ಬೇರೆ ಬೇರೆ ಕಾಲದಲ್ಲಿ ಆಸಕ್ತರಿಂದ 
ಪ್ರಕ್ಷಿಪ್ರವಾಗಿವೆ. ಪುರಾಣಗಳನ್ನು ವ್ಯಾಸಂಗ ಮಾಡತಕ್ಕವರು ಇಂತಹ 
ವಿಚಾರಗಳಲ್ಲಿ ಎಚ್ಚರಿಕೆಯಿಂದಿರುವುದು ಆವಶ್ಯಕ. 

ಪುರಾಣಗಳ ಕರ್ತತ್ಥ ಮತ್ತು ಕಾಲ: ಅಷ್ಟಾದಶ ಪುರಾಣಗಳ 
ಶ್ಲೋಕಸಂಖ್ಯೆ ಸುಮಾರು ನಾಲ್ಕು ಲಕ್ಷವಾಗುತ್ತದೆ. ಇಷ್ಟೊಂದು ಬೃಹತ್‌ 
ಪ್ರಮಾಣದ ಗ್ರಂಥರಾಶಿಯನ್ನು ಬರೆದವರು ಯಾರು--ಎಂಬ ಪ್ರಶ್ನೆ 
ಹುಟ್ಟುವುದು ಸಹಜ. “ಅಷ್ಟಾದಶಪುರಾಣಾನಾಂ ಕರ್ತಾ ಸತ್ಯವತೀಸುತಃ? 
ಎಂದು ಸಂಪ್ರದಾಯ ಹೇಳುತ್ತದೆ. ಪದಪರಾಣದಲ್ಲಿ-- 


ನಿಸ್ತಾರಾಯ ತು ಲೋಕಾನಾಂ ಸ್ವಯಂ ನಾರಾಯಣಃ ಪ್ರಭುಃ। 
ವ್ಯಾಸರೂಪೇಣ ಕೃತವಾನ್‌ ಪುರಾಣಾನಿ ಮಹೀತಲೇ ॥ 


ಎಂದು ಹೇಳಿದೆ. ಇದರ ಪ್ರಕಾರ ದ್ವೈಪಾಯನ ವೇದವ್ಕಾಸರು ಹದಿನೆಂಟು 
ಪುರಾಣಗಳನ್ನು ರಚಿಸಿದ್ದಾರೆ ಎಂದು ಹೇಳಬೇಕಾಗಿದೆ. ಆದರೆ 
ಪರಿಶೋಧಕರಾದ ಆಧುನಿಕವಿದ್ದಾಂಸ ರು ಈ ಮಾತನ್ನು ಒಪುವುದಿಲ್ಲ. 
ಪ್ರಾಚ್ಯ ಮತ್ತು ಪಾಶ್ಚಾತ್ಯ ವಿದ್ವಾಂಸರ ಅಭಿಪ್ರಾಯಗಳನ್ನು ತೂಗಿ ನೋಡಿದ 
ಶ್ರೀ ಕು 'ಚಂದ್ರ ಚಟ್ಟೋಪಾಧ್ಯಾ ಯರು "ಶ್ರೀಕೃಷ್ಣಚರಿತ್ರೆ' ಎಂಬ ತಮ್ಮ 
ಗ್ರಂಥದಲ್ಲಿ ಮನನೀಯವಾದ ಕೆಲವು ಅಂಶಗಳನ್ನು ತಿಳಿಸಿದ್ದಾರೆ. ಅದರ. 
ಸಾರವನ್ನು ಹೀಗೆ ಸಂಗ್ರಹಿಸ ಬಹುದು--“ಹದಿನೆಂಟು ಪುರಾಣಗಳನ್ನು 
ಪರೀಕ್ಷಿಸಿದಾಗ ಅನೇಕ ಶ್ಲೋಕಗಳು ಎಲ್ಲವುಗಳಲ್ಲಿಯೂ ಒಂದೇ ಆಗಿವೆ. 
ಕೆಲವೆಡೆಗಳಲ್ಲಿ ಕೊಂಚ ಪಾಠಾಂತರವುಂಟು. ಬ್ರಹ್ಮಪುರಾಣದ ಉತ್ತರ 
ಭಾಗದಲ್ಲಿ ಶ್ರೀಕೃಷ್ಣಚರಿತ್ರೆ ಏಸ್ತಾರವಾಗಿ ಬಂದಿದೆ. ವಿಷ್ಣುಪುರಾಣದ 


ಗ್‌ ಶ್ರೀಕೃಷ್ಣಚರಿತ್ರೆಯ ಕನ್ನಡ ಪರಿವರ್ತನೆ: ಶ್ರೀ ಆರ್‌. ವ್ಯಾಸರಾವ್‌, 14, 15 
ಪರಿಚ್ಛೇದಗಳು. 


೫3 

ಐದನೆಯ ಅಂಶದಲ್ಲೂ ಇದೇ ಚರಿತ್ರೆ ಇದೆ. ಎರಡಕ್ಕೂ ಏನೂ ವ್ಯತ್ಯಾಸ 
ಎಲ್ಲ. ಅಕ್ಷರಕ್ಷರವೂ ಒಂದೇ. ವಿಷ್ಣುಪುರಾಣದ ಐದನೆಯ ಅಂಶದಲ್ಲಿರುವ 
ಇಪ್ಪತ್ತೆಂಟು ಅಧ್ಯಾಯಗಳಲ್ಲಿರುವ ಎಲ್ಲ ಶ್ಲೋಕಗಳೂ ಬ್ರಹಪುರಾಣದಲ್ಲಿ 
ಕಂಡುಬರುತ್ತವೆ. ಇವೆರಡು ಪುರಾಣಗಳ ಕತಣ್ಯ ಒಬ್ಬನೇ ಅಗಿದ್ದರೆ, ಇಷ್ಟು 
ಎಸ್ತಾರವಾದ ಪುನರುಕ್ತಿ ಬರಲು ಸಾಧ್ಯವಿಲ್ಲ. ಅಲ್ಲದೆ ಒಬ್ಬ ಗ್ರಂಥಕಾರನ 
ಭಾಷಾಶೈಲಿ ಅತ್ಯಂತ ಭಿನ್ನವಾಗಿರುವುದು ಸಾಧ್ಯವಿಲ್ಲ. ವಿಷ್ಣುಪುರಾಣ 
ಮತ್ತು ಭಾಗವತ ಪುರಾಣಗಳ ಶೈಲಿಯು ಅನ್ಯೋನ್ಯವಾಗಿ ಯಾವ 
ಸಂಬಂಧವೂ ಇಲ್ಲದಷ್ಟು ವಿಭಿನ್ನವಾಗಿದೆ. ಇವೆರಡು ಗ್ರಂಥಗಳನ್ನು 
ಓದಿದವರಿಗೆ ಕತೃ ಒಬ್ಬನೇ ಅಲ್ಲವೆಂಬುದು ಸ್ಪಷ್ಟವಾಗಿ ತಿಳಿದು ಬರುತ್ತದೆ. 
ಮತ್ತು ಒಬ್ಬನು ಒಂದೇ ವಿಷಯವನ್ನು ಕುರಿತು ಹಲವು ಗ್ರಂಥಗಳನ್ನು 
ಬರೆಯುವುದಿಲ್ಲ. ಒಂದೇ ವಿಷಯವನ್ನು ತಿರುತಿರುಗಿ ಬರೆದು ವರ್ಣಿಸು 
ವುದಕ್ಕಾಗಲಿ, ವಿಸ್ತರಿಸುವುದಕ್ಕಾಗಲಿ, ಪ್ರಯತ್ನಿಸುವುದಿಲ್ಲ. ಅಷ್ಟಾದಶ 
ಪುರಾಣಗಳಲ್ಲಾದರೊ ಒಂದೇ ಕಥೆ, ಒಂದೇ ಶಾಸ್ತ್ರ ವಿಚಾರ--ಇವು ಮತ್ತೆ 
ಮತ್ತೆ ಪುನರುಕ್ತವಾಗಿರುವುದನ್ನು ಕಾಣಬಹುದು. ಇದಕ್ಕೆ ಶ್ರೀಕೃಷ್ಣ 
ಚರಿತ್ರೆಯೇ ಒಂದು ಉದಾಹರಣೆಯಾಗಿದೆ. ಇದು ಬ್ರಹ್ಮ ಪುರಾಣದ 
ಪೂರ್ವಭಾಗದಲ್ಲಿಯೂ ವಿಷ್ಣುಪುರಾಣದ ಐದನೆಯ ಅಂಶದಲ್ಲಿಯೂ 
ವಾಯುಪುರಾಣದಲ್ಲಿಯೂ ಶ್ರೀಮದ್ಭಾಗವತದ ಹತ್ತನೆಯ ಸ್ಕಂಧ 
ದಲ್ಲಿಯೂ ಬ್ರಹವೈವರ್ತ ಪುರಾಣದ ಮೂರನೆಯ ಖಂಡದಲ್ಲಿಯೂ 
ಮತ್ತೆ ಪದ್ಮಪುರಾಣ, ವಾಮನಪುರಾಣ, ಮತ್ತು ಕೂರ್ಮಪುರಾಣ 
ಗಳಲ್ಲಿಯೂ ಬಂದಿದೆ. ಇದೇ ರೀತಿ ಹಲವಾರು ವಿಷಯಗಳು ವಿಸ್ತಾರವಾಗಿ 
ಪುನರುಕ್ತವಾಗಿರುವುದನ್ನು ಕಾಣಬಹುದು. ಅಲ್ಲದೆ ಇನ್ನೊಂದು 
ಗಮನಾರ್ಹವಾದ ವಿಚಾರವುಂಟು. ಈ ಹದಿನೆಂಟು ಪುರಾಣಗಳನ್ನು 
ಒಬ್ಬನೇ ಬರೆದಿದ್ದರೆ ಇವುಗಳೊಳಗೆ ಬಲವಾದ ಪರಸ್ಪರ ವಿರೋಧಾಂಶ 
ಗಳು ಇರುತ್ತಿರಲಿಲ್ಲ. ಅಷ್ಟಾದಶ ಪುರಾಣಗಳಲ್ಲಾದರೋ ಪರಸ್ಪರ 
ವಿರುದ್ಧವಾದ ಕೆಲವು ವಿಚಾರಗಳು ಬಂದಿವೆ. ಹರಿವಂಶದಲ್ಲಿಯೂ 
ಶ್ರೀಕೃಷ್ಣಚರಿತ್ರೆಯು ವಿಸ್ತಾರವಾಗಿದೆ.” 

ವಿಷ್ಣುಪುರಾಣದಲ್ಲಿ ಹೀಗಿರುವುದು: “ಪುರಾಣಾರ್ಥ ವಿಶಾರದರಾದ 
ವ್ಯಾಸರು ಆಖ್ಯಾನ, ಉಪಾಖ್ಯಾನ, ಗಾಥಾ, ಕಲ್ಪಶುದ್ದಿ- ಇವುಗಳಿಂದ 


X11 

ಸಹಿತವಾದ ಪುರಾಣಸಂಹಿತೆಯನ್ನು ರಚಿಸಿದರು. ಅದನ್ನು ತಮ್ಮ 
ಶಿಷ್ಯನಾದ ಸೂತ ರೋಮಹರ್ಷಣನಿಗೆ ಉಪದೇಶಿಸಿದರು. ರೋಮ 
ಹರ್ಷಣನು ತನ್ನ ಶಿಷ್ಯರಾದ ಸುಮತಿ, ಅಗ್ನಿವರ್ಚ, ಮಿತ್ರಾಯು, ಶಾಂಸ 
ಪಾಯನ, ಅಕೃತವ್ರಣ ಮತ್ತು ಸಾವರ್ಣಿ ಎಂಬ ಆರು ಮಂದಿಗೆ ಇದನ್ನು 
ಕಲಿಸಿದನು. ಅವರಲ್ಲಿ ಕಾಶ್ಯಪ ಗೋತ್ರದವನಾದ ಅಕೃತವ್ರಣ, ಸಾವರ್ಣಿ 
ಮತ್ತು ಶಾಂಸಪಾಯನ--ಈ ಮೂವರೂ ಸಂಹಿತಾ ಕರ್ತರಾದರು. ಈ 
ಮೂರು ಸಂಹಿತೆಗಳಿಗೆ ಮೂಲಭೂತವಾದದ್ದು ರೋಮಹರ್ಷಣನ 
ಸಂಹಿತೆ. ಒಟ್ಟು ಈ ನಾಲ್ಕು ಸಂಹಿತೆಗಳ ಆಧಾರದಿಂದ ಹದಿನೆಂಟು 
ಪುರಾಣಗಳು ರಚಿತವಾದವು. ಇವುಗಳಲ್ಲದೆ ಮುನಿಗಳು ಉಪಪುರಾಣ 
ಗಳನ್ನು ರಚಿಸಿದರು.'' (ಅಂಶ 3, ಅಧ್ಯಾಯ 6, ಶ್ಲೋಕ 15-26) 

ಹೀಗೆ ರೋಮಹರ್ಷಣನ ಶಿಷ್ಕರಿಂದ ಮುಂದಕ್ಕೆ ಹದಿನೆಂಟು 
ಪುರಾಣಗಳು ರಚಿತವಾದವೆಂದು ಗೊತ್ತಾಗುತ್ತದೆ. ಇವುಗಳಲ್ಲಿ ವಿಷ್ಣು 
ಪುರಾಣವೂ ಒಂದು. ಇದನ್ನು ವ್ಯಾಸರ ತಂದೆ ಪರಾಶರರು ಮೈತ್ರೇಯನಿಗೆ 
ಹೇಳಿದರೆಂದು ವಿಷ್ಣುಪುರಾಣದಲ್ಲಿ ಸ್ಪಷ್ಟವಾಗಿದೆ! ಶ್ರೀಮದ್ಭಾಗವತದಲ್ಲಿ 
ತ್ರೈಯಾರುಣ, ಕಶ್ಯಪ, ಸಾವರ್ಣಿ, ಅಕೃತವ್ರಣ, ಶಿಂಶಪಾಯನ, ಹಾರೀತ 
ಈ ಆರು ಮಂದಿ ವ್ಯಾಸಶಿಷ್ಯನಾದ ರೋಮಹರ್ಷಣನಿಂದ ಮೂಲ 
ಸಂಹಿತೆಗಳನ್ನು ಅಧ್ಯಯನ ಮಾಡಿದರೆಂದು ಹೇಳಿದೆ (ಸ್ಕಂಧ 12, 
ಅಧ್ಯಾಯ 7, ಶ್ಲೋಕ 4-6). ಆದರೆ ವ್ಯಾಸಪುತ್ರರಾದ ಶುಕಮುನಿಗಳು 
ಪರೀಕ್ಷಿತ ರಾಜನಿಗೆ ಭಾಗವತವನ್ನು ಶ್ರವಣ ಮಾಡಿಸಿದರೆಂದು ಆ ಗ್ರಂಥ 
ದಲ್ಲಿಯೇ ಹೇಳಿದೆ. ಈ ಪುರಾಣಸಂಹಿತಾ ಕ್ರಮವು ವಾಯುಪುರಾಣ, 
ಅಗ್ನಿಪುರಾಣಗಳಲ್ಲಿಯೂ ಬಂದಿದೆ. ಶಿಷ್ಯರ ಹೆಸರುಗಳಲ್ಲಿ ಸ್ವಲ್ಪ 
ಬದಲಾವಣೆಯಿದ್ದರೂ ಅಭಿಪ್ರಾಯವೊಂದೇ. ಈ ವಿಚಾರಗಳಿಂದ 
ಮಧಿತವಾಗುವುದೇನೆಂದರೆ ವ್ಯಾಸರು ಒಂದು ಪುರಾಣಸಂಹಿತೆಯನ್ನು 
ಮಾತ್ರ ರಚಿಸಿರಬೇಕು. ಅನಂತರ ಶಿಷ್ಯ ಪ್ರಶಿಷ್ಕರ ಮೂಲಕ ಅದು ಬೆಳೆದು 
ಅಷ್ಟಾದಶ ಪುರಾಣಗಳ ರೂಪವನ್ನು ಪಡೆದಿರಬೇಕು. ವ್ಯಾಸರ ಮೂಲ 
ಸಂಹಿತೆಯಲ್ಲಿದ್ದ ಒಂದೊಂದು ವಿಷಯವನ್ನೂ ಈ ಶಿಷ್ಯ ಪ್ರಶಿಷ್ಯರು 
ಬಹುಮುಖವಾಗಿ ವಿಸ್ತರಿಸಿರಬೇಕು. ಈ ಮಾತನ್ನು ಒಪ್ಪಿಕೊಳ್ಳುವುದಾದರೆ 
ಅಷ್ಟಾದಶ ಪುರಾಣಗಳಿಗೂ ವ್ಯಾಸರು ಕರ್ತರೆಂಬ ಸಂಪ್ರದಾಯದ ಹೇಳಿಕೆ 


2111 


ಒಂದು ರೀತಿಯಲ್ಲಿ ಸಂಗತವಾಗುತ್ತದೆ. ನಾನಾ ಪುರಾಣಗಳನ್ನಾಗಿ 
ವಿಸ್ತರಿಸಿದ ಶಿಷ್ಯ ಪ್ರಶಿಷ್ಕರು ಭಿನ್ನದೇಶದವರೂ ಭಿನ್ನಕಾಲದವರೂ 
ಆದ್ದರಿಂದ ಒಂದೇ ವಿಷಯವು ಪುನರುಕ್ತವಾಯಿತೆಂಬ ದೋಷವು 
ಪರಿಹೃತವಾಗುತ್ತದೆ. ಅಲ್ಲದೆ ವ್ಯಾಸರಿಗೆ ಪುರಾಣ ಸಾಮಗ್ರಿ ಹಿಂದಿನಿಂದ 
ಪರಂಪರೆಯಾಗಿ ಬಂದದ್ದು. ಅಥರ್ವವೇದ ಮತ್ತು ಶತಪಥಬ್ರಾಹ್ಮಣದಲ್ಲಿ 
ಪುರಾಣ ಶಬ್ದದ ಪ್ರಯೋಗವಿರುವುದನ್ನು ಹಿಂದೆಯೇ ತೋರಿಸಿಕೊಡ 
ಲಾಗಿದೆ. ಹೀಗೆ ಅತಿ ಪ್ರಾಚೀನವಾದ ಪುರಾಣ ಸಾಮಗ್ರಿಯನ್ನು ಹಿಡಿದು 
ವ್ಯಾಸರು ಒಂದು ಮೂಲ ಸಂಹಿತೆಯನ್ನು ಗ್ರಂಥರೂಪದಲ್ಲಿ ನಿರ್ಮಿಸಿದ್ದ 
ರೆಂಬುದು ಯುಕ್ತವಾಗಿದೆ. ಅನಂತರ ಅಷ್ಟಾದಶ ಮಹಾಪುರಾಣಗಳು 
ಉಪಪುರಾಣಗಳು ಕಾಲಕ್ರಮದಲ್ಲಿ ವ್ಯಾಸರಚಿತ ಮೂಲಸಂಹಿತೆಯ 
ಆಧಾರದಿಂದ ರಚಿತವಾದವು ಎಂದು ಹೇಳುವುದೇ ಸಂಗತವೆಂದು ನಮಗೆ 
ತೋರುತ್ತದೆ. ಇಷ್ಟು ಮಾತ್ರದಿಂದ ಈಗ ಉಪಲಬ್ಧವಾಗಿರುವ ಗ್ರಂಥರಾಶಿ 
ಯೆಲ್ಲವೂ ಪ್ರಾಚೀನ ಮುನಿ ಪ್ರಣೀತವೆಂದೇ ತಿಳಿಯಬಾರದು. ಮಧ್ಯ 
ಯುಗದಲ್ಲಿ ಶೈವ, ವೈಷ್ಣವ ಪಂಥಗಳು ಪರಸ್ಪರ ವೈಷಮ್ಯದಿಂದ 
ಸೆಣಸುತ್ತಿದ್ದಾಗ ಅಪ್ರಾಮಾಣಿಕರಾದ ಕೆಲವು ಜನರು ತಮಗೆ ತೋಚಿದಂತೆ 
ಶ್ಲೋಕಗಳನ್ನು ರಚಿಸಿ ಈ ಪುರಾಣಗಳಲ್ಲಿ ಅಲ್ಲಲ್ಲಿ ತೂರಿಸಿದ್ದಾರೆ. ಮುದ್ರಣ 
ಸೌಕರ್ಯವಿಲ್ಲದ ಆ ಕಾಲದಲ್ಲಿ ಹೀಗೆ ಪ್ರಕ್ಷೇಪಮಾಡುವುದೇನೂ ಕಷ್ಟ 
ವಾಗಿರಲಿಲ್ಲ. ಆದ್ದರಿಂದಲೇ ಈ ಪುರಾಣಗಳಲ್ಲಿ ಪರಸ್ಪರ ವಿರುದ್ಧವಾದ 
ಅಂಶಗಳು ಕಾಣುತ್ತವೆ--ಎಂಬ ಆಕ್ಷೇಪಕ್ಕೆ ಸಮಂಜಸವಾದ ಉತ್ತರ 
ದೊರೆಯುತ್ತದೆ. 

ಮೇಲ್ಕಂಡಂತೆ ರಚಿತವಾದ ಪುರಾಣಗಳಿಗೆ ಸೂಕ್ತವಾದ 
ಉಪೋದ್ರಾತ ಉಪಸಂಹಾರಗಳನ್ನು ಬರೆದು ಆಮೇಲೆ ಸೇರಿಸಿರಬೇಕು. 
ಇವನ್ನು ಆಯಾ ಪುರಾಣಕರ್ತರೇ ಬರೆದರೋ ಅಥವಾ ಅನ್ಯರು 
ಬರೆದರೋ ಎಂಬುದನ್ನು ನಿರ್ಧರಿಸಲಾಗುವುದಿಲ್ಲ. ವ್ಯಾಸರು ಬರೆದ 
ವಿಷ್ಣುಪುರಾಣವನ್ನು ವ್ಯಾಸರ ತಂದೆ ಪರಾಶರರು ಹೇಳಿದ್ದು ಹೇಗೆ--ಎಂಬ 
ಪ್ರಶ್ನೆಗೆ ಈಗ ಉಪಪತ್ತಿ ದೊರೆಯುತ್ತದೆ. ಇದೇ ರೀತಿ ಅನ್ಯಪುರಾಣ 
ಗಳಲ್ಲಿಯೂ ಉಪಪತ್ತಿಯನ್ನು ಊಹಿಸಿಕೊಳ್ಳಬೇಕು. ಈ ಪರಿಸ್ಥಿತಿ 
ಇತಿಹಾಸಗಳಾದ ರಾಮಾಯಣ ಮಹಾಭಾರತಗಳಿಗೂ ತಪ್ಪಿದ್ದಲ್ಲ. 


XIV 


ಮಹಾಭಾರತವನ್ನು ವ್ಯಾಸರೇ ರಚಿಸಿದರೆಂದು ಒಪ್ಪೋಣ. ವ್ಯಾಸರು ತಮ್ಮ 
ಶಿಷ್ಠ ರೋಮಹರ್ಷಣನಿಗೆ ಬೋಧಿಸಿದರೆಂದೂ, ರೋಮಹರ್ಷಣನು 
ತನ್ನ ಮಗನಾದ ಉಗ್ರಶ್ರವನಿಗೆ ಉಪದೇಶಿಸಿದನೆಂದೂ ಆತನು ಶೌನಕಾದಿ 
ಗಳಿಗೆ ಮಹಾಭಾರತವನ್ನು ಶ್ರವಣ ಮಾಡಿಸಿದನೆಂದೂ ಆ ಗ್ರಂಥದಲ್ಲಿಯೇ 
ಹೇಳಿದೆ. ವ್ಯಾಸರು ಉಗ್ರಶ್ರವನ ವಿಷಯವನ್ನು ಬರೆಯಲು ಕಾರಣವೇ 
ಇಲ್ಲ. ಆದ್ದರಿಂದ ಈ ಉಪೋದ್ಭಾತವು ಅನ್ಯ ರಚಿತವೆಂದು ಸ್ಪಷ್ಟ. 

ಇನ್ನು ಆಧುನಿಕ ವಿದ್ವಾಂಸರು ಈ ಪುರಾಣಗಳಿಗೆ ಬೇರೆ ಬೇರೆ 
ಕಾಲವನ್ನು ಗೊತ್ತು ಮಾಡಿರುವುದು ಯುಕ್ತವಲ್ಲವೆಂದು ಹೇಳಬೇಕಾಗಿದೆ. 
ವಿಷ್ಣುಪುರಾಣದ ನಾಲ್ಕನೆಯ ಅಂಶದಲ್ಲಿ ಕಲಿಯುಗದ ರಾಜರ ವಂಶಾವಳಿ 
ಯನ್ನು ಹೇಳುವಾಗ ನವನಂದರ ವಿಚಾರವೂ, ಕೌಟಿಲ್ಯ, ಚಂದ್ರಗುಪ್ತ, 
ಬಿಂದುಸಾರ ಮುಂತಾದವರ ವಿಚಾರವೂ ಬಂದಿದೆ (ಅಧ್ಯಾಯ 24). 
ಹೀಗೆಯೇ ಅನ್ಯ ಪುರಾಣಗಳಲ್ಲಿ ಇತಿಹಾಸಗೋಚರವಾದ ವಸ್ತು 
ದೊರೆಯುತ್ತದೆ. ಇವುಗಳ ಆಧಾರದಿಂದ ಇತಿಹಾಸಕಾಲವನ್ನನುಸರಿಸಿ 
ಪುರಾಣಗಳ ಕಾಲನಿರ್ಣಯಕ್ಕೆ ಈ ವಿದ್ವಾಂಸರು ತೊಡಗುತ್ತಾರೆ. 
ಸಾಂಪ್ರದಾಯಿಕರು ಈ ಕಾಲನಿರ್ಣಯವನ್ನು ಒಪ್ಪುವುದಿಲ್ಲ. ಖಷಿಗಳು 
ತಮ್ಮ ದಿವ್ಯಜ್ಞಾನದಿಂದ ಕಲಿಯುಗದಲ್ಲಿ ನಡೆಯುವ ಭವಿಷ್ಯತ್ತನ್ನು ತಿಳಿದು 
ಹಾಗೆ ಬರೆದಿದ್ದಾರೆ ಎನ್ನುತ್ತಾರೆ. ಆಧುನಿಕರಿಗೆ ಈ ಮಾತು ವಿಶ್ವಸನೀಯ 
ವಲ್ಲ. ಭವಿಷ್ಯತ್ತಿನ ಸಂಗತಿ ಮತ್ತು ಇತಿಹಾಸಗೋಚರವಾದ ಅಂಶ 
ಇದೆಲ್ಲವೂ ಆಯಾ ಕಾಲಗಳಲ್ಲಿ ಪ್ರಕ್ಷಿಪ್ತವಾಗಿ ಸೇರಿಕೊಂಡಿದೆ--ಎಂದು 
ಹೇಳುವುದೇ ಯುಕ್ತವೆಂದು ತೋರುತ್ತದೆ. ಒಟ್ಟಿನಲ್ಲಿ ಮಧಿತವಾದ 
ನಿರ್ಣಯ ಇಷ್ಟು-- 


|. ಪುರಾಣದ ಮೂಲಸಾಮಗ್ರಿ ಅತ್ಯಂತ ಪ್ರಾಚೀನವಾದದ್ದು. 


2. ವೇದವ್ಯಾಸರು ಆ ಪುರಾಣಸಾಮಗ್ರಿಯನ್ನು ಸ್ವಲ್ಪ ವಿಸ್ತರಿಸಿ ಒಂದು 
ಪುರಾಣಸಂಹಿತೆಯನ್ನು ರಚಿಸಿದ್ದರು. 


3. ವ್ಯಾಸರಚಿತ ಮೂಲಸಂಹಿತೆಯ ಆಧಾರದಿಂದ ಅವರ ಶಿಷ್ಯ 


ಪ್ರಶಿಷ್ಕರು ವಿಷಯಭೇದವನ್ನನುಸರಿಸಿ ಹದಿನೆಂಟು ಪುರಾಣಗಳನ್ನು 
ರಚಿಸಿದರು. 


XV 


ಈಗ ಉಪಲಬ್ಧವಿರುವ ಪುರಾಣಗಳಲ್ಲಿ ಪ್ರಕ್ಷಿಪ್ತ ಭಾಗವಿರುವುದು 
ನಿಜ. 


“ಮುನಿಗಳು ಉಪಪುರಾಣಗಳನ್ನು ರಚಿಸಿದರು” ಎಂದು ವಿಷ್ಣು 
ಪುರಾಣದಲ್ಲಿ ಹೇಳಿರುವುದರಿಂದ ಅವನ್ನು ರಚಿಸಿದವರು ಯಾರೋ 
ಮುನಿಗಳೆಂದು ಹೇಳಬಹುದು. ಆಧುನಿಕರು ಉಪಪುರಾಣಗಳನ್ನು 
ಬರೆದರೆನ್ನುವುದು ಯುಕ್ತವಲ್ಲ. 


ಸಾಮಾನ್ಯವಾಗಿ ಎಲ್ಲ ಪುರಾಣಗಳಲ್ಲಿಯೂ ಅಷ್ಟಾದಶ ಪುರಾಣಗಳ 
ಮತ್ತು ಉಪ ಪುರಾಣಗಳ ಪ್ರಸ್ತಾವವಿದೆ. ಆದ್ದರಿಂದ ಈ ಪ್ರಸ್ತಾವದ 
ಭಾಗವೂ ಉಪೋದ್ಭಾತವೂ ಬೇರೆ ಯಾರಿಂದಲೋ ಬರೆದು 
ಸೇರಿಸಲ್ಪಟ್ಟಿವೆ. 

ಈ ಪುರಾಣಗಳನ್ನು ವಿಸ್ತರಿಸಿದವರು ಪ್ರಾಚೀನ ಮುನಿಗಳೇ 
ಹೊರತು ನವೀನರಲ್ಲ. 


ಆಧುನಿಕ ಸಂಶೋಧಕರು ಬೇರೆ ಬೇರೆ ಕಾಲವನ್ನು ಗೊತ್ತುಮಾಡಿ 
ಪುರಾಣಗಳು ಅರ್ವಾಚೀನವೆನ್ನುತ್ತಾರೆ. ಯಾವ ಪುರಾಣವೂ 
ಅರ್ವಾಚೀನವಲ್ಲ. ಇವುಗಳ ಕಾಲ ಮಹಾಭಾರತದ ಕಾಲಕ್ಕಿಂತ 
ಈಚಿನದೆಂದು ಮಾತ್ರ ಹೇಳಬಹುದು. 


ಶ್ರೀವಿಷ್ಣುಪುರಾಣ 


ನಮಗೆ ಪ್ರಕೃತವಾದ ಶ್ರೀವಿಷ್ಣುಪುರಾಣವು ಅನೇಕ ದೃಷ್ಟಿಗಳಿಂದ 


ಮುಖ್ಯವಾದದ್ದು. ಹಿಂದೆ ಹೇಳಿದಂತೆ ಪುರಾಣದ ಪಂಚಲಕ್ಷಣಗಳು 
ಇದರಲ್ಲಿ ಸಮನ್ಹಿತವಾಗಿವೆ. ಇದರಲ್ಲಿ ಅನ್ಯಪುರಾಣಗಳಲ್ಲಿ ಸಾಮಾನ್ಯವಾಗಿ 
ಬರುವಂತೆ ವ್ರತಗಳ ವಿಷಯವಿಲ್ಲ. ತೀರ್ಥಕ್ಷೇತ್ರಗಳ ಮಾಹಾತ್ಮ್ಯದ 
ವಿಸ್ತರಣೆಯಿಲ್ಲ. ವಿಧಿಸಿರುವ ಅನುಷ್ಠಾನಗಳು ವೇದಾನುಸಾರಿಯಾಗಿ 
ಧರ್ಮಸೂತ್ರಗಳಿಗೆ ಅನುಗುಣವಾಗಿವೆ. ಭಸ್ಮಧಾರಣೆ, ಮುದ್ರೆ, ನಾಮ 
ಗಳು ಮುಂತಾದ ಕೇವಲ ಮತೀಯ ಚಿಹ್ನೆಗಳ ವಿಷಯವಾಗಲಿ, ಮತೀಯ 


XV 


ಆಚಾರ ವಿಶೇಷಗಳಾಗಲಿ ಇದರಲ್ಲಿ ಬಂದಿಲ್ಲ. ಯಾವುದೊಂದು ಧಾರ್ಮಿಕ 
ವಿಚಾರವು ಅತಿ ದೀರ್ಫವಾಗಿ ಉಕ್ತವಾಗಿಲ್ಲ. ಈ ಕಾರಣಗಳಿಂದ ಇದು 
ಪ್ರಾಮಾಣಕವಾಗಿದ್ದು ಹೆಚ್ಚಿನ ಪ್ರಕ್ಷೇಪಗಳಿಗೆ ಅವಕಾಶವನ್ನಿತ್ತಿಲ್ಲವೆನ್ನುವುದು 
ಗಮನಾರ್ಹವಾದ ಸಂಗತಿಯಾಗಿರುತ್ತದೆ. ಮೂರನೇ ಅಂಶದಲ್ಲಿ ಶ್ರಾದ್ದ 
ವಿಷಯವು ವಿಸ್ತಾರವಾಗಿರುವುದು ನಿಜ. ಉಳಿದ ವಿಚಾರಗಳಿಗೆ 
ಹೋಲಿಸಿದಾಗ ಈ ಶ್ರಾದ್ಧಪ್ರಶಂಸಾದಿಗಳು ಮಿತಿಯನ್ನು ಮೀರಿ ಅನನು 
ರೂಪವಾಗಿರುವುದು ಅಚ್ಚರಿಯೆನಿಸುತ್ತದೆ. ಈ ಭಾಗದಲ್ಲಿ ಬಹ್ವಂಶಗಳು 
ಪ್ರಕ್ಷಿಪ್ತವಾಗಿರಲೂಬಹುದು. 

ಎಷ್ಟುಪುರಾಣದ ಭಾಷಾಶೈಲಿ ಲಲಿತವಾಗಿದೆ. ಅಲ್ಲಲ್ಲಿ ಬರುವ ಗದ್ಯ 
ವಾಕ್ಕಗಳು ರಮಣೀಯವಾಗಿವೆ. ಆರ್ಷಪ್ರಯೋಗಗಳು ಬಹಳ ಪರಿಮಿತ 
ವಾಗಿರುವುದು ಈ ಪುರಾಣದ ಮತ್ತೊಂದು ವೈಶಿಷ್ಟ್ಯ. ಪೌರಾಣಿಕವಾದ 
ಯಾವ ಆಖ್ಯಾನವನ್ನೂ ಅತಿಯಾಗಿ ಬೆಳೆಸಿಲ್ಲ. ಧ್ರುವಚರಿತ್ರೆ ಮತ್ತು 
ಪ್ರಹ್ಲಾದ ಚರಿತ್ರೆಗಳು ಉತ್ತಮ ಕಾವ್ಯದಂತೆ ರಮಣೀಯವಾಗಿವೆ. 
ಹಾಗೆಯೇ ಪಂಚಮ ಅಂಶದಲ್ಲಿ ಬರುವ ಶ್ರೀಕೃಷ್ಣನ ಚರಿತ್ರೆಯು ಒಂದು 
ಉತ್ತಮಕಾವ್ಯವೆನ್ನಲಡ್ಡಿಯಿಲ್ಲ. 

ಪರಾಶರಮುನಿಗಳು ತಮ್ಮ ಶಿಷ್ಯರಾದ ಮೈತ್ರೇಯರಿಗೆ ಈ ಪುರಾಣ 
ವನ್ನು ಹೇಳಿದ್ದಾರೆ. ಇದರಲ್ಲಿ ಆರು ಅಂಶಗಳಿದ್ದು ಒಂದೊಂದು ಅಂಶವು 
ಹಲವಾರು ಅಧ್ಯಾಯಗಳಿಂದ ಕೂಡಿದೆ. ವಿಷ್ಣುಪುರಾಣದಲ್ಲಿರುವ ಒಟ್ಟು 
ಶ್ಲೋಕಗಳ ಸಂಖ್ಯೆ ಸುಮಾರು ಇಪ್ಪತ್ತಮೂರು ಸಾವಿರ ಆಗಬಹುದು. ಈ 
ಪುರಾಣಕ್ಕೆ ಶ್ರೀಧರ ಸ್ವಾಮಿಗಳು ಆತಪ್ರಕಾಶ ಎಂಬ ವ್ಯಾಖ್ಯಾನವನ್ನು 
ಬರೆದಿದ್ದಾರೆ. ಇವರು ಶ್ರೀಮದ್ಭಾಗವತಕ್ಕೂ ಭಗವದ್ಗೀತೆಗೂ ವ್ಯಾಖ್ಯಾನ 
ವನ್ನು ಬರೆದ ಸುಪ್ರಸಿದ್ಧ ವಿದ್ವಾಂಸರು. ಭಕ್ತಿಮಾರ್ಗದಲ್ಲಿ ಇವರಿಗೆ ಅಪಾರ 
ವಾದ ಆಸಕ್ತಿ ಇದೆ. ಶ್ರೀಧರ ಸ್ವಾಮಿಗಳ ಕಾಲ ನಿಶ್ಚಿತವಾಗಿ ತಿಳಿದುಬಂದಿಲ್ಲ. 
ಬಹುಶಃ ಕ್ರಿ.ಶ. ಹದಿನಾರನೆಯ ಶತಮಾನವಿರಬಹುದು. ಇವರು 
ಚಿತ್‌ಸುಖಯೋನಿ ಮುಂತಾದ ಕೆಲವು ಪ್ರಾಚೀನ ವ್ಯಾಖ್ಯಾನಕಾರರನ್ನು 
ಸದಿಸಿದ್ದಾರೆ. ವಿಷ್ಣುಚಿತ್ತೀಯ ಎಂಬ ಇನ್ನೊಂದು ವ್ಯಾಖ್ಯಾನವೂ ದೊರಕು 
ತ್ತದೆ. ಇದರ ಕತಣ್ಯವಿನ ಹೆಸರು ತಿಳಿಯದು. ವ್ಯಾಖ್ಯಾನದ ಆರಂಭದಲ್ಲಿ 
ಶ್ರೀವಿಷ್ಣುಚಿತ್ತಯತಿಗಳ ಸ್ತುತಿಯಿರುವುದರಿಂದ ಅವರ ಶಿಷ್ಕರಾದ 


೫೩1೪೫11 

ಯಾರೋ ತಮ್ಮಗುರುಗಳ ಸ್ಮರಣೆಗಾಗಿ ವಿಷ್ಣುಚಿತ್ತೀಯ ಎಂದು ಹೆಸರಿಟ್ಟು 
ಈ ವ್ಯಾಖ್ಯಾನವನ್ನು ಬರೆದಿರುವುದಾಗಿ ತೋರುತ್ತದೆ. ಅಲ್ಲದೆ ರತ್ನಗರ್ಭ 
ಎಂಬವರು ವೈಷ್ಣವಾಕೂತಚಂದ್ರಿಕಾ ಎಂಬ ಟೀಕೆಯನ್ನು ರಚಿಸಿದ್ದಾರೆ. 
ಹೀಗೆ ಅನೇಕ ವ್ಯಾಖ್ಯಾನಗಳಿರುವುದೇ ವಿಷ್ಣುಪುರಾಣದ ಪ್ರಾಶಸ್ತ್ಯವನ್ನು 
ಎತ್ತಿ ತೋರಿಸುತ್ತದೆ. 

ವಿಷ್ಣುಪುರಾಣದಲ್ಲಿ ಪ್ರತಿಪಾದಿತವಾಗಿರುವ ವಿಷಯಗಳನ್ನು ಹೀಗೆ 
ಸಂಗ್ರಹಿಸಬಹುದು: 


ಪ್ರಥಮಾಂಶ -- ಇಪ್ಪತ್ತುನಾಲ್ಕು ತತ್ತ್ವಗಳ ವಿಚಾರಪೂರ್ವಕವಾಗಿ 
ಜಗತ್ತಿನ ಉತ್ಪತ್ತಿ; ಪ್ರಜಾಪತಿಗಳು, ದೇವತೆಗಳು, ಪಿತೃಗಣಗಳು ಇತ್ಯಾದಿ 
ಗಳ ಸೃಷ್ಟಿಕ್ರಮ. ಧ್ರುವ ಚರಿತ್ರೆ; ಪ್ರಹ್ಲಾದ ಚರಿತ್ರೆ; ಮರುದ್‌ ಗಣಗಳ 
ಉತ್ಪತ್ತಿ; ವಿಷ್ಣುವಿನ ಮಹಿಮೆ. 


ದ್ವಿತೀಯಾಂಶ -- ಭೂಗೋಳದ ವಿವರಣೆ; ನವಖಂಡಗಳ ವಿಭಾಗ; 
ಅಧೋಲೋಕ ಮತ್ತು ಊರ್ಧ್ವಲೋಕಗಳು; ಜ್ಯೋತಿಶ್ಚಕ್ರ ಮತ್ತು 
ನವಗ್ರಹಗಳ ವರ್ಣನೆ; ಜಡಭರತ, ಖುಭು-ನಿದಾಘರ ಆಖ್ಯಾನ. 


ತೃತೀಯಾಂಶ -- ಮನುಪುತ್ರರ ವರ್ಣನೆ; ಚತುರ್ಯುಗಾನುಸಾರ ಭಿನ್ನ 
ಭಿನ್ನ ವ್ಯಾಸರು; ಚತುರ್ವೇದಗಳ ವಿಭಾಗ; ಚಾತುರ್ವರ್ಣ ಧರ್ಮ; 
ಬ್ರಹ್ಮಕಿರ್ಯ ಮತ್ತು ಗಾರ್ಹಸ್ಥ ಕದ ಆಚಾರಗಳು, ವಿಸ್ತೃತವಾದ 
ಶ್ರಾದ್ಧವಿಧಿ. 

ಚತುರ್ಥಾಂಶ -- ವೈವಸ್ವತ ಮನುವಿನ ವಂಶ; ಇಕ್ಸ್ಟ್ವಾಕು ವಂಶ; ಶ್ರೀರಾ 
ಮನ ಸಂಕ್ಷಿಪ್ತ ಕಥೆ; ಸೋಮವಂಶ, ಯದುವಂಶ ವರ್ಣನೆ; ಕುರುವಂಶ; 
ಭವಿಷ್ಯತ್ತಿನಲ್ಲಿ ಆಳುವ ರಾಜರು; ಮಗಧ ವಂಶ; ಕಲಿಯುಗದ ರಾಜರು 
ಮತ್ತು ಕಲಿಧರ್ಮ. 


ಪಂಚಮಾಂಶ -- ವಿಸ್ತಾರವಾಗಿ ಶ್ರೀಕೃಷ್ಣಚರಿತ್ರೆ; ಯಾದವರ ಅಂತ್ಯ; 
ಪರೀಕ್ಷಿತರಾಜನ ಪಟ್ಟಾಭಿಷೇಕ; ಪಾಂಡವರ ಸ್ವರ್ಗಾರೋಹಣ. 


ಷಷ್ಠಾಂಶ -- ಕಲಿಧರ್ಮ ನಿರೂಪಣ; ಶೂದ್ರ ಮತ್ತು ಸ್ತ್ರೀಯರ ಮಹತ್ವ; 


೫1೪111 


ಕಾಲ ವಿಚಾರ; ನೈಮಿತ್ತಿಕ ಪ್ರಳಯ; ಪ್ರಾಕೃತ ಪ್ರಳಯ; ಭಗವಂತನ 
ಪಾರಮಾರ್ಥಿಕಸ್ಪರೂಪ; ಬ್ರಹ್ಮಯೋಗ; ಶಿಷ್ಯಪರಂಪರೆ; ಉಪಸಂಹಾರ. 

ಈ ವಿಷ್ಣುಪುರಾಣವು ವೇದಸಂಮತವಾದದ್ದೆಂದು ಪರಾಶರರು 
ಹೇಳಿದ್ದಾರೆ. "ಏತತ್ತೇ ಯನ್ಮಯಾಖ್ಯಾತಂ ಪುರಾಣಂ ವೇದಸಂಮತಮ್‌' 
(6-8-12). ಇದರಿಂದ ವೇದ ಪ್ರತಿಪಾದಿತವಾದ ವಿಷಯವೇ ಈ ಪುರಾಣ 
ದಲ್ಲಿ ಬಂದಿದೆ ಎಂದು ಗೊತ್ತಾಗುತ್ತದೆ. ಉದಾಹರಣೆಗೆ, “ನಾಹೋ ನ 
ರಾತ್ರಿರ್ನನಭೋ ನ ಭೂಮಿಃ ನಾಸೀತ್ರಮೋ ಜ್ಯೋತಿರಭೂಚ್ಚ ನಾನ್ಯತ್‌' 
(1-2-23). ಈ ಶ್ಲೋಕವು ಖಗ್ರೇದದಲ್ಲಿರುವ “ನಾಸದಾಸೀತ್‌ ನೋ 
ಸದಾಸೀತ್‌' ಎಂಬ ನಾಸದೀಯ ಸೂಕ್ತದ ಉಪಬ್ಬಂಹಣವೇ ಆಗಿದೆ. 
"ಸಹಸ್ರಶೀರ್ಷಾ ಪುರುಷಃ ಸಹಸ್ರಾಕ್ಟಃ ಸಹಸ್ರಪಾತ್‌” ಇತ್ಯಾದಿ ಶ್ಲೋಕಗಳು 
(1-12-58 ರಿಂದ 65) ಪುರುಷಸೂಕ್ತದ ವಿವರಣೆಯಾಗಿರುತ್ತವೆ. ಇದೇ 
ರೀತಿಯಲ್ಲಿ ಉಪನಿಷತ್ತುಗಳ ಮತ್ತು ಭಗವದ್ಗೀತೆಯ ಅರ್ಥವನ್ನು ಅಲ್ಲಲ್ಲಿ 
ವಿವರಿಸಿರುವುದು ಕಂಡುಬರುತ್ತದೆ. ವಿಷ್ಣುಪುರಾಣ ಮತ್ತು ವೇದ, 
ಉಪನಿಷತ್‌, ಭಗವದ್ಗೀತೆಗಳಿಗೆ ಅರ್ಥಸಾಮ್ಯದೊಡನೆ ಶಬ್ದಸಾಮ್ಯವನ್ನು 
ಹಲವಾರು ಕಡೆಗಳಲ್ಲಿ ನಾವು ಕಾಣಬಹುದು. ಅಂತೂ ಈ ಎಷ್ಟು 
ಪುರಾಣವು ಪ್ರಾಚೀನ ಕಾಲದಿಂದಲೂ ಅತ್ಯಂತ ವಿಖ್ಯಾತವೂ 
ಜನಪ್ರಿಯವೂ ಆಗಿತ್ತೆಂಬುದರಲ್ಲಿ ಸಂದೇಹವಿಲ್ಲ. ಮಹಾಕವಿ ಕಾಳಿದಾಸನು 
ವಿಷ್ಣುಪುರಾಣವನ್ನು ಓದಿದ್ದನೆಂದೂ ಅದರಿಂದ ಪ್ರಭಾವಿತನಾಗಿದ್ದನೆಂದೂ 
ಹೇಳಬಹುದು. ಆತನ ರಘುವಂಶ ಮಹಾಕಾವ್ಯದಲ್ಲಿ ಬಂದಿರುವ 
ಇಕ್ಲಾಕು ವಂಶದ ರಾಜರ ವಂಶಾವಳಿಗೂ ವಿಷ್ಣುಪುರಾಣದಲ್ಲಿ 
ಬಂದಿರುವ ಇಕ್ಸ್ಟ್ವಾಕು ವಂಶಾವಳಿಗೂ ಸಾಮ್ಯವಿದೆ. ರಘುವನ್ನು ವರ್ಣಿಸು 
ವಾಗ "ರಾಜಾ ಪ್ರಕೃತಿರಂಜನಾತ್‌' (4-12) ಎಂದು ಹೇಳಿದ್ದಾನೆ. 
ಪ್ರಜಾರಂಜನೆಯಿಂದ ರಾಜಾ ಎಂಬ ವ್ಯುತ್ಪತ್ತಿಯನ್ನು ವಿಷ್ಣುಪುರಾಣ 
ದಲ್ಲಿಯೂ ಕಾಣಬಹುದು--“ರಾಜಾಭೂಜ್ಜನರಂಜನಾತ್‌' (1-13-93). 
ರಘುವಂಶದಲ್ಲಿ ನಂದಿನೀ ಧೇನುವನ್ನು ದಿಲೀಪನು ಸೇವಿಸುವ ವಿಧಾನ 
ವಸಿಷ್ಠರಿಂದ ಹೀಗೆ ಉಕ್ತವಾಗಿದೆ 


ಪ್ರಸ್ಥಿತಾಯಾಂ ಪ್ರತಿಷ್ಠೇಥಾಃ ಸ್ಥಿತಾಯಾಂ ಸ್ಥಿತಿಮಾಚರೇಃ | 
ನಿಷಣ್ಣಾಯಾಂ ನಿಷೀದಾಸ್ಕಾಂ ಪೀತಾಂಭಸಿ ಪಿಬೇರಪಃ॥ 


XIX 
(ರಘು-1-89). ವಿಷ್ಣುಪುರಾಣದಲ್ಲಿ ಶಿಷ್ಯನು ಗುರುಸೇವೆಯನ್ನು ಮಾಡ 
ಬೇಕಾದ ವಿಧಾನ ಈ ರೀತಿ ಉಕ್ತವಾಗಿದೆ 
ಸ್ಥಿತೇ ತಿಷ್ಕೇತ್‌ ವ್ರಜೇದ್ಯಾತೇ ನೀಚೈರಾಸೀತ ಚಾಸತಿ। 


(3-9-4). ಈ ಹೋಲಿಕೆಗಳನ್ನು ಗಮನಿಸಿದಾಗ ಕಾಳಿದಾಸನ ಮೇಲೆ 
ವಿಷ್ಣುಪುರಾಣದ ಪ್ರಭಾವ ಆಗಿತ್ತೆಂಬುದು ಸ್ಪಷ್ಟವಾಗುತ್ತದೆ. 

ಎಷ್ಟುಪುರಾಣದಲ್ಲಿ ರಾಷ್ಟ್ರಭಕ್ತಿ ಪ್ರಚೋದಕವಾದ ಈ ಶ್ಲೋಕಗಳು 
ಗಮನಾರ್ಹವಾದವುಗಳು. ಭರತ ಖಂಡವು ಕರ್ಮಭೂಮಿಯೆಂದೂ ಇಲ್ಲಿ 
ಜನಿಸುವುದು ಪುಣ್ಯಬಲದಿಂದಲೇ ಎಂದೂ ಇದು ಅನ್ಯರಿಗೆ ದುರ್ಲಭ 
ವೆಂದೂ ಹೇಳಲಾಗಿದೆ-- 


ಅತ್ರ ಜನ್ಮಸಹಸ್ರಾಣಂ ಸಹಸ್ರೆ ರಪಿ ಸತ್ತಮ! 
ಕದಾಚಿಲ್ಲಭತೇ ಜಂತುರ್ಮಾನುಷ್ಕೂ ಪುಣ್ಮಸಂಚಯಾತ್‌ ॥ 


ಗಾಯಂತಿ ದೇವಾಃ ಕಿಲ ಗೀತಕಾನಿ 
ಧನ್ಮಾಸ್ತು ತೇ ಭಾರತ ಭೂಮಿಭಾಗೇ। 
ಸ್ವರ್ಗಾಪವರ್ಗಾಸ್ಪದ ಮಾರ್ಗಭೂತೇ 
ಭವಂತಿ ಭೂಯಃ ಪುರುಷಾಃ ಸುರತ್ಹ್ವಾತ್‌॥ 
(2-3-23, 24) 
ವಿಷ್ಣುಪುರಾಣವು ಉತ್ತಮ ಕಾವ್ಯದಂತೆ ರಮಣೀಯ ವರ್ಣನೆ 
ಗಳಿಂದ ತುಂಬಿದೆ ಎಂದು ಹಿಂದೆ ಹೇಳಿದ್ದೇವೆ. ದೃಷ್ಟಾಂತವಾಗಿ ಈ 
ಶರದ್ವರ್ಣನೆಯನ್ನು ನೋಡಬಹದು. 
ಮಯೂರಾ ಮೌನಮಾತಸ್ಸುಃ ಪರಿತೃಕ್ರಮದಾ ವನೇ! 
ಅಸಾರತಾಂ ಪರಿಜ್ಞಾಯ ಸಂಸಾರಸ್ಯೇವ ಯೋಗಿನಃ ॥ 
ಉತ್ಸೃಜ್ಯ ಜಲಸರ್ವಸ್ಟಂ ವಿಮಲಾಃ ಸಿತಮೂರ್ತಯಃ | 
ತತ್ಕಜುಶ್ಚಾಂಬರಂ ಮೇಘಾ ಗೃಹಂ ವಿಜ್ಞಾನಿನೋ ಯಥಾ॥ 
ತಾರಕಾ ವಿಮಲೇ ವ್ಯೋವಮ್ನಿ ರರಾಜಾಖಂಡಮಂಡಲಃ। 
ಚಂದ್ರಶ್ನರಮದೇಹಾತ್ಮಾ ಯೋಗೀ ಸಾಧುಕುಲೇ ಯಥಾ॥ 


XX 


ಪಂಚಮಾಂಶದ ಹತ್ತನೆಯ ಅಧ್ಯಾಯದಲ್ಲಿ ಬಂದಿರುವ, ಉಪಮಾ 
ಪರಂಪರೆಗಳಿಂದ ಕೂಡಿದ ಈ ಶರದ್ವರ್ಣನೆ ಅತ್ಯಂತ ಮೋಹಕವಾದುದು. 
ಗೋಪಕನ್ನಿಕೆಯರು ಶ್ರೀಕೃಷ್ಣನಲ್ಲಿ ಪ್ರೇಮಾಂಧರಾಗಿ ಆತನನ್ನೇ 
ಧ್ಯಾನಿಸುತ್ತಿದ್ದರೆಂಬ ವರ್ಣನೆ ರಮಣೀಯವಾಗಿದೆ 


ತಚ್ಛತ್ತ ವಿಮಲಾಹ್ಹಾದ ಕ್ಷೀಣಪುಣ್ಯಚಯಾ ತಥಾ! 
ತದಪ್ರಾಪ್ತಿ ಮಹಾದುಃಖವಿಲೀನಾಶೇಷಪಾತಕಾ ॥ 


ಚಿಂತಯಂತೀ ಜಗತ್ಸೂತಿಂ ಪರಬ್ರಹ್ಮಸ್ನ್ಥರೂಪಿಣಮ್‌ | 
ನಿರುಚ್ಛ್ಯಾಸತಯಾ ಮುಕ್ತಿಂ ಗತಾನ್ಮಾ ಗೋಪಕನ್ಮಕಾ 


(5-13-21, 22) 


ಈ ಎರಡು ಶ್ಲೋಕಗಳನ್ನು ಮಮ್ಮಟನು ಕಾವ್ಯಪ್ರಕಾಶದಲ್ಲಿ ಉದಾಹರಿಸಿರು 
ವುದು ಗಮನಾರ್ಹ. (ಉಲ್ಲಾಸ 4, ಶ್ಲೋಕ 81-82). ಶ್ರೀಕೃಷ್ಣಚರಿತೆ 
ಯಿರುವ ಪಂಚಮಾಂಶವೇ ಒಂದು ಮಹಾಕಾವ್ಯವಾಗಿದೆ. 

ಎಷ್ಟುಪುರಾಣವು ಆಧ್ಯಾತ್ಮಿಕ ವಿಷಯವಾಗಿ ಗಂಭೀರವಾದ 
ಸಮಾಲೋಚನೆಯನ್ನು ಮಾಡಿದೆಯಲ್ಲದೆ ಮನನೀಯವಾದ ಲೋಕನೀತಿ 
ಗಳನ್ನು ಅರ್ಥವತ್ತಾಗಿ ತಿಳಿಸುತ್ತದೆ. ಇದರಲ್ಲಿರುವ ಹಲವಾರು ಶ್ಲೋಕ 
ಗಳನ್ನು ಸುಭಾಷಿತಕಾರರು ತಮ್ಮ ನೀತಿ ಗ್ರಂಥಗಳಲ್ಲಿ ಸಂಗ್ರಹಿಸಿದ್ದಾರೆ. ಈ 
ಶ್ಲೋಕಗಳನ್ನು ನೋಡಿ 


ಯಾ ದುಸ್ಮಜಾ ದುರ್ಮತಿಭಿಃ ಯಾ ನ ಜೀರ್ಯತಿಜೀರ್ಯತಃ। 
ತಾಂ ತೃಷ್ಣಾಂ ಸಂತ್ಯಜೇತ್‌ ಪ್ರಾಜ್ಞ ಸುಖೇನೈವಾಭಿಪೂರ್ಯತೇ॥ 


ಜೀರ್ಯಂತಿ ಜೀರ್ಯತಃ ಕೇಶಾ ದಂತಾ ಜೀರ್ಯಂತಿ ಜೀರ್ಯತಃ। 
ಧನಾಶಾ ಜೀವಿತಾಶಾ ಚ ಜೀರ್ಯತೋsಪಿ ನ ಜೀರ್ಯತಃ ॥ 
(4-10-26, 27) 


ಕಲಿಯುಗದಲ್ಲಿ ನಡೆಯುವ ಅನಾಚಾರವನ್ನು ಕುರಿತು ಆರನೆಯ ಅಂಶದಲ್ಲಿ 
ಬಂದಿರುವ ಶ್ಲೋಕಗಳು ಕುತೂಹಲಕರವಾದವುಗಳು-- 


ಸರ್ವಮೇವ ಕಲೌ ಶಾಸ್ತ್ರಂ ಯಸ್ಕ ಯದ್ದಚನಂ ದ್ವಿಜ | 


XX 


ವಿವಾಹಾ ನ ಕಲೌ ಧರ್ಮಾ ನ ಶಿಷ್ಕಗುರುಸಂಸ್ಥಿತಿಃ। 
ನ ದಾಂಪತ್ಯಕ್ರಮೋ ನೈವ ವಹ್ನಿದೇವಾತ್ಮಕಃ ಕ್ರಮಃ॥ 


ವೇದಾದಾನಂ ಕರಿಷ್ಕಂತಿ ವಟವಶ್ಚಾಕೃತವತಾಃ। 
ಯಶ್ಚ ಯಶ್ಚಾಬಲಃ ಸರ್ವಃ ಸ ಸ ಭೃತ್ಯ ಕಲೌ ಯುಗೇ॥ 


ಇತ್ಯಾದಿ. 

ಈ ಪುರಾಣದಲ್ಲಿ ಉಕ್ತವಾಗಿರುವ ಖಗೋಳಶಾಸ್ತ್ರದ ವಿಚಾರಗಳು 
ಈಗಿನ ವಿಜ್ಞಾನವು ಸಮರ್ಥಿಸುವಂತಹವೇ ಸರಿ. ಪುರಾಣಕತಣೃವಿಗೆ 
ಶಾಸ್ತ್ರೀಯವಾದ ಜ್ಯೋತಿಶ್ಶಾಸ್ತ್ರವಿಜ್ಞಾನ ತಿಳಿದಿತ್ತೆಂಬುದಕ್ಕೆ ಪ್ರಮಾಣ 
ವುಂಟು. ಇದರಲ್ಲಿ ಉಕ್ತವಾದ ಖಗೋಳ ವಿಜ್ಞಾನವನ್ನು ಹೀಗೆ ಸಂಗ್ರಹಿಸಿ 
ಹೇಳಬಹುದು. ಈ ವಿಚಾರವು ದ್ವಿತೀಯಾಂಶದ ಎಂಟನೆಯ ಅಧ್ಯಾಯ 
ದಿಂದ ಹನ್ನೆರಡನೆಯ ಅಧ್ಯಾಯದವರೆಗೆ ಪ್ರಸ್ತುತವಾಗಿದೆ: “ಸೂರ್ಯನಿಗೆ 
ಉದಯಾಸ್ತಮಾನಗಳಿಲ್ಲ. ಅವನನ್ನು ಜನರು ಕಂಡಾಗ ಉದಿತನಾದ 
ನೆಂದೂ ಮರೆಯಾದಾಗ ಅಸ್ತಂಗತನಾದನೆಂದೂ ವ್ಯವಹರಿಸುತ್ತಾರೆ. ಅಹಃ 
ಪ್ರಮಾಣ ರಾತ್ರಿಪ್ರಮಾಣಗಳು ಹೆಚ್ಚುಕಡಿಮೆಯಾಗುವುದಕ್ಕೆ ಕಾರಣಗಳನ್ನು 
ಹೇಳಲಾಗಿದೆ. ಸೂರ್ಯನು ಸಮುದ್ರದಿಂದ ಜಲವನ್ನು ಹೀರಿ ಮಳೆ 
ಸುರಿಸುತ್ತಾನೆ. ಚಂದ್ರನು ಭೂಮಿಗೂ ಸೂರ್ಯನಿಗೂ ಸಮ ಕಕ್ಷೆಯಲ್ಲಿ 
ಬಂದಾಗ ಅಮಾವಾಸ್ಯೆಯಾಗುತ್ತದೆ. ದಕ್ಷಿಣಾಯನ, ಉತ್ತರಾಯಣ. 
ಎಷುವದ್ರೇಖೆ ಮತ್ತು ಮೇಷಾದಿ ರಾಶಿಗಳನ್ನು ಶಾಸ್ತ್ರೀಯವಾಗಿ ಗುರುತಿಸ 
ಲಾಗಿದೆ. ಭೂಮಿಯ ಛಾಯೆಗೆ ರಾಹು ಎಂದು ಹೆಸರು. ಈ ರಾಹು 
ಹುಣ್ಣಿಮೆಯಂದು ಚಂದ್ರನ ಬಳಿಯೂ ಅಮಾವಾಸ್ಯೆಯಂದು ಸೂರ್ಯನ 
ಬಳಿಯೂ ಇರುತ್ತದೆ. ಆಕಾಶದಲ್ಲಿ ಅನಂತ ತಾರಾಪುಂಜಗಳಿವೆ. ಈ 
ಜ್ಯೋತಿಶ್ಚಕ್ರವು "ವಾಯುರಶ್ಲಿಗಳಿಂದ ಒಂದಕ್ಕೊಂದು ಬದ್ಧವಾಗಿ ಹಿಡಿಯ 
ಲ್ರಟ್ಟು ಆಕಾಶದಲ್ಲಿ ನಿಂತಿವೆ. ಭೂಮಿಯನ್ನು ಸೂರ್ಯನು ಹಿಡಿದು 
ನಿಲ್ಲಿಸಿದ್ದಾನೆ. ಸೂರ್ಯಾದಿಗ್ರಹಗಳು ಧ್ರುವನಕ್ಷತ್ರದಿಂದ ವಾಯುರಶ್ಶಿಗಳ 
ಮೂಲಕ ಧರಿಸಲ್ಪಟ್ಟಿವೆ. ಧ್ರುವನಕ್ಟತ್ರವನ್ನು ಶಿಶುಮಾರನಕ್ಟತ್ರಚಕ್ರವು 
ಹಿಡಿದು ನಿಲ್ಲಿಸಿದೆ. ಶಿಶುಮಾರ ಚಕ್ರವನ್ನು ಅದರ ಸ್ಥಳದಲ್ಲಿ ಹಿಡಿದು 
ನಿಲ್ಲಿಸಿದವನು ಶ್ರೀಮನ್ನಾರಾಯಣನೇ.” 


2211 
ವಾತರಶ್ಮಿಯೆಂದರೆ ವಿಜ್ಞಾನಿಗಳು ಹೇಳುವ ಆಕರ್ಷಣ ಶಕ್ತಿಯೇ 


(Power of gravity). 


ಅಧ್ಯಾತ್ಮ 


ಶ್ರೀವಿಷ್ಣುಪುರಾಣವು ಪ್ರತಿಪಾದಿಸುವ ಅಧ್ಯಾತ್ಮ ತತ್ತ್ವವೇನೆಂಬುದು 
ಈಗ ಪರಿಶೀಲನೀಯ. ಈ ಪುರಾಣವು "ವೇದಸಂಮತ'ವಾದ್ದರಿಂದ 
ಇದರಲ್ಲಿ ಉಕ್ತವಾದದ್ದು ವೇದಾಂತ ಅಥವಾ ಔಪನಿಷದವಾಗಬಹುದೇ 
ಹೊರತು ಇನ್ನೊಂದಾಗಲು ಶಕ್ಕವಿಲ್ಲ. ಸಾಂಖ್ಯ ಮತದ ಪ್ರಕ್ರಿಯೆ ಅಲ್ಲಲ್ಲಿ 
ಕಾಣಿಸಿಕೊಂಡಿರುವುದಾದರೂ ಅದು ವೇದಾಂತೋಪಯೋಗಿಯೇ 
ಹೊರತು ಕಾಪಿಲ ಸಾಂಖ್ಯವಲ್ಲ. ಅನ್ಯದರ್ಶನಗಳ ನಿಂದೆಯೂ ಇದರ 
ಲ್ಲಿಲ್ಲ. ಚಾರ್ವಾಕ, ಬೌದ್ಧ, ಜೈನ ಸಿದ್ದಾಂತಗಳನ್ನು ದೂಷಿಸಿರುವುದೇನೋ 
ನಿಜ. ವೇದವನ್ನು ಪ್ರಮಾಣವಾಗಿ ಆ ದರ್ಶನಗಳು ಸ್ವೀಕರಿಸಿಲ್ಲವಾದ್ದರಿಂದ 
ಇದೊಂದು ಸಾಮಾನ್ಯಾಕಾರದ ದೂಷಣೆ ಎಂದು ತಿಳಿದುಕೊಳ್ಳಬೇಕು. 
ಹೆಸರೇ ತಿಳಿಸುವಂತೆ ಈ ಪುರಾಣವು ವಿಷ್ಣುವಿನ ಮಹಿಮೆಯನ್ನು ವಿವರಿ 
ಸುವುದಕ್ಕಾಗಿ ಹೊರಟಿದೆ. ವಿಷ್ಣುವೆಂದರೆ ತ್ರಿಮೂರ್ತಿಗಳಲ್ಲಿ ಒಬ್ಬನಾದ 
ವಿಷ್ಣುವೇ? ಅಥವಾ ನಿರ್ಗುಣವೂ ನಿರಾಕಾರವೂ ತ್ರಿಮೂರ್ತಿಗಳಿಗೆ ಕಾರಣ 
ಭೂತವೂ ಆದ ಪರಬ್ರಹವೆ? ಎಂಬುದು ವಿಚಾರಣೀಯ. ಈ ಪುರಾಣ 
ವನ್ನು ಸಮಗ್ರವಾಗಿ ಪರಿಶೀಲಿಸಿದರೆ ಸಗುಣನಾದ ವಿಷ್ಣುವಿಗೆ ಕಾರಣವಾದ 
ನಿರ್ಗುಣವೂ ನಿರಾಕಾರವೂ ಆದ, ಸತ್ತಾಮಾತ್ರಸ್ನರೂಪವಾದ ಮತ್ತು 
ಜ್ಞಾನ ಸ್ವರೂಪವಾದ ಅದ್ವೈತ ಬ್ರಹ್ಮವನ್ನು ಇದು ಪ್ರತಿಪಾದಿಸುತ್ತದೆ ಎಂದು 
ತಿಳಿದು ಬರುತ್ತದೆ. ಈ ಬ್ರಹ್ಮವು ತನ್ನ ಮಾಯಾಶಕ್ತಿಯಿಂದ ಸಗುಣವಾಗಿ 
ಏರ್ಪಟ್ಟಾಗ ವಿಷ್ಣು, ಬ್ರಹ್ಮ, ಶಿವ ಎಂಬ ತ್ರಿಮೂರ್ತಿಯಾಗಿ ತೋರುತ್ತದೆ. 
ಈ ತ್ರಿಮೂರ್ತಿಗಳಲ್ಲಿ ವಿಷ್ಣುಮೂರ್ತಿ ಸತ್ವಗುಣ ಪ್ರಧಾನವಾದ್ದರಿಂದ 
ಎಷ್ಟುರೂಪಕ್ಕೆ ಪ್ರಾಶಸ್ತ್ಯವನ್ನಿತ್ತು ವಿಷ್ಣುವನ್ನು ವಿಶೇಷವಾಗಿ ಸ್ತುತಿಸಲಾಗಿದೆ 
ಎಂದು ನಿಶ್ಚಿತವಾಗುತ್ತದೆ. ಈ ವಿಷಯವನ್ನು ಇಲ್ಲಿ ಸಂಕ್ಷೇಪವಾಗಿ 
ಪ್ರಮಾಣೀಕರಿಸಬಹುದು. 


XX111 
ಪರಮಾತ್ಮನ ಸ್ವರೂಪ--ಪರಮಾರ್ಥ ತತ್ತ್ವವು ಜ್ಞಾನಸ್ವರೂಪವೂ 
ಅತ್ಯಂತ ನಿರ್ಮಲವೂ ಆಗಿದೆ. ಭ್ರಾಂತಿಯಿಂದ ಅದು ಅರ್ಥರೂಪದಲ್ಲಿ 
ತೋರುತ್ತದೆ ಎಂದು ಈ ಶ್ಲೋಕ ತಿಳಿಸುತ್ತದೆ 
ಜ್ಞಾನಸ್ಪ್ಥರೂಪಮತ್ಮಂತನಿರ್ಮಲಂ ಪರಮಾರ್ಥತಃ। 
ತಮೇವಾರ್ಥಸ್ವರೂಪೇಣ ಭ್ರಾಂತಿದರ್ಶನತಃ ಸ್ಥಿತಮ್‌ ॥ 
(1-2-6) 
ಬ್ರಹ್ಮವು ಜಗದ್ರೂಪವಾಗಿ ಕಾಣುವುದು ಭ್ರಾಂತಿಯಿಂದ ಎಂದು ಸ್ಫುಟವಾಗಿ 
ಇಲ್ಲಿ ಹೇಳಿದೆ. ವಿಷ್ಣುವು ಜ್ಞಾನಮಯನೆಂದೂ ಆ ಜ್ಞಾನಕ್ಕೆ ಬ್ರಹ್ಮ ಎಂಬ 
ಹೆಸರಿದೆ ಎಂದೂ ತಿಳಿಯಬೇಕು-- 
ವಿಷ್ಣೋರ್ಜ್ಜಾನಮಯಸ್ಕೋಕ್ತಂ ತಜ್ಜ್ಲಾನಂ ಬ್ರಹ್ಮಸಂಜ್ಞಿತಮ್‌ ॥ 
(1-22-51) 
"ವಿಜ್ಞಾನಮದ್ವೈತಮಯಮ್‌' (1-22-48) ಎಂಬ ಮಾತು ಇದನ್ನೇ 
ಸಮರ್ಥಿಸುತ್ತದೆ. ಸರ್ವಭೇದರಹಿತವಾಗಿಯೂ ಸತ್ತಾಮಾತ್ರವಾಗಿಯೂ 
ವಾಕ್ಕುಗಳಿಗೆ ಅಗೋಚರವಾಗಿಯೂ ಅನುಭವೈಕಗಮ್ಯವಾಗಿಯೂ ಇರುವ 
ಜ್ಞಾನವೇ ಬಹ್ಮ 
ಪ್ರತಸ್ತಮಿತ ಭೇದಂ ಯತ್‌ ಸತ್ತಾಮಾತ್ರಮಗೋಚರಮ್‌!। 
ವಚಸಾಮಾತ್ಮಸಂವೇದ್ಕಂ ತಜ್ಜಾನಂ ಬ್ರಹ್ಮಸಂಜ್ಞಿತಮ್‌ ॥ 


(6-7-53) 


ಈ ಸತ್ತಾಮಾತ್ರವಾದ ಬ್ರಹ್ಮವೇ ಸಗುಣವಾದ ವಿಷ್ಣುವಿನ ಪರಮಾರ್ಥ 
ಸ್ವರೂಪವೆಂದೂ ಅದು ಅರೂಪವೆಂದೂ ಇದರ ಮುಂದಿನ ಶ್ಲೋಕ 


ದಲ್ಲಿಯೇ ಹೇಳಿದೆ 
ತಚ್ಚ ವಿಷ್ಲೋಃ ಪರಂ ರೂಪಮರೂಪಾಖ್ಯಮನುತ್ತಮಮ್‌ ॥ 
(6-7-54) 
ಶ್ರಿಮೂರ್ತಿಗಳಲ್ಲೊಬ್ಬನಾದ ವಿಷ್ಣು ಸಗುಣನೆಂದೂ ರೂಪಸಹಿತನೆಂದೂ 
ಭಕ್ತರು ಆರಾಧಿಸುತ್ತಾರೆ. ಆತನಿಗೆ ಅರೂಪವಾದ ಇನ್ನೊಂದು ಸ್ವರೂಪ 


XXIV 


ಇದೆ ಎಂದಾದರೆ ಅದು ಅದ್ವೈತವಾದ ಪರಬ್ರಹ್ಮವೇ ಆಗುತ್ತದೆ. ಬ್ರಹ್ಮ 
ವಿಷ್ಣು ಶಿವ--ಎಂಬುವರು ಒಬ್ಬನೇ ಪರಮಾತ್ಮನ ವಿಭಿನ್ನರೂಪಗಳು. 
ಪರಮಾತನು ಸತ್ತ್ವಗುಣವನ್ನಾಶ್ರಯಿಸಿ ವಿಷ್ಣುವೆನಿಸುತ್ತಾನೆ. ರಜೋಗುಣ 
ವನ್ನಾಶ್ರಯಿಸಿ ಬ್ರಹ್ಮನೆಂದೂ ತಮೋಗುಣವನ್ನಾಶ್ರಯಿಸಿ ಶಿವನೆಂದೂ 
ಆರಾಧಿತನಾಗುತ್ತಾನೆ. ಗುಣೋಪಾಧಿಯಿಂದ ಹೆಸರು ಬೇರೆ ಬೇರೆ 
ಯಾಗಿವೆಯೇ ಹೊರತು ತಾತ್ತ್ವಿಕವಾಗಿ ವಸ್ತುವಿನಲ್ಲಿ ಯಾವ ಭೇದವೂ 
ಇಲ್ಲ. ಸೃಷ್ಟಿ ಸ್ಥಿತಿ ಲಯಗಳು ಒಬ್ಬನೇ ಈಶ್ವರನಿಂದ ತ್ರಿಮೂರ್ತಿರೂಪ 
ವನ್ನಾಶ್ರಯಿಸಿ ನಡೆಯುತ್ತವೆ. ಈ ಮಾತನ್ನು ವಿಷ್ಣುಪುರಾಣವು ಹೆಜ್ಜೆ 
ಹೆಜ್ಜೆಗೂ ಪ್ರತಿಪಾದಿಸುತ್ತ ಬಂದಿದೆ. ಕೆಲವು ವಾಕ್ಯಗಳನ್ನು ಈ ವಿಷಯದ 
ದೃಢತೆಗಾಗಿ ಉದಾಹರಿಸಬಹುದು-- 


1. ವಿಷ್ಣುರ್ಬಹ್ಮಸ್ಟರೂಪೇಣ ಸ್ವಯಮೇವ ವ್ಯವಸ್ಥಿತಃ॥ 
(1-2-56) 

ಸೃಷ್ಟಿಸ್ಥಿತ್ಯಂತ ಕರಣೀಂ ಬ್ರಹ್ಮವಿಷ್ಣ್ಸುಶಿವಾತ್ಮಿಕಾಮ್‌ | 

ಸ ಸಂಜ್ಞಾಂ ಯಾತಿ ಭಗವಾನೇಕ ಏವ ಜನಾರ್ದನಃ॥ 
(1-2-66) 


ಎ 


3. ತ್ವಂ ಕರ್ತಾ ಸರ್ವಭೂತಾನಾಂ ತ್ವಂ ಪಾತಾ 
ತ್ವಂ ವಿನಾಶಕ್ಕೃತ್‌ | 
ಸರ್ಗಾದಿಷು ಪ್ರಭೋ ಬ್ರಹ್ಮವಿಷ್ಠುರುದ್ರಾತ್ಮರೂಪಧೃತ್‌ ॥॥ 
(1-4-15) 
4. ಶಕ್ತಯೋ ಯಸ್ಕ ದೇವಸ್ಮ ಬ್ರಹ್ಮವಿಹುಶಿವಾತ್ಮಿಕಾಃ | 
ಭವಂತ್ಯಭೂತಪೂರ್ವಸ್ಮ ತದ್ದಿಷ್ಟೋಃ ಪರಮಂ ಹದಮ್‌ ॥ 
(1-9-56) 
5. ಪ್ರಸೀದ ಸರ್ವ ಸರ್ವಾತ್ಮನ್‌ ಕ್ಷರಾಕ್ಷರಮಯೇಶ್ವರ | 
ಬ್ರಹ್ಮವಿಷ್ಣುಶಿವಾಖ್ಯಾಭಿಃ ಕಲ್ಪನಾಭಿರುದೀರಿತಃ॥ 
(5-18-51) 


XXV 


6, ಸರ್ಗಸ್ಥಿತಿವಿನಾಶಾನಾಂ ಕರ್ತಾ ಕತಗೃಪತಿರ್ಭವಾನ್‌ | 
ಬ್ರಹ್ಮವಿಷ್ಣುಶಿವಾಖ್ಯಾಭಿರಾತ್ಮಮೂರ್ತಿಭಿರೀಶ್ಚರ | 
(5-30-10) 


ಮೇಲ್ಕಂಡ ವಚನಗಳಿಂದ ಈಶ್ವರನು ಒಬ್ಬನೇ ಇರುವನೆಂದೂ 
ಭಕ್ತರು ಆರಾಧನೆಗೋಸ್ಕರ ಸಗುಣಮೂರ್ತಿಗಳನ್ನು ಕಲ್ಪಿಸಿಕೊಂಡಿದ್ದಾ 
ರೆಂದೂ ತಿಳಿದುಬರುತ್ತದೆ. ನಾವು ಮೊದಲು ಹೇಳಿದಂತೆ ಸತ್ತ್ವಗುಣ 
ಮೂರ್ತಿಯಾದ ವಿಷ್ಣುವನ್ನು ಪರಮೇಶ್ವರನೆಂದು ಹೊಗಳಿರುವುದು, 
ಆತನು ಬ್ರಹ್ಮವಸ್ತುವಿಗೆ ಸಮೀಪದಲ್ಲಿರುವ ಉತ್ಕೃಷ್ಟ ಮೂರ್ತಿ ಎಂದೇ. 
ಸತ್ತ್ವಗುಣವೇ ಇದಕ್ಕೆ ನಿಮಿತ್ತ. ಈ ಮಾತನ್ನು ಮುಂದಿನ ಶ್ಲೋಕವು 
ಸಮರ್ಥಿಸುತ್ತದೆ-- 
ಸ ಹರಃ ಪರಶಕ್ತೀನಾಂ ಬ್ರಹ್ಮಣಃ ಸಮನಂತರಮ್‌ | 
ಮೂರ್ತಂ ಬ್ರಹ್ಮ ಮಹಾಭಾಗ ಸರ್ವಬ್ರಹ್ಮಮಯೋ ಹರಿಃ ॥ 
(1-22-63) 
ಪರಬ್ರಹ್ಮದ ಪರಮಶಕ್ತಿಗಳಲ್ಲಿ ಮೂರ್ತಸ್ವರೂಪವಾಗಿ ಕಾಣಿಸಿ 
ಕೊಂಡಿರುವ ಶ್ರೀಹರಿಯು ಪರಬ್ರಹ್ಮದ ಅನಂತರ ಶ್ರೇಷ್ಠವಾದ ರೂಪ 
ವೆಂದು ಈ ಶ್ಲೋಕ ತಿಳಿಸುತ್ತದೆ. ಬ್ರಹ್ಮವಸ್ತುವಿನ ಮಹಾಶಕ್ತಿಗಳಲ್ಲಿ ಬ್ರಹ್ಮ 
ಎಷ್ಟು ಶಿವ ಎಂಬಿವು ಪ್ರಧಾನವಾದವು-- 
ಬ್ರಹ್ಮ ವಿಷ್ಣು ಶಿವಾ ಬ್ರಹ್ಮನ್‌ ಪ್ರಧಾನಾ ಬ್ರಹ್ಮಶಕ್ತಯಃ॥ 
(1-22-58) 
ಈ ಶಕ್ತಿಗಳಲ್ಲಿ ವಿಷ್ಣುಶಕ್ತಿ ಸರ್ವೋತ್ತಮವೆಂದು ವಿಷ್ಣುಪುರಾಣ 
ಭಾವಿಸುತ್ತದೆ. ವಿಷ್ಣುವೇ ಒಂದು ಕಡೆ ಶಂಕರನನ್ನು ಕುರಿತು, “ನನಗೂ 
ನಿನಗೂ ಭೇದವಿಲ್ಲ. ಈ ಜಗತ್ತೆಲ್ಲವೂ ನಮ್ಮಿಬ್ಬರ ಸ್ವರೂಪವೇ. 
ಅವಿದ್ಯಾಮೋಹಿತರಾದ ದ್ವೈತಿಗಳು ನಮ್ಮಿಬ್ಬರಲ್ಲಿ ಭೇದವಿದೆಯೆಂದು 
ತಿಳಿದಿದ್ದಾರೆ'--ಎಂದು ಸ್ಪಷ್ಟವಾಗಿ ನುಡಿದಿದ್ದಾನೆ 
ಯೋಕಇಹಂ ಸತ್ತ್ವಂ ಜಗಚ್ಚೇದಂ ಸದೇವಾಸುರಮಾನುಷಮ್‌!। 
ಮತ್ತೋ ನಾನ್ಮ್ನದಶೇಷಂ ಯತ್‌ ತತ್ತ್ವಂ ಜ್ಞಾತುಮಿಹಾರ್ಹಸಿ॥ 


327೫1 


ಅವಿದ್ಕಾಮೋಹಿತಾತ್ಮಾನಃ ಪುರುಷಾ ಭಿನ್ನದರ್ಶಿನಃ | 
ವದಂತಿ ಭೇದಂ ಪಶ್ಶಂತಿ ಚಾವಯೋರಂತರಂ ಹರ॥ 
(5-33-48, 49) 


ವಿಶ್ವದ ಉತ್ಪತ್ತಿ 


ವಿಷ್ಣುಪುರಾಣದಲ್ಲಿ ಹೇಳಿದ ವಿಶ್ವದ ಉತ್ಪತ್ತಿಕ್ರಮವು ಬಹುಮಟ್ಟಗೆ 
ಕಾಪಿಲಸಾಂಖ್ಯದ ಕ್ರಮವನ್ನು ಹೋಲುತ್ತದೆ. ಸಾಂಖ್ಯಮತದಂತೆ ಪುರುಷ, 
ಪ್ರಕೃತಿ ಎಂಬಿವು ಜಗತ್ತಿನ ಎರಡು ಸ್ವತಂತ್ರವಾದ ಮೂಲತತ್ತ್ವಗಳು. 
ಅದರಲ್ಲಿ ಪುರುಷನೆಂದರೆ ಜೀವಾತ್ಮ ಜೀವಾತು ಅಸಂಖ್ಯರಾಗಿದ್ದಾರೆ. 
ಪ್ರಧಾನವು ಸ್ವತಂತ್ರವಾಗಿದ್ದು ಪುರುಷನಿಂದ ನಿರ್ಮಿತವಾಗಿಲ್ಲ. ಆದರೆ 
ವಿಷ್ಣುಪುರಾಣದ ಪ್ರಕಾರ ವಿಷ್ಣು ಎಂಬುದೊಂದೇ ಸ್ವತಂತ್ರವಾದ ಮೂಲ 
ತತ್ತ್ವ. ಅದರಿಂದ ಅವಿದ್ಯಾರೂಪವಾದ ಪ್ರಧಾನವು ಅಥವಾ ಪ್ರಕೃತಿಯು 
ಕಾಣಿಸಿಕೊಂಡಿದ್ದು ಈ ಪ್ರಕೃತಿ ವಿಶ್ವದ ಅನಂತರೂಪಗಳಿಗೆ ಕಾರಣವಾಗಿದೆ. 
ಈ ಜಗತ್ತು ಮತ್ತು ಅದಕ್ಕೆ ಕಾರಣವಾದ ಪ್ರಕೃತಿ ವಿಷ್ಣುವಿಗಿಂತ ಪೃಥಕ್ಕಾಗಿ 
ಇಲ್ಲ. ಕ್ಷೇತ್ರಜ್ಞನೆನಿಸಿದ ಜೀವಾತ್ಮನೂ ಸಹ ವಿಷ್ಣುವಿನ ಒಂದು ರೂಪವೇ 
ಹೊರತು ಬೇರೆಯಾದ ತತ್ತ್ವವಲ್ಲ. ಈ ಪ್ರಕ್ರಿಯೆ ಅದ್ವೈತವೇದಾಂತದ 
ಸಿದ್ದಾಂತವೆಂದು ಬೇರೆಯಾಗಿ ಹೇಳುವ ಕಾರಣವಿಲ್ಲ. ಪ್ರಥಮಾಂಶದ 
ಎರಡರಿಂದ ಐದನೆಯ ಅಧ್ಯಾಯದವರೆಗೆ ಜಗತ್ತಿನ ಸೃಷ್ಟಿಕ್ರಮವು 
ವಿಸ್ತಾರವಾಗಿ ನಿರೂಪಿತವಾಗಿದೆ. ಆ ಕ್ರಮವು ಸಾಂಖ್ಯಮತಾನುಸಾರಿ 
ಯೆಂದು ಸಾಮಾನ್ಯ ಓದುಗರಿಗೆ ತೋರಬಹುದಾದ್ದರಿಂದ ಈ ಮಾತನ್ನು 
ಇಲ್ಲಿ ಹೇಳಬೇಕಾಯಿತು. ಭಗವದ್ಗೀತೆ, ಶ್ರೀಮದ್ಭಾಗವತ ಮುಂತಾದ 
ಗ್ರಂಥಗಳಲ್ಲಿ ಹೇಳಿರುವ ವೇದಾಂತಸಮತವಾದ ಸೃಷ್ಟಿಪ್ರಕ್ರಿಯೆ ಮತ್ತು 
ಪರಮಾರ್ಥ ತತ್ತ್ವಗಳ ನಿರೂಪಣೆಯೇ ವಿಷ್ಣುಪುರಾಣದಲ್ಲಿಯೂ 
ಬಂದಿದೆ. ಈ ಶ್ಲೋಕಗಳನ್ನು ಈಗ ಪರಿಶೀಲಿಸಬಹುದು. ಜಗತ್ತಿನ ಸೃಷ್ಟಿ 
ಸ್ಥಿತಿಲಯಗಳಿಗೆ ವಿಷ್ಣು ಕಾರಣನೆಂದೂ ಆತನೇ ಜಗತ್ತಾಗಿ ಕಾಣುವನೆಂದೂ 
ಈ ಶ್ಲೋಕ ಹೇಳುತ್ತದೆ-- 


3೧೯11 


ಎಷ್ಟೋಃ ಸಕಾಶಾದುದ್ಧೂತಂ ಜಗತ್‌ತತ್ರೈವ ಚ ಸ್ಥಿತಮ್‌! 
ಸ್ಥಿತಿಸಂಯಮಕರ್ತಾಸೌ ಜಗತೋಇಸ್ಕ ಜಗಚ್ಚ ಸಃ॥ 

(1-1-31) 
ಜೀವಾತ್ಮನೂ ವ್ಯಕ್ತ, ಅವ್ಯಕ್ತ, ಕಾಲ ಇವೆಲ್ಲವೂ ಪರಬ್ರಹ್ಮದ ರೂಪವೆಂದು 
ಈ ಶ್ಲೋಕ ಹೇಳುತ್ತದೆ-- 

ಪರಸ್ಕ ಬ್ರಹ್ಮಣೋ ರೂಪಂ ಪುರುಷಃ ಪ್ರಥಮಂ ದ್ವಿಜ | 
ವ್ಯಕ್ತಾವಕ್ರೇ ತಥೈವಾನ್ನೇ ರೂಪೇ ಕಾಲಸ್ಪಥಾ ಪರಮ್‌ ॥ 

(1-2-15) 
ವಿಷ್ಣುವಿನಿಂದ ಸೃಷ್ಟಿಯ ಆರಂಭದಲ್ಲಿ ಅವಿದ್ಯೆ ಕಾಣಿಸಿತು, ಅವಿದ್ಯೆ ಇಲ್ಲದೆ 
ಜಗತ್ತೇ ಇಲ್ಲವಾದ್ದರಿಂದ. “ಅವಿದ್ಯಾ ಪಂಚ ಪವೆ್ಯಷಾ ಪ್ರಾದುರ್ಭೂತಾ 
ಮಹಾತ್ಮನಃ” (1-5-5). 

ವಿಷ್ಣುಪುರಾಣದಲ್ಲಿ ಪ್ರತಿಪಾದಿಸಿರುವ ಅಧ್ಯಾತ್ಮ ತತ್ತ್ವವು ಅದ್ವೈತ 
ಸಿದ್ದಾಂತವೇ ಆಗಿದೆಯೆಂದು ಮೇಲೆ ತಿಳಿಸಿದ್ದಾಯಿತು. ಇನ್ನೂ ಹೆಚ್ಚಿನ 
ಕೆಲವು ಪ್ರಮಾಣಗಳನ್ನು ಈಗ ಪರಿಶೀಲಿಸಬಹುದು. ಪರಮಾತನಿಗೆ 
ರೂಪ, ವರ್ಣ, ನಾಮ ಇತ್ಯಾದಿ ವಿಶೇಷಗಳಾವುವೂ ಇಲ್ಲವೆಂದು 
ಹೇಳಲಾಗಿದೆ-- 

ಪರಃ ಪರಾಣಾಂ ಪರಮಃ ಪರಮಾತ್ಮಾತ್ಮಸಂಸ್ಥಿತಃ | 

ರೂಪವರ್ಣಾದಿನಿರ್ದೇಶವಿಶೇಹಣವಿವರ್ಜಿತಃ॥ 

(1-2-10) 
ಶ್ರೀಕೃಷ್ಣನು ನಿರಾಕೃತಿ ಪರಬ್ರಹ್ಮನೆಂದೂ ಆತನು ಲೋಕಾನುಗ್ರಹಾರ್ಥವಾಗಿ 
ಸರೂಪನಾಗಿ ಅವತರಿಸಿದನೆಂದೂ ಹೇಳಿದೆ--“ಯತ್ರಾವತೀರ್ಣಂ 
ಕೃಷ್ಣಾಖ್ಯಂ ಪರಬ್ರಹ್ಮ ನಿರಾಕೃತಿ” (4-12-4). 
ಆಕಾಶ, ಕಾಲ ಮುಂತಾದವು ಸನ್ನಿಧಾನಮಾತ್ರದಿಂದ ವೃಕ್ಷದ ಉತ್ಪತ್ತಿಗೆ 
ಹೇಗೆ ಕಾರಣವಾಗುತ್ತದೆಯೋ ಹಾಗೆ ಶ್ರೀಹರಿಯು ವಿಶ್ವಕ್ಕೆ ಸ್ವತಃಪರಿಣಾಮ 
ವಿಲ್ಲದೆಯೇ ಕಾರಣವಾಗಿರುತ್ತಾನೆ--“ತಥೈವಾಪರಿಣಾಮೇನ ವಿಶ್ವಸ್ಯ 
ಭಗವಾನ್‌ ಹರಿಃ” (2-7-27). 


32೫111 


ಆತನೇ ಮೂಲಪ್ರಕೃತಿಯಾಗಿದ್ದು ವ್ಯಕ್ತರೂಪಿಯಾಗುತ್ತಾನೆ ಎಂದು ನುಡಿದು 
ವಿವರ್ತವಾದವನ್ನು ಇಲ್ಲಿ ಸೂಚಿಸಲಾಗಿದೆ--“ಸ ಏವ ಮೂಲಪ್ಪಕ್ಕತಿಃ 
ವ್ಯಕ್ತರೂಪೀ ಜಗಚ್ಚ ಸಃ.' ಅದ್ವೈತವೇದಾಂತಿಗಳು ಈ ವಿಷಯದಲ್ಲಿ 
"ಮೃತ್ತಿಕೇತ್ಯೇವ ಸತ್ಯಮ್‌'” ಎಂದು ಉದಾಹರಿಸುವ ಶ್ರುತಿಯ ಅರ್ಥ 
“ಮಹೀ ಘಟತ್ತ್ವಂ ಘಟತಃ ಕಪಾಲಿಕಾ....' ಎಂಬ ಶ್ಲೋಕದಲ್ಲಿ 
ಸ್ಪಷ್ಟವಾಗಿ ವಿವರಿಸಲ್ಪಟ್ಟಿದೆ. ಆದ್ದರಿಂದ ವಿಜ್ಞಾನದ ಹೊರತಾಗಿ ಯಾವ 
ವಸ್ತುಜಾತವೂ ಇಲ್ಲವೆಂದು “ತಸ್ನಾನ್ನ ವಿಜ್ಞಾನಮೃತೇಶಸ್ತಿ ಕಿಂಚಿತ್‌, ಕ್ವಚಿತ್‌ 
ಕದಾಚಿತ್‌ ದ್ವಿಜ ವಸ್ತುಜಾತಮ್‌' ಎಂಬ ಮುಂದಿನ ಶ್ಲೋಕದಲ್ಲಿ 
ಸ್ಪಷ್ಟಪಡಿಸಲಾಗಿದೆ (2-12-41, 42). 

ಹಾಗಿದ್ದರೆ ಲೋಕದಲ್ಲಿ ದ್ವೈತರೂಪವಾದ ಈ ಜಗತ್ತು ಕಾಣಿ 
ಸುವುದು ಹೇಗೆ? ಎಂಬ ಪ್ರಶ್ನೆ ಏಳುತ್ತದೆ. ಜ್ಞಾನಾತ್ಮನಾದ ಪರಮಾತನಿಗೆ 
ಯಾವ ರೂಪವೂ ಇಲ್ಲವೆಂದೂ, ಮೂರ್ತವಾದ ಜಗತ್ತು ಅಜ್ಞಾನಿಗಳಿಗೆ 
ಭ್ರಾಂತಿಯಿಂದ ಕಾಣಸುತ್ತಿದೆಯೆಂದೂ ವಿಷ್ಣುಪುರಾಣ ಹೇಳುತ್ತದೆ. ಜ್ಞಾನ 
ಸ್ವರೂಪವನ್ನು ಅರ್ಥಸ್ವರೂಪವಾಗಿ ಕಾಣುತ್ತ ಬುದ್ಧಿಹೀನರು ಮೋಹ 
ಸಂಪವದಲ್ಲಿ ತೊಳಲಾಡುತ್ತಿದ್ದಾರೆ ಎಂದು ಹೇಳುತ್ತದೆ (1-4-39, 40). 
ಶೈಲಾದಿಗಳೆಲ್ಲವೂ ವಿಜ್ಞಾನ ವಿಜೃಂಭಿತಗಳು. ಯಾವಾಗ ಕರ್ಮಕ್ಷಯವಾಗಿ 
ಜ್ಞಾನವು ದೋಷರಹಿತವಾಗುತ್ತದೆಯೋ ಆಗ ವಸ್ತುಭೇದಗಳಾವುವೂ 
ಕಾಣಿಸುವುದಿಲ್ಲ (2-12-39, 40). ಭಿನ್ನದರ್ಶಿಗಳಾದ ಜನರು ಅವಿದ್ಯಾ 
ಮೋಹಿತಾತ್ಮದು (5-33-49). ಈ ಜಗತ್ತು ಭಿನ್ನವಾಗಿ ಕಾಣುವುದು 
ಅವಿದ್ಯಾವಶದಿಂದ (13-17-38). ಶುದ್ಧನೂ ಏಕನೂ ಆದ ಪರಮಾತ್ಮ 
ನನ್ನು ಈಶ್ವರನೆನ್ನುವುದು ಹೇಗೆ, ಈಶಿತವ್ಯವೇ ಇಲ್ಲದ್ದರಿಂದ? ಎಂಬ 
ಪ್ರಶ್ನೆಗೆ ಆತನು ಈಶ್ವರನೆನ್ನುವುದು ಔಪಚಾರಿಕವಾಗಿ ಎಂದು ವಿಷ್ಣು 
ಪುರಾಣವು ಉತ್ತರ ಕೊಡುತ್ತದೆ (1-9-46). ಒಬ್ಬನೇ ಪರಮಾತನು 
ಸೃಜ್ಯನೂ ಸರ್ಗಕರ್ತನೂ ಆಗಿದ್ದಾನೆ. ಆತನೇ ಪಾಲಕನೂ, 
ಪಾಲನೀಯನೂ, ಸಂಹಾರಕರ್ತನೂ ಆಗಿದ್ದಾನೆ (1-2-70). ಆತನೇ 
ಭೋಕ್ತೃವೂ, ಭೋಗ್ಯವೂ, ಕತಣ್ಯವೂ, ಕಾರ್ಯವೂ ಆಗಿದ್ದಾನೆ (2-9-50). 

ಇದಕ್ಕಿಂತ ಸ್ಪಷ್ಟವಾದ ಉಲ್ಲೇಖಗಳನ್ನು ಪ್ರಹ್ಲಾದಚರಿತ್ರೆಯಲ್ಲಿಯೂ, 
ಯಭು-ನಿದಾಘರ ಕಥೆಯಲ್ಲಿಯೂ ಕಾಣಬಹುದು. ಪ್ರಹ್ಲಾದನು ತಂದೆ 


2228122 
ಹಿರಣ್ಯಕಶಿಪುವಿಗೆ ವಿಷ್ಣು ಯಾರೆಂಬುದನ್ನು ತಿಳಿಸುತ್ತ, ಈ ವಿಶ್ವವು 
ಯಾರಿಂದ ಹುಟ್ಟಿದೆಯೋ ಯಾವಾತನು ಸ್ವಯಂ ವಿಶ್ವವಾಗಿದ್ದಾನೋ 
ಆತನೇ ವಿಷ್ಣುವೆನ್ನುತ್ತಾನೆ-- 
ಯತೋ ಯಶ್ಚ ಸ್ವಯಂ ವಿಶ್ವಂ ಸ ವಿಷ್ಣುಃ ಪರಮೇಶ್ವರಃ। 
(11122) 
ಇನ್ನೊಂದೆಡೆ, ದೇವ ಮನುಷ್ಯಾದಿಗಳೆಲ್ಲರೂ ವಿಷ್ಣುವಿನ ರೂಪವೆಂದೂ 
ತೋರಿಕೆಗೆ ಮಾತ್ರ ಭಿನ್ನವಾಗಿರುವುದೆಂದೂ ಹೇಳುತ್ತಾನೆ (1-19-47). 
ಹಿರಣ್ಯಕಶಿಪು ಪ್ರಹ್ಲಾದನನ್ನು ಸರ್ಪಗಳಿಂದ ಬಂಧಿಸಿದಾಗ, ಪ್ರಹ್ಲಾದನು 
ತಾನೇ ವಿಷ್ಣುವೆಂದು ಅಭೇದ ಜ್ಞಾನದಿಂದ ಸ್ತುತಿಸಿದನೆಂದೂ, ಆಗ ಆತನ 
ಪಾಪಗಳೆಲ್ಲವೂ ತೊಳೆದು ಅಂತಃಕರಣ ಶುದ್ಧಿಯಾಯಿತೆಂದೂ, 
ಸರ್ಪಬಂಧಗಳು ಕಳಚಿಹೋದುವೆಂದೂ ಹೇಳಿರುವ ಈ ಭಾಗವು ಅತ್ಯಂತ 
ಮನನೀಯವಾಗಿದೆ-- 


ಸರ್ವಗತ್ಸಾದನಂತಸ್ಮ ಸ ಏವಾಹಮವನಸ್ಥಿತಃ। 
ಮತ್ತಃ ಸರ್ವಮಹಂ ಸರ್ವಂ ಮಯಿ ಸರ್ವಂ ಸನಾತನೇ॥ 
ಅಹಮೇವಾಕ್ಷಯೋ ನಿತ್ಯ ಪರಮಾತ್ಮಾತ್ಮಸಂಶ್ರಯಃ। 
ಬ್ರಹ್ಮಸಂಜ್ಲೋಂಕಮೇವಾಗೇ ತಥಾಂತೇ ಚ ಪರಃ ಪುಮಾನ್‌ ॥ 
(1-19-85, 86) 
ಮತ್ತೆ ಮುಂದಿನ ಶ್ಲೋಕಗಳನ್ನು ನೋಡಿ-- 
ಏವಂ ಸಂಚಿನ್ನಯನ್‌ ವಿಷ್ಣುಂ ಅಭೇದೇನಾತ್ಮನೋ ದ್ವಿಜ | 
ತನ್ಮಯತ್ವಮವಾಪ್ಕಾಗ್ಯಂ ಮೇನೇ ಚಾತ್ಮಾನಮಚ್ಚುತಮ್‌ ॥ 
ಎಸಸ್ಮಾರ ತಥಾತ್ಮಾನಂ ನಾನ್ಮತ್‌ ಕಿಂಚಿದಜಾನತ। 
ಅಹಮೇವಾವಯೋವಇನನ್ನ। ಪರಮಾತ್ಮೇತೃಚಿಂತಯತ್‌ ॥ 
(1-20-1, 2) 
ಹೀಗೆಯೇ ಯಭು-ನಿದಾಘರ ಚರಿತ್ರೆಯಲ್ಲಿ ಅಭೇದಸಿದ್ದಾಂತ ಎದ್ದು 
ಕಾಣುತ್ತದೆ. ಅಲ್ಲಿ ಅದ್ವೈತ ಶಬ್ದವೇ ಅನೇಕ ಬಾರಿ ಪ್ರಯುಕ್ತವಾಗಿದೆ. 


XXX 


ಈ ಕಥೆಯನ್ನು ಜಡಭರತನು ಸೌವೀರ ರಾಜನಿಗೆ ಹೇಳಿದ್ದಾನೆ. "ವಿಜ್ಞಾನಂ 
ಪರಮಾರ್ಥೊೋಸೌ ದ್ವೈತಿನೋಇತಥ್ಯದರ್ಶಿನಃ' ಎಂದು ಸ್ಪಷ್ಟವಾಗಿ ತಿಳಿಸಿ 
ಏಕಸ್ವರೂಪನಾದ ಆತ್ಮನ ಭೇದವು ಬಾಹ್ಯವಾದ ದೇಹಾದಿ ಕರ್ಮನಿಮಿತ್ತ 
ವೆಂದೂ ದೇಹಾದಿರೂಪವಾದ ಆವರಣವು ನಷ್ಟವಾಗಲು ಭೇದ ಉಳಿಯು 
ವುದಿಲ್ಲವೆಂದೂ ತಿಳಿಸಿ “ಅದ್ದೆ ತಾಂತರ್ಗತವಾದ ಕಥೆ'ಯನ್ನು ಜಡಭರತನು 
ಹೇಳಿದ್ದಾನೆ. ನಿದಾಘನು ಯಭುವಿನ ಶಿಷ್ಯ. ಎಷ್ಟು ಕಾಲ ಕಳೆದರೂ 
ನಿದಾಘನಿಗೆ “ಅದ್ದೆ ತವಾಸನಾ' ಹುಟ್ಟಲಿಲ್ಲವೆಂದು ಅನೇಕ ಸಲ ಶಿಷ್ಯನ 
ಮನೆಗೆ ಬಂದು ಖಭು ಪ್ರಕಾರಾಂತದಿಂದ ಅದ್ವೈತ ತತ್ತ್ವವನ್ನು 
ಬೋಧಿಸುತ್ತಾನೆ. ಈ ಕಥೆಯಲ್ಲಿ ಬಂದಿರುವ ಕೆಳಗಿನ ವಾಕ್ಯಗಳು 
ಗಮನಾರ್ಹವಾದವು--ಖಭುವನ್ನು ಬಿಟ್ಟು ಬೇರೊಬ್ಬನಿಗೆ ಅದ್ವೈತ 
ಸಂಸ್ಕಾರ ಆಗಿರಲಿಲ್ಲವೆಂದು ನಿದಾಘನು ಹೇಳುತ್ತಾನೆ 


ನಾನಸ್ಕಾದ್ವೈತಸಂಸ್ಕಾರಸಂಸ್ಕೃತಂ ಮಾನಸಂ ತಥಾ॥ 
ಪರಮಾರ್ಥಸಾರಭೂತವಾದದ್ದು ಅದ್ವೈತವೇ-- 
ಪರಮಾರ್ಥಸಾರಭೂತಂ ತದದ್ದೈತಮಶೇಷತಃ॥ 


ಯಭುವಿನ ಉಪದೇಶದಂತೆ ನಿದಾಘನು ಅದ್ದೆ ತ ಪರನಾಗಿ ಸರ್ವ 
ಪ್ರಾಣಿಗಳು ತನಗೆ ಅಭಿನ್ನವಾದವುಗಳೆಂದು ಕಂಡುಕೊಂಡನು-- 


ನಿದಾಘೋತಪ್ಲುಪದೇಶನ ತೇನಾದ್ವೈತ ಪರೋತಭವತ್‌ | 
ಸರ್ವಭೂತಾನಭೇದೇನ ದದೃಶೇ ಸ ತದಾತ್ಮನಃ॥ 


ಈ ಕಥೆಯನ್ನು ತಿಳಿಸಿ ಜಡಭರತನು ಸೌವೀರರಾಜನಿಗೆ ಹೇಳುತ್ತಾನೆ-- 
ಒಂದೇ ಆಕಾಶವು ಭ್ರಾಂತಿಗೊಂಡ ದೃಷ್ಟಿದೋಷವುಳ್ಳವರಿಗೆ ಬಿಳುಪು ಕಪ್ಪು 
ಮೊದಲಾದ ಭೇದವುಳ್ಳದ್ದಾಗಿ ಹೇಗೆ ಕಾಣುತ್ತದೆಯೋ ಹಾಗೆ ಒಬ್ಬನೇ 
ಆತ್ಮನು ಅಜ್ಲಾನಿಗಳಿಗೆ ಭಿನ್ನಭಿನ್ನವಾಗಿ ಕಾಣುತ್ತಾನೆ. ಇರತಕ್ಕದ್ದೆಲ್ಲವೂ 
ಒಂದೇ ವಸ್ತು. ಆತನೇ ಅಚ್ಯುತ, ಅವನೇ ನಾನು, ಅವನೇ ನೀನು, ಅವನೇ 
ಎಲ್ಲವೂ. ಭೇದಮೋಹವನ್ನು ತ್ಕಜಿಸು-- 


ಸಿತನೀಲಾದಿಭೇದೇನ ಯಥೈಕಂ ದೃಶ್ಯತೇ ನಭಃ! 
ಭ್ರಾಂತಿದೃಷ್ಟಿಭಿರಾತ್ಮಾಪಿ ತಥೆ ಸನ್‌ ಪೃಥಕ್‌ ಪೃಥಕ್‌ ॥| 


xxxi 
ಏಕಃ ಸಮಸ್ತಂ ಯದಿಹಾಸ್ತಿ ಕಿಂಚಿತ್‌ 
ತದಚ್ಕುಕೋ ನಾಸ್ತಿ ಪರಂ ತತೋನ್ಮತ್‌ | 
ಸೋನಹಂ ಸ ಚ ತ್ವಂ ಸ ಚ ಸರ್ವಮೇತತ್‌ 
ಆತ್ಮಸ್ಪರೂಪಂ, ತೃಜ ಮೋಹಭೇದಮ್‌ ॥ 
(ನೋಡಿ:--ದ್ವಿತೀಯಾಂಶದ 15, 16 ನೇ ಅಧ್ಯಾಯಗಳು) 


ಈ ಪ್ರಕಾರವಾಗಿ ಅದ್ವೈತವನ್ನು ಪ್ರತಿಪಾದಿಸುವ ನೂರಾರು ವಚನ 
ಗಳನ್ನು ಇನ್ನೂ ಉದಾಹರಿಸಬಹುದು. ಹೀಗಿದ್ದರೂ ಅಲ್ಲಲ್ಲಿ ಅಧ್ಯಾಹಾರ 
ಮಾಡಿ ಶಬ್ದವನ್ನು ಯಥೇಚ್ಛವಾಗಿ ತಿರುಚಿ, ಬೇರೆ ವಿಧವಾಗಿ ಇವುಗಳಿಗೆ 
ಅರ್ಥವನ್ನು ಕಲ್ಪಿಸುವುದಾದರೆ, ಪೂರ್ವಗೃಹೀತವಾದ ಅಭಿಪ್ರಾಯವನ್ನು 
ಇವುಗಳಿಗೆ ತುರುಕಿದಂತೆ ಆಗುತ್ತದೆಯೇ ಹೊರತು, ವಿಷ್ಣುಪುರಾಣವು 
ಏನು ಹೇಳುತ್ತದೆ ಎಂಬುದನ್ನು ನಾವು ಗ್ರಹಿಸಿದಂತಾಗುವುದಿಲ್ಲ. 

ಇರತಕ್ಕದ್ದು ಒಂದೇ ಪರಮಾರ್ಥವಸ್ತು. ಇದು ನಿರ್ಗುಣವೂ 
ನಿರ್ವಿಕಾರವೂ ಪರಿಶುದ್ಧವೂ ಆದ ಬ್ರಹವೆನಿಸುತ್ತದೆ. ತನ್ನ ಶಕ್ತಿವಿಶೇಷ 
ದಿಂದ ಬ್ರಹ್ಮ, ವಿಷ್ಣು, ಶಿವ ಎಂಬ ಮೂರ್ತಸ್ವರೂಪವನ್ನು ಅದು 
ಧರಿಸುತ್ತದೆ. ಈ ಮೂರ್ತಿತ್ರಯದಲ್ಲಿ ಸತ್ತ್ವಪ್ರಧಾನವಾದ ವಿಷ್ಣುಮೂರ್ತಿ 
ಶ್ರೇಷ್ಠವಾದದ್ದು. ಬ್ರಹ್ಮದ ಅವಿದ್ಯಾಶಕ್ತಿಯಿಂದ ಜೀವಭೇದಗಳೂ ಜಗತ್ತೂ 
ಕಲ್ಪಿತವಾಗಿವೆ. ಇದಿಷ್ಟು ವಿಷ್ಣುಪುರಾಣದಲ್ಲಿ ಹೇಳಿದ ಅಧ್ಯಾತಸಾರ. 


ಸಾಧನಮಾರ್ಗ 


ಎಷ್ಟುಪುರಾಣವು ಶಾಸ್ತ್ರೋಕ್ತ ಕರ್ಮವನ್ನೂ ಭಗವದ್‌ ಭಕ್ತಿಯನ್ನೂ 
ಮೋಕ್ಷ ಸಾಧನ ಮಾರ್ಗಗಳೆಂದು ಅಂಗೀಕರಿಸಿದೆ. ಕರ್ಮಾನುಷ್ಠಾನದಿಂದ 
ಅಂತಃಕರಣವು ಶುದ್ಧವಾಗುತ್ತದೆ. ಆ ಅಂತಃಕರಣದಲ್ಲಿ ಭಗವಂತನು 
ನೆಲೆಸುತ್ತಾನೆ. ಆಗ ಶುದ್ಧ ಜ್ಞಾನವುಂಟಾಗಿ "ವಿಷ್ಣು ಎಂಬ ಪರಮ ಪದವು 
ಲಭಿಸುತ್ತದೆ (1-6-12, 13). ಕೇವಲ ಕರ್ಮಿಗಳಿಗೆ ಪ್ರಾಜಾಪತ್ಯವೇ ಮೊದ 
ಲಾದ ಶ್ರೇಷ್ಠ ಲೋಕವು ಲಭಿಸುತ್ತದೆ. ಸಂನ್ಯಾಸಿಗಳಾದ ಯೋಗಿಗಳಿಗೆ 
ಲಭಿಸತಕ್ಕದ್ದು ಬ್ರಹ್ಮವಸ್ತು. "ಓಂ ನಮೋ ಭಗವತೇ ವಾಸುದೇವಾಯ” 


೫೫೧11 


ಎಂಬ ದ್ವಾದಶಾಕ್ಷರ ಚಿಂತಕರು ಜ್ಞಾನದ್ದಾರ ಮೋಕ್ಷವನ್ನು ಪಡೆಯುತ್ತಾರೆ. 
(1-6-37 ರಿಂದ 40) ಧ್ರುವನು ಸಗುಣಮೂರ್ತಿಯಾದ ವಿಷ್ಣುವನ್ನು 
ಕಂಡರೂ ಮುಕ್ತನಾಗಲಿಲ್ಲ. ಭಗವದ್‌ ಧ್ಯಾನದಿಂದ ಬಹುಕಾಲದ 
ಮೇಲೆ ಪುಣ್ಯ ಪಾಪಗಳನ್ನು ತೊಡೆದು ಹಾಕಿ ಮೋಕ್ಷವನ್ನು ಪಡೆಯುತ್ತಾನೆ 
(1-20-34). ಮೋಕ್ಷಪ್ರಾಪಿಗೆ ಪಾಪದಂತೆ ಪುಣ್ಯವೂ ವಿಘ್ಷಕಾರಿಯೇ. 
"ಜ್ಞಾನಾಗ್ನಿಃ ಸರ್ವಕರ್ಮಾಣಿ ಭಸ್ಮನಾತ್‌ ಕುರುತೇಇರ್ಜುನ' ಎಂಬ 
ಗೀತಾವಾಕ್ಕದ ವಿವರಣೆ ಧ್ರುವನ ಮೋಕ್ಷಪ್ರಾಪ್ತಿಯಲ್ಲಿ ಸ್ಪಷ್ಟವಾಗುತ್ತದೆ. 
ಭಗವದ್‌ ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಪುಣ್ಯಪಾಪಗಳ ನಿವೃತ್ತಿ, 
ಅನಂತರ ಮೋಕ್ಷ ಪ್ರಾಪ್ತಿ ಎಂಬುದು ಕ್ರಮ. ಧ್ಯಾನಯೋಗದ ವಿವರಣೆ 
ಖಾಂಡಿಕ್ಕ-ಕೇಶಿದ್ದಜರ ಸಲ್ಲಾಪದಲ್ಲಿ ಬಹು ಸುಂದರವಾಗಿ ವರ್ಣಿತ 
ವಾಗಿದೆ. ಷಷ್ಠಾಂಶದ ಏಳನೆಯ ಅಧ್ಯಾಯದಲ್ಲಿ ಈ ವಿಷಯವಿದ್ದು ಈ 
ಭಾಗವು ವಿಷ್ಣುಪುರಾಣದ ಹೃದಯವೆನ್ನಬಹುದು. ಈ ಅಧ್ಯಾಯದಲ್ಲಿ 
ಎಷ್ಟುವನ್ನು ಅಷ್ಟಭುಜನನ್ನಾಗಿಯೂ ಧ್ಯಾನಿಸಬಹುದೆಂದು ಹೇಳಿರುವುದು 
ಕುತೂಹಲಕರವಾಗಿದೆ. ಮೂರ್ತರೂಪವನ್ನು ಧ್ಯಾನಿಸುತ್ತ ಮೂರ್ತಿಯ 
ಒಂದೊಂದೇ ಅಂಶವನ್ನು ಕಳಚುತ್ತ ಭಗವಂತನ ಕಲ್ಪನಾಹೀನವಾದ 
ಸ್ವರೂಪಗ್ರಹಣವೇ ಸಮಾಧಿ ಎಂದು ಇಲ್ಲಿ ಹೇಳಿದೆ. ಈ ಸಮಾಧಿಯಲ್ಲಿ 
ಧ್ಯಾತಾ, ಧ್ಯೇಯ, ಧ್ಯಾನ ಎಂಬ ತ್ರಿಪುಟಿ ಇರುವುದಿಲ್ಲ. ಇದೇ ನಿರ್ವಿಕಲ್ಪಕ 
ಸಮಾಧಿ. ಈ ಸಮಾಧಿ ಯಾರಿಗೆ ಪ್ರಾಪ್ತವಾಗುವುದೋ ಅವನೇ ಕೃತಕೃತ್ಯ. 
ಆ ಸ್ಥಿತಿಯಲ್ಲಿ ಅಜ್ಞಾನದ ಕೃತವಾದ ಭೇದವು ನಷ್ಟವಾಗಿ ಪರಮಾತ್ಮ 
ನೊಡನೆ ತದ್ಭಾವಭಾವವನ್ನು ಹೊಂದಿ ಅಭೇದಿಯಾಗುತ್ತಾನೆ-- 


ವಿಭೇದಜನಕೇಇಜ್ಞಾನೇ ನಾಶಮಾತೃಂತಿಕಂ ಗತೇ। 
ಆತ್ಮನೋ ಬ್ರಹ್ಮಣೋ ಭೇದಮಸಂತಂ ಕಃ ಕರಿಷೃತಿ॥ 


(6-7-96) 


"ಭೇದಜ್ಞಾನವನ್ನುಂಟುಮಾಡುವ ಅಜ್ಞಾನವು ಸಂಪೂರ್ಣವಾಗಿ ನಾಶ 
ಹೊಂದಿದ ಮೇಲೆ ತನಗೂ ಬ್ರಹವಸ್ತುವಿಗೂ ವಾಸ್ತವವಾಗಿ ಇಲ್ಲದಿರುವ 
ಭೇದವನ್ನು ಯಾವನು ಮಾಡಿಯಾನು? 


xxxiii 
ಭಕ್ತಿಯ ಸ್ವರೂಪವೇನೆಂಬುದನ್ನು ತೋರಿಸುವ ಈ ಶ್ಲೋಕ 
ಮನೋಹರವಾಗಿದೆ 
ಯಾ ಪ್ರೀತಿರವಿವೇಕಾನಾಂ ವಿಷಯೇಷ್ಠನಪಾಯಿನೀ | 
ತ್ಹಾಮನುಸ್ಟರತಃ ಸಾ ಮೇ ಹೃದಯಾನ್ಮಾಪಸರ್ಪತು ॥ 


(1-20-19) 


ಯಾವ ಯಾವ ಜನ್ಮ ಬಂದರೂ ನನಗೆ ನಿನ್ನಲ್ಲಿ ಅವ್ಯಭಿಚಾರಿಣೀ ಭಕ್ತಿ 
ಇರಲೆಂದು ಪ್ರಹ್ಲಾದನು ವಿಷ್ಣುವನ್ನು ಪ್ರಾರ್ಥಿಸಿಕೊಳ್ಳುತ್ತ ಈ ಮಾತನ್ನು 
ಹೇಳಿದ್ದಾನೆ. “ವಿವೇಕಹೀನರಿಗೆ ವಿಷಯಸುಖಗಳನ್ನು ಕೊಡುವ 
ವಸ್ತುಗಳಲ್ಲಿ ಅವಿಚ್ಛಿನ್ನವಾದ ಯಾವ ಪ್ರೀತಿಯಿರುತ್ತದೆಯೋ, ಅಂತಹ 
ಪ್ರೀತಿಯು ಸದಾ ನಿನ್ನನ್ನು ಧ್ಯಾನಿಸುತಿರುವ ನನ್ನ ಹೃದಯದಿಂದ 
ಯಾವಾಗಲೂ ಚಲಿಸದಿರಲಿ.' ಇಂತಹ ಅವ್ಯಭಿಚಾರಿಣೀಭಕ್ತಿಯು ಯಾವ 
ಕೃತಕೃತ್ಯನಿಗೆ ಉಂಟಾಗುವುದೋ ಅವನಿಗೆ ಧರ್ಮಾರ್ಥಕಾಮಗಳಿಂದ ಆಗ 
ಬೇಕಾದದ್ದೇನೂ ಇಲ್ಲ. ಮುಕ್ತಿಯು ಅವನ ಕೈಯಲ್ಲಿಯೇ ಇರುತ್ತದೆ-- 
"ಮುಕ್ತಿಸ್ವಸ್ಯ ಕರೇ ಸ್ಥಿತಾ”. 


ಎಷ್ಟುಪುರಾಣ ಮತ್ತು ಶ್ರೀಮದ್ಭಾಗವತ 

ಪ್ರಸಿದ್ಧವಾದ ವಿಷ್ಣುವಿನ ದಶಾವತಾರಗಳಲ್ಲಿ ಕೂರ್ಮ, ವರಾಹ, 
ನೃಸಿಂಹ, ಶ್ರೀರಾಮ ಮತ್ತು ಶ್ರೀಕೃಷ್ಣ ಈ ಐದು ಅವತಾರಗಳ ವಿಚಾರ 
ವಿಷ್ಣುಪುರಾಣದಲ್ಲಿ ಬಂದಿದೆ. ಇವುಗಳಲ್ಲಿ ಶ್ರೀರಾಮನ ಚರಿತೆ 
ಚಿಕ್ಕದಾಗಿಯೂ ಶ್ರೀಕೃಷ್ಣಚರಿತೆ ವಿಸ್ತಾರವಾಗಿಯೂ ಬಂದಿದೆ. ನೃಸಿಂಹನು 
ಹಿರಣ್ಯಕಶಿಪುವನ್ನು ಸಂಹರಿಸಿದ ವೃತ್ತಾಂತಕ್ಕೆ ಯಾವ ಪ್ರಾಧಾನ್ಯವೂ ಇಲ್ಲದೆ 
ಆನುಷಂಗಿಕವಾಗಿ ಒಂದೇ ಮಾತಿನಲ್ಲಿ ಸೂಚಿಸಲಾಗಿದೆ. ವಿಷ್ಣುವಿನ 
ದಶಾವತಾರಗಳ ವೃತ್ತಾಂತ ಪ್ರಧಾನವಾಗಿ ಕಾಣಿಸಿಕೊಳ್ಳುವುದು ಶ್ರೀಮದ್‌ 
ಭಾಗವತದಲ್ಲಿ. ವಿಷ್ಣುಪುರಾಣದಲ್ಲಿ ಭಕ್ತಿಯು ಪ್ರಧಾನವೆಂದು ನಿರೂಪಿತ 
ವಾಗಿದ್ದರೂ ಸೂಕ್ಷ ರೂಪದಲ್ಲಿದೆ. ಇದು ಶ್ರೀಮದ್ಭಾಗವತದಲ್ಲಿ ವಿಸ್ತೃತ 
ವಾಗಿದ್ದು ಅತ್ಯಂತ ಮನೋರಮವಾಗಿ ನಿರೂಪಿತವಾಗಿದೆ. ಭಗವದ್ಧಕ್ತಿಯ 


XXXIV 


ಶ್ರೇಷ್ಠತೆಯನ್ನು ಪ್ರತಿಪಾದಿಸುವುದಕ್ಕಾಗಿಯೇ ಭಾಗವತವು ವಿರಚಿತವಾಗಿದೆ 
ಎಂಬುದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು. ಭಕ್ತಿಯನ್ನು ವರ್ಣಿಸುವ ಪ್ರಸಂಗ 
ದಲ್ಲಿ ಭಾಗವತಕಾರರು ಮೈಮರೆತು ಭಗವಂತನಲ್ಲಿ ತಲ್ಲೀನರಾಗಿರುತ್ತಾರೆ. 
ವಿಷ್ಣುಪುರಾಣದ ಎಲ್ಲ ಅಂಶಗಳ ವಿಸ್ತೃತ ನಿರೂಪಣೆ ಭಾಗವತದ ಉದ್ದೇಶ 
ವೆಂದು ತೋರುತ್ತದೆ. ಆದರೆ ವಿಷ್ಣುಪುರಾಣದ ಭಾಷಾಲಾಲಿತ್ಯ, ಸರಳತೆ 
ಭಾಗವತದಲ್ಲಿ ಕಂಡುಬರುವುದಿಲ್ಲ. ವಿಷಯ ಸಾಮ್ಯ, ಶಬ್ದಸಾದೃಶ್ಯ-- 
ಮುಂತಾದುವನ್ನು ಸೂಕ್ಷ ವಾಗಿ ಅವಲೋಕಿಸಿದರೆ ಭಾಗವತವು ವಿಷ್ಣು 
ಪುರಾಣದ ಭಾಷ್ಯವೆನಿಸಬಹುದು. ಹೇಗಿದ್ದರೂ ಭಾಗವತಕಾರರ ಕಣ್ಣೆದು 
ರಿಗೆ ವಿಷ್ಣುಪುರಾಣವಿದ್ದಿತು--ಎಂದು ನಮ್ಮ ಖಚಿತವಾದ ಅಭಿಪ್ರಾಯ. 


ಪುರಾಣಗಳ ಮಹತ್ತ 


ಪುರಾಣಗಳನ್ನು ಶ್ರವಣಮಾಡಿಸುವ ಸಂಪ್ರದಾಯ ನಮ್ಮ ಭರತ 
ಖಂಡದಲ್ಲಿ ಪ್ರಾಚೀನ ಕಾಲದಿಂದಲೂ ನಡೆದುಬಂದಿದೆ. ಹಳ್ಳಿಹಳ್ಳಿ 
ಯಲ್ಲಿಯೂ ಪಟ್ಟಣದಲ್ಲಿಯೂ ದೇವಾಲಯ ಮುಂತಾದ ಸಾರ್ವಜನಿಕ 
ಸ್ಥಳದಲ್ಲಿಯೂ ಸಂಜೆಯ ಹೊತ್ತು ಪುರಾಣಶ್ರವಣ ಒಂದು ಸಾಮಾನ್ಯ 
ದೃಶ್ಯವಾಗಿತ್ತು. ಇತ್ತೀಚೆಗೆ ಈ ಪದ್ಧತಿ ಶಿಥಿಲವಾಗುತ್ತಿರುವುದು ನಮ್ಮ 
ಸಂಸ್ಕೃತಿಯ ಬೆಳವಣಿಗೆಗೆ ಅಪಾಯಕಾರಿಯಾಗಿ ಪರಿಣಮಿಸುತ್ತಿದೆ. 
ರಾಮಾಯಣ ಮಹಾಭಾರತಗಳ ಸಾಮಾನ್ಯ ಪರಿಚಯವೂ ನಮ್ಮ ಮಕ್ಕ 
ಳಿಗೆ ಇಲ್ಲದಿರುವುದು ವಿಷಾದಕರ. ಧ್ರುವ, ಪ್ರಹ್ಲಾದ, ಮಾರ್ಕಂಡೇಯ, 
ಅಂಬರೀಷ ಮೊದಲಾದ ಭಕ್ತರ ಚರಿತೆಯಾಗಲಿ ನಳ, ಹರಿಶ್ಚಂದ್ರ, 
ಯಯಾತಿ ಮುಂತಾದ ಧೀರೋದಾತ್ತ ಪುರುಷರ ಕಥೆಯಾಗಲಿ 
ದಮಯಂತಿ, ಅನಸೂಯಾ, ಚಂದ್ರಮತಿ ಮುಂತಾದ ಸಾದ್ವೀಶಿರೋ 
ಮಣಿಗಳ ವಿಚಾರವಾಗಲಿ, ಈಗಿನವರಿಗೆ ಅಪರಿಚಿತ. ಪುರಾಣ ಶ್ರವಣ 
ಪದ್ದತಿಯು ಕ್ಷೀಣವಾಗುತ್ತಿರುವುದೇ ಇದಕ್ಕೆ ಕಾರಣ. ಅಲ್ಲದೆ, ನಮ್ಮವರಲ್ಲಿ 
ಬಲ್ಲವರೂ ಸಹ ಪುರಾಣದಲ್ಲೇನಿದೆ? ಎಂದು ಅಸಡ್ಡೆಯಿಂದ "ನಿನ್ನ 
ಪುರಾಣ ಬೇಡ' ಎಂಬ ನಿಂದಾವಾಕ್ಯವನ್ನು ಬಳಸುವ ಮಟ್ಟಕ್ಕೆ 
ಹೋಗಿದ್ದಾರೆ. ಆದರೆ ವಸ್ತುಸ್ಥಿತಿ ಇವರು ತಿಳಿದುಕೊಂಡಿರುವುದಕ್ಕಿಂತ 


XXXV 


ಭಿನ್ನವಾಗಿದೆ. ಪುರಾಣವು “ಚತುರ್ದಶ ವಿದ್ಯಗಳಲ್ಲೊಂದು' ಎಂದು 
ಪ್ರಾಚೀನರು ಹೇಳಿರುವುದು ಬರಿಯ ಪ್ರಶಂಸೆಯ ನುಡಿಯಲ್ಲ. ಸಾಮಾನ್ಯ 
ಜನರಿಗೆ ಅತ್ಯಾವಶ್ಯಕವಾದ ಲೌಕಿಕ ಮತ್ತು ಪಾರಮಾರ್ಥಿಕ ವಿಷಯಗಳನ್ನು 
ತಿಳಿಸುವುದಕ್ಕಾಗಿಯೇ ಪುರಾಣಗಳು ಹೊರಟಿವೆ ಎಂಬುದನ್ನು ಮರೆಯ 
ಕೂಡದು. ಇವುಗಳಲ್ಲಿ ಬರುವ ಕಥೆಗಳು ಅತ್ಯಂತ ರೋಚಕವಾದವು. 
ಕಲಿಯಬೇಕಾದ  ಲೋಕನೀತಿಗಳು  ಅಮೂಲ್ಯವಾದವು. ಶಾಸ್ತ್ರದ 
ಪೆಡಸಿಲ್ಲದೆ ಸುಲಭವಾಗಿ ವಿವರಿಸುವ ಅಧ್ಯಾತ್ಮ ತತ್ತ್ವಗಳು ಮನನೀಯ 
ವಾದವು. ಆನುಷಂಗಿಕವಾಗಿ ಪ್ರಸ್ತಾಪಿಸಲ್ಪಡುವ ಯೋಗ, ಜ್ಯೌತಿಷ 
ಮುಂತಾದ ಸಾಹಿತ್ಯಗಳು ಅವಶ್ಯ ತಿಳಿಯಬೇಕಾದವು. ವಂಶ, ವಂಶಾನು 
ಚರಿತಗಳಲ್ಲಿ ಬರುವ ಅತಿ ದೀರ್ಫವಾದ ಹೆಸರುಗಳ ಪಟ್ಟಿ ಬೇಸರ 
ತರಬಹುದಾದರೂ ಐತಿಹಾಸಿಕ ಮೌಲ್ಯ ಅದಕ್ಕುಂಟೆಂಬುದನ್ನು 
ಮರೆಯಬಾರದು. ಅಲ್ಲದೆ ಆಚಾರಸಂಹಿತೆ, ಧರ್ಮಸಂಹಿತೆ--ಇವು ಶಿಷ್ಟ 
ಜನರಿಗೆ ಉಪಯುಕ್ತವಾದವು. 

ಪುರಾಣಕಥೆಗಳಲ್ಲಿ ಅದ್ಭುತವೂ ಅಲೌಕಿಕವೂ ಆದ ಸನ್ನಿವೇಶಗಳಿವೆ 
ಎಂಬುದು ನಿಜ. ಇದನ್ನು ನಂಬುವುದಕ್ಕಾಗುವುದಿಲ್ಲವೆಂದು ಕೆಲವರು 
ಆಕ್ಷೇಪಿಸುತ್ತಾರೆ. ನಂಬತಕ್ಕವರು ನಂಬಲಿ, ನಂಬದಿರುವವರಿಗೂ ಈ 
ಕಥೆಗಳು ಮೌಲಿಕವಾದ ನೀತಿತತ್ತ್ವವನ್ನು ಸಾರುತ್ತವೆ--ಎನ್ನುವುದು 
ಸತ್ಯವೇ. ನಮಲ್ಲಿ ಕ್ರಮಬದ್ಧವಾಗಿ ಪುರಾಣಗಳ ಶಾಸ್ತ್ರೀಯವಾದ 
ಅಧ್ಯಯನ ನಡೆದಿಲ್ಲ. ವೇದಾಂತಾದಿ ಶಾಸ್ತ್ರಗಳಲ್ಲಿಯೂ ಆಧುನಿಕ ವಿದ್ಯೆ 
ಗಳಲ್ಲಿಯೂ ಪರಿಣತರಾದ ವಿದ್ವಾಂಸರು ಈ ಕಾರ್ಯವನ್ನು ಶ್ರದ್ಧೆಯಿಂದ 
ಕೈಗೊಂಡರೆ ಭಾರತೀಯ ವಿದ್ಯೆಗೆ ಒಂದು ಮಹತ್ತರವಾದ ಸೇವೆಯನ್ನು 
ಸಲ್ಲಿಸಿದಂತಾಗುತ್ತದೆ. 


ಕೃತಜ್ಞತಾ ಸಮರ್ಪಣೆ 
ಇ 


ಈ ಪುರಾಣಗಳಲ್ಲಿ ಹಲವಾರು ಪಾಶ್ಚಾತ್ಯ ವಿದ್ವಾಂಸರು ಆಸಕ್ತಿವಹಿ 
ಸಿರುವುದು ನಮಗೆ ಸಂತೋಷವನ್ನೂ ಹೆಮ್ಮೆಯನ್ನೂ ಉಂಟುಮಾಡುತ್ತದೆ. 
ಕೆಲವು ಪುರಾಣಗಳನ್ನು ಅವರು ಪರಿಶೋಧಿಸಿ, ಪರಿಷ್ಕರಿಸಿ ಇಂಗ್ಲಿಷ್‌, 


XXXVI 


ಫ್ರೆಂಚ್‌, ಜರ್ಮನ್‌ ಮುಂತಾದ ಪಾಶ್ಚಾತ್ಯ ಭಾಷೆಗಳಿಗೆ ಭಾಷಾಂತರಿಸಿ 
ಪ್ರಕಟಿಸಿದ್ದಾರೆ. ವಿಷ್ಣುಪುರಾಣದ ವಿಷಯದಲ್ಲಿ ಬಹು ದೊಡ್ಡ ಕೆಲಸವನ್ನು 
ಮಾಡಿದವರು ಶ್ರೀ ಹೆಚ್‌. ಹೆಚ್‌. ವಿಲ್‌ಸನ್‌ ಸಾಹೇಬರು. ಅವರ 
ಪರಿಶ್ರಮ ಪ್ರಶಂಸನೀಯವಾದದ್ದು. ಹಸ್ತಪ್ರತಿಗಳನ್ನು ದೊರಕಿದಷ್ಟು 
ಕಲೆಹಾಕಿ ತಾಳೆನೋಡಿ ಸರಿಯೆನಿಸಿದ ಪಾಠವನ್ನು ಸ್ವೀಕರಿಸಿ ಪ್ರಕಟಿಸಿದ್ದಾರೆ. 
ಈ ಗ್ರಂಥಕ್ಕೆ ಅವರು ಬರೆದ ದೀರ್ಫವಾದ ಮುನ್ನುಡಿ ವಿಲ್ಲನ್‌ ಸಾಹೇಬರ 
ಅಪಾರವಾದ ಪಾಂಡಿತ್ಯವನ್ನು ಪ್ರದರ್ಶಿಸುತ್ತದೆ. ವಿಷ್ಣುಪುರಾಣದ ಎಲ್ಲ 
ಶ್ಲೋಕಗಳಿಗೆ ಇಂಗ್ಲೀಷಿನಲ್ಲಿ ಅರ್ಥವನ್ನು ಬರೆದು, ತುಂಬ ಉಪಯುಕ್ತ 
ವಾದ ಅಡಿಟಿಪ್ಪಣಿಗಳನ್ನು ಬರೆದಿರುತ್ತಾರೆ. ಈ ಅಡಿಟಿಪ್ಪಣಿಗಳಲ್ಲಿ 
ಮತ್ಸ (ಪುರಾಣ ಮೊದಲಾದ ಇತರ ಪುರಾಣಗಳಲ್ಲಿ ಬಂದಿರುವ ವಿಷಯ 
ಗಳಿಗೂ ಈ ಪುರಾಣದ ವಿಷಯಗಳಿಗೂ ಇರುವ ಸಾಮ್ಯ-ವೈಷಮ್ಯಗಳನ್ನು 
ತೋರಿಸಿದ್ದಾರೆ. ಈ ವಿದ್ವಾಂಸರ ಪರಿಶ್ರಮ ಅಸಾಧಾರಣವಾದದ್ದು. 
ಅವರು ತಳೆದ ನಿಲುವಿನಲ್ಲಿ ಭಿನ್ನಾಭಿಪ್ರಾಯಗಳಿರಬಹುದಾದರೂ 
ಅವರಿಂದಾದ ಉಪಕಾರ ಎಂದೆಂದಿಗೂ ಸಠಣೀಯವಾಗಿದೆ. 

ನಾನು ಈ ಅನುವಾದವನ್ನು ಬರೆಯುವುದಕ್ಕೆ ಪ್ರೋತ್ಸಾಹಿಸಿದವರು 
ಬೆಂಗಳೂರು ಶ್ರೀರಾಮಕೃಷ್ಣಾಶ್ರಮದ ಅಧ್ಯಕ್ಷರಾದ ಸ್ವಾಮಿ ಚಿದಾನಂದಜೀ 
ಅವರು. ನನ್ನ ಅನಾರೋಗ್ಯ ಮತ್ತು ನೇತ್ರದೋಷಗಳಿಂದ ಈ ಅನುವಾದ 
ಕಾರ್ಯ ನನಗೆ ಸಾಧ್ಯವಿಲ್ಲವೆಂದು ಅವರಿಗೆ ನಿವೇದಿಸಿದೆ. ಆದರೂ 
ಶ್ರೀರಾಮಕೃಷ್ಣ ಪರಮಹಂಸರ ಕೃಪೆಯಿಂದ ಇದು ಸಾಧ್ಯವಾಗುವುದೆಂದು 
ಅವರು ಒತ್ತಾಯಿಸಿದ್ದರಿಂದ ಈ ಕಾರ್ಯವನ್ನು ನಾನು ಕೈಗೊಳ್ಳ 
ಬೇಕಾಯಿತು. ಅಂತೆಯೇ ಇದು ಸಾಧ್ಯವಾದದ್ದು ಶ್ರೀರಾಮಕೃಷ್ಣ 
ಪರಮಹಂಸರ ಕೃಪೆಯಿಂದಲೇ--ಎಂದು ನಾನು ನಂಬಿದ್ದೇನೆ. ಹೀಗೆ 
ನನ್ನನ್ನು ಪ್ರೋತ್ಸಾಹಿಸಿದ್ದಲ್ಲದೆ ಈ ಗ್ರಂಥದ ಪ್ರಕಟಣೆಯ ಭಾರವನ್ನು 
ವಹಿಸಿಕೊಂಡು ನಿರ್ವಹಿಸಿದ ಶ್ರೀ ಚಿದಾನಂದ ಸ್ವಾಮಿಜೀ ಅವರಿಗೆ ನಾನು 
ಕೃತಜ್ಞನಾಗಿದ್ದೇನೆ. 

ನನ್ನ ನೇತ್ರದೋಷದಿಂದಾಗಿ ಮುದ್ರಣದ ಕರಡನ್ನು ಶೋಧಿಸುವುದು 
ನನ್ನಿಂದಾಗಲಿಲ್ಲ. ಅಲ್ಲದೆ ಗ್ರಂಥಕ್ಕೆ ಸಂಬಂಧಿಸಿದ ಕೆಲವು ಅಂಶಗಳನ್ನು 
ಬರೆಯುವುದೂ ಹಸ್ತಪ್ರತಿಯನ್ನು ಮುದ್ರಣಕ್ಕೆ ಸಿದ್ದಪಡಿಸುವುದೂ ನನಗೆ 


XXXVI 


ಕಷ್ಟವೆನಿಸಿತು. ಈ ಸಮಯದಲ್ಲಿ ಸ್ವಸಂತೋಷದಿಂದ ಮುಂದೆ ಬಂದು' 
ಉತ್ಸಾಹದಿಂದ ಮೇಲ್ಕಂಡ ಕಾರ್ಯಗಳನ್ನು ನಿರ್ವಹಿಸಿ ನನಗೆ 
ಮಹೋಪಕಾರವನ್ನು ಮಾಡಿದವರು ನನ್ನ ಮಾನ್ಯಮಿತ್ರರಾದ ವಿದ್ವಾನ್‌ 
ಎಸ್‌. ಎ. ರಾಮಚಂದ್ರ ಭಟ್ಟರು. ಇವರಿಗೆ ನನ್ನ ಅನಂತ ಪ್ರಣಾಮ 
ಗಳನ್ನರ್ಪಿಸುತ್ತೇನೆ. 

ಅಲ್ಲದೆ ಈ ಗ್ರಂಥದ ಅನುವಾದ ಕಾರ್ಯದಲ್ಲಿ ಕೆಲವೆಡೆ ತೊಡಕು 
ಗಳು ಕಾಣಿಸಿದವು. ಆ ಸಮಯದಲ್ಲಿ ಬೆಂಗಳೂರು ಶ್ರೀಶಂಕರಮಠದಲ್ಲಿ 
ವೇದಾಂತ ಪ್ರಾಧ್ಯಾಪಕರಾದ ಬ್ರ॥ ಶ್ರೀ ಕೆ. ಕೃಷ್ಣಜೋಯ್ಸರು ಶ್ರೀಧರೀಯ 
ಮತ್ತು ವಿಷ್ಣುಚಿತ್ತೀಯ ಎಂಬ ವ್ಯಾಖ್ಯಾನದ್ದಯಸಹಿತವಾದ ವಿಷ್ಣುಪುರಾಣ 
ವನ್ನು ಒದಗಿಸಿಕೊಟ್ಟು ಉಪಕರಿಸಿದ್ದಾರೆ. ಈ ವ್ಯಾಖ್ಯಾನಗಳಲ್ಲಿ ಶ್ರೀಧರ 
ಸ್ವಾಮಿಗಳ ವ್ಯಾಖ್ಯಾನದಿಂದ ನಾನು ತುಂಬ ಉಪಕೃತನಾಗಿದ್ದೇನೆ. ಅದಕ್ಕಾಗಿ 
ವಿಖ್ಯಾತ ವಿದ್ವಾಂಸರಾದ ಬ್ರ ॥ ಶ್ರೀ ಕೃಷ್ಣಜೋಯ್ದರಿಗೆ ನಾನು ಕೃತಜ್ಞ 
ನಾಗಿದ್ದೇನೆ. 

ಶ್ರೀಮದ್ವಾಲ್ಮೀಕಿರಾಮಾಯಣದಲ್ಲಿಯೂ ಶ್ರೀಮದ್‌ ಭಾಗವತದ 
ದಶಮ ಸ್ಕಂಧದಲ್ಲಿಯೂ ನಾನು ಅನುಸರಿಸಿದ ಅನುವಾದಕ್ರಮವನ್ನು 
ಇಲ್ಲಿಯೂ ಅನುಸರಿಸಿದ್ದೇನೆ. ಕನ್ನಡ ಅನುವಾದವು ಶ್ಲೋಕಗಳಿಗೆ ಕೇವಲ 
ಭಾಷಾಂತರವಾಗದೆ ತಾತ್ಪರ್ಯಕಥನವಾಗಿರುತ್ತದೆ. ಕನ್ನಡದ ಶೈಲಿಗೆ 
ಯಥಾ ಶ್ರುತವಾದ ಭಾಷಾಂತರ ಒಗ್ಗುವುದಿಲ್ಲವೆಂದು ಈ ಕ್ರಮವನ್ನು 
ಪಾಲಿಸಿದ್ದೇನೆ. ಈ ಗ್ರಂಥದಿಂದ ಭಗವದ್ದಕ್ತರಿಗೂ, ತತ್ತ್ವಜಿಜ್ಞಾಸುಗಳಿಗೂ 
ಪ್ರಯೋಜನವಾದೀತೆಂದು ನಂಬಿದ್ದೇನೆ. 


ಬೆಂಗಳೂರು 
ಅಕ್ಷಯ ಸಂವತ್ಸರದ 
ವೈಶಾಖ ಶುದ್ಧ ಪಂಚಮೀ ಎನ್‌. ರಂಗನಾಥಶರ್ಮಾ 
ತಾ॥ 14-5-1986 ಅನುವಾದಕ 


ವಿಷಯಾನುಕ್ರಮಣಿಕೆ 


ಯ ವಿಷಯ 


ಪ್ರಕಾಶಕರ ನುಡಿ 
ಉಪೋದ್ಭಾತ 
ಪ್ರಥಮಾಂಶ 


ಮೈತ್ರೇಯರು  ಪರಾಶರರನ್ನು ಕುರಿತು ಪ್ರಶ್ನಿ 
ಸುವುದು. ಪರಾಶರರು ರಾಕ್ಷಸವಿನಾಶಕ್ಕಾಗಿ ಯಜ್ಞ 
ಮಾಡುವುದು. ವಸಿಷ್ಠರು ಅದನ್ನು ತಡೆಯುವುದು. 
ಪುಲಸ್ತ್ಯರು ಪ್ರಸನ್ನರಾಗಿ ಪರಾಶರರಿಗೆ ದಿವ್ಯ 
ಜ್ಞಾನವನ್ನು ಅನುಗ್ರಹಿಸುವುದು. ಪರಾಶರರು 
ವಿಷ್ಣುಪುರಾಣವನ್ನು ಹೇಳಲು ಆರಂಭಿಸುವುದು. 


ವಾಸುದೇವನ ಸ್ವರೂಪ. ಪ್ರಧಾನವೇ ಮೊದಲಾದ 
ಇಪ್ಪತ್ತುನಾಲ್ಕು ತತ್ತ್ವಗಳ ಉತ್ಪತ್ತಿ. ತ್ರಿಮೂರ್ತಿಗಳ 
ಕಾರ್ಯ. ವಿಷ್ಣುವಿನ ಮಹಿಮೆ. 


ಕಾಲವಿಭಾಗ. ಬ್ರಹಾದಿಗಳ ಆಯುಸ್ಸು. ಪಾದ್ಮ 
ಮತ್ತು ವಾರಾಹ ಕಲ್ಪಗಳು. 


ಪೃಥ್ವಿಯಿಂದ ಶ್ರೀಮನ್ನಾರಾಯಣನ ಸ್ತುತಿ. ವರಾಹ 
ರೂಪದಿಂದ ಅವಳನ್ನು ಮೇಲೆತುವುದು. ಸನಂದ 
ನಾದಿಗಳಿಂದ ಸ್ತುತಿ. ಶ್ರೀಹರಿಯು ಬ್ರಹರೂಪದಿಂದ 
ಸೃಷ್ಟಿಯನ್ನು ಮುಂದುವರಿಸುವುದು. 


ಅವಿದ್ಯಾದಿ ವಿಭಿನ್ನ ವಸ್ತುಗಳ ಸೃಷ್ಟಿ. ಪೂರ್ವಕಲ್ಪದಲ್ಲಿ 
ಇದ್ದಂತೆಯೇ ಮನುಷ್ಯಾದಿಗಳ ಸೃಷ್ಟಿ. 


23 


29 


41 


10. 


11. 


12. 


13. 


14. 


XXXIX 


ಚಾತುರ್ವರ್ಣ್ಯದ ವ್ಯವಸ್ಥೆ - ಪೃಥ್ವೀವಿಭಾಗ. ಅನ್ನಾದಿ 
ಗಳ ಉತ್ಪತ್ತಿ. ಕರ್ಮಾನುಸಾರವಾಗಿ ಜನರಿಗೆ ಪ್ರಾಪ್ತ 
ವಾಗುವ ಗತಿ. 


ಮರೀಚಿ ಮೊದಲಾದ ಪ್ರಜಾಪತಿಗಳ ಸೃಷ್ಟಿ. ಮನು 
ಮತ್ತು ಶತರೂಪಾ. ಅವರ ಸಂತತಿ. ದಕ್ಷಪುತ್ರಿಯರ 
ವಿವಾಹ. ಪ್ರಳಯ ಭೇದ. 


ರುದ್ರನ ಉತ್ಪತ್ತಿ. ಆತನ ಅಷ್ಟಸ್ಥಾನಗಳು, ಪತ್ನಿ 
ಯರು, ಪುತ್ರರು. ವಿಷ್ಣು ಮತ್ತು ಲಕ್ಷ್ಮೀದೇವಿಯರ 
ಸರ್ವವ್ಯಾಪಕತೆ. 


ದುರ್ವಾಸರಿಂದ ಇಂದ್ರನಿಗೆ ಶಾಪ. ವಿಷ್ಣುಪ್ರೇರಣೆ 
ಯಿಂದ ಸಮುದ್ರಮಥನ. ಲಕ್ಷ್ಮೀದೇವಿಯ 
ಆವಿರ್ಭಾವ. ಇಂದ್ರನಿಂದ ಅವಳ ಸ್ತುತಿ. 


ಭೃಗು, ಅಗ್ನಿ ಮತ್ತು ಅಗ್ನಿಷ್ಟಾತ್ತಾದಿ ಪಿತೃಗಣಗಳ 
ಸಂತತಿ. 


ಧ್ರುವನ ಚರಿತ್ರೆ. ಅವನು ತಪಸ್ಸಿಗಾಗಿ ವನಕ್ಕೆ 
ಹೊರಡುವುದು. ಸಪ್ರರ್ಷಿಗಳ ದರ್ಶನ ಮತ್ತು 
ಅವರಿಂದ ಉಪದೇಶ. 


ಧ್ರುವನ ಉಗ್ರತಪಸ್ಸು. ವಿಷ್ಣುಸಾಕ್ಟಾತ್ಕಾರ. ವಿಷ್ಣು 
ಸ್ತುತಿ. ಧ್ರುವನಿಗೆ ಸರ್ವೋತ್ತಮಸ್ಥಾನದ ಅನುಗ್ರಹ. 


ವೇನರಾಜನ ಧರ್ಮಬಾಹಿರತೆ. ನಿಷಾದನ ಉತ್ಪತ್ತಿ. 


ಪೃಥುವಿನ ಜನನ. ಸೂತಮಾಗಧರ ಜನ್ಮ ಪೃಥು 
ರಾಜನಿಂದ ರಾಜ್ಯಪಾಲನೆ. 


ಪೃಥುವಿನ ವಂಶ. ಪ್ರಚೇತಸರ ಉತ್ಪತ್ತಿ. ಅವರಿಂದ 


ಸಮುದ್ರ ಮಧ್ಯದಲ್ಲಿ ತಪಸ್ಸು. ಪ್ರತ್ಯಕ್ಷನಾದ 
ವಿಷ್ಣುವಿನಿಂದ ವರದಾನ. 


55 


64 


73 


80 


109 


113 


125 


145 


164 


15. 


16. 


17. 


18. 


19. 


20. 


21. 


22. 


xl 


ಜಗತ್ತಿನಲ್ಲಿ ವೃಕ್ಷಗಳ ಸರ್ವತೋವ್ಯಾಪ್ತಿ. ಪ್ರಚೇತಸ 
ರಿಂದ ಅವುಗಳ ನಾಶ. ಪ್ರಚೇತಸರು ಮಾರಿಷಾ 
ಎಂಬವಳನ್ನು ಮದುವೆಯಾಗುವುದು. ದಕ್ಷ 
ಪ್ರಜಾಪತಿಯ ಉತ್ಪತ್ತಿ. ಅವನ ಸಂತತಿ. ಅವನ 
ಪುತ್ರಿಯರ ವಿವಾಹ. ಅವರ ಸಂತತಿ. ಪ್ರಹ್ಲಾದನ 
ಪ್ರಸ್ತಾವ. 

ಮೈತ್ರೇಯರು ಪ್ರಹ್ಲಾದನ ವಿಷಯವಾಗಿ ಪರಾಶರ 
ರನ್ನು ಕುರಿತು ಪ್ರಶ್ನಿಸುವುದು. 

ಪ್ರಹ್ಲಾದನ ಚರಿತ್ರೆಯ ಪ್ರಾರಂಭ. ಹಿರಣ್ಯಕಶಿಪುವಿನ 
ದಿಗ್ವಿಜಯ. ಪ್ರಹ್ಲಾದನ ವಿಷ್ಣುಭಕ್ತಿ. ಹಿರಣ್ಯ 
ಕಶಿಪುವಿನ ಕ್ರೋಧ. ಪ್ರಹ್ಲಾದನು ಸಹಪಾಠಿಗಳಿಗೆ 
ಬೋಧಿಸಿದ ತತ್ತ್ವ. 

ಪ್ರಹ್ಲಾದನನ್ನು ಕೊಲ್ಲುವುದಕ್ಕಾಗಿ ಹಿರಣ್ಯಕಶಿಪುವಿನ 
ನಾನಾ ಪ್ರಯತ್ನಗಳು. ಪ್ರಹ್ಲಾದನಿಂದ ವಿಷ್ಣುಸ್ತುತಿ. 
ಹಿರಣ್ಯಕಶಿಪು ಮತ್ತು ಪ್ರಹ್ಲಾದರ ಸಂಭಾಷಣೆ. 
ಕ್ರುದ್ಧನಾದ ತಂದೆಯು ಪ್ರಹ್ಲಾದನನ್ನು ಸಮುದ್ರಕ್ಕೆ 
ಎಸೆಯುವುದು. ಪ್ರಹ್ಲಾದನಿಂದ ವಿಷ್ಣುಸ್ತುತಿ. 
ಪ್ರಹ್ಲಾದನಿಗೆ ವಿಷ್ಣುವಿನ ಸಾಕ್ಷಾತ್ಕಾರ. ವಿಷ್ಣುಸ್ತುತಿ. 
ಅವನು ಹಿಂದಿರುಗಿ ಬಂದು ತಂದೆಯನ್ನು 
ಕಾಣುವುದು. ಹಿರಣ್ಯಕಶಿಪುವಿನ ಪಶ್ಚಾತ್ತಾಪ. ನರ 
ಸಿಂಹಾವತಾರದಿಂದ ಅವನ ವಧೆ. ಪ್ರಹ್ಲಾದನು 
ದೊರೆಯಾಗುವುದು. 


ದೈತ್ಯರ ವಂಶ. ಕಶ್ಯಪನಿಂದ ಬೇರೆ ಬೇರೆ ಪತ್ನಿಯ 
ರಲ್ಲಿ ಹುಟ್ಟಿದ ಸಂತತಿ. ಮರುತ್ತುಗಳ ಉತ್ಪತ್ತಿ. 


ಚಂದ್ರ, ಕುಬೇರ--ಮೊದಲಾದವರಿಗೆ ಬೇರೆ ಬೇರೆ 
ಆಧಿಪತ್ಯಗಳು. ಭಗವಂತನ ವಿಭೂತಿಗಳು. ಯೋಗಿ 
ಗಳ ಸಾಧ್ಯಸಾಧನಗಳು. ವಿಷ್ಣುವಿನ ಆಭರಣಗಳ 
ಸಂಕೇತ. ಜಗತ್ತಿನ ವ್ಯವಸ್ಥೆ 


174 


205 


209 


229 


239 


256 


265 


218 


v2* 


10. 


11. 


12. 


xh 
ದ್ವಿತೀಯಾಂಶ 


ಪ್ರಿಯವ್ರತನ ವಂಶ. ಅವನ ಹತ್ತು ಮಕ್ಕಳಲ್ಲಿ ಏಳು 
ಮಂದಿ ಸಪ್ತದ್ದೀಪಗಳನ್ನಾಳುವುದು. ನಾಭಿಯ ಮಗ 
ಯಷಭ. ಅವನ ಮಗ ಭರತ. 


ಭೂಮಿಯ ವಿವರಣೆ. ಸಪ್ತದ್ದೀಪಗಳು ಮತ್ತು ಸಪ 


ಇರಿ 


ಸಮುದ್ರಗಳು. ಜಂಬೂದ್ವೀಪ. ಮೇರುಪರ್ವತ. 
ಭಾರತವರ್ಷದ ವರ್ಣನೆ. ಅದರ ಶ್ರೇಷ್ಠತೆ. 


ಪ್ಲಕ್ಸಾದಿ ದ್ವೀಪಗಳ ವಿಭಾಗ. ರಾಜರು, ಪರ್ವತ, 
ನದಿಗಳು ದ್ವೀಪವಾಸಿಗಳು. 


ಸಪ್ರಪಾತಾಳಗಳ ವಿವರ. ಆದಿಶೇಷನ ಮಹಿಮೆ. 


ನಾನಾಬಗೆಯ ನರಕಗಳ ವರ್ಣನೆ. ಭಗವನ್ನಾಮ 
ಸ್ಮರಣೆಯ ಮಹಿಮೆ. 


ಸಪ್ತ ಊರ್ದ್ವಲೋಕಗಳ ವೃತ್ತಾಂತ. ಅನಂತ 
ಬ್ರಹ್ಮಾಂಡಗಳು. ವಿಷ್ಣುಶಕ್ತಿಯ ಕೀರ್ತನೆ. 


ಸೂರ್ಯ, ನಕ್ಷತ್ರ ಮತ್ತು ರಾಶಿಗಳು. ಕಾಲಚಕ್ರದ 
ವರ್ಣನೆ. ಲೋಕಾಲೋಕ ಪರ್ವತ. ದೇವಯಾನ 
ಪಿತ್ಟಯಾನಮಾರ್ಗಗಳು. ಗಂಗಾಮೂಲ. 


ಜ್ಯೋತಿಶ್ಚಕ್ರ, ಶಿಶುಮಾರಚಕ್ರ. ವೃಷ್ಟಿಯಾಗುವ 
ಪ್ರಕಾರ ವಿಷ್ಣುವೇ ಸರ್ವಾಧಾರ. 


ದ್ವಾದಶಾದಿತ್ಯರು. ಆದಿತ್ಯಮಂಡಲದ ಸುತ್ತಲೂ 
ಇರುವ ಖುಷಿಗಂಧರ್ವಾದಿಗಳು. 


ಸೂರ್ಯನ ಶ್ರೇಷ್ಠತೆ. ಸೂರ್ಯನ ವೇದಾತತಕ್ರತೆ. 
ಎಷ್ಟುಶಕ್ತಿ. 


ನವಗ್ರಹಗಳ ವರ್ಣನೆ. ವಿಷ್ಣುವಿನ ಸರ್ವವ್ಯಾಪಕತೆ. 
ಸರ್ವವೂ ವಿಷ್ಣುಮಯ. 


291 


299 
309 


315 
332 


338 


348 


357 


382 


387 


392 


398 


13. 


14. 


15. 


16. 


xl1i 


ಭರತನ ಚರಿತ್ರೆ: ಅವನು ರಾಜ್ಯವನ್ನು ತ್ಯಜಿಸಿ 
ತಪಸ್ಸಿಗೆ ಹೋಗುವುದು. ಜಿಂಕೆಯ ಪ್ರಾಪ್ತಿ. ಅದರ 
ಮೇಲೆ ವ್ಯಾಮೋಹ. ಭರತನು ದೇಹತ್ಕಾಗಮಾಡಿ 
ವಿಪ್ರನಾಗಿ ಜನಿಸುವುದು. ಸೌವೀರರಾಜನೊಡನೆ 
ಸಂಭಾಷಣೆ. 


ವಿಪ್ರ (ಜಡಭರತ) ಮತ್ತು ಸೌವೀರರಾಜರ 
ಸಂಭಾಷಣೆ. ವಿಪ್ರನಿಂದ ತತ್ತೋಪದೇಶ. 


ವಿಪ್ರನು (ಜಡಭರತ) ಸೌವೀರರಾಜನಿಗೆ ಯಭುವಿನ 
ಕಥೆಯನ್ನು ಹೇಳುವುದು. ಯಭುವಿನಿಂದ 
ನಿದಾಫನಿಗೆ ಅದ್ವೆ ಪಶೋಪದೇಶ. 


ಯಭುವಿನಿಂದ ನಿದಾಘನಿಗೆ ಮತ್ತೆ ಉಪದೇಶ. 
ವಿಪ್ರ-ಸೌವೀರರಾಜರ ಸಂಭಾಷಣೆಯ ಸಮಾಪ್ತಿ. 


ತೃತೀಯಾಂಶ 


ಇದುವರೆಗಾದ ಸಪ್ತ ಮನ್ಹಂತರಗಳು, ಮನುಗಳು, 
ಇಂದ್ರ, ದೇವತೆ, ಸಪ್ತರ್ಷಿಗಳು ಮತ್ತು ಮನು 
ಪುತ್ರರು. 

ಸಾವರ್ಣಿಮನುವಿನ ಉತ್ಪತ್ತಿ. ಮುಂದೆ ಆಗುವ ಸಪ್ತ 


ಮನ್ವಂತರಗಳು. ಅವುಗಳಿಗೆ ಸಂಬಂಧಿಸಿದ ಮನು, 
ಇಂದ್ರ, ದೇವತಾದಿಗಳು. 


ಒಂದೊಂದು ದ್ವಾಪರದಲ್ಲಿಯೂ ಬರುವ ವ್ಯಾಸ 
ರಿಂದ ವೇದಗಳ ವಿಭಾಗ. ಹದಿನೆಂಟು ವ್ಯಾಸರು. 
ಬ್ರಹ್ಮಜ್ಞಾನದ ಮಹಿಮೆ. 


ಕೃಷ್ಣದ್ದೈಪಾಯನ ವ್ಯಾಸರಿಂದ ದ್ವಾಪರದಲ್ಲಿ ವೇದ 
ವಿಭಾಗ. ಯಗ್ವೇದದ ಶಾಖೆಗಳು. 


ಶುಕ್ಷಯಜುರ್ವೇದ ಮತ್ತು ತೈತ್ತಿರೀಯ ಶಾಖೆ. 
ಯಾಜ್ಲವಲ್ಯರ ತಪಸ್ಸು. ಸೂರ್ಯನಿಂದ ವರದಾನ. 


409 


430 


4317 


445 


452 


461 


4712 


479 


485 


10. 


21111 
ಸಾಮವೇದದ ಶಾಖೆಗಳು. ಅಷ್ಟಾದಶಪುರಾಣಗಳು. 
ಚತುರ್ದಶ ವಿದ್ಯೆಗಳು. 
ನರಕಯಾತನೆಯು ತಪ್ಪುವ ಬಗೆ ಹೇಗೆಂದು 
ಮೈತ್ರೇಯರ ಪ್ರಶ್ನೆ. ಉತ್ತರವಾಗಿ ಪರಾಶರರು 
ಯಮಗೀತೆಯನ್ನು ಹೇಳುವುದು. 
ವಿಷ್ಣುವಿನ ಆರಾಧನಾಕ್ರಮ. ಈ ವಿಷಯವಾಗಿ 


ಸಗರನ ಪ್ರಶ್ನೆಗೆ ಔರ್ವಮುನಿಯ ಉತ್ತರ. 
ಚಾತುರ್ವರ್ಣದ ಧರ್ಮ. 


ಬ್ರಹಚರ್ಯಾದಿ ನಾಲ್ಕು ಆಶ್ರಮಗಳ ವರ್ಣನೆ. 


ಜಾತಕರ್ಮ, ನಾಮಕರಣ ಮತ್ತು ವಿವಾಹಸಂಸ್ಕಾರ 
ಗಳ ವಿಧಿ. 


ಗೃಹಸ್ಥಾಶ್ರಮಕ್ಕೆ ಸಂಬಂಧಿಸಿದ ಆಚಾರವಿಶೇಷಗಳು. 
ಸಂಧ್ಯಾವಂದನೆ, ದೇವತಾರ್ಚನೆ, ವೈಶ್ವದೇವ 
ಮೊದಲಾದ ವಿಧಿಗಳು. 


ಗೃಹಸ್ಥನ ಸಾಮಾನ್ಯಧರ್ಮಗಳು. ಅತಿಥಿಸತ್ಕಾರ. 
ನಾಂದೀಶ್ರಾದ್ಧ, ಪ್ರೇತಕರ್ಮ, ಪಿತೃಶ್ರಾದ್ಧಗಳು. 
ಶ್ರಾದ್ಷಕರ್ಮದ ಪ್ರಶಂಸೆ, ಶ್ರಾದ್ಧದಲ್ಲಿ ಪಾತ್ರಾಪಾತ್ರ 
ಗಳ ವಿಚಾರ. 

ಶ್ರಾದ್ಧದಲ್ಲಿ ಪಾಲಿಸಬೇಕಾದ ನಿಯಮಗಳು. 


ಶ್ರಾದ್ಧದಲ್ಲಿ ವಿಹಿತ ಮತ್ತು ನಿಷಿದ್ಧವಾದ ವಸ್ತುಗಳ 
ವಿಚಾರ. 

ನಗ್ಗರು ಯಾರೆಂದು ಮೈತ್ರೇಯರ ಪ್ರಶ್ನೆ. 
ದೇವಾಸುರ ಸಂಗ್ರಾಮ. ವಿಷ್ಣುಸ್ತುತಿ. ವಿಷ್ಣುವಿನಿಂದ 
ಮಾಯಾಮೋಹನ ನಿರ್ಮಾಣ. 


491 


497 


508 


517 


524 


530 


555 


565 


573 


581 


593 


598 


೫11೪ 


18. ಮಾಯಾಮೋಹ ಮತ್ತು ಅಸುರರ ಸಂವಾದ. 
ಮಾಯಾಮೋಹನ  ಬೋಧನೆಯಂತೆ ದೈತ್ಯರು 
ವೇದಮಾರ್ಗವನ್ನು ಪರಿತ್ಯಜಿಸುವುದು. ಶತಧನು 
ರಾಜನ ವೃತ್ತಾಂತ. ಪಾಷಂಡರ ನಿಂದೆ. 1: 608 


ಅನುಬಂಧಗಳು ೬... 629 


% 


ಓಂ 
ಶ್ರೀಮನ್ನಾರಾಯಣಾಯ ನಮಃ 


ಶ್ರೀವಿಷ್ಣುಪುರಾಣಮ್‌ 
ಪ್ರಥಮಾಂಶಃ 


ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಮ್‌!। 
ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್‌ ॥ 


ಪ್ರಥಮೋ೦5ಧ್ಯ್ಕಾಯಃ 
ಶ್ರೀ ಸೂತ ಉವಾಚ: 


ಪರಾಶರಂ ಮುನಿವರಂ ಕೃತಪೌರ್ವಾಹ್ಠಿಕಕ್ರಿಯಮ್‌ | 


ಮೈತ್ರೇಯಃ ಪರಿಪಪುಚ್ಛ ಪ್ರಣಿಪತ್ಕಾಭವಾದ್ಕ ಚ॥ 1 
ಪ್ರಥಮ ಅಂಶ 
ಅಧ್ಯಾಯ 1 
ಉಪೋದ್ರಾತ 


ಮೈತ್ರೇಯರ ಪ್ರಶ್ನೆಗೆ ಪರಾಶರರಿಂದ ಉತ್ತರ: ವಸಿಷ್ಠರ ಆದೇಶದಂತೆ ಪರಾಶರರು 
ಯಾಗವನ್ನು ನಿಲ್ಲಿಸುವುದು. ಪುಲಸ್ಕೃರಿಂದ ಮೈತ್ರೇಯರಿಗೆ ಹಿತಬೋದನೆ. 


ಸೂತರು ಹೇಳಿದರು: ಬೆಳಗಿನ ಸಂಧ್ಯಾದಿಕೃತ್ಯವನ್ನು ಮುಗಿಸಿ 
ಕುಳಿತಿದ್ದ ಪರಾಶರ ಮುನಿಗಳ ಬಳಿಗೆ ಮೈತ್ರೇಯರು ಬಂದು ನಮಸ್ಕರಿಸಿ 
ಅಭಿವಾದನೆ ಮಾಡಿ ಹೀಗೆ ಕೇಳಿದರು (1): “ಗುರುಗಳೇ, ನಿಮ್ಮಿಂದ ಸಕಲ 


2 ಶ್ರೀವಿಷ್ಣುಪುರಾಣಮ್‌ 


ತ್ವತ್ತೋ ಹಿ ವೇದಾಧ್ಯಯನಮಧೀತಮಖಲಂ ಗುರೋ! 
ಧರ್ಮಶಾಸ್ತ್ರಾಣಿ ಸರ್ವಾಣಿ ತಥಾಂಗಾನಿ ಯಥಾಕ್ರಮಮ್‌ ॥ 2 


ತೃತ್ನಸಾದಾನ್ಮುನಿಶೇಷ್ಠ ಮಾಮನ್ಶ್ಯೇ ನಾಕೃತಶ್ರಮಮ್‌ | 
ವಕ್ಷ್ಮಂತಿ ಸರ್ವಶಾಸ್ತ್ರೇಷು ಪ್ರಾಯಶೋ ಯೇಪಪಿ ವಿದ್ಧಿಷಃ॥ 3 


ಸೋ5ಹಮಿಚ್ಛಾಮಿ ಧರ್ಮಜ್ಞ ಶ್ರೋತುಂ ತ್ವತ್ತೋ 
ಯಥಾ ಜಗತ್‌ | 
ಬಭೂವ ಭೂಯಶ್ಚ ಯಥಾ ಮಹಾಭಾಗ ಭವಿಷ್ಮತಿ ॥॥ 4 


ಯನ್ಮಯಂ ಚೆ ಜಗದ್‌ ಬ್ರಹ್ಮನ್ಮತಶ್ನೈತಚ್ಛರಾಚರಮ್‌ | 
ಲೀನಮಾಸೀದೃಥಾ ಯತ್ರ ಲಯಮೇಷ್ಮತಿ ಯತ್ರ ಚ॥ 5 


ಯತ್ಛಮಾಣಾನಿ ಭೂತಾನಿ ದೇವಾದೀನಾಂ ಚ ಸಂಭವಮ್‌!। 
ಸಮುದ್ರಪರ್ವತಾನಾಂ ಚೆ ಸಂಸ್ಥಾನಂ ಚ ಯಥಾ ಭುವಃ॥ 6 


ವೇದಾಧ್ಯಯನವನ್ನು ಮಾಡಿ ಸಮಸ್ತ ಧರ್ಮಶಾಸ್ತ್ರಗಳನ್ನೂ ಹಾಗೆಯೇ 
ವೇದಾಂಗಗಳನ್ನೂ ಕ್ರಮವಾಗಿ ಕಲಿತಿದ್ದೇನೆ. ನಾನು ಸಕಲ ಶಾಸ್ತ್ರ 
ಗಳಲ್ಲಿಯೂ ಪರಿಣತಿಯನ್ನು ಪಡೆದಿಲ್ಲವೆಂದು, ಮಹರ್ಷಿಗಳೆ, ನಿಮ್ಮ 
ಅನುಗ್ರಹದಿಂದ ಇನ್ನು ಮೇಲೆ ಯಾರೂ ನನ್ನನ್ನು ಹೇಳಲಾರರು. 
ವೈರಿಗಳೂ ಹೇಳಲಿಕ್ಕಿಲ್ಲ (2-3). ಹೀಗೆ ನಿಮ್ಮ ಶಿಷ್ಯನಾದ ನಾನು, ಓ 
ಧರ್ಮಜ್ಞರಾದ ಮಹಾತದೆ, ಈ ಜಗತ್ತು ಹೇಗೆ ಹುಟ್ಟಿತು? ಇನ್ನು ಮುಂದೆ 
ಏನಾದೀತು?--ಎಂದು ನಿಮ್ಮಿಂದ ತಿಳಿಯಲು ಬಯಸುತ್ತೇನೆ (4). 
ಹೇ ಬ್ರಹ್ಮರ್ಷಿಗಳೆ, ಈ ಜಗತ್ತಿಗೆ ಉಪಾದಾನಕಾರಣ ಯಾವುದು? ಚರಾ 
ಚರಾತಕವಾದ ಇದು ಯಾರಿಂದ ಉದ್ಭವಿಸಿತು? (ಹುಟ್ಟುವುದಕ್ಕೆ 
ಮೊದಲು) ಹೇಗೆ ಎಲ್ಲಿ ಅಡಗಿತ್ತು? ಮುಂದೆ ಎಲ್ಲಿ ಲಯ ಹೊಂದುತ್ತದೆ? 
(5)... ಆಕಾಶಾದಿ ಭೂತಗಳ ಪರಿಮಾಣವೆಷ್ಟು?--ಎಂಬುದನ್ನು 
ತಿಳಿಯಲು ಇಚ್ಛಿಸುತ್ತೇನೆ. ಹಾಗೆಯೇ ದೇವಾದಿಗಳ ಉತ್ಪತ್ತಿ, ಸಮುದ್ರ 
ಪರ್ವತಗಳ ಸಂಭವ, ಭೂಮಿಯ ಆಧಾರ, ಸೂರ್ಯಾದಿ ಗ್ರಹನಕ್ಷತ್ರಗಳ 


ಅಧ್ಯಾಯ 1 ಪ್ರಥಮಾಂಶಃ 8 


ಸೂರ್ಯಾದೀನಾಂ ಚ ಸಂಸ್ಥಾನಂ ಪ್ರಮಾಣಂ ಮುನಿಸತ್ತಮ | 
ದೇವಾದೀನಾಂ ತಥಾ ವಂಶಾನ್ಮನೂನ್ಮನ್ನಂತರಾಣಿ ಚ॥ 7 


ಕೆಲ್ಲಾನ್‌ ಕಲ್ಪವಿಭಾಗಾಂಶ್ಚ ಚಾತುರ್ಯಗವಿಕಲ್ಲಿತಾನ್‌ | 
ಕಲ್ಬಾಂತಸ್ಕ ಸ್ವರೂಪಂ ಚ ಯುಗಧರ್ಮಾಂಶ್ಚ ಕೃತ್ನಶಃ॥ 8 


ದೇವರ್ಷಿಪಾರ್ಥಿವಾನಾಂ ಚ ಚರಿತಂ ಯನ್ಮಹಾಮುನೇ। 
'ವೇದಶಾಖಾಪ್ರಣಯನಂ ಯಥಾವದ್ದಾಸಕರ್ತಕಮ್‌ ॥ 9 


ಧರ್ಮಾಂಶ್ಚ ಬ್ರಾಹ್ಮಣಾದೀನಾಂ ತಥಾ ಚಾಶ್ರಮವಾಸಿನಾಮ್‌ | 
ಶ್ರೋತುಮಿಚ್ಛಾಮ್ಮಹಂ ಸರ್ವಂ ತ್ವತ್ತೋ ವಾಸಿಷನಂದನ॥ 10 


ಬ್ರಹ್ಮಾನ್ವಸಾದಪುವಣಂ ಕುರುಷ್ಟ ಮಯಿ ಮಾನಸಮ್‌!। 
ಯೇನಾಹಮೇತಜ್ಜಾನೀಯಾಂ ತ್ವತ್ಛಸಾದಾನ್ಮಹಾಮುನೇ ॥ 11 


ಆಧಾರ ಮತ್ತು ಪರಿಮಾಣ, ದೇವಾದಿಗಳ ವಂಶ, ಮನುಗಳು, 
ಮನ್ವಂತರಗಳು (6-7); ಹಾಗೆಯೇ ಚತುರ್ಯುಗಗಳಿಂದ ವಿಶಿಷ್ಟವಾದ 
ಕಲ್ಪಗಳು, ಕಲ್ಪಭೇದಗಳು, ಪ್ರಳಯದ ಸ್ವರೂಪ, ಸಮಸ್ತ ಯುಗಧರ್ಮ 
ಗಳು, ದೇವರ್ಷಿಗಳ ಮತ್ತು ರಾಜರ ಚರಿತ್ರೆ, ವ್ಯಾಸಮುನಿಗಳು ಮಾಡಿದ 
ವೇದ ಶಾಖೆಗಳ ವಿಭಾಗ (8-9); ಬ್ರಾಹ್ಮಣಾದಿ ವರ್ಣಗಳ ಮತ್ತು 
ಬ್ರಹಚರ್ಯಾದ್ಯಾಶ್ರಮಗಳಲ್ಲಿರತಕ್ಕವರ ಧರ್ಮಗಳು ಇವೆಲ್ಲವನ್ನೂ, 
ವಾಸಿಷ್ಠರಾದ ಶಕ್ತಿ ಮುನಿಗಳ ಪುತ್ರರೆ, ನಿಮ್ಮಿಂದ ಕೇಳಲು ಬಯಸುತ್ತೇನೆ 
(10). ಹೇ ಬ್ರಹ್ಮನ್‌--ಮಹಾಮುನಿಗಳೆ, ನನ್ನ ವಿಷಯದಲ್ಲಿ ನಿಮ್ಮ 
ಮನಸ್ಸಿಗೆ ಅನುಗ್ರಹೇಚ್ಛೆಯುಂಟಾಗಲಿ. ನಿಮ್ಮ ಪ್ರಸಾದದಿಂದ ಇದೆಲ್ಲವನ್ನೂ 
ನಾನು ತಿಳಿಯುವಂತಾಗಲಿ” ಎಂದರು (11). ಆಗ ಪರಾಶರ ಮುನಿಗಳು 
ಹೇಳಿದರು: ಒಳ್ಳೆಯದು; ಮೈತ್ರೇಯ, ನನಗೀಗ ಒಂದು ಹಿಂದಿನ ಸಂಗತಿ 
ನೆನಪಿಗೆ ಬಂದಿತು. ನನ್ನ ತಂದೆಯ ತಂದೆಯವರಾದ ಭಗವಾನ್‌ ವಸಿಷ್ಠರು 
ಹೇಳಿದ ಮಾತಿದು: ಹಿಂದೆ ವಿಶ್ವಾಮಿತ್ರರಿಂದ ಪ್ರೇರಿತನಾದ ಒಬ್ಬ 


4 ಶ್ರೀವಿಷ್ಣುಪುರಾಣಮ್‌ 
ಶ್ರೀ ಪರಾಶರ ಉವಾಚ: 


ಸಾಧು ಮೆ ತ್ರೇಯ ಧರ್ಮಜ್ಞ ಸ್ಮಾರಿತೋಐಸ್ಮಿ ಪುರಾತನಮ್‌ | 
ಪಿತುಃ ಪಿತಾ ಮೇ ಭಗವಾನ್‌ ವಸಿಷ್ನೋ ಯದುವಾಚೆ ಹ॥ 12 


ವಿಶ್ವಾಮಿತ್ರಪ್ರಯುಕ್ತೇನ ರಕ್ಷಸಾ ಭಕ್ಷಿತಃ ಪುರಾ। 
ಶ್ರುತಸ್ತಾತಸ್ತತಃ ಕ್ರೋಧೋ ಮೆ ತ್ರೇಯಾಭೂನ್ಮಮಾತುಲಃ | 13 


ತತೋsಹಂ ರಕ್ಷಸಾಂ ಸತ್ರಂ ವಿನಾಶಾಯ ಸಮಾರಭಮ್‌! 
ಭಸ್ಮೀಭೂತಾಶ್ಚ ಶತಶಸ್ತಕ್ಮಿನ್‌ ಸತ್ರೇ ನಿಶಾಚರಾಃ॥ 14 


ತತಃ ಸಂಕ್ಷೀಯಮಾಣೇಷು ತೇಷು ರಕ್ಷಸ್ಸಶೇಷತಃ। 
ಮಾಮುವಾಚ ಮಹಾಭಾಗೋ ವಸಿಹ್ಠೋ ಮತ್ತಿತಾಮಹಃ ॥ 15 


ಅಲಮತ್ಕಂತಕೋಪೇನ ತಾತ ಮನ್ನುಮಿಮಂ ಜಹಿ! 
ರಾಕ್ಷಸಾ ನಾಪರಾಧ್ಯಂತಿ ಪಿತುಸ್ತೇ ವಿಹಿತಂ ಹಿ ತತ್‌ ॥ 16 


ಮೂಢಾನಾಮೇವ ಭವತಿ ಕ್ರೋಧೋ ಜ್ಞಾನವತಾಂ ಕುತಃ। 
ಹನ್ಮತೇ ತಾತ ಕಃ ಕೇನ ಯತಃ ಸ್ವಕೃತಭುಕ್ಟುಮಾನ್‌ ॥ 17 


ರಾಕ್ಷಸನು ನನ್ನ ತಂದೆಯನ್ನು ಭಕ್ಷಿಸಿಬಿಟ್ಟನು. ಅದನ್ನು ಕೇಳಿ, ಮೈತ್ರೇಯ, 
ನನಗೆ ಬಹಳ ಕ್ರೋಧ ಉಂಟಾಯಿತು (12). ಆಗ ನಾನು ರಾಕ್ಷಸರನ್ನು 
ನಾಶಗೊಳಿಸಬೇಕೆಂದು ಒಂದು ಯಾಗವನ್ನಾರಂಭಿಸಿದೆ. ಆ ಯಾಗದಲ್ಲಿ 
ನೂರಾರು ರಾಕ್ಷಸರು ಭಸ್ಮವಾಗುತ್ತಿದ್ದರು. ಹೀಗೆ ಅವರೆಲ್ಲರೂ ನಾಶವಾಗು 
ತ್ತಿರಲಾಗಿ, ಮಹಾತ್ಮರೂ ನನ್ನ ಪಿತಾಮಹರೂ ಆದ ವಸಿಷ್ಠರು ಆಗಮಿಸಿ 
ನನ್ನನ್ನು ಕುರಿತು ಹೀಗೆಂದರು (13-15): "“ಮಗು, ಇಷ್ಟು ಕೋಪ ಬೇಡ. 
ಕೋಪವನ್ನು ತ್ಯಜಿಸು. ಇದು ರಾಕ್ಷಸರ ತಪ್ಪಲ್ಲ. ನಿನ್ನ ತಂದೆಯ ವಿಧಿಲಿಖಿತ 
ಹಾಗಿತ್ತು. ಕೋಪ ಬರುವುದು ಮೂಡರಿಗೇ ಸರಿ. ಜ್ಞಾನಿಗಳಿಗೆ ಕೋಪ 
ವೆಲ್ಲ? ವತ್ಸ, ಯಾರನ್ನು ಯಾವನು ಕೊಂದಾನು? ಏಕೆಂದರೆ, ಮನುಷ್ಯನು 
ತಾನು ಮಾಡಿದ್ದನ್ನು ಅನುಭವಿಸುತ್ತಾನೆ (16-17). ಮಗು, ಮಾನವರು 


ಅಧ್ಯಾಯ 1 ಪ್ರಥಮಾಂಶಃ 5 


ಸಂಚತಸ್ಮಾಪಿ ಮಹತಾ ವತ್ಸ ಕ್ಷೇಶೇನ ಮಾನವೈಃ। 
ಯಶಸಸ್ತಪಸಶ್ಚೈವ ಕ್ರೋಧೋ ನಾಶಕರಃ ಪರಃ॥ 18 


ಸ್ವರ್ಗಾಪವರ್ಗವ್ಕಾಸೇಧಕಾರಣಂ ಪರಮರ್ಷಯಃ। 
ವರ್ಜಯಂತಿ ಸದಾ ಕ್ರೋಧಂ ತಾತ ಮಾ ತದ್ದಶೋ ಭವ॥ 19 


ಅಲಂ ನಿಶಾಚರೆ ಬರ್ದಗ್ರೈರ್ದೀನೆ ಟರನಪಕಾರಿಭಿಃ | 
ಸತ್ರಂ ತೇ ವಿರಮತ್ಕೇಶತ್‌ ಕ್ಷಮಾಸಾರಾ ಹಿ ಸಾಧವಃ ॥ 20 


ಏವಂ ತಾತೇನ ತೇನಾಹಮನುನೀತೋ ಮಹಾತ್ಮನಾ। 
ಉಪಸಂಹೃತವಾನ್‌ ಸತ್ರಂ ಸದ್ಮಸದ್ದಾಕ್ಕಗೌರವಾತ್‌ ॥ 21 


ತತಃ ಪ್ರೀತಃ ಸ ಭಗವಾನ್‌ ವಸಿಷ್ಠ್ಟೋ ಮುನಿಸತ್ತಮಃ। 
ಸಂಪ್ರಾಪ್ತಶ್ಚ ತದಾ ತತ್ರ ಪುಲಸ್ತ್ಯೋ ಬ್ರಹ್ಮಣಃ ಸುತಃ॥ 22 


ಬಹು ಕ್ಷೇಶದಿಂದ ಯಶಸ್ಸನ್ನೂ ತಪಃಶಕ್ತಿಯನ್ನೂ ಸಂಪಾದಿಸಬೇಕಾಗು 
ತ್ತದೆ. ಅದನ್ನು ನಾಶಪಡಿಸುವುದರಲ್ಲಿ ಪ್ರಬಲವಾದದ್ದು ಕ್ರೋಧ (18). 
ಇದು ಸ್ವರ್ಗ, ಮೋಕ್ಷಗಳೆರಡನ್ನೂ ತಡೆಗಟ್ಟಲು ಕಾರಣವಾಗಿದೆ. ಆದ್ದ 
ರಿಂದಲೇ ಮಹರ್ಷಿಗಳು ಕ್ರೋಧವನ್ನು ವರ್ಜಿಸುತಾರೆ. ವತ್ಸ, ನೀನು 
ಇದಕ್ಕೆ ವಶನಾಗಬೇಡ (19). ನಿಶಾಚರರನ್ನು ಭಸಮಾಡುವುದು ಸಾಕು. 
ಅಲ್ಲದೆ ದೀನರಾದ ಇವರು ಅಪರಾಧ ಮಾಡಿದವರಲ್ಲ. ಈ ಯಾಗವು 
ನಿಲ್ಲಲಿ. ತಾಳ್ಮೆಯೇ ಸಜ್ಜನರಿಗೆ ಬಲ” ಎಂದರು (20). ಹೀಗೆ ಮಹಾತ್ಮ 
ರಾದ ನನ್ನ ಪಿತಾಮಹರು ನನಗೆ ಹಿತೋಪದೇಶವನ್ನು ಮಾಡಲು, ಅವರ 
ಮಾತಿಗೆ ಗೌರವವನ್ನಿತ್ತು, ನಾನು ಒಡನೆಯೇ ಯಾಗವನ್ನು ನಿಲ್ಲಿಸಿದೆನು. 
ಮಹಾತ್ಮರಾದ ವಸಿಷ್ಠರಿಗೆ ಅದರಿಂದ ಬಹಳ ಸಂತೋಷವಾಯಿತು. ಅಷ್ಟು 
ಹೊತ್ತಿಗೆ ಸರಿಯಾಗಿ ಬ್ರಹಪತ್ರರಾದ ಪುಲಸ್ತ್ಯರು ಅಲ್ಲಿಗೆ ಆಗಮಿಸಿದರು 
(21-22). ನನ್ನ ಪಿತಾಮಹ ವಸಿಷ್ಠರು ಅವರಿಗೆ ಅರ್ಫ್ಥ್ಯವನ್ನಿತ್ತು ಸತ್ಕರಿ 
ಸಿದರು. ಅನಂತರ ಪುಲಹರಿಗೆ ಜ್ಯೇಷ್ಠರೂ ಮಹಾತ್ಮರೂ ಆದ ಪುಲಸ್ಮ್ಯರು 


6 ಶ್ರೀವಿಷ್ಣುಪುರಾಣಮ್‌ 

ಪಿತಾಮಹೇನ ದತ್ತಾರ್ಥ್ಯಃ ಕೃತಾಸನಪರಿಗ್ರಹಃ । 

ಮಾಮುವಾಚ ಮಹಾಭಾಗೋ ಮೆ ತ್ರೇಯ ಪುಲಹಾಗ್ರಜಃ ॥ 23 
ಪುಲಸ್ತ ಕ ಉವಾಚ: 

ವೈರೇ ಮಹತಿ ಯದ್ದಾಕ್ಕಾದ್‌ ಗುರೋರದ್ಯಾಶಿತಾ ಕ್ಷಮಾ! 
ತ್ವಯಾ ತಸ್ಮಾತ್ಸಮಸ್ತಾನಿ ಭವಾಂಚ್ಛಾಸ್ತ್ರಾಣಿ ವೇತೃೃತಿ ॥ 24 


ಸಂತತೇರ್ನಮಮೋಚ್ಛೇದಃ ಕ್ರುದ್ಧೇನಾಷಿ ಯತಃ ಕೃತಃ। 
ತ್ವಯಾ ತಸ್ಮಾನ್ಮಹಾಭಾಗ ದದಾಮ್ಮನ್ನಂ ಮಹಾವರಮ್‌॥ 25 


ಪುರಾಣಸಂಹಿತಾಕರ್ತಾ ಭವಾನ್‌ ವತ್ಸ ಭವಿಷ್ಮತಿ। 
ದೇವತಾಪಾರಮಾರ್ಥಂ ಚ ಯಥಾವದ್ದೇತೃತೇ ಭವಾನ್‌ ॥ 26 


ಪ್ರವೃತ್ತೇ ಚ ನಿವೃತೇ ಚ ಕರ್ಮಣ್ಯಸಮಲಾ ಮತಿಃ। 


ಮತ್ಫಸಾದಾದಸಂದಿಗ್ಳಾ ತವ ವತ್ಸ ಭವಿಷ್ಯೃತಿ॥ 27 
ತತಶ್ಚ ಪ್ರಾಹ ಭಗವಾನ್ಸಸಿಷ್ಠೋ ಮೇ ಪಿತಾಮಹಃ! 
ಪುಲಸ್ತೇನ ಯದುಕ್ತಂ ತೇ ಸರ್ವಮೇತದ್ಭವಿಷೃತಿ ॥ 28 


ಆಸನದಲ್ಲಿ ಕುಳಿತುಕೊಂಡು, ಮೈತ್ರೇಯನನ್ನು ಉದ್ದೇಶಿಸಿ ಹೀಗೆಂದರು 
(23): “ಪರಾಶರ, ನಿನಗೆ (ರಾಕ್ಟಸರಲ್ಲಿ) ಮಹತ್ತರವಾದ ಕ್ರೋಧವಿದ್ದರೂ 
ಸಹ ಹಿರಿಯರಾದ ವಸಿಷ್ಠರ ಮಾತಿನಿಂದ ತಾಳ್ಮೆಯನ್ನೀಗ ತಂದುಕೊಂಡೆ 
ಯಲ್ಲ; ಆದ್ದರಿಂದ ಸಮಸ್ತ ಶಾಸ್ತ್ರಗಳ ತತ್ತ್ವವನ್ನೂ ನೀನು ತಿಳಿದವ 
ನಾಗುವೆ (24). ನೀನು ಕ್ರುದ್ಧನಾದರೂ ನನ್ನ ಸಂತತಿಯಾದ ರಾಕ್ಷಸರ 
ಮೂಲೋಚ್ಚೇದವನ್ನು ಮಾಡಲಿಲ್ಲ. ಆದ್ದರಿಂದ, ಮಹಾಭಾಗ, ನಿನಗೆ 
ಇನ್ನೊಂದು ದೊಡ್ಡ ವರವನ್ನು ಕೊಡುವೆನು. ನೀನು ಪುರಾಣಸಂಹಿತೆಯ 
ಕರ್ತನಾಗುವೆ. ದೇವತೆಗಳ ಯಥಾರ್ಶಸ ಸ್ವರೂಪವು ಸರಿಯಾಗಿ ನಿನಗೆ 
ತಿಳಿಯುವುದು (25-26). ವತ್ಸ, ನನ್ನ ಅನುಗ್ರಹದಿಂದ ನಿನಗೆ ಪ್ರವೃತ್ತಿ 
ನಿವೃತ್ತಿ ಮಾರ್ಗಗಳ ಕರ್ತವ ದಲ್ಲಿ ಪರಿಶುದ್ಧವಾದ ತಿಳಿವಳಿಕೆ ಹುಟ್ಟು 
ವುದು” (27). ಆಗ ನನ್ನ ಪಿತಾಮಹರಾದ ಭಗವಾನ್‌ ವಸಿಷ್ಠರು 


ಅಧ್ಯಾಯ 1 ಪ್ರಥಮಾಂಶಃ 7 


ಇತಿ ಪೂರ್ವಂ ವಸಿಷ್ಟೇನ ಪುಲಸ್ತೇನ ಚ ಧೀಮತಾ! 
ಯದುಕ್ತಂ ತತ್ಸೃತಿಂ ಯಾತಿ ತ್ವತ್ಛಶ್ನಾದಖಿಲಂ ಮಮ॥ 29 


ಸೋಹಂ ವದಾಮ್ಮಶೇಷಂ ತೇ ಮೈತ್ರೇಯ ಪರಿಪೃಚ್ಛತೇ | 
ಪುರಾಣಸಂಹಿತಾಂ ಸಮ್ಮಕ್‌ ತಾಂ ನಿಬೋಧ ಯಥಾತಥಮ್‌ ॥ 


ಎಷ್ಟೋಃ ಸಕಾಶಾದುದ್ಧೂತಂ ಜಗತ್ಪತೈವ ಚೆ ಸ್ಥಿತಮ್‌। 
ಸ್ಥಿತಿಸಂಯಮಕರ್ತಾಸೌ ಜಗತೋತಸ್ಮ ಜಗಚ್ಚ ಸಃ॥ 31 


ಇತಿ ಶ್ರೀವಿಷ್ಣುಪುರಾಣೇ ಪ್ರಥಮೇ5೦ಶೇ ಪ್ರಥಮೋಇ5ಧ್ಯಾಯಃ 


“ಪರಾಶರ, ಪುಲಸ್ತ್ಯರು ಹೇಳಿದುದೆಲ್ಲವೂ ನಿನಗೆ ಸಿದ್ಧಿಸುವುದು? 
ಎಂದರು. ಹೀಗೆ ಜ್ಞಾನಿಗಳಾದ ವಸಿಷ್ಠರೂ ಪುಲಸ್ತ್ಯರೂ ಹಿಂದೆ ಏನು 
ಹೇಳಿದ್ದರೋ ಅದೆಲ್ಲವೂ ನಿನ್ನ ಪ್ರಶ್ನೆಯಿಂದೀಗ ಸರಣೆಗೆ ಬರುತ್ತಿದೆ 
(28-29). ಮೈತ್ರೇಯ, ಆದ್ದರಿಂದ ನಾನು ಈಗ ಪ್ರಶ್ನೆ ಮಾಡುತ್ತಿರುವ 
ನಿನಗೆ ಆ ಪುರಾಣಸಂಹಿತೆಯನ್ನು ಸರಿಯಾಗಿ ವಿವರಿಸುವೆನು. ಗಮನವಿಟ್ಟು 
ತಿಳಿದುಕೊ. ಈ ಜಗತ್ತು ವಿಷ್ಣುವಿನಿಂದ ಹುಟ್ಟಿದೆ. ಅವನಲ್ಲಿಯೇ ನಿಂತಿದೆ. 
ವಿಷ್ಣವೇ ಈ ಜಗತ್ತಿನ ಸ್ಥಿತಿಲಯಗಳಿಗೆ ಕರ್ತ. ಆತನೇ ಈ ಜಗತ್ತು 
(30-31). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಪ್ರಥಮಾಂಶದಲ್ಲಿ 
ಒಂದನೆಯ ಅಧ್ಯಾಯ ಮುಗಿಯಿತು. 


% 


ದ್ವಿತೀಯೋಇಧ್ಕ್ಮಾಯಃ 


ಪರಾಶರ ಉವಾಚ: 

ಅವಿಕಾರಾಯ ಶುದ್ಧಾಯ ನಿತ್ಕಾಯ ಪರಮಾತ್ಮನೇ। 
ಸದೈಕರೂಪರೂಪಾಯ ವಿಷ್ಣವೇ ಸರ್ವಜಿಷ್ಟವೇ॥ 1 
ನಮೋ ಹಿರಣ್ಯಗರ್ಭಾಯ ಹರಯೇ ಶಂಕರಾಯ ಚ! 
ವಾಸುದೇವಾಯ ತಾರಾಯ ಸರ್ಗಸ್ನಿತ್ಯಂತಕಾರಿಣೇ ॥ 2 
ಏಕಾನೇಕಸ್ಟರೂಪಾಯ ಸ್ಫೂಲಸೂಕ್ಷ್ಮಾತ್ಮನೇ ನಮಃ! 
ಅವ್ಯಕ್ತವೃಕ್ಷರೂಪಾಯ ವಿಷ್ಣವೇ ಮುಕ್ತಿಹೇತವೇ॥ 3 
ಸರ್ಗಸ್ಥಿತಿವಿನಾಶಾನಾಂ ಜಗತೋ ಯೋ ಜಗನ್ಮಯಃ। 
ಮೂಲಭೂತೋ ನಮಸ್ತಸ್ಮೈ ವಿಷ್ಣವೇ ಪರಮಾತ್ಮನೇ ॥ 4 


ಅಧ್ಯಾಯ 2 


ಇಪ್ಪತ್ತುನಾಲ್ಕು ತತ್ತ್ವಗಳ ವಿಚಾರ. ಜಗತ್ತಿನ ಉತ್ಪತ್ತಿಕ್ರಮ. ವಿಷ್ಣುವಿನ ಮಹಿಮೆ. 


ಎಕಾರರಹಿತನೂ ಶುದ್ಧನೂ ಅವಿನಾಶಿಯೂ ಪರಮಾತ್ಮನೂ 
ಸರ್ವದಾ ಏಕರೂಪನೂ ಸರ್ವವಿಜಯಿಯೂ ಆದ ವಿಷ್ಣುವಿಗೆ ನಮಸ್ಕಾರ. 
ಹಿರಣ್ಯಗರ್ಭನೂ (ಬ್ರಹ್ಮ) ಹರಿಯೂ ಶಂಕರನೂ ಭಕ್ತತಾರಕನೂ ಸೃಷ್ಟಿ 
ಸ್ಥಿತಿಲಯಗಳಿಗೆ ಕರ್ತನೂ ಆದ ವಾಸುದೇವನಿಗೆ ನಮಸ್ಕಾರ (1-2). 
ಏಕನಾಗಿದ್ದರೂ ಅನೇಕರೂಪನಾಗಿ, ಸೂಕ್ಷ ವಾಗಿದ್ದರೂ ಸ್ಥೂಲರೂಪ 
ನಾಗಿ, ಅವ್ಯಕ್ತನಾಗಿದ್ದರೂ ವ್ಯಕ್ತಸ್ವರೂಪನಾಗಿ ತೋರುತ್ತಿರುವ ಮತ್ತು 
ಮುಕ್ತಿಗೆ ಕಾರಣನಾದ ವಿಷ್ಣುವಿಗೆ ನಮಸ್ಕಾರ (3). ಜಗದ್ರೂಪನಾಗಿ 
ಕಾಣುವ ಯಾವಾತನು ಜಗತ್ತಿನ ಸೃಷ್ಟಿಸ್ಟಿತಿಲಯಗಳಿಗೆ ಮೂಲಕಾರಣ 
ನಾಗಿರುವನೋ ಅಂತಹ ಪರಮಾತ್ಮನಾದ ವಿಷ್ಣುವಿಗೆ ನಮಸ್ಕಾರ (4). 


ಅಧ್ಯಾಯ 2 ಪ್ರಥಮಾಂಶಃ 9 
ಆಧಾರಭೂತಂ ವಿಶ್ವಸ್ಮಾಪ್ಮಣೀಯಾಂಸಮಣೀಯಸಾಮ್‌ | 


ಪ್ರಣಮ್ಮ ಸರ್ವಭೂತಸ್ನ್ಥಮಚ್ಚುತಂ ಪುರುಷೋತ್ತಮಮ್‌ ॥ 5 
ಜ್ಞಾನಸ್ಥರೂಪಮತ್ಯ್ಮಂತನಿರ್ಮಲಂ ಪರಮಾರ್ಥತಃ। 
ತಮೇವಾರ್ಥಸ್ವರೂಪೇಣ ಭ್ರಾಂತಿದರ್ಶನತಃ ಸ್ಥಿತಮ್‌ ॥ 6 
ವಿಷ್ಣುಂ ಗ್ರಸಿಷ್ಣುಂ ವಿಶ್ವಸ್ಯ ಸ್ಥಿತೌ ಸರ್ಗೇ ತಥಾ ಪ್ರಭುಮ್‌! 
ಪ್ರಣಮ್ಮ ಜಗತಾಮೀಶಮಜಮಕ್ಷಯಮವ್ಮಯಮ್‌್‌ ॥ 7 
ಕಥಯಾಮಿ ಯಥಾಪೂರ್ವಂ ದಕ್ಷಾದೆ, ಲವರ್ನಿನಿಸತ್ತಮೆ ಲ | 

ಪೃಷ್ಟಃ ಪ್ರೋವಾಚ ಭಗವಾನಬ್ದಯೋನಿಃ ಪಿತಾಮಹಃ ॥ 8 
ತೈಶ್ಸೋಕ್ತಂ ಪುರುಕುತ್ಸಾಯ ಭೂಭುಜೇ ನರ್ಮದಾತಟೇ! 
ಸಾರಸ್ಪತಾಯ ತೇನಾಪಿ ಮಹ್ಮಂ ಸಾರಸ್ವತೇನ ಚ॥ 9 


ವಿಶ್ವಕ್ಕೆ ಆಧಾರನಾಗಿ ಅಣುಗಳಿಗಿಂತ ಅಣುವಾಗಿ ಸರ್ವಭೂತಗಳಲ್ಲಿಯೂ 
ನೆಲೆಸಿರುವ ಪುರುಷೋತ್ತಮನಾದ ವಿಷ್ಣುವಿಗೆ ನಮಸ್ಕರಿಸುತ್ತೇನೆ (5). 
ಪರಮಾರ್ಥದಲ್ಲಿ ಅತ್ಯಂತ ಪರಿಶುದ್ಧವಾದ ಜ್ಞಾನಸ್ವರೂಪನಾಗಿದ್ದರೂ 
ಯಾವಾತನು ಅಜ್ಞಾನವಶದಿಂದ ನಾನಾಪದಾರ್ಥರೂಪನಾಗಿ ಕಾಣು 
ತ್ತಿದ್ದಾನೋ, (ಪ್ರಳಯ ಕಾಲದಲ್ಲಿ) ವಿಶ್ವವನ್ನು ನುಂಗತಕ್ಕವನಾಗಿ, ಸೃ 
ಸ್ಥಿತಿಗಳಿಗೆ ಸ್ವಾಮಿಯಾಗಿ, ಜಗದೀಶ್ವರನೂ ಅಜನೂ ಅಕ್ಷಯನೂ 
ಅವ್ಯಯನೂ ಆಗಿರುವ ಆ ವಿಷ್ಣುವನ್ನು ವಂದಿಸುತ್ತೇನೆ (6-7). ಹೀಗೆ 
ವಿಷ್ಣುವನ್ನು ನಮಸ್ಕರಿಸಿ, ಹಿಂದೆ ದಕ್ಬಾದಿಮುನಿಸತ್ತಮರು ಕೇಳಿದಾಗ 
ಲೋಕಪಿತಾಮಹನಾದ ಭಗವಾನ್‌ ಬ್ರಹ್ಮದೇವನು ಏನು ಹೇಳಿದನೋ 
ಅದನ್ನು ಹೇಳುತ್ತೇನೆ. ಆ ವಿಷಯವನ್ನು ದಕ್ಷಾದಿಮುನಿಗಳು ಪುರುಕುತ್ಸ 
ನೆಂಬ ರಾಜನಿಗೆ ನರ್ಮದಾ ತೀರದಲ್ಲಿ ಹೇಳಿದರು. ಪುರುಕುತ್ಸನು ಅದನ್ನು 
ಸಾರಸ್ವತನಿಗೂ ಸಾರಸ್ವತನು ನನಗೂ ಹೇಳಿದರು* (8-9). ನಮ್ಮ 
ದೇಹದಲ್ಲಿ ನೆಲೆಸಿರುವ ಪರಮಶ್ರೇಷ್ಠನಾದ ಪರಮಾತ್ಮನು ಪರಗಳಾದ 

* ಇದರ ಹೆಚ್ಚಿನ ವಿವರಣೆ ಆರನೆಯ ಅಂಶದ ಎಂಟನೆಯ ಅಧ್ಯಾಯದಲ್ಲಿ 
ಬಂದಿದೆ (ಶ್ಲೋ. 42-50). 


10 ಶ್ರೀವಿಷ್ಣುಪುರಾಣಮ್‌ 
ಪರಃ ಪರಾಣಾಂ ಪರಮಃ ಪರಮಾತ್ಮಾತ್ಮಸಂಸ್ಥಿತಃ | 
ರೂಪವರ್ಣಾದಿನಿರ್ದೇಶವಿಶೇಷಣವಿವರ್ಜಿತಃ ॥ 10 


ಅಪಕ್ಷಯವಿನಾಶಾಭ್ಮಾಂ ಪರಿಣಾಮರ್ಧಿಜನ್ಮಭಿಃ | 
ವರ್ಜಿತಃ ಶಕ್ಕತೇ ವಕ್ತುಂ ಯಃ ಸದಾಸ್ತೀತಿ ಕೇವಲಮ್‌॥ 11 


ಸರ್ವತ್ರಾಸೌ ಸಮಸ್ತಂ ಚ ವಸತ್ಮತ್ರೇತಿ ವೈ ಯತಃ! 
ತತಃ ಸ ವಾಸುದೇವೇತಿ ವಎದ್ದದ್ಧಿಃ ಪರಿಪಠ್ಮತೇ ॥ 12 


ತದ್‌ಬ್ರಹ್ಮ ಪರಮಂ ನಿತ್ತಮಜಮಕ್ಷಯಮವ್ಮಯಮ್‌ | 
ಏಕಸ್ಪರೂಪಂ ತು ಸದಾ ಹೇಯಾಭಾವಾಚ್ಚ ನಿರ್ಮಲಮ್‌ ॥ 13 


ತದೇವ ಸರ್ವಮೇವೈತದ್‌ ವ್ಯಕ್ತಾವ್ಯಕ್ತಸ್ಷರೂಪವತ್‌ | 
ತಥಾ ಪುರುಷರೂಪೇಣ ಕಾಲರೂಪೇಣ ಚೆ ಸ್ಥಿತಮ್‌ ॥ 14 





ಇಂದ್ರಿಯಾದಿಗಳಿಗೂ ಅಗೋಚರನಾಗಿ ಪರನೆನಿಸಿದ್ದಾನೆ. ಆತನಿಗೆ ರೂಪ 
ವರ್ಣಾದಿಯಾದ ವಿಶೇಷಗಳೂ ಇಲ್ಲ. ಅವನಿಗೆ ಕ್ಷಯವಿನಾಶಗಳಿಲ್ಲ. 
ಪರಿಣಾಮ ವೃದ್ದಿಗಳಿಲ್ಲ. ಜನವಿಲ್ಲ. ಇಂತಹವನನ್ನು ಹೇಗೆ ಗುರುತಿಸಿ 
ಹೇಳಲಾದೀತು? ಯಾವಾಗಲೂ "“*ಅಸ್ತಿ-ಸತ್‌' ಎಂದು ಮಾತ್ರ ಹೇಳ 
ಲಾದೀತು* (10-11). ಅವನು ಎಲ್ಲೆಲ್ಲಿಯೂ ಇದ್ದು ಎಲ್ಲವೂ ಆಗಿರುವುದ 
ರಿಂದ "ಇಲ್ಲಿ ಇದ್ದಾನೆ--ವಸತಿ' ಎಂದು ಹೇಳಲು ಬರುತ್ತದೆ. ಆದ್ದರಿಂದ 
ವಿದ್ವಾಂಸರು ಅವನನ್ನು “ವಾಸುದೇವ' ಎನ್ನುತ್ತಾರೆ. (ವಸತೀತಿ ವಾಸುಃ; 
ದೀವ್ಯತಿ - ಪ್ರಕಾಶಿಸುತ್ತಾನೆಯಾದ್ದರಿಂದ ದೇವ. ವಾಸುವಾದ ದೇವ ಎ 
ವಾಸುದೇವ) (12). ಆದೇ ಪರಬ್ರಹ್ಮ; ನಿತ್ಯವೂ ಅಜವೂ ಅಕ್ಷಯವೂ 
ಅವ್ಯಯವೂ ಆದದ್ದು. ಸದಾ ಏಕಸ್ವರೂಪವಾದದ್ದು. ತ್ಯಾಜ್ಯವಾದ ಯಾವ 
ಅಂಶವೂ ಇಲ್ಲದ್ದರಿಂದ ನಿರ್ಮಲ (13). ವ್ಯಕ್ತವೂ ಅವ್ಯಕವೂ ಆದ 
ಸ್ವರೂಪವುಳ್ಳ (ಕಾರ್ಯಕಾರಣಾತಕವಾದ) ಈ ಜಗತ್ತೆಲ್ಲವೂ ಆ ಪರ 

* ಅಸ್ತಿ, ಜಾಯತೇ, ವರ್ಧತೇ, ಪರಿಣಮತೇ, ಅಪಕ್ಷೀಯತೇ, ನಶ್ಯತಿ 


ಎಂಬಿವು ಷಡ್ಭಾವವಿಕಾರಗಳು. ಇವುಗಳಲ್ಲಿ "ಅಸ್ತಿ' ಎಂಬುದನ್ನು ಇಲ್ಲಿ ವಿಕಾರವಾಗಿ 
ಪರಿಗಣಿಸಿಲ್ಲವೆಂಬುದು ಗಮನಾರ್ಹ. 


ಅಧ್ಯಾಯ 2 ಪ್ರಥಮಾಂಶಃ 11 


ಪರಸ್ಕ ಬ್ರಹ್ಮಣೋ ರೂಪಂ ಪುರುಷಃ ಪ್ರಥಮಂ ದ್ವಿಜ | 
ವ್ಯಕ್ತಾವಕ್ಷೇ ತಥೈವಾನ್ನೇ ರೂಪೇ ಕಾಲಸ್ಪಥಾ ಪರಮ್‌ ॥ 15 


ಪ್ರಧಾನಪುರುಷವ್ಯ್ಮಕ್ಷಕಾಲಾನಾಂ ಪರಮಂ ಹಿ ಯತ್‌! 
ಪಶ್ಮಂತಿ ಸೂರಯಃ ಶುದ್ಧಂ ತದ್ದಿಷ್ಟೋಃ ಪರಮಂ ಪದಮ್‌ ॥ 16 


ಪ್ರಧಾನಪುರುಷವ್ಯ್ಮಕ್ಷಕಾಲಾಸ್ತು ಪ್ರವಿಭಾಗಶಃ। 


ರೂಪಾಣಿ ಸ್ಥಿತಿಸರ್ಗಾಂತವೃಕ್ತಿಸದ್ಧಾವಹೇತವಃ ॥ 17 
ವ್ಯಕ್ತಂ ವಿಷ್ಣುಸಥಾವಕ್ತಂ ಪುರುಷಃ ಕಾಲ ಏವ ಚ! 
ಕ್ರೀಡತೋ ಬಾಲಕಸ್ಕೇವ ಚೇಷ್ಟಾಂ ತಸ್ಕ ನಿಶಾಮಯ॥ 18 


ಅವ್ಯಕ್ತಂ ಕಾರಣಂ ಯತ್ತತ್‌ ಪ್ರಧಾನಮೃಷಿಸತ್ತಮೈಃ। 
ಪ್ರೋಚ್ಮತೇ ಪ್ರಕೃತಿಃ ಸೂಕ್ಷ್ಮಾ ನಿತ್ಯಂ ಸದಸದಾತ್ಮಕಮ್‌ ॥ 19 


ಬ್ರಹ್ಮವೇ. ಅದೇ ಪುರುಷ(ಜೀವ)ರೂಪದಿಂದಲೂ ಕಾಲರೂಪದಿಂದಲೂ 
ಇದೆ (14). ಹೇ ದ್ವಿಜ-ಮೈತ್ರೇಯ, ಆ ಪರಬ್ರಹ್ಮದ ಶ್ರೇಷ್ಠವಾದ ರೂಪವೇ 
ಪುರುಷ (ಜೀವ). ವ್ಯಕ್ತ ಮತ್ತು ಅವ್ಯಕ್ತಗಳು (ಜಗತ್ತು) ಅದರ ಇನ್ನೆರಡು 
ರೂಪಗಳು. ಕಾಲವು ಮತ್ತೊಂದು ರೂಪ (15). ಹೀಗೆ ಪ್ರಧಾನ 
(ಅವ್ಯಕ್ತ), ಪುರುಷ, ವ್ಯಕ್ತ ಮತ್ತು ಕಾಲಗಳಿಗೆ ಪರಮಮೂಲವೆಂದು 
ಜ್ಞಾನಿಗಳು ಯಾವುದನ್ನು ತಿಳಿದಿದ್ದಾರೋ ಅದೇ ಶುದ್ಧವಾದ ವಿಷ್ಣುವಿನ 
ಪರಮಪದ (16). ಪ್ರಧಾನ (ಅವ್ಯಕ್ತಪ್ರಕೃತಿ), ಪುರುಷ (ಜೀವ), ಅವ್ಯಕ್ತ 
(ಪೃಥಿವ್ಯಾದಿ) ಮತ್ತು ಕಾಲ--ಇವು ಪ್ರಪಂಚದ ಸೃಷ್ಟಿ, ಸ್ಥಿತಿ, ಲಯಗಳು 
ಸ್ಫುಟವಾಗಿ ನಡೆಯುತ್ತಿರುವುದಕ್ಕೆ ಯಥಾರ್ಹವಾಗಿ ಕಾರಣವಾದ ವಿಷ್ಣುವಿನ 
ರೂಪಗಳು (17). ವ್ಯಕ್ತ, ಅವ್ಯಕ್ತ, ಪುರುಷ, ಕಾಲ ಇವು ನಾಲ್ಕು 
ವಿಷ್ಣುವಿನ ರೂಪಗಳೇ. ಆಟವಾಡುವ ಬಾಲಕನ ಚೇಷ್ಟೆಯಂತೆ ಆತನು 
ಮಾಡುವ ಲೀಲೆಯೇನೆಂಬುದನ್ನು ಕೇಳು! (18) ಜಗತ್ತಿಗೆ ಕಾರಣವಾದ 
ಯಾವ ಅವ್ಯಕ್ತ ಉಂಟೋ ಅದನ್ನು ಖಯಷಿಜನರು ಪ್ರಧಾನವೆಂದೂ 
ಸೂಕ್ಷ ವಾದ ಪ್ರಕೃತಿಯೆಂದೂ ಹೇಳುತ್ತಾರೆ. ಈ ಅವ್ಯಕ್ತವು ಸದಾ 
(ವೃದ್ಧ್ಯಾದಿರಹಿತವಾಗಿ) ಏಕರೂಪವಾಗಿರುತ್ತದೆ. ಅದು ಕಾರ್ಯಕಾರಣ 


12 ಶ್ರೀವಿಷ್ಣುಪುರಾಣಮ್‌ 


ಅಕ್ಷಯ್ಕಂ ನಾನ್ನದಾಧಾರಮಮೇಯಮಜರಂ ಧ್ರುವಮ್‌! 
ಶಬ್ದಸ್ಪರ್ಶವಿಹೀನಂ ತದ್ರೂಪಾದಿಭಿರಸಂಹಿತಮ್‌ ॥ 20 


ತ್ರಿಗುಣಂ ತಜ್ಜಗದ್ಯೋನಿರನಾದಿಪ್ರಭವಾಷ್ಮಯಮ್‌!। 
ತೇನಾಗ್ರೇ ಸರ್ವಮೇವಾಸೀದ್‌ವ್ಶ್ಕಾಪಂ ವೈ ಪ್ರಲಯಾದನು ॥ 21 


ವೇದವಾದವಿದೋ ವಿದ್ದನ್ನಿಯತಾ ಬ್ರಹ್ಮವಾದಿನಃ। 
ಪಠಂತಿ ಚೆ ೃತಮೇವಾರ್ಥಂ ಪ್ರಧಾನಪ್ರತಿಪಾದಕಮ್‌ ॥ 22 


ನಾಹೋ ನ ರಾತ್ರಿರ್ನ ನಭೋ ನ ಭೂಮಿ 
ರ್ನಾಸೀತ್ರಮೋಜ್ಕೋತಿರಭೂಚ್ಹ ನಾನ್ಯತ್‌। 
ಶ್ರೋತ್ರಾದಿಬುದ್ಧಾನುಪಲಭ್ಯಮೇಕಂ 
ಪ್ರಾಧಾನಿಕಂ ಬ್ರಹ್ಮ ಪುಮಾಂಸ್ತದಾಸೀತ್‌ ॥ 23 


ರೂಪವಾದದ್ದು (ಸತ್‌ ಇ ಕಾರ್ಯ, ಅಸತ್‌ ಇ ಕಾರಣ). ಅದು ಕ್ಷಯಿಸ 
ತಕ್ಕದ್ದಲ್ಲ. ಅದಕ್ಕೆ ಇನ್ನೊಂದು ಆಧಾರವಿಲ್ಲ. ಅಜರವೂ ಶಾಶ್ವತವೂ 
ಆದದ್ದು. ಅದಕ್ಕೆ ಶಬ್ದ, ಸ್ಪರ್ಶ, ರೂಪಾದಿಗಳಿಲ್ಲ (19-20). ಈ ಅವ್ಯಕ್ತವು 
ತ್ರಿಗುಣಾತಕವಾದದ್ದು. ಇದು ಜಗತ್ತಿಗೆ ಕಾರಣ. ಇದಕ್ಕೆ ಆದಿ ಇಲ್ಲ. 
ಹುಟ್ಟುವ ಪದಾರ್ಥಗಳೆಲ್ಲ ಇದರಲ್ಲಿ ಲೀನವಾಗುತ್ತವೆ. ಹಿಂದೆ ಪ್ರಳಯ 
ವಾದ ಮೇಲೆ ಎಲ್ಲೆಲ್ಲಿಯೂ ಈ ಪ್ರಧಾನವು (ಅವ್ಯಕ್ತ, ಪ್ರಕೃತಿ) ವ್ಯಾಪಿಸಿ 
ಕೊಂಡಿತ್ತು (21). ಹೇ ವಿದ್ವನ್‌--ಮೈತ್ರೇಯ, ವೇದವಾದಿಗಳಾದ ಬ್ರಹ್ಮ 
ವಿದರು ಈ ಪ್ರಧಾನವನ್ನು ಪ್ರತಿಪಾದಿಸುತ್ತ ಹೀಗೆ ಹೇಳಿದ್ದಾರೆ: “ಆಗ 
(ಪ್ರಳಯಕಾಲದಲ್ಲಿ) ಹಗಲು ರಾತ್ರಿಗಳಿರಲಿಲ್ಲ. ಭೂಮ್ಯಾಕಾಶಗಳಿರಲಿಲ್ಲ. 
ಕತ್ತಲೆ ಬೆಳಕುಗಳಾಗಲಿ ಇನ್ನೊಂದು ಪದಾರ್ಥವಾಗಲಿ ಇರಲಿಲ್ಲ. ಆಗ 
ಪ್ರಧಾನ, ಬ್ರಹ್ಮ, ಪುರುಷ (ಜೀವಾತ್ಮ)--ಇಷ್ಟೇ ಇದ್ದಿತು” (22-23). 
ಬ್ರಾಹ್ಮಣ-ಮೈತ್ರೇಯ, ಪ್ರಧಾನ ಮತ್ತು ಪುರುಷ (ಜೀವಾತ್ಮ)--ಇವ 
ರಿಬ್ಬರೂ ವಿಷ್ಣುವಿನ (ನಿರುಪಾಧಿಕ) ಸ್ವರೂಪದಿಂದ ಈಚೆಗೆ ಬಂದ ಎರಡು 
ರೂಪಗಳು. ಆ ವಿಷ್ಣುವಿನ ಇನ್ನೊಂದು ರೂಪದಿಂದ ಪ್ರಧಾನವೂ 


ಅಧ್ಯಾಯ 2 ಪ್ರಥಮಾಂಶಃ 18 


ವಿಷ್ಣೋಃ ಸ್ವರೂಪಾತರತೋ ಹಿ ತೇ ದ್ವೇ- 
ರೂಪೇ ಪ್ರಧಾನಂ ಪುರುಷಶ್ಚ ವಿಪ್ರ। 
ತಸ್ಕೈವ ತೇ5ನ್ಮೇನ ಧೃತೇ ವಿಯುಕ್ಷೇ 


ರೂಪಾಂತರಂ ತದ್‌ ದ್ವಿಜ ಕಾಲಸೆಂಜ್ನಮ್‌ ॥ 24 
ಪ್ರಕೃತೌ ಸಂಸ್ಥಿತಂ ವೃಕ್ತಮತೀತಪ್ರಲಯೇ ತು ಯತ್‌! 
ತಸ್ಮಾತ್‌ ಪ್ರಾಕೃತಸಂಜ್ಲೋಂಯಮುಚ್ಕತೇ ಪ್ರತಿಸಂಚರಃ॥ 25 


ಅನಾದಿರ್ಭಗವಾನ್ಕಾಲೋ ನಾಂತೋತಸ್ಮ ದ್ವಿಜ ವಿದ್ಯತೇ! 
ಅವ್ಳೃಚ್ಛಿನ್ನಾಸ್ಪತಸ್ತೇತೇ ಸರ್ಗಸ್ಥಿತ್ಯಂತಸಂಯಮಾಃ॥ 26 


ಗುಣಸಾಮ್ಮೇ ತತಸ್ಪಸ್ಮಿನ್‌ ಪೃಥಕ್ಟುಂಸಿ ವೃವಸ್ಥಿತೇ। 
ಕಾಲಸ್ಪರೂಪಂ ತದ್ದಿಹ್ಟೋರ್ಮೆ ತ್ರೇಯ ಪರಿವರ್ತತೇ ॥ 27 


ತತಸ್ತು ತತ್ಪರಂ ಬ್ರಹ್ಮ ಪರಮಾತ್ಮಾ ಜಗನ್ಮಯಃ। 
ಸರ್ವಗಃ ಸರ್ವಭೂತೇಶಃ ಸರ್ವಾತ್ಮಾ ಪರಮೇಶ್ವರಃ ॥ 28 





ಜೀವಾತ್ಮನೂ ಸಂಯೋಗವಿಯೋಗಗಳನ್ನು ಪಡೆಯುತ್ತಾರೆ. ಆ ಇನ್ನೊಂದು 
ರೂಪಕ್ಕೆ ಕಾಲವೆಂದು ಹೆಸರು (24). ಹಿಂದಿನ ಪ್ರಳಯದಲ್ಲಿ ಈ ವ್ಯಕ್ತವಾದ 
ಜಗತ್ತು ಪ್ರಕೃತಿಯಲ್ಲಿ (ಪ್ರಧಾನದಲ್ಲಿ) ಲೀನವಾಗಿತ್ತು. ಆದ್ದರಿಂದ ಈ 
ಪ್ರಳಯವು ಪ್ರಾಕೃತವೆನಿಸುತ್ತದೆ (25). ಭಗವಾನ್ಕಾಲವು ಅನಾದಿ 
ಯಾಗಿದ್ದು » ಅದಕ್ಕೆ ಅಂತ್ಯವೂ ಇಲ್ಲ. ಆದ್ದರಿಂದ ಸೃಷ್ಟಿ, ರಿತಿ, ಪ್ರಳಯಗಳು 
ನಿಯಮದಿಂದ ವಿಚ್ಛೀದವಿಲ್ಲದೆ ಬರುತ್ತಲೇ ಇರುತ್ತವೆ (26). ಹೀಗೆ 
ಪ್ರಳಯಕಾಲದಲ್ಲಿ ಪ್ರಧಾನವು ಗುಣಸಾಮ್ಯದಿಂದಲೂ ಪುರುಷನು 
(ಜೀವಾತ್ಮ) ಅದರಿಂದ ವಿಯುಕ್ತನಾಗಿಯೂ ಇರಲಾಗಿ, ಮೈತ್ರೇಯ, 
ಎಷ್ಟುವಿನ ಕಾಲವೆಂಬ ಸ್ವರೂಪವು (ಪ್ರಧಾನ-ಪುರುಷರನ್ನು ಕೂಡಿಸುವ) 
ಕಾರ್ಯದಲ್ಲಿ ಪ್ರವೃತ್ತವಾಗುತ್ತದೆ (27). ಆಗ ಸೃಷ್ಟಿಕಾಲವು ಪ್ರಾಪ್ತ 
ವಾದ್ದರಿಂದ, ಪರಬ್ರಹ್ಮ ಪರಮಾತ್ಮ ಜಗನ್ಮಯ ಸರ್ವಗ ಸರ್ವಭೂತೇಶ 
ಸರ್ವಾತ್ಮ ಪರಮೇಶ್ವರನೆನಿಸಿದ ಹರಿಯು ತನ್ನ ಇಚ್ಛೆಯಿಂದ ಪ್ರಧಾನ 


14 ಶ್ರೀವಿಷ್ಣುಪುರಾಣಮ್‌ 

ಪ್ರಧಾನಪುರುಷೌ ಚಾಪಿ ಪುವಿಶ್ಶಾತ್ಮೇಚ್ಛಯಾ ಹರಿಃ! 
ಕ್ಲೋಭಯಾಮಾಸ ಸಂಪ್ರಾಪ್ತೇ ಸರ್ಗಕಾಲೇ ವೃಯಾವ್ಯಯೌ ॥ 29 
ಯಥಾ ಸನ್ನಿಧಿಮಾತೇಣ ಗಂಧಃ ಕ್ಲೋಭಾಯ ಜಾಯತೇ 


ಮನಸೋ ನೋಹಪಕತ್ತತ್ವಾತ್ರಥಾಸೌ ಪರಮೇಶ್ವರಃ ॥॥ 30 
ಸ ಏವ ಕ್ಲೋಭಕೋ ಬ್ರಹ್ಮನ್‌ ಕ್ಲೋಭ್ಯಶ್ವ ಪುರುಷೋತ್ತಮಃ | 
ಸ ಸಂಕೋಚವಿಕಾಸಾಭ್ಕಾಂ ಪ್ರಧಾನತ್ಚೇನಪಿ ಚ ಸ್ಥಿತಃ | 31 
ವಿಕಾಸಾಣುಸ್ಟರೂಪೈಶ್ಚ ಬ್ರಹ್ಮರೂಪಾದಿಭಿಸ್ತಥಾ | 

ವ್ಯಕ್ತಸ್ತರೂಪಶ್ನ ತಥಾ ವಿಷ್ಣುಃ ಸರ್ವೇಶ್ವರೇಶ್ವರಃ ॥ 32 
ಗುಣಸಾಮ್ಮಾತ್ತತಸ್ಪಸ್ಮಾತ್‌ ಕ್ಷೇತ್ರಜ್ಞಾಧಿಷ್ಠಿತಾನ್ಮುನೇ | 
ಗುಣವ್ಯಂಜನಸಂಭೂತಿಃ ಸರ್ಗಕಾಲೇ ದ್ವಿಜೋತ್ತಮ ॥ 33 


ಪುರುಷರನ್ನು ಪ್ರವೇಶಮಾಡಿ, ವಿಕಾರಿಯಾದ ಪ್ರಧಾನವನ್ನೂ ಅವಿಕಾರಿ 
ಯಾದ ಪುರುಷನನ್ನೂ ಕ್ಲೋಭೆಗೊಳಿಸಿದನು (28-29). ಗಂಧವು ಸಾನ್ನಿಧ್ಯ 
ದಲ್ಲಿದ್ದರೆ ಮನಸ್ಸನ್ನು ವಿಚಲಿತವಾಗಿ ಮಾಡುತ್ತದೆ. ಗಂಧವು ತಾನಾಗಿ 
ಯಾವ ಕ್ರಿಯೆಯನ್ನೂ ಮಾಡುವುದಿಲ್ಲ. ಹಾಗೆ ಪರಮೇಶ್ವರನು ಯಾವ 
ಕ್ರಿಯೆಯನ್ನೂ ಮಾಡದಿದ್ದರೂ ಅವನ ಸಾನ್ನಿಧ್ಯ ಮಾತ್ರದಿಂದ ಪ್ರಧಾನವೂ 
ಪುರುಷನೂ ಕ್ಟೋಭೆಗೊಂಡು ವಿಚಲಿತರಾಗುತ್ತಾರೆ (30). ಮೈತ್ರೇಯ, 
ವಾಸ್ತವವಾಗಿ ಕ್ಟೋಭೆಗೊಳಿಸತಕ್ಕವನೂ ಕ್ಲೋಭೆಗೊಳ್ಳತಕ್ಕದ್ದೂ ಪರಮೇ 
ಶ್ವರನೇ! ಏಕೆಂದರೆ, ಪ್ರಧಾನವು ಸಂಕೋಚದಿಂದ ಸಾಮ್ಯಾವಸ್ಥೆಯಲ್ಲಿರಲಿ 
ಅಥವಾ ವಿಕಾಸದಿಂದ ಜಗತ್ತಾಗಿರಲಿ, ಪರಮೇಶ್ವರನೇ ಪ್ರಧಾನರೂಪ 
ದಲ್ಲಿರುತ್ತಾನೆ (31). ಸರ್ವೇಶ್ವರನಾದ ವಿಷ್ಣುವೇ ವಿಕಾಸಗೊಂಡ 
ಪೃಥಿವ್ಯಾದಿ ರೂಪದಿಂದಲೂ ಅಣುರೂಪದಿಂದಲೂ ಬ್ರಹ್ಮಾದಿ ದೇವತಾ 
ಸ್ವರೂಪದಿಂದಲೂ ವ್ಯಕ್ತವಾದ ಮಹತ್ತತ್ವ್ವಾದಿರೂಪನಾಗಿ ಇದ್ದಾನೆ (32). 
ದ್ವಿಜೋತ್ತಮ, ಗುಣಸಾಮ್ಯದಲ್ಲಿರುವ ಪ್ರಕೃತಿ(ಪ್ರಧಾನ)ಯಲ್ಲಿ ಕ್ಷೇತ್ರಜ್ಞ 
ನಾದ ಈಶ್ವರನು ಸೃಷ್ಟಿಕಾಲದಲ್ಲಿ ಪ್ರವೇಶಿಸಿದಾಗ, (ಕ್ಷೋಭೆಗೊಂಡ 
ಪ್ರಕೃತಿಯ ಏರುಪೇರಿನಿಂದ) ಮಹತ್ತತ್ತ್ವವೆಂಬ ವ್ಯಕ್ತವಸ್ತುವಿನ ಉತ್ಪತ್ತಿ 


ಅಧ್ಯಾಯ 2 ಪ್ರಥಮಾಂಶಃ 15 
ಪ್ರಧಾನತತ್ತ್ವಮುದ್ಧೂತಂ ಮಹಾಂತಂ ತತ್ಸಮಾವೃಣೋತ್‌ | 


ಸಾತ್ತ್ವಿಕೋ ರಾಜಸಶ್ಚೈವ ತಾಮಸಶ್ಚ ತ್ರಿಧಾ ಮಹಾನ್‌ ॥ 34 
ಪ್ರಧಾನತತ್ತ್ವೇನ ಸಮಂ ತ್ವಚಾ ಬೀಜಮಿವಾವೃತಮ್‌ | 
ವೈಕಾರಿಕಸ್ತೈಜಸಶ್ಹ ಭೂತಾದಿಶ್ಚೈವ ತಾಮಸಃ॥ 35 


ತ್ರಿವಿಧೋ5ಯಮಹಂಕಾರೋ ಮಹತ್ರತ್ತಾದಜಾಯತ। 
ಭೂತೇಂದ್ರಿಯಾಣಾಂ ಹೇತುಃ ಸ ತ್ರಿಗುಣಾತ್ಟಾನ್ಮಹಾಮುನೇ ॥ 36 


ಯಥಾ ಪ್ರಧಾನೇನ ಮಹಾನ್‌ ಮಹತಾ ಸ ತಥಾವೃತಃ। 
ಭೂತಾದಿಸ್ತು ವಿಕುರ್ವಾಣಃ ಶಬ್ದತನ್ಮಾತ್ರಕಂ ತತಃ॥ 37 


ಸಸರ್ಜ ಶಬ್ದತನ್ಮಾತ್ರಾದಾಕಾಶಂ ಶಬ್ದಲಕ್ಷಣಮ್‌ | 
ಶಬ್ದಮಾತ್ರಂ ತಥಾಕಾಶಂ ಭೂತಾದಿಃ ಸ ಸಮಾವೃಣೋತ್‌ ॥ 38 


ಯಾಗುತ್ತದೆ (33). ಉತ್ಪನ್ನವಾದ ಮಹತ್ತತ್ತ್ವವನ್ನು ಪ್ರಧಾನವು ಆವರಿಸಿ 
ಕೊಂಡಿತು. ಮಹತ್ತಾದರೋ ಸಾತ್ತ್ವ್ವಿಕ್ಕ ರಾಜಸ, ತಾಮಸವೆಂದು 
ಮೂರು ವಿಧ. ಬೀಜವು ಸಿಪ್ಪೆಯಿಂದ ಆವರಿಸಲ್ಪಟ್ಟಿರುವಂತೆ, ಮಹತ್ತು 
ಪ್ರಧಾನದಿಂದ ಆವೃತವಾಗಿದೆ. ಮಹತ್ತತ್ತ ಎದಿಂದ* (ಸಾತ್ತ್ಮಿಕವಾದ) 
ವೈಕಾರಿಕ, (ರಾಜಸವಾದ) ತೈಜಸ ಮತ್ತು ತಾಮಸವಾದ ಭೂತಾದಿ 
ಎಂಬ ಮೂರು ಬಗೆಯ ಅಹಂಕಾರ ಹುಟ್ಟಿತು (34-35). ಆ ಅಹಂಕಾರವು 
ತ್ರಿಗುಣಾತಕವಾದ್ದರಿಂದ ಪೃಥಿವ್ಯಾದಿ ಭೂತಗಳ ಮತ್ತು ಇಂದ್ರಿಯಗಳ 
ಉತ್ಪತ್ತಿಗೆ ಹೇತುವಾಗಿದೆ. ಮಹತ್ತು ಪ್ರಧಾನದಿಂದ ಆವೃತವಾಗಿರುವಂತೆ 
ಅಹಂಕಾರವು ಮಹುತ್ತಿನಿಂದ ಆವೃತವಾಗಿದೆ (36). ಭೂತಾದಿಯೆಂಬ 
ತಾಮಸಾಹಂಕಾರವು ವಿಕಾರಗೊಂಡು ಶಬ್ದತನ್ಮಾತ್ರೆಯನ್ನು ಉಂಟು 
ಮಾಡಿತು (36-37). ಈ ಭೂತಾದಿ ಎಂಬ ಅಹಂಕಾರವು ಶಬ್ದತನಾತ್ರೆ 
ಯಿಂದ ಶಬ್ದಗುಣಕವಾದ ಆಕಾಶವನ್ನು ನಿರ್ಮಿಸಿತು. ಭೂತಾದಿಯು ಶಬ್ದ 


* ಮಹತ್ತತ್ತ ವೇ ಬುದ್ಧಿ ಇದನ್ನು ಯಶಸ್ಸು, ಚಿತಿ, ಪ್ರಜ್ಞೆ , ಸಂವಿತ್‌, 
ಬ್ರಹ್ಮಾ, ಈಶ್ವರ ಎಂದೂ ವಾಯುಪುರಾಣ, ಲಿಂಗಪುರಾಣಾದಿಗಳಲ್ಲಿ ವ್ಯವಹರಿ 
ಸಿದಾರೆ. 

ಎ 


16 ಶ್ರೀವಿಷ್ಣುಪುರಾಣಮ್‌ 


ಆಕಾಶಸ್ತು ವಿಕುರ್ವಾಣಃ ಸ್ಪರ್ಶಮಾತ್ರಂ ಸಸರ್ಜ ಹ! 
ಬಲವಾನಭವದ್ದಾಯುಸ್ತಸ್ಮ ಸರ್ಪೋ ಗುಣೋ ಮತಃ॥ 39 


ಫಿ 


ಆಕಾಶಂ ಶಬ್ದಮಾತ್ರಂ ತು ಸ್ಪರ್ಶಮಾತ್ರಂ ಸಮಾವೃಣೋತ್‌ | 
ತತೋ ವಾಯುರ್ವಿಕುರ್ವಾಣೋ ರೂಪಮಾತ್ರಂ ಸಸರ್ಜಹ ॥ 40 


ಜ್ಯೋತಿರುತ್ತದೃತೇ ವಾಯೋಸ್ಪದ್ರೂಪಗುಣಮುಚ್ಛ್ಮತೇ | 
ಸ್ಪರ್ಶಮಾತುಂ ತುವೆ ಟ್ರ ವಾಯೂರೂಪಮಾತ್ರಂ ಸಮಾವೃಣೋತ್‌ ॥ 


ಜ್ಯೋತಿಶ್ಚಾಪಿ ವಿಕುರ್ವಾಣಂ ರಸಮಾತ್ರಂ ಸಸರ್ಜ ಹ! 


ಸಂಭವಂತಿ ತತೋಂ೦ಂಭಾಂಸಿ ರಸಾಧಾರಾಣಿ ತಾನಿ ಚ॥ 42 
ರಸಮಾತ್ರಾಣೆ ಚಾಂಭಾಂಸಿ ರೂಪಮಾತ್ರಂ ಸಮಾವೃಣೋತ್‌ | 

ವಿಕುರ್ವಾಣಾನಿ ಚಾಂಭಾಂಸಿ ಗಂಧಮಾತ್ರಂ ಸಸರ್ಜಿರೇ॥ 43 
ಸಂಘಾತೋ ಜಾಯತೇ ತಸ್ಮಾತ್ರಸ್ಮ ಗಂಧೋ ಗುಣೋ ಮತಃ! 
ತಸ್ಮಿಂಸ್ಟಸ್ಮಿಂಸ್ತು ತನ್ಮಾತ್ರಂ ತೇನ ತನ್ಮಾತ್ರತಾ ಸ್ಮೃತಾ॥ 44 


ತನ್ನಾತ್ರವನ್ನೂ ಆಕಾಶವನ್ನೂ ವ್ಯಾಪಿಸಿಕೊಂಡಿತು (38). ಆಕಾಶವು 
ವಿಕೃತವಾಗಿ ಸ್ಪರ್ಶತನಾತ್ರವನ್ನೂ ಅದು ಬಲವಾದ ವಾಯುವನ್ನೂ 
ನಿರ್ಮಿಸಿದವು. ವಾಯುವಿನ ಗುಣ ಸ್ಪರ್ಶ. ಶಬ್ದತನಾತ್ರವು ಆಕಾಶವನ್ನೂ 
ಸ್ಪರ್ಶತನಾತ್ರವನ್ನೂ (ವಾಯುವನ್ನೂ) ಆಕ್ರಮಿಸಿಕೊಂಡಿತು. ಆಮೇಲೆ 
ವಾಯುವು ವಿಕೃತವಾಗಿ ರೂಪತನಾತ್ರವನ್ನು ಸ್ಪಜಿಸಿತು (39-40). ಆ 
ವಾಯುವಿನಿಂದ (ರೂಪತನಾತ್ರದ ಮೂಲಕ) ಅಗ್ನಿ ಹುಟ್ಟುತ್ತದೆ. ಅದರ 
ಗುಣ ರೂಪ. ಸ್ಪರ್ಶತನಾತ್ರದಿಂದ ಕೂಡಿದ ವಾಯುವು ರೂಪಮಾತ್ರೆ 
ಯನ್ನೂ ಅಗ್ನಿಯನ್ನೂ ಆವರಿಸಿಕೊಂಡಿತು (41). ಅಗ್ನಿಯೂ ವಿಕೃತವಾಗಿ 
ರಸಮಾತ್ರೆಯನ್ನು ಸೃಜಿಸಿತು. ಅದರಿಂದ ರಸಗುಣವುಳ್ಳ ಜಲ ಹುಟ್ಟಿತು 
(42). ರೂಪತನಾತ್ರೆಯು ರಸತನಾತ್ರೆಯನ್ನೂ ಜಲವನ್ನೂ ಆವರಿಸಿತು. 
ಜಲವು ವಿಕೃತವಾಗಿ ಗಂಧಮಾತ್ರೆಯನ್ನು ಸೃಷ್ಟಿಸಿತು. ಅದರಿಂದ ಪೃಥಿವೀ 
ಸಂಘಾತವು ಜನಿಸುತ್ತದೆ. ಅದರ ಗುಣ ಗಂಧ. ಈ ಆಕಾಶಾದಿ ಭೂತದಲ್ಲಿ 
ಶಬ್ದಾದಿ ತನಾತ್ರೆ ಇದೆ. ಆದ್ದರಿಂದ ಅದು ಶಬ್ದಾದಿ ಗುಣವುಳ್ಳದ್ದಾಗಿದೆ. 


ಅಧ್ಯಾಯ 2 ಪ್ರಥಮಾಂಶಃ 17 


ತನ್ಮಾತ್ರಾಣ್ಮವಿಶೇಹಾಣಿ ಅವಿಶೇಹಾಸ್ತತೋ ಹಿ ತೇ! 


ನ ಶಾಂತಾಪಿ ಘೋರಾಸ್ತೇ ನ ಮೂಢಾಶ್ಚಾವಿಶೇಷಿಣಃ॥ 45 
ಭೂತತನ್ಮಾತ್ರಸರ್ಗೋಂಯಮಹಂಕಾರಾತ್ತು ತಾಮಸಾತ್‌ | 
ತೈಜಸಾನೀಂದ್ರಿಯಾಣ್ಮಾಹುರ್ದೇವಾ ವೈಕಾರಿಕಾ ದಶ॥ 46 


ಏಕಾದಶಂ ಮನಶ್ಚಾಶ್ರ ದೇವಾ ವೈಕಾರಿಕಾಃ ಸ್ಮೃತಾಃ । 
ತ್ವಕ್‌ ಚಕ್ಷುರ್ನಾಸಿಕಾ ಜಿಹ್ವಾ ಶ್ರೋತ್ರಮತ್ರ ಚ ಹಂಚಮಮ್‌ ॥ 47 


ಶಬ್ದಾದೀನಾಮವಾಪ್ತ್ಯರ್ಥಂ ಬುದ್ದಿಯುಕ್ತಾನಿ ವೈ ದ್ವಿಜ | 
ಪಾಯೂಪಸ್ಥೌ ಕರೌ ಪಾದೌ ವಾಕ್‌ ಚಮೆ ತ್ರೇಯಪಂಚಮೀ ॥ 48 


(43-44). (ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳೆಂಬ) ಪಂಚತನಾತ್ರೆ 
ಗಳಲ್ಲಿ (ಶಾಂತ-ಘೋರ ಮೂಡತ್ವಗಳೆಂಬ) ವಿಶೇಷಗಳಿಲ್ಲ. ಅವು 
ನಿರ್ವಿಶೇಷಗಳೆನಿಸಿವೆ. ಆದ್ದರಿಂದ ಈ ತನಾತ್ರೆಗಳು ಶಾಂತವೂ ಅಲ್ಲ, 
ಘೋರವೂ ಅಲ್ಲ , ಮೂಡವೂ ಅಲ್ಲ* (45). ಈ ಪ್ರಕಾರವಾಗಿ ಭೂತಾದಿ 
ಯೆಂಬ ತಾಮಸಾಹಂಕಾರದಿಂದ ಶಬ್ದಾದಿ ಪಂಚತನಾತ್ರೆಗಳೂ ಆಕಾಶಾದಿ 
ಪಂಚಭೂತಗಳೂ ಹುಟ್ಟಿವೆ. (ರಾಜಸವಾದ) ತೈಜಸಾಹಂಕಾರದಿಂದ 
(ಜ್ಞಾನೇಂದ್ರಿಯಗಳೂ ಕರ್ಮೆೇಂದ್ರಿಯಗಳೂ ಸೇರಿ ಹತ್ತು ಇಂದ್ರಿಯ 
ಗಳಾಗಿವೆ. ಇವುಗಳ ಹತ್ತು ಅಧಿಷ್ಠಾತೃ ದೇವತೆಗಳು ಮಾತ್ರ ವೈಕಾರಿಕಗಳು 
--ಎಂದರೆ ಸಾತ್ತಿ ಎಕಾಹಂಕಾರದಿಂದ ಹುಟ್ಟಿದವು (46). ಹನ್ನೊಂದನೆಯ 
ಇಂದ್ರಿಯವಾದ ಮನಸ್ಸು ಮಾತ್ರ ವೈಕಾರಿಕ. ಇದರ ಅಧಿದೇವತೆಗಳೂ 
ವೈಕಾರಿಕಗಳು (ಸಾತ್ತ್ವಿಕ). ತ್ವಕ್‌ (ಚರ್ಮ), ಚಕ್ಷು, ಫ್ರಾಣ, ಜಿಹ್ವೆ, 
ಶ್ರೋತ್ರ--ಇವು ಬುದ್ದಿಯ ನೆರವಿನಿಂದ ಶಬ್ದಾದಿ ವಿಷಯಗಳನ್ನು 
ಗ್ರಹಿಸತಕ್ಕ ಐದು ಜ್ಞಾನೇಂದ್ರಿಯಗಳು. ಗುದ, ಗುಹ್ಯ, ಕಾಲುಗಳು, ಕೈಗಳು 
ಮತ್ತು ವಾಕ್‌ (ಮುಖ)--ಇವು ಐದು ಕರ್ಮೇಂದ್ರಿಯಗಳು (47-48). 


*ಶಾಂತವು ಸುಖವನ್ನೂ ಘೋರವು ದುಃಖವನ್ನೂ ಮೂಢವು ಮೋಹವನ್ನೂ 
ಉಂಟುಮಾಡುತ್ತವೆ. ತನ್ಮಾತ್ರೆಗಳಲ್ಲಿ ಶಾಂತತ್ವಾದಿ ವಿಶೇಷಗಳಿಲ್ಲವಾದ್ದರಿಂದ ಅವು 
ಸುಖಾದಿಗಳನ್ನುಂಟುಮಾಡುವುದಿಲ್ಲ. ಸುಖಾದಿಭೋಗಯೋಗ್ಯಗಳಲ್ಲವೆಂದು ತಾತ್ಪರ್ಯ. 


18 ಶ್ರೀವಿಷ್ಣುಪುರಾಣಮ್‌ 

ವಿಸರ್ಗಶಿಲ್ಲಗತ್ತುಕ್ತಿ ಕರ್ಮ ತೇಹಾಂ ಚ ಕಥೃತೇ। 
ಆಕಾಶವಾಯುತೇಜಾಂಸಿ ಸಲಿಲಂ ಪೃಥಿವೀ ತಥಾ॥ 49 
ಶಬ್ದಾದಿಭಿರ್ಗುಣೈರ್ಬ್ರಹ್ಮನ್‌ ಸಂಯುಕ್ತಾನ್ಮುತರೋತ್ತರೈಃ | 

ಶಾಂತಾ ಘೋರಾಶ್ಚ ಮೂಢಾಶ್ಚ ವಿಶೇಷಸ್ತೇನ ತೇ ಸ್ಮೃತಾಃ॥ 50 
ನಾನಾವೀರ್ಯಾಃ ಪೃಥಗ್ಳೂತಾಸ್ತತಸ್ತೇ ಸಂಹತಿಂ ಏನಾ! 


ನಾಶಕ್ನುವನ್ಹಜಾಃ ಸ್ರಷ್ಠುಮಸಮಾಗಮ್ಮ ಕೃತ್ನ್ನಶಃ ॥ 51 
ಸಮೇತ್ಕಾನ್ಕೋ5ನಸಂಯೋಗಂ ಪರಸ್ಪರಸಮಾಶ್ರಯಾಃ। 
ಏಕಸಂಘಾತಲಕ್ಷ್ಯಾಶ್ಚ ಸಂಪ್ರಾಪ್ಮೈಕ್ಸಮಶೇಷತಃ ॥ 52 


ಪುರುಷಾಧಿಷ್ಠಿತತ್ಸಾಚ್ಚ ಪ್ರಧಾನಾನುಗ್ರಹೇಣ ಚ! 
ಮಹದಾದ್ಕಾ ವಿಶೇಷಾಂತಾ ಹೈಂಡಮುತ್ನಾದಯಂತಿ ತೆೇ॥ 53 


ಮಲತ್ಕಾಗ, ಸಂತತಿನಿರ್ಮಾಣ, ಗಮನಾಗಮನ (ದಾನಾದಾನ), 
ಮಾತಾಡುವುದು--ಇವು ಕರ್ಮೇಂದ್ರಿಯಗಳ ಕೆಲಸ. ಆಕಾಶ, ವಾಯು, 
ತೇಜಸ್ಸು, ಜಲ, ಪೃಥಿವೀ-ಇವು ಕ್ರಮವಾಗಿ ಶಬ್ದಾದಿಗುಣಗಳಿಂದ 
ಕೂಡಿರುವ ಕಾರಣ ಇವು ಶಾಂತ, ಘೋರಗಳೆಂದೂ ಆದ್ದರಿಂದ ವಿಶೇಷ 
ಯುಕ್ತಗಳೆಂದೂ ಪರಿಗಣಿತವಾಗಿವೆ (49-50). ಈ ಮಹದಾದಿಗಳೂ 
ಪಂಚಭೂತಗಳೂ ನಾನಾ ಬಗೆಯ ಶಕ್ತಿಯುಳ್ಳವು. ಇವು ಎಲ್ಲ ಬಗೆ 
ಯಲ್ಲಿಯೂ ಒಟ್ಟು ಸೇರಿ ಸಂಘಾತವಾಗದೆ ಪ್ರಜೆಗಳನ್ನು (ಜಗತ್ತನ್ನು 
ನಿರ್ಮಿಸಲು ಅಸಮರ್ಥವಾದವು (51). ಆದ್ದರಿಂದ ಅವು ಅನ್ಯೋನ್ಯವಾಗಿ 
ಸೇರಿಕೊಂಡು ಒಂದನ್ನೊಂದು ಆಶ್ರಯಿಸಿ ಎಲ್ಲವೂ ಸೇರಿ ಒಂದೇ ಸಂಘಾತ 
ವಾದವು. ಪರಮಾತ್ಮನು ಅಧಿಷ್ಠಿತನಾದ್ದರಿಂದಲೂ ಪ್ರಧಾನವು ಅನುಗ್ರಹಿ 
ಸಿದ್ದರಿಂದಲೂ (ತಾನು ವಿಸ್ತರಿಸಿ ನಾನಾ ಗುಣಗಳನ್ನೂ ಕ್ರಿಯೆಗಳನ್ನೂ 
ಅಭಿವ್ಯಕ್ತಿಗೊಳಿಸಿದ್ದು ಪ್ರಧಾನದ ಅನುಗ್ರಹ) ಮಹದಾದಿಯಾಗಿ ಪಂಚ 
ಭೂತಾಂತ ಪದಾರ್ಥಗಳು ಒಂದು ಅಂಡವನ್ನು ಉತ್ಪಾದಿಸಿದವು (52- 
53). ಹೇ ಮಹಾಬುದ್ಧಿ--ಮೈತ್ರೇಯ, ಆ ಅಂಡವು ಪಂಚಭೂತಗಳಿಂದ 
ಕ್ರಮವಾಗಿ ವರ್ಧಿಸಿ ಮಹತ್ತರವಾದ ಅಂಡವಾಗಿ ನೀರಿನ ಗುಳ್ಳೆಯಂತೆ 


ಅಧ್ಯಾಯ 2 ಪ್ರಥಮಾಂಶಃ 19 


ತತ್ಕಮೇಣ ವಿವೃದ್ಧಂ ಸಜ್ಜಲಬುದ್ಧುದವತ್ಸಮಮ್‌!। 
ಭೂತೇಭ್ಕೋಆಂಂಡಂ ಮಹಾಬುದ್ದೇ 
ಮಹತ್ತದುದಕೇಶಯಮ್‌ ॥ 54 


ಪ್ರಾಕೃತಂ ಬ್ರಹ್ಮರೂಪಸ್ಕ ವಿಷ್ಣೋಃ ಸ್ಮಾನಮನುತ್ತಮಮ್‌ ॥ 55 
ತತ್ರಾವಕಸ್ವರೂಪೋಇ5ಸೌ ವಕ್ತರೂಪೋ ಜಗತ್ಪತಿಃ । 


ವಎಷ್ಣುರ್ಬಹ್ಮಸ್ಟರೂಪೇಣ ಸ್ವಯಮೇವ ವೃವಸ್ಥಿತಃ॥ 56 
ಮೇರುರುಲ್ಬಮಭೂತ್ರಸ್ಕ ಜರಾಯುಶ್ಚ ಮಹೀಧರಾಃ। 
ಗರ್ಭೋದಕಂ ಸಮುದ್ರಾಶ್ಚ ತಸ್ಕಾಸನ್ಸುಮಹಾತ್ಮನಃ॥ ೨7 
ಸಾದ್ರಿದ್ದೀಪಸಮುದ್ರಾಶ್ಚ ಸಜ್ಕೋತಿರಲ್ಲೋಕಸಂಗ್ರಹಃ | 
ತಸ್ಮಿನ್ನಂಡೇsಭವದ್ಧಿಪ್ರ ಸದೇವಾಸುರಮಾನುಷಃ ॥ 58 
ವಾರಿವಹ್ನ,ನಿಲಾಕಾಶೈಸ್ತತೋ ಭೂತಾದಿನಾ ಬಹಿಃ। 

ವೃತಂ ದಶಗುಣೈರಂಡಂ ಭೂತಾದಿರ್ಮಹತಾ ತಥಾ॥ 59 


ನೀರಿನಲ್ಲಿ ನಿಂತಿತು. ಬ್ರಹ್ಮದೂಪನಾದ ವಿಷ್ಣುವಿಗೆ ಅದು ಶ್ರೇಷ್ಠವಾದ 
ಪ್ರಾಕೃತ (ಪ್ರಕೃತಿನಿರ್ಮಿತ) ಸ್ಥಾನವೆನಿಸಿತು (54-55). ಸ್ವಯಂ ಅವ್ಯಕ್ತನಾದ 
ಜಗದೀಶ್ವರನು ವ್ಯಕ್ತರೂಪವನ್ನು ಧರಿಸಿ ಬ್ರಹ್ಮನಾಗಿ (ಹಿರಣ್ಯಗರ್ಭ ಬ್ರಹ್ಮ) 
ಆ ಅಂಡದಲ್ಲಿ ವ್ಯವಸ್ಥಿತನಾದನು. ಮಹಾತ್ಮನಾದ ಹಿರಣ್ಯಗರ್ಭನಿಗೆ 
ಮೇರುವೇ ಗರ್ಭದ ಪೊರೆಯಾಯಿತು. ಪರ್ವತಗಳು ಗರ್ಭಕೋಶ. 
ಸಮುದ್ರಗಳು, ಗರ್ಭಕೋಶದ ನೀರು (56-57). ಹೇ ವಿಪ್ರ, ಪರ್ವತ 
ದ್ವೀಪ ಸಮುದ್ರಗಳೂ ಗ್ರಹನಕ್ಷತ್ರಗಳಿಂದಲೂ ದೇವಾಸುರಮಾನುಷ 
ರಿಂದಲೂ ಸಹಿತವಾದ ಲೋಕಸಮುದಾಯವೂ ಆ ಬ್ರಹಾಂಡದೊಳಗೆ 
ನಿರ್ಮಿತವಾದವುಗಳು (58). ಈ ಬ್ರಹ್ಮಾಂಡವನ್ನು ಹೊರಗಿನಿಂದ ಜಲ, 
ಅಗ್ನಿ, ವಾಯು, ಆಕಾಶ, ಭೂತಾದಿಯೆಂಬ ಅಹಂಕಾರಗಳು ಕ್ರಮವಾಗಿ 
ಒಂದಕ್ಕಿಂತ ಇನ್ನೊಂದು ಹತ್ತರಷ್ಟು ಪರಿಮಾಣವುಳ್ಳದ್ದಾಗಿ, ವ್ಯಾಪಿಸಿ 
ಕೊಂಡಿವೆ. ಭೂತಾದಿಯನ್ನು ಮಹತ್ತೂ ಅವುಗಳಿಂದ ಸಹಿತವಾದ 
ಮಹತ್ತನ್ನು ಪ್ರಧಾನವೂ ಆವರಿಸಿವೆ. ಹೀಗೆ ಜಲಾದಿಯಾದ ಸಪ್ತಪದಾರ್ಥ 


20 ಶ್ರೀವಿಷ್ಣುಪುರಾಣಮ್‌ 
ಏಭಿರಾವರಣೈರಂಡಂ ಸಪ್ಪಭಿಃ ಪ್ರಾಕೃತೈವಣ್ಯತಮ್‌ | 
ನಾರಿಕೇಲಫಲಸ್ಕಾಂತರ್ಬೀಜಂ ಬಾಹೃದಲೈರಿವ ॥ 60 


ಜುಹನ್‌ ರಜೋಗುಣಂ ತತ್ರ ಸ್ವಯಂ ವಿಶ್ವೇಶ್ವರೋ ಹರಿಃ! 
ಬ್ರಹ್ಮಾ ಭೂತ್ಡಾಸ್ಕ ಜಗತೋ ವಿಸೃಷ್ಟೋ ಸಂಪ್ರವರ್ತತೇ॥ 61 


ಸೃಷ್ಟಂ ಚ ಪಾತ್ಮನುಯುಗಂ ಯಾವತ್ಸಲ್ಲವಿಕಲ್ಲನಾ | 


ಸತ್ತಭೈದ್ಧಗವಾನ್ನಿಷ್ಟುರಪ್ರಮೇಯಪರಾಕ್ರಮಃ ॥ 62 
ತಮೋದ್ರೇಕೀ ಚ ಕಲ್ಬಾಂತೇ ರುದ್ರರೂಪೀ ಜನಾರ್ದನಃ! 

ಮೆ ತ್ರೇಯಾಖಿಲಭೊೂತಾನಿ ಭಕ್ಷಯತ್ಮತಿದಾರುಣಃ ॥| 63 
ಭಕ್ಷಯಿತ್ತಾ ಚ ಭೂತಾನಿ ಜಗತ್ಕೇಕಾರ್ಣವೀಕೃತೇ। 
ನಾಗಪರ್ಯಂಕಶಯನೇ ಶೇತೇ ಚ ಪರಮೇಶ್ವರಃ ॥॥ 64 


ಗಳಿಂದ ಈ ಬ್ರಹ್ಮಾಂಡವು ತೆಂಗಿನಕಾಯಿಯಲ್ಲಿರುವ ಬೀಜವು ಹೊರಗಿನ 
ಸಿಪ್ಪೆ ನಾರುಗಳಿಂದ ವ್ಯಾಪ್ತವಾಗಿರುವಂತೆ, ಆವೃತವಾಗಿದೆ * (59-60). 
ಆಮೇಲೆ ವಿಶ್ವಾಧಿಪನಾದ ಹರಿಯು ರಜೋಗುಣವನ್ನಾಶ್ರಯಿಸಿ (ಚತು 
ರ್ಮುಖ) ಬ್ರಹ್ಮನಾಗಿ ಜಗತ್ತಿನ ಸೃಷ್ಟಿಯಲ್ಲಿ ಪ್ರವೃತ್ತನಾಗುತ್ತಾನೆ. 
ಅಪ್ರಮೇಯ ಪರಾಕ್ರಮನಾದ ಆ ಭಗವಂತನು ಸತ್ತ್ವಗುಣವನ್ನಾಶ್ರಯಿಸಿ 
ಎಷ್ಟುವಾಗಿ ತಾನು ಸೃಷ್ಟಿಸಿದ ಜಗತ್ತನ್ನು ಎಲ್ಲ ಯುಗಗಳಲ್ಲಿಯೂ, ಮುಂದೆ 
ಪ್ರಳಯವಾಗುವವರೆಗೆ ಕಾಪಾಡುತ್ತಾನೆ (61-62). ಅನಂತರ ಪ್ರಳಯ 
ಕಾಲ ಬಂದಾಗ, ಮೈತ್ರೇಯ, ಆ ಜನಾರ್ದನನು ತಮೋಗುಣ 
ವನ್ನಾಶ್ರಯಿಸಿ ರುದ್ರರೂಪದಿಂದ ಅತಿಭೀಕರನಾಗಿ ಸಕಲಭೂತಗಳನ್ನೂ 
ತಿಂದು ತೇಗಿಬಿಡುತ್ತಾನೆ! (63). ಹೀಗೆ ಸರ್ವಭೂತಗಳನ್ನೂ ಭಕ್ಷಿಸಿದ 
ಮೇಲೆ, ವಿಶ್ವವೆಲ್ಲವೂ ಜಲಮಯವಾಗಿರುತ್ತದೆ. ಅಲ್ಲಿ ಆದಿಶೇಷನೆಂಬ 
ಪರ್ಯಂಕಶಯನದಲ್ಲಿ ಆ ಪರಮೇಶ್ವರನು ಪವಡಿಸುತ್ತಾನೆ (64). 


* ಇಲ್ಲಿ ಪೃಥಿವಿಯನ್ನು ಕೈ ಬಿಟ್ಟಿರುವುದು ಗಮನಾರ್ಹ. ಅದು ಈ ಬ್ರಹ್ಮಾಂಡದ 
ಹೊರಗೆ. ಇಲ್ಲವೆಂದಾಗುತ್ತದೆ. ಜಲಾದಿ ಸಪ್ತಪದಾರ್ಥಗಳು ಈ ಅಂಡದ ಒಳಗಡೆಯೂ 
ಇವೆ, ಪ್ರಕೃತಿಯ ವಿಕಾರವೇ ಜಗತ್ತಾದ್ದರಿಂದ. 


ಅಧ್ಯಾಯ 2 ಪ್ರಥಮಾಂಶಃ 21 


ಪ್ರಬುದ್ಧಶ್ಚ ಪುನಃ ಸೃಷ್ಟಿಂ ಕರೋತಿ ಬ್ರಹ್ಮರೂಪಧೃಕ್‌ ॥ 65 
ಸೃಷ್ಟಿಸ್ಥಿತ್ಕಂತಕರಣೀಂ ಬ್ರಹ್ಮವಿಷ್ಟುಶಿವಾತ್ಮಿಕಮ್‌ | 
ಸ ಸಂಜ್ಞಾಂ ಯಾತಿ ಭಗವಾನೇಕ ಏವ ಜನಾರ್ದನಃ ॥ 66 


ಸೃಷ್ಟಾ ಸೃಜತಿ ಚಾತ್ಮಾನಂ ವಿಷ್ಣುಃ ಪಾಲ್ಕಂ ಚ ಪಾತಿ ಚೆ! 
ಉಪಸಂಸ್ರಿಯತೇ ಚಾಂತೇ ಸಂಹರ್ತಾ ಚ ಸ್ವಯಂ ಪ್ರಭುಃ॥ 67 


ಪೃಥಿವ್ಯಾಹಸ್ತಥಾ ತೇಜೋ ವಾಯುರಾಕಾಶ ಏವ ಚ! 
ಸರ್ವೇಂದ್ರಿಯಾಂತಃಕರಣಂ ಪುರುಹಾಖ್ಯಂ ಹಿ ಯಜ್ಜಗತ್‌ ॥ 68 


ಸ ಏವ ಸರ್ವಭೂತಾತ್ಮಾ ವಿಶ್ವರೂಪೋ ಯತೋತವ್ಯಯಃ ! 
ಸರ್ಗಾದಿಕಂ ತು ತಸ್ಕೈವ ಭೂತಸ್ಪಮುಪಕಾರಕಮ್‌ ॥ 69 


(ಯೋಗನಿದ್ರೆಯಿಂದ) ಎಚ್ಚೆತ್ತ ಮೇಲೆ ಮತ್ತೆ ಬ್ರಹದೂಪವನ್ನು ಧರಿಸಿ 
ಸೃಷ್ಟಿಯನ್ನು ಮಾಡುತ್ತಾನೆ. ಜನಾರ್ದನನೆನಿಸಿದ ಆ ಒಬ್ಬ ಭಗವಂತನೇ 
ಸೃಷ್ಟಿ-ಸ್ಲಿತಿ-ಲಯಗಳನ್ನು ಮಾಡತಕ್ಕ ಬ್ರಹ್ಮವಿಷ್ಣು-ಶಿವ ಎಂಬ ಮೂರು 
ಹೆಸರನ್ನು ಧರಿಸುತ್ತಾನೆ (65-66). ಆ ಪ್ರಭುವು ಸೃಷ್ಟಿಕರ್ತನಾಗಿ ತನ್ನನ್ನೇ 
ಸೃಷ್ಟಿಸಿಕೊಂಡು, ಪಾಲನೀಯವಾದ ಅದನ್ನು ವಿಷ್ಣುವಾಗಿ ಪಾಲಿಸುತ್ತಾನೆ. 
ಕಡೆಗೆ ಸಂಹಾರಕನಾಗಿ ಸಂಹರಿಸಿ ತಾನೇ ಉಪಸಂಪೃತನಾಗುತ್ತಾನೆ 
ಲೀನನಾಗುತಾನೆ (67). ಪೃಥಿವೀ, ಜಲ, ಅಗ್ನಿ, ವಾಯು, ಆಕಾಶ, 
ಸರ್ವೇಂದ್ರಿಯಗಳು, ಅಂತಃಕರಣ--ಈ ರೂಪವಾದ ಜಗತ್ತೆಂದರೆ ಆ 
ಪುರುಷನೇ ಸರಿಯಷ್ಟೆ* ಆ ಪುರುಷನೇ ಸರ್ವಭೂತಗಳ ಅಂತರಾತ್ಮನೂ 
ವಿಶ್ವಾಕಾರನೂ ಅವ್ಯಯನೂ ಆಗಿದ್ದಾನೆ. ಆದ್ದರಿಂದ ಪ್ರಾಣಿಗಳಿಗಾಗುವ 
ಸೃಷ್ಟಿಸ್ಟಿತಿಲಯಗಳು ಆತನಿಗೇ ಉಪಕಾರಕ (68-69). ಸರ್ವಸ್ವರೂಪನೂ 


* "ಪುರುಷ ಏವೇದಗ್‌ಸರ್ವಮ್‌' (ಪುರುಷಸೂಕ್ತ). 
$ ಸೃಷ್ಟಿಸ್ಥಿತಿಲಯಗಳು ಭಗವಂತನ ಲೀಲೆಯೆಂದು ಹಿಂದೆ ಉಪಕ್ರಮಿಸಿದೆ 
(ಶ್ಲೋ. 18). ಲೀಲೆಯಾದ್ದರಿಂದ ವಿನೋದಕಾರಿ ಎಂದು ಅಭಿಪ್ರಾಯ. 


22 ಶ್ರೀವಿಷ್ಣುಪುರಾಣಮ್‌ 


ಸ ಏವ ಸೃಜ್ಯ ಸ ಚ ಸರ್ಗಕರ್ತಾ 

ಸ ಏವ ಪಾತ್ಯತ್ತಿ ಚ ಪಾಲ್ಕತೇ ಚ। 
ಬ್ರಹ್ಮಾದ್ಯವಸ್ಥಾಭಿರಶೇಷಮೂರ್ತಿ- 

ರ್ವಿಷ್ಟುರ್ವರಿಷ್ಕೋ ವರದೋ ವರೇಣ್ಯ ॥ 70 


ಇತಿ ಶ್ರೀವಿಷ್ಣುಪುರಾಣೇ ಪ್ರಥಮೇಇ5ಂಶೇ ದ್ವಿತೀಯೋ5ಧ್ಯಾಯಃ 


ಶ್ರೇಷ್ಠನೂ ವರದನೂ ವರೇಣ್ಯನೂ ಆದ ವಿಷ್ಣುವೇ ಬ್ರಹ್ಮಾದಿರೂಪಗಳಿಂದ 
ತನ್ನನ್ನು ತಾನೇ ಸೃಷ್ಟಿಸಿಕೊಂಡು ಸೃಷ್ಟಿಕರ್ತನಾಗುತ್ತಾನೆ. ತಾನೇ ತನ್ನನ್ನು 
ಪಾಲಿಸಿಕೊಳ್ಳುತ್ತಾನೆ. ತಾನೇ ಭಕ್ಷಿಸುತ್ತಾನೆ--ಉಪಸಂಹೃತನಾಗುತ್ತಾನೆ 
(70). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಪ್ರಥಮಾಂಶದಲ್ಲಿ 
ಎರಡನೆಯ ಅಧ್ಯಾಯ ಮುಗಿಯಿತು. 


% 


ತೃತಿಯೋsಧ್ಯ್ಮಾಯಃ 


ಶ್ರೀ ಮೈತ್ರೇಯ ಉವಾಚ: 
ನಿರ್ಗುಣಸ್ಮಾಪುಮೇಯಸ್ಮ ಶುದ್ಧಸ್ಮಾಪ್ಠಮಲಾತ್ಮನಃ | 
ಕಥಂ ಸರ್ಗಾದಿಕತಗ್ಸಿತ್ವಂ ಬ್ರಹ್ಮಣೋಇಂಭ್ಯುಹಗಮ್ಯತೇ ॥ 1 


ಶ್ರೀ ಪರಾಶರ ಉವಾಚ: 
ಶಕ್ತಯಃ ಸರ್ವಭಾವಾನಾಮಚಂತ್ಯಜ್ಞಾನಗೋಚರಾಃ। 
ಯತೋಏ5ತೋ ಬ್ರಹ್ಮಣಸ್ತಾಸ್ತು ಸರ್ಗಾದ್ಕಾ ಭಾವಶಕ್ತಯಃ॥ 2 


ಭವಂತಿ ತಪತಾಂ ಶ್ರೇಷ್ಠ ಪಾವಕಸ್ಕ ಯಥೋಷ್ಠತಶಾ। 
ತನ್ನಿಬೋಧ ಯಥಾ ಸರ್ಗೇ ಭಗವಾನ್‌ ಸಂಪ್ರವರ್ತತೇ॥ 3 


ಅಧ್ಯಾಯ 3 
ಬ್ರಹ್ಮಾದಿಗಳ ಆಯುಸ್ಸು; ಕಾಲದ ಸ್ವರೂಪ ಮತ್ತು ವಿಭಜನೆ 


ಆಗ ಮೈತ್ರೇಯರು ಕೇಳಿದರು: “ಭಗವನ್‌, ನಿರ್ಗುಣವೂ 
ಅಪ್ರಮೇಯವಾ ಶುದ್ಧವೂ ನಿರ್ಮಲವೂ ಆದ ಬ್ರಹ್ಮವು ಸೃಷ್ಟಿಸ್ಥಿತಿಲಯಗಳ 
ಕತಣ್ಯವೆಂದು ಹೇಗೆ ಒಪ್ಪಿಕೊಳ್ಳಲಾಗುತ್ತದೆ?? (1). ಪರಾಶರರು 
ಹೇಳಿದರು: ಮುನಿಶ್ರೇಷ್ಠ--ಮೈತ್ರೇಯ, ಸಮಸ್ತ ಪದಾರ್ಥಗಳ ಶಕ್ತಿಗಳೂ 
ಚಿಂತನ ಮತ್ತು ಜ್ಞಾನಗಳಿಗೆ ಗೋಚರವಾಗತಕ್ಕವಲ್ಲ. ಹಾಗೆಯೇ ಬ್ರಹ್ಮ 
ದಲ್ಲಿರುವ ಸರ್ಗಾದಿನಿರ್ಮಾಣ ಶಕ್ತಿಗಳೂ ಗೋಚರವಾಗುವುದಿಲ್ಲ. ಅದು 
ಅಗ್ನಿಯಲ್ಲಿರುವ ಉಷ್ಣತಾಶಕ್ತಿಯ ಹಾಗೆ. ಆದ್ದರಿಂದ ಭಗವಂತನು ಸೃಷ್ಟಿಯ 
ರಚನೆಯನ್ನು ಮಾಡಲು ಹೇಗೆ ಪ್ರವೃತ್ತನಾಗುತ್ತಾನೆಂಬುದನ್ನು ತಿಳಿದುಕೊ* 
(2-3). ನಾರಾಯಣ ಎಂಬ ಹೆಸರಿನ ಆ ಭಗವಂತನೇ ಲೋಕಪಿತಾ 

* ಮೈತ್ರೇಯರ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಗಲಿಲ್ಲವೆಂದು ಕಾಣುತ್ತದೆ. 


ಅಂಚಿತ್ಯವೂ ಅಜ್ಞೇಯವೂ ಆದ ವಿಷಯವನ್ನು ಹೇಳಲಾಗುವುದಿಲ್ಲ--ಎಂದು ಹೇಳಿ 
ದಂತಾಯಿತು. 


24 ಶ್ರೀವಿಷ್ಣುಪುರಾಣಮ್‌ 


ನಾರಾಯಣಾಖ್ಕೋ ಭಗವಾನ್‌ ಬ್ರಹ್ಮಾ ಲೋಕಪಿತಾಮಹಃ। 


ಉತ್ಸನ್ನಃ ಪ್ರೋಚ್ಛತೇ ವಿದ್ಮನ್ನಿತ್ಯ ಏವೋಪಚಾರತಃ॥ 4 
ನಿಜೇನ ತಸ್ಮ ಮಾನೇನ ಆಯುರ್ವರ್ಹಶತಂ ಸ್ಮೃತಮ್‌! 
ತತ್ಪರಾಖಂ ತದರ್ದ್ವಂ ಚ ಪರಾರ್ದಮಭಿಧೀಯತೇ॥ 5 
ಕಾಲಸ್ಪರೂಪಂ ವಿಷ್ಣೋಶ್ಚ ಯನ್ಮಯೋಕ್ತಂ ತವಾನಘ । 

ತೇನ ತಸ್ಮೆ ನಿಬೋಧ ತ್ವಂ ಪರಿಮಾಣೋಪಪಾದನಮ್‌ ॥ 6 
ಅನ್ನೇಹಾಂ ಚೈವ ಜಂತೂನಾಂ ಚರಾಣಾಮಚರಾಶ್ಚಯೇ | 
ಭೂಭೂಭೃತ್ಸಾಗರಾದೀನಾಮಶೇಹಾಣಾಂ ಚೆ ಸತ್ತಮ॥ 7 
ಕಾಷ್ಠಾ ಪಂಚದಶಾಖ್ಯಾತಾ ನಿಮೇಹಾ ಮುನಿಸತ್ತಮ। 


ಕಾಷ್ಠಾತಿಂಶತ್ಕಲಾ ತ್ರಿಂಶತ್ಕಲಾ ಮೌಹೂರ್ತಿಕೋವಿಧಿಃ॥ 8 


ಮಹನಾದ ಬ್ರಹ್ಮವಾಗಿದ್ದಾನೆ. ಬ್ರಹ್ಮನು (ಕಮಲದಲ್ಲಿ) ಉತ್ಪನ್ನನಾದನೆಂದು 
ಹೇಳುವುದು ಔಪಚಾರಿಕವಾಗಿ. ಆತನು ನಿತ್ಯನಾದವನು (4). ಬ್ರಹವಿಗೆ 
ತನ್ನ ಬ್ರಹ್ಮಮಾನದಿಂದ ಆಯುಸ್ಸು ನೂರು ವರ್ಷ. (ಇದೂ ಔಪಚಾರಿಕ. 
ನಾರಾಯಣನು ಬ್ರಹ್ಮನಾಗಿ ಕಾರ್ಯಪ್ರವೃತ್ತನಾಗುವುದು ನೂರು ವರ್ಷ 
ಎಂದು ತಾತ್ಪರ್ಯ). ಬ್ರಹ್ಮನ ಈ ನೂರು ವರ್ಷಗಳಿಗೆ ಪರವೆಂದೂ ಅದರ 
ಅರ್ಧಪ್ರಮಾಣಕ್ಕೆ ಪರಾರ್ಧವೆಂದೂ ಹೆಸರು (5). ದೋಷರಹಿತ-- 
ಮೈತ್ರೇಯ, ಕಾಲವೆಂಬುದು ವಿಷ್ಣುವಿನ ಒಂದು ರೂಪವೆಂದು ನಿನಗೆ 
ನಾನು ಹಿಂದೆ ಹೇಳಿದ್ದೇನೆ. ಈಗ ಆ ಕಾಲದಿಂದ ಬ್ರಹ್ಮನ ಮತ್ತು 
ಪ್ರಾಣಿಗಳು, ಪರ್ವತ ಸಮುದ್ರಾದಿಗಳೆಂಬ ಸಕಲ ಸ್ಥಾವರಜಂಗಮಗಳ 
ಆಯುಸ್ಸನ್ನು ಅಳೆಯುವ ವಿಧಾನವನ್ನು ಹೇಳುತ್ತೇನೆ, ಕೇಳು (6-7). 
ಹದಿನೈದು ನಿಮಿಷಗಳಿಗೆ ಒಂದು ಕಾಷ್ಠಾ. ಮೂವತ್ತು ಕಾಷ್ಠಗಳಿಗೆ ಒಂದು 
ಕಲಾ. ಮೂವತ್ತು ಕಲೆಗಳಿಗೆ ಒಂದು ಮುಹೂರ್ತ. ಅಷ್ಟೇ (ಮೂವತ್ತು) 
ಮುಹೂರ್ತಗಳಿಗೆ ಮನುಷ್ಯರ ಒಂದು ಅಹೋರಾತ್ರಿ* (ದಿನ). ಅಷ್ಟೇ 
(ಮೂವತ್ತು) ಅಹೋರಾತ್ರಗಳು ಸೇರಿದರೆ ಒಂದು ಮಾಸ. ಈ ಮಾಸವು 


* ಕಾಲವಿಭಾಗದಲ್ಲಿ ಮತಭೇದಗಳುಂಟು. ಅನುಬಂಧವನ್ನು ನೋಡಿ-- 1. 


ಅಧ್ಯಾಯ 8 ಪ್ರಥಮಾಂಶಃ 25 
ತಾವತ್ಸಂಖ್ಳೈೈರಹೋರಾತ್ರಂ ಮುಹೂರ್ತೈರ್ಮಾನುಷಂ ಸ್ಮೃತಮ್‌ | 
ಅಹೋರಾತ್ರಾಣೆ ತಾವಂತಿ ಮಾಸಃ ಪಕ್ಷದ್ಹಯಾತ್ಮಕಃ॥ 9 


ತೈಃ ಷಡ್ಗಿರಯನಂ ವರ್ಷಂ ದ್ವೇsಯನೇ ದಕ್ಷಿಣೋತ್ತರೇ। 
ಅಯನಂ ದಕ್ಷಿಣಂ ರಾತ್ರಿರ್ದೇವಾನಾಮುತರಂ ದಿನಮ್‌ ॥ 10 


ದಿವೈರ್ವರ್ಷಸಹಸ್ಪೈಸ್ತು ಕೃತತ್ರೇತಾದಿಸಂಜ್ಞಿತಮ್‌ | 


ಚತುರ್ಯುಗಂ ದ್ವಾದಶಭಿಸದ್ದಿಭಾಗಂ ನಿಬೋಭ ಮೇ॥ 11 
ಚತ್ದಾರಿ ತ್ರೀಣಿ ದ್ವೇ ಚೆ ಕಂ ಕೃತಾದಿಷು ಯಥಾಕ್ರಮಮ್‌! 
ದಿವ್ಮಾಬ್ಬಾನಾಂ ಸಹಸ್ರಾಣಿ ಯುಗೇಹ್ಟಾಹುಃ ಪುರಾವಿದಃ॥ 12 


ತತ್ಸಮಾಣೆ ಲ ಶತೈಃ ಸಂಧ್ಯಾ ಪೂರ್ವಾ ತತ್ರಾಭಿಧೀಯತೇ। 
ಸಂಧ್ಕ್ಮಾಂಶಶ್ಚೈವ ತತ್ತುಲ್ಕೋ ಯುಗಸ್ಕಾನಂತರೋ ಹಿ ಸಃ॥ 13 


ಎರಡು ಪಕ್ಷಗಳಿಂದ ಕೂಡಿದೆ. ಒಂದು ಪಕ್ಷಕ್ಕೆ ಹದಿನೈದು ದಿನ (8-9). 
ಆರು ಮಾಸಗಳಿಗೆ ಒಂದು ಅಯನ. ಇದರಲ್ಲಿ ದಕ್ಷಿಣಾಯನ, 
ಉತ್ತರಾಯಣಗಳೆಂದು ಎರಡು ಭೇದ. ಈ ಎರಡು ಅಯನಗಳೂ ಸೇರಿ 
(ಹನ್ನೆರಡು ಮಾಸಗಳಿಗೆ) ಒಂದು ವರ್ಷ. ದಕ್ಷಿಣಾಯನವು ದೇವತೆಗಳಿಗೆ 
ರಾತ್ರಿಯೆಂದೂ ಉತ್ತರಾಯಣವು ಹಗಲೆಂದೂ ಸ್ಮೃತವಾಗಿದೆ (10). 
(ಮಾನವರ ಒಂದು ವರ್ಷ ದೇವತೆಗಳಿಗೆ ಒಂದು ದಿನ. ಮಾನವರ 
ಮುನ್ನೂರು ಅರವತ್ತು ವರ್ಷಗಳು ದೇವತೆಗಳಿಗೆ ಒಂದು ವರ್ಷ. ಇದಕ್ಕೆ 
ದಿವ್ಯವರ್ಷ ಎಂದು ಹೆಸರು.) ಇಂತಹ ಹನ್ನೆರಡು ಸಾವಿರ ದಿವ್ಯವರ್ಷ 
ಗಳಿಂದ ಕೃತ, ತ್ರೇತಾ, ದ್ವಾಪರ, ಕಲಿ ಎಂಬ ಚತುರ್ಯುಗಗಳಾಗುತ್ತವೆ. 
ಅವುಗಳ ವಿಭಾಗವನ್ನು ಹೇಳುತ್ತೇನೆ, ಕೇಳು (11). ಈ ಯುಗಗಳ ಕಾಲ 
ಪರಿಮಾಣ ಹೀಗಿದೆ: ಕೃತಯುಗಕ್ಕೆ ನಾಲ್ಕು ಸಾವಿರ ದಿವ್ಯವರ್ಷಗಳು; 
ತ್ರೇತಾಯುಗಕ್ಕೆ ಮೂರು ಸಾವಿರ; ದ್ವಾಪರ ಯುಗಕ್ಕೆ ಎರಡು ಸಾವಿರ; 
ಕಲಿಯುಗಕ್ಕೆ ಒಂದು ಸಾವಿರ. (ಹೀಗೆ ಹತ್ತು ಸಾವಿರ ದಿವ್ಯವರ್ಷ 
ಗಳಾದವು) (12). ಈ ಪ್ರತಿಯೊಂದು ಯುಗದ ಹಿಂದೆ ಮತ್ತು ಮುಂದೆ 
ಕಾಲವಿಶೇಷವಿರುತ್ತದೆ. ಹಿಂದಿರುವ ಕಾಲಕ್ಕೆ ಸಂಧ್ಯೈಯೆಂದೂ ಮುಂದಿರುವ 
ಕಾಲಕ್ಕೆ ಸಂಧ್ಯಾಂಶವೆಂದೂ ಹೆಸರು. ಈ ಎರಡರಲ್ಲಿ ಪ್ರತಿಯೊಂದರ 


26 


ಶ್ರೀವಿಷ್ಣುಪುರಾಣಮ್‌ 


ಸಂಧ್ಕಾ ಸಂಧ್ಯಾಂಶಯೋರಂತರ್ಯಃ ಕಾಲೋ ಮುನಿಸತ್ರಮ! 
ಯುಗಾಖ್ಯ ಸ ತು ವಿಜ್ಞೇಯಃ ಕೃತತ್ರೇತಾದಿಸಂಜೈತಃ॥ 


ಕೃತಂ ತ್ರೇತಾ ದ್ಹಾಪರಶ್ಚ ಕಲಿಶ್ಚೈವ ಚೆತುರ್ಯುಗಮ್‌ | 
ಪ್ರೋಚ್ಯತೇ ತತ್ಸಹಸ್ರಂ ಚ ಬ್ರಹ್ಮಣೋ ದಿವಸಂ ಮುನೇ॥ 


ಬ್ರಹ್ಮಣೋ ದಿವಸೇ ಬ್ರಹ್ಮನ್‌ ಮನವಸ್ತು ಚತುರ್ದಶ! 
ಭವಂತಿ ಪರಿಮಾಣಂ ಚ ತೇಷಾಂ ಕಾಲಕೃತಂ ಶೃಣು ॥ 


ಸಪ್ಪರ್ಹಯಃ ಸುರಾ ಶಕ್ರೋ ಮನುಸ್ತತ್ಸೂನವೋ ನೃಪಾಃ! 
ಏಕಕಾಲೇ ಹಿ ಸೃಜ್ಮಂತೇ ಸಂಹ್ರಿಯಂತೇ ಚೆ ಪೂರ್ವವತ್‌॥ 


14 


15 


16 


17 


ಪ್ರಮಾಣವೂ ಆಯಾ ಯುಗಕ್ಕೆ ಹೇಳಿದ ಸಂಖ್ಯೆಯ ನೂರು ದಿವ್ಯವರ್ಷ 
ಗಳು* (13). ಸಂಧ್ಯಾ-ಸಂಧ್ಯಾಂಶಗಳ ನಡುವೆ ಯಾವ ಕಾಲವುಂಟೋ 
ಅದನ್ನು ಕೃತ, ತ್ರೇತಾದಿಯುಗವೆಂದು ತಿಳಿಯಬೇಕು. ಎಲ್ಫೆ ಮುನಿಯೇ, 
ಕೃತ ತ್ರೇತಾ ದ್ವಾಪರ ಕಲಿ--ಇವು ಸೇರಿ ಒಂದು ಚತುರ್ಯುಗವಾಗುತ್ತದೆ. 
ಇಂತಹ ಸಾವಿರ ಚತುರ್ಯುಗಗಳಿಗೆ ಬ್ರಹ್ಮನ ಒಂದು ದಿನ (ಹಗಲು) 
ವಾಗುತ್ತದೆ (14-15). ಬ್ರಹ್ಮನ ಈ ಒಂದು ದಿನದಲ್ಲಿ ಹದಿನಾಲ್ಕು 
ಮನುಗಳು ಆಗುತ್ತಾರೆ. ಅವರ ಕಾಲಕೃತವಾದ ಪರಿಮಾಣವನ್ನು ಕೇಳು: 
ಸಪ್ತರ್ಷಿಗಳು, ದೇವತೆಗಳು, ಇಂದ್ರ, ಮನು, ಮನುವಿನ ಮಕ್ಕಳಾದ 
ರಾಜರು--ಇವರು ಪೂರ್ವಕಲ್ಪಾನುಸಾರವಾಗಿ ಏಕಕಾಲದಲ್ಲಿ ಸಂಭವಿಸು 
ತ್ತಾರೆ. ಏಕಕಾಲದಲ್ಲಿ ಅವರ ಸಮಾಪ್ತಿಯಾಗುತ್ತದೆ$ (16-17). ಇಪ್ಪತ್ತೇಳು 


xk 


ಕೃತಯುಗ 
ಸಂಧ್ಯಾ 400 
ಸಂಧ್ಯಾಂಶ 400 
ತ್ರೇತಾಯುಗ 3000 
ಸಂಧ್ಕಾ 300 
ಸಂಧ್ಯಾಂಶ 300 


4000 


ದಿವ್ಯವರ್ಷ 
ದಿವ್ಯವರ್ಷ 
ದಿವ್ಯವರ್ಷ 
ದಿವ್ಯವರ್ಷ 
ದಿವ್ಯವರ್ಷ 


ದಿವ್ಯ ವರ್ಷ 


ದ್ವಾಪರಯುಗ 2000 
ಸಂಧ್ಕಾ 200 
ಸಂಧ್ಯಾಂಶ 200 
ಕಲಿಯುಗ 1000 
ಸಂಧ್ಯಾ 100 
ಸಂಧ್ಯಾಂಶ 100 


ಎಲ್ಲಾ ಒಟ್ಟು 12000 ದಿವ್ಯವರ್ಷಗಳು. 
ವಿವರಗಳಿಗೆ 3ನೇ ಅಂಶದ 1-2 ಅಧ್ಯಾಯಗಳನ್ನು ನೋಡಿ. 


ಅಧ್ಯಾಯ 3 ಪ್ರಥಮಾಂಶಃ 27 
ಚತುರ್ಯುಗಾಣಾಂ ಸಂಖ್ಯಾತಾ ಸಾಧಿಕಾ ಹೈೇಕಸಪ್ಪತಿಃ। 
ಮನ್ಹಂತರಂ ಮನೋಃ ಕಾಲಃ ಸುರಾದೀನಾಂ ಚ ಸತ್ತಮ॥ 18 
ಅಷ್ಟೌಶತಸಹಸ್ರಾಣಿ ದಿವ್ವಯಾ ಸಂಖ್ಯಯಾ ಸ್ಮೃತಮ್‌! 


ದ್ದಿಪಂಚಾಶತ್ರಥಾನ್ಮಾನಿ ಸಹಸ್ರಾಣ್ಯಧಿಕಾನಿ ತು॥ 19 
ತ್ರಿಂಶತ್ಕೋಟ್ಮಸ್ತು ಸಂಪೂರ್ಣಾಃ ಸಂಖ್ಯಾತಾಃ ಸಂಖ್ಯಯಾ ದ್ವಿಜ! 
ಸಪ್ಪಹಷ್ಟಿಸ್ತಥಾನ್ಮಾನಿ ನಿಯುತಾನಿ ಮಹಾಮುನೇ ॥ 20 
ಎಂಶತಿಸ್ತು ಸಹಸ್ರಾಣಿ ಕಾಲೋsಯಮಧಿಕಂ ವಿನಾ। 
ಮನ್ಹಂತರಸ್ಮ ಸಂಖ್ಯೇಯಂ ಮಾನುಷೈರ್ವತ್ಸರೈರ್ದ್ವಿಜ ॥ 21 


ಚತುರ್ದಶಗುಣೋ ಹೇಷ ಕಾಲೋ ಬ್ರಾಹ್ಮಮಹಃ ಸ್ಮೃತಮ್‌! 
ಬ್ರಾಹ್ಮೋ ನೆ ಮಿತಿಕೋ ನಾಮ ತಸ್ಕಾಂತೇ ಪ್ರತಿಸಂಚರಃ॥ 22 


ತದಾ ಹಿ ದಹೃತೇ ಸರ್ವಂ ತ್ರೆ ಲೋಕಂ ಭೂರ್ಭುವಾದಿಕಮ್‌ | 
ಜನಂ ಪ್ರಯಾಂತಿ ತಾಪಾರ್ತಾ ಮಹರ್ಲೋಕಗಕನಿವಾಸಿನಃ॥ 23 


ಚತುರ್ಯುಗಗಳೂ ಸ್ವಲ್ಪ ಅಧಿಕ ವರ್ಷಗಳೂ ಸೇರಿ ಒಂದು ಮನ್ವಂತರ 
ವಾಗುತ್ತದೆ. ಇದು ಒಬ್ಬ ಮನು ಮತ್ತು ದೇವಾದಿಗಳು ಇರುವ ಕಾಲ. 
ಒಂದು ಮನ್ವಂತರಕ್ಕೆ 852,000 ದಿವ್ಯವರ್ಷಗಳಾಗುತ್ತವೆ. ಮನುಷ್ಯರ 
ವರ್ಷಗಣನೆಯಿಂದ ಒಂದು ಮನ್ವಂತರಕ್ಕೆ 306,720,000 ವರ್ಷಗಳಾಗು 
ತ್ತವೆ. ಇದರಲ್ಲಿ ಚಿಲ್ಲರೆಯಾಗಿರುವ ಅಧಿಕ ವರ್ಷಗಳು ಸೇರಿಲ್ಲ. (18-21). 
ಇದರ ಹದಿನಾಲ್ಕರಷ್ಟು ಕಾಲಕ್ಕೆ (ಹದಿನಾಲ್ಕು ಮನ್ವಂತರಗಳಿಗೆ) ಬ್ರಹ್ಮನ 
ಒಂದು ಹಗಲಾಗುತ್ತದೆ. ಈ ಹಗಲಿನ ಕಡೆಯಲ್ಲಿ ಪ್ರಳಯವಾಗುತ್ತದೆ. 
ಬ್ರಹಸಂಬಂಧಿಯಾದ್ದರಿಂದ ಈ ಪ್ರಳಯಕ್ಕೆ ಬ್ರಾಹ್ಮ ಎಂದು ನೈಮಿತ್ತಿಕವಾದ 
ಹೆಸರು (22). ಆಗ ಭೂರ್ಲೋಕ, ಭುವರ್ಲೋಕ, ಸುವರ್ಲೋಕ 
ಗಳೆಂಬ ಲೋಕತ್ರಯವು ಸುಟ್ಟು ಹೋಗುತ್ತದೆ. ಮಹಲ್ಲೋಕದಲ್ಲಿ 
ವಾಸಿಸುವ ಸಿದ್ಧಪುರುಷರು ತಾಪಾರ್ತರಾಗಿ ಜನಲೋಕಕ್ಕೆ ಹೊರಟು 
ಹೋಗುತ್ತಾರೆ (23). ತ್ರಿರೋಕವೂ ಜಲಮಯವಾಗಲಾಗಿ ನಾರಾಯಣ 
ಸ್ವರೂಪನಾದ ಬ್ರಹ್ಮನು ಲೋಕತ್ರಯವನ್ನು ತಿಂದು ತೃಪ್ತನಾಗಿ ಶೇಷಶಯ್ಯೆ 


28 ಶ್ರೀವಿಷ್ಣುಪುರಾಣಮ್‌ 
ಏಕಾರ್ಣವೇ ತು ತ್ರೈಲೋಕ್ಕೇ ಬ್ರಹ್ಮಾ ನಾರಾಯಣಾತ್ಮಕಃ | 
ಭೋಗಿಶಯ್ಯಾಂ ಗತಃ ಶೇತೇ ತೈಲೋಕ್ಕಗ್ರಾಸಬೃಂಹಿತಃ॥l 24 


ಜನಸ್ಮೈರ್ಯೋಗಿಭಿರ್ದೇವಶ್ಚಿಂತ್ಯೈಮಾನೋಇಬೃಸಂಭವಃ | 
ತತ್ಛಮಾಣಾಂ ಹಿ ತಾಂ ರಾತ್ರಿಂ ತದಂತೇ ಸೃಜತೇ ಪುನಃ॥ 25 


ಏವಂ ತು ಬ್ರಹ್ಮಣೋ ವರ್ಷಮೇವಂ ವರ್ಷಶತಂ ಚ ಯತ್‌! 
ಶತಂ ಹಿ ತಸ್ಕ ವರ್ಷಾಣಾಂ ಪರಮಾಯುರ್ಮಹಾತ್ಮನಃ॥ 26 


ಏಕಮಸ್ಕ ವೃತೀತಂ ತು ಪರಾರ್ದ್ವಂ ಬ್ರಹ್ಮಣೋತನಘ | 


ತಸ್ಮಾಂತೇ5ಭೂನ್ಮಹಾಕಲ್ಪಃ ಪಾದ್ಮ ಇತ್ಯ್ಮಭಿವಿಶ್ರುತಃ ॥ 27 
ದ್ವಿತೀಯಸ್ಮ ಪರಾರ್ದಸ್ಮ ವರ್ತಮಾನಸ್ಕ ವೈ ದ್ವಿಜ! 
ವಾರಾಹ ಇತಿ ಕಲ್ಲೋsಯಂ ಪ್ರಥಮಃ ಪರಿಕೀರ್ತಿತಃ ॥॥ 28 


ಇತಿ ಶ್ರೀವಿಷ್ಣುಪುರಾಣೇ ಪ್ರಥಮೇಇಂಶೇ ತೃತೀಯೋsಧ್ಯಾಯಃ 


ಯಲ್ಲಿ ಪವಡಿಸುತ್ತಾನೆ. ಕಮಲಯೋನಿಯಾದ ಆ ಬ್ರಹ್ಮನನ್ನು ಜನಲೋಕ 
ದಲ್ಲಿರುವ ಯೋಗಿಗಳು ಧ್ಯಾನಿಸುತ್ತ ಇರುವರು. ಹಗಲಿನಷ್ಟೇ ಪ್ರಮಾಣದ 
ರಾತ್ರಿಯನ್ನು ಕಳೆದು ಬ್ರಹ್ಮನು ಮತ್ತೆ ಸೃಷ್ಟಿಕಾರ್ಯದಲ್ಲಿ ತೊಡಗುತ್ತಾನೆ 
(24-25). ಹೀಗೆ (ಪಕ್ಷಮಾಸಾದಿಗಳ ಗಣನೆಯಂತೆ) ಬ್ರಹನಿಗೆ ಒಂದು 
ವರ್ಷವೂ ಹಾಗೆಯೇ ನೂರು ವರ್ಷಗಳೂ ಕಳೆಯುತ್ತವೆ. ಮಹಾತ್ಮನಾದ 
ಬ್ರಹನಿಗೆ ನೂರು ವರ್ಷ ಪರಮಾಯುಸ್ಸಷ್ಟೆ. ಈ ಪ್ರಕಾರ ಬ್ರಹ್ಮನ ಒಂದು 
ಪರಾರ್ಥ (50 ವರ್ಷ) ಕಳೆದಿದೆ. ಹೀಗೆ ಪಾದವೆಂಬ ಒಂದು ಮಹಾಕಲ್ಪ* 
ಮುಗಿಯಿತು (26-27). ಹೇ ದ್ವಿಜ--ಮೈತ್ರೇಯ, ಈಗ ನಡೆಯುತ್ತಿರು 
ವುದು ದ್ವಿತೀಯ ಪರಾರ್ಧ. ಇದರಲ್ಲಿ ಮೊದಲನೆಯದಾದ ವಾರಾಹಕಲ್ಪ 
ನಡೆಯುತ್ತಿದೆ (28). 
ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಪ್ರಥಮಾಂಶದಲ್ಲಿ 
ಮೂರನೆಯ ಅಧ್ಯಾಯ ಮುಗಿಯಿತು. 


% 
*ಬ್ರಹ್ಮನ ಒಂದು ದಿನಕ್ಕೆ ಕಲ್ಪವೆಂದೂ ಐವತ್ತುವರ್ಷಗಳಿಗೆ ಮಹಾಕಲ್ಪವೆಂದೂ ಹೆಸರು. 


ಚತುರ್ಥೋಇ5ಧ್ಕಾಯಃ 


ಶ್ರೀ ಮೈತ್ರೇಯ ಉವಾಚ: 
ಬ್ರಹ್ಮಾ ನಾರಾಯಣಾಖ್ಕೋತಸೌ ಕಲ್ಪಾದೌ ಭಗವಾನ್ಮಥಾ। 
ಸಸರ್ಜ ಸರ್ವಭೂತಾನಿ ತದಾಚಕ್ಷ ಮಹಾಮುನೇ ॥ 


ಪ್ರೀಪರಾಶರ ಉವಾಚ: 
ಪ್ರಜಾಃ ಸಸರ್ಜ ಭಗವಾನ್‌ ಬ್ರಹ್ಮಾ ನಾರಾಯಣಾತ್ಮಕಃ। 


ಪ್ರಜಾಪತಿಪತಿರ್ದೇವೋ ಯಥಾ ತನ್ಮೇ ನಿಶಾಮಯ॥ 2 

ಅತೀತಕಲ್ಪಾವಸಾನೇ ನಿಶಾಸುಪ್ರೋತ್ಠಿತಃ ಪ್ರಭುಃ | 

ಸತ್ತೋದ್ರಿಕ್ತಸಥಾ ಬ್ರಹ್ಮಾ ಶೂನ್ಯಂ ಲೋಕಮವೆ ಕತ | 3 

ನಾರಾಯಣಃ ಪರೋsಚಂತ್ಯ ಪರೇಹಾಮಪಿ ಸ ಪ್ರಭುಃ! 

ಬ್ರಹ್ಮಸ್ಥರೂಪೀ ಭಗವಾನನಾದಿಃ ಸರ್ವಸಂಭವಃ॥ 4 
ಅಧ್ಯಾಯ 4 


ಭೂದೇವಿಯಿಂದ ವಿಷ್ಣುವಿನ ಸ್ತುತಿ. ಆತನು ವರಾಹರೂಪದಿಂದ ಭೂಮಿಯ 
ನ್ನೆತ್ತುವುದು. ಬ್ರಹವಿಂದ ಸೃಷ್ಟಿಯ ಪ್ರಾರಂಭ. 


ಮೈತ್ರೇಯರು ಹೀಗೆಂದರು: “ಮಹರ್ಷಿಗಳೇ, ನಾರಾಯಣನೆಂಬ 
ಭಗವಾನ್‌ ಬ್ರಹ್ಮದೇವನು ಕಲ್ಪಾದಿಯಲ್ಲಿ ಸಕಲ ಭೂತಗಳನ್ನೂ ಹೇಗೆ 
ಸೃಜಿಸಿದನೆಂಬುದನ್ನು ಹೇಳಿರಿ'' (1). ಪರಾಶರ ಮುನಿಗಳು ಹೇಳಿದರು: 
ಪ್ರಜಾಪತಿಗಳಿಗೆ ಸ್ವಾಮಿಯೂ ನಾರಾಯಣಸ್ವರೂಪನೂ ಆದ ಭಗವಾನ್‌ 
ಬ್ರಹ್ಮದೇವನು ಪ್ರಜೆಗಳನ್ನು ಹೇಗೆ ಸೃಜಿಸಿದನೆಂಬುದನ್ನು ಹೇಳುತ್ತೇನೆ ಕೇಳು 
(2). ಹಿಂದಿನ ಕಲ್ಪದ ಕಡೆಯಲ್ಲಿ ಸತ್ತ್ವಗುಣಯುಕ್ತನೂ ಪ್ರಭುವೂ ಆದ 
ಬ್ರಹ್ಮದೇವನು ರಾತ್ರಿಯ ನಿದ್ರೆಯಿಂದೆದ್ದು ಲೋಕವು ಶೂನ್ಯವಾಗಿರುವು 
ದನ್ನು ಕಂಡನು (3). ಬ್ರಹ್ಮಸ್ತರೂಪನಾದ ಭಗವಾನ್‌ ನಾರಾಯಣನು 
ಸರ್ವೋತ್ತಮನಾದವನು; ಅಚಿಂತ್ಯಮಹಿಮ; ಶ್ರೇಷ್ಠರಾದ ದೇವಾದಿ 


30 ಶ್ರೀವಿಷ್ಣುಪುರಾಣಮ್‌ 


ಇಮಂ ಚೋದಾಹರಂತೃತ್ರ ಶ್ಲೋಕಂ ನಾರಾಯಣಂ ಪ್ರತಿ! 
ಬ್ರಹ್ಮಸ್ಪರೂಪಿಣಂ ದೇವಂ ಜಗತಃ ಪ್ರಭವಾಪ್ಯಯಮ್‌ ॥ 5 


ಆಪೋ ನಾರಾ ಇತಿ ಪ್ರೋಕ್ತಾ ಆಪೋ ವೈ ನರಸೂನವಃ। 
ಅಯನಂ ತಸ್ಕ ತಾಃ ಪೂರ್ವಂ ತೇನ ನಾರಾಯಣಃ ಸ್ಮೃತಃ॥ 6 


ತೋಯಾಂತಃಸ್ನಾಂ ಮಹೀಂ ಜ್ಞಾಶ್ಚಾ ಜಗತ್ಕೇಕಾರ್ಣವೀಕೃತೇ | 
ಅನುಮಾನಾತ್ತದುದ್ದಾರಂ ಕರ್ತುಕಾಮಃ ಪ್ರಜಾಪತಿಃ ॥ 7 


ಅಕರೋತ್‌ ಸ್ವತನೂಮನ್ಮಾಂ ಕಲ್ಪಾದಿಷು ಯಥಾ ಪುರಾ! 
ಮತ್ಸಕೂರ್ಮಾದಿಕಾಂ ತದ್ದದ್‌ ವಾರಾಹಂ ವಪುರಾಸ್ಥಿತಃ॥ 


೦೦ 


ವೇದಯಜ್ಞಮಯಂ ರೂಪಮಶೇಷಜಗತಃ ಸ್ಥಿತೌ। 
ಸ್ಥಿತಃಸ್ಥಿರಾತ್ಮಾ ಸರ್ವಾತ್ಮಾ ಪರಮಾತ್ಮಾ ಪ್ರಜಾಪತಿಃ ॥ 9 


ಗಳಿಗೂ ಪ್ರಭು; ಅನಾದಿ; ಸಮಸ್ತ ವಸ್ತುಗಳ ಉತ್ಪತ್ತಿಗೆ ಕಾರಣ (4). ಬ್ರಹ್ಮ 
ರೂಪನೂ ಜಗತ್ತಿನ ಉತ್ಪತ್ತಿ ನಾಶಗಳಿಗೆ ಕಾರಣನೂ ಆದ ನಾರಾಯಣನ 
ವಿಷಯವಾಗಿ ಮುಂದಿನ ಶ್ಲೋಕವನ್ನು (ಮನು ಮೊದಲಾದ ಸತಿ 
ಕಾರರು) ಹೇಳುತ್ತಾರೆ: (5). "ಜಲಕ್ಕೆ ನಾರ ಎಂದು ಹೆಸರು. ಏಕೆಂದರೆ 
ಅದು ನರನಿಂದ (ನಾರಾಯಣನಿಂದ) ಜನಿಸಿದ್ದು. ಈ "ನಾರ'ವು ಹಿಂದೆ 
(ಪ್ರಳಯಕಾಲದಲ್ಲಿ) ಅವನಿಗೆ “"ಅಯನ' (ನಿವಾಸಸ್ಥಾನ) ವಾದ್ದರಿಂದ 
ಆತನು "ನಾರಾಯಣ' ಎಂದು ಸ್ಮೃತನಾಗಿದ್ದಾನೆ'' (6). ಜಗತ್ತೆಲ್ಲವೂ 
ಜಲಮಯವಾಗಿರುವುದನ್ನು ಕಂಡು, ಪೃಥಿವಿಯು ನೀರಿನಲ್ಲಿ ಮುಳುಗಿದೆ 
ಯೆಂದು ಊಹಿಸಿ ತಿಳಿದು, ಆ ಪ್ರಜಾಪತಿಯು ಪೃಧಿವಿಯನ್ನೆತ್ತಬೇಕೆಂದು 
ಬಯಸಿದನು. ಹಿಂದೆ ಕಲ್ಪಾದಿಗಳಲ್ಲಿ ಹೇಗೆ ಮತ್ಸ್ಯಕೂರ್ಮಾದಿಗಳ ಶರೀರ 
ವನ್ನು ಧರಿಸಿದ್ದನೋ ಹಾಗೆ ಈ ಸಲ ವರಾಹರೂಪವನ್ನು ಧರಿಸಿದನು 
(7-8). ಆ ವರಾಹ ರೂಪವು ದೇವಯಜ್ಞಮಯವಾದದ್ದು. ಎಲ್ಲ ಜಗತ್ತಿನ 
ಸ್ಥಿತಿಯಲ್ಲಿ ತತ್ಪರನೂ ಸ್ಟಿರನೂ ಸರ್ವಾತ್ಮನೂ ಪ್ರಜಾಪತಿಯೂ ಸ್ವಯಮಾ 
ಧಾರನೂ ಆದ ಪರಮಾತ್ಮನು ಪೃಧಿವಿಯನ್ನು ಎತ್ತಿತರಬೇಕೆಂದು 


ಅಧ್ಯಾಯ 4 ಪ್ರಥಮಾಂಶಃ 31 
ಜನಲೋಕಗತೈಸ್ಸಿದ್ದೈಸ್ಸನಕಾದ್ಮೈರಭಿಷ್ಟುತಃ | 


ಪ್ರವಿವೇಶ ತದಾ ತೋಯಮಾತ್ಕಾಧಾರೋ ಧರಾಧರಃ॥ 10 
ನಿರೀಕ್ಷ್ಮಂ ತಂ ತದಾ ದೇವೀ ಪಾತಾಲತಲಮಾಗತಮ್‌! 
ತುಷ್ಟಾವ ಪ್ರಣತಾ ಭೂತ್ಹ್ವಾ ಭಕ್ತಿನಮ್ರಾ ವಸುಂಧರಾ ॥ 11 
ಪೃಥಿವ್ಯವಾಚ: 


ನಮಸ್ತೇ ಪುಂಡರೀಕಾಕ್ಷ ಶಂಖಚಕ್ರಗದಾಧರ | 
ಮಾಮುದ್ದರಾಸ್ಮಾದದ ತ್ನಂ ತ್ವತ್ತೋ5ಹಂ ಪೂರ್ವಮುತ್ನಿತಾ ॥ 12 


ತ್ವಯಾಹಮುದ್‌ಧೃತಾ ಪೂರ್ವಂ ತ್ಹನ್ಮಯಾಹಂ ಜನಾರ್ದನ | 


ತಥಾನ್ಮಾನಿ ಚ ಭೂತಾನಿ ಗಗನಾದೀನ್ಮಶೇಷತಃ ॥ 13 
ನಮಸ್ತೇ ಪರಮಾತ್ಮಾತ್ಮನ್‌ ಪುರುಷಾತ್ಮನ್ನಮೋಎಸ್ತು ತೇ! 
ಪ್ರಧಾನವಕ್ರಭೂತಾಯ ಕಾಲಭೂತಾಯ ತೇ ನಮಃ॥ 14 


ಉದ್ದೇಶಿಸಿ, ಜನಲೋಕದಲ್ಲಿದ್ದ ಸನಕಾದಿಸಿದ್ದಪುರುಷರಿಂದ ಸ್ತುತಿಸ 
ಲ್ಪಡುತ್ತ, ನೀರಿನೊಳಗೆ ಪ್ರವೇಶಿಸಿದನು (9-10). ಆಗ ಪಾತಾಳಕ್ಕೆ ಬಂದ 
ಆತನನ್ನು ನೋಡಿ ಭೂದೇವಿಯು ನಮಸ್ಕರಿಸಿ, ಭಕ್ತಿನಮ್ರಳಾಗಿ ಹೀಗೆ 
ಸ್ತುತಿಸಿದಳು: “ಹೇ ಪುಂಡರೀಕಾಕ್ಷ, ಶಂಖಚಕ್ರಗದಾಧರ, ನನ್ನನ್ನು ಈ 
ನೀರಿನಿಂದ ಮೇಲೆತ್ತು. ಹಿಂದಿನ ಕಲ್ಪದಲ್ಲಿ ನಾನು ನಿನ್ನಿಂದಲೇ ಮೇಲೆ 
ಬಂದಿದ್ದೆನು (11-12). ಜನಾರ್ದನ, ಹಿಂದೆ ನೀನೇ ನನ್ನನ್ನು ಮೇಲೆತ್ತಿರುವೆ. 
ನಾನು ನಿನ್ನಿಂದ ಆದವಳು--ತ್ವನ್ನಯಳು.* ನನ್ನಂತೆಯೇ ಆಕಾಶಾದಿ 
ಸಮಸ್ತಭೂತಗಳು ಸಹ. ಹೇ ಪರಮಾತ್ಮಸ್ವರೂಪನೆ, ನಿನಗೆ ನಮಸ್ಕಾರ. 
ಆತ್ಮರಿಗೆ ಅಂತರಾತ್ಮನೆ, ನಮಸ್ಕಾರ. ಪ್ರಧಾನವಾದ ಕಾರಣವೂ ವ್ಯಕ್ತವಾದ 
ಕಾರ್ಯವೂ ಆದ ನಿನಗೆ ನಮಸ್ಕಾರ. ಕಾಲಸ್ವರೂಪನಾದ ನಿನಗೆ 
ನಮೋಸ್ತು (13-14). ಸಕಲ ಪದಾರ್ಥಗಳಿಗೂ ನೀನು ಕರ್ತ, ಪಾಲಕ, 
ಸಂಹಾರಕ. ಓ ಸ್ವಾಮಿ, ಸೃಷ್ಟಿ ಸ್ಥಿತಿ ಲಯಗಳಲ್ಲಿ ನೀನೇ ಬ್ರಹ್ಮವಿಷ್ಟು- 


* ನೀನು ನನಗೆ ಉಪಾದಾನಕಾರಣ. 


32 ಶ್ರೀವಿಷ್ಣುಪುರಾಣಮ್‌ 
ತ್ಚಂ ಕರ್ತಾ ಸರ್ವಭೂತಾನಾಂ ತ್ವಂ ಹಾತಾ ತ್ವಂ ವಿನಾಶಕೃತ್‌। 
ಸರ್ಗಾದಿಷು ಪ್ರಭೋ ಬ್ರಹ್ಮವಿಷ್ಠುರುದ್ರಾತ್ಮರೂಪಧೃಕ್‌ ॥ 15 


ಸಂಭಕ್ಷಯಿತ್ಚಾ ಸಕಲಂ ಜಗತ್ಕೇಕಾರ್ಣವೀಕೃತೇ। 
ಶೇಷೇ ತ್ವಮೇವ ಗೋವಿಂದ ಚಿಂತಮಾನೋ ಮನೀಷಿಭಿಃ1॥ 16 


ಭವತೋ ಯತ್ನರಂ ತತ್ನಂ ತನ್ನ ಜಾನಾತಿ ಕಶ್ಚನ। 


ಅವತಾರೇಷು ಯದ್ರೂಪಂ ತದರ್ಚಂತಿ ದಿವೌಕಸಃ॥ 17 
ತ್ಹಾಮಾರಾಧ್ಯ ಪರಂ ಬ್ರಹ್ಮ ಯಾತಾ ಮುಕ್ತಿಂ ಮುಮುಕ್ಷವಃ! 
ವಾಸುದೇವಮನಾರಾಧ್ಯ ಕೋ ಮೋಕ್ಷಂ ಸಮವಾಪೃೃತಿ॥ 18 
ಯತ್ಕಿಂಚಿನ್ಮನಸಾ ಗ್ರಾಹಂ ಯದ್‌ಗ್ರಾಹೆಂ ಚಕ್ಷುರಾದಿಭಿಃ। 
ಬುದ್ಧ್ಯಾ ಚ ಯತ್ನರಿಚ್ಛೇದ್ದಂ ತದ್ರೂಪಮಖಲಂ ತವ॥ 19 


ತ್ವನ್ಮಯಾಹಂ ತ್ವದಾಧಾರಾ ತ್ವತ್ಸೃಷ್ಟಾ ತ್ವತ್ಸಮಾಶ್ರಯಾ। 
ಮಾಧವೀಮಿತಿ ಲೋಕೋ5ಂಯಮಭಧತ್ರೇ ತತೋ ಹಿ ಮಾಮ್‌ ॥ 


ರುದ್ರರ ರೂಪವನ್ನು ಧರಿಸುತ್ತೀಯೆ. (ಪ್ರಳಯಕಾಲದಲ್ಲಿ) ಜಗತ್ತನ್ನು 
ನುಂಗಿ ನೊಣೆದು, ಎಲ್ಲವೂ ಸಲಿಲಮಯವಾಗಲಾಗಿ, ಹೇ ಗೋವಿಂದ, 
ಜ್ಞಾನಿಗಳಿಂದ ಸ್ತುತಿಸಲ್ಪಡುತ್ತ ನೀನೇ (ಶೇಷಶಾಯಿಯಾಗಿ) ಮಲಗುತ್ತೀಯೆ 
(15-16). ನಿನ್ನ ಪರಮಾರ್ಥವಾದ ತಾತ್ತ್ವ್ವಿಕಸ್ವರೂಪವು ಯಾರಿಗೂ 
ಗೊತ್ತಿಲ್ಲ. ಆದ್ದರಿಂದ ನಿನ್ನ ಅವತಾರಗಳಲ್ಲಿ ಪ್ರಕಟವಾಗುವ ಯಾವ ರೂಪ 
ಉಂಟೋ ಅದನ್ನು ಮಾತ್ರ ದೇವತೆಗಳು ಅರ್ಚಿಸುತ್ತಾರೆ (17). 
ಮುಮುಕ್ಸುಗಳು ಪರಬ್ರಹ್ಮವಾದ ನಿನ್ನನ್ನು ಆರಾಧಿಸಿ ಮುಕ್ತಿಯನ್ನು ಪಡೆದಿ 
ದ್ದಾರೆ. ವಾಸುದೇವನಾದ ನಿನ್ನನ್ನು ಆರಾಧಿಸದೆ ಯಾರಿಗೆ ತಾನೇ ಮುಕ್ತಿ 
ದೊರಕೀತು? ಮನಸ್ಸಿಗೆ, ಇಂದ್ರಿಯಗಳಿಗೆ ಅಥವಾ ಬುದ್ದಿಗೆ ಗೋಚರ 
ವಾಗಬಲ್ಲದ್ದು ಏನೇನುಂಟೋ ಅದೆಲ್ಲವೂ ನಿನ್ನ ರೂಪವೇ (18-19). 
ನಾನು ನಿನ್ನ ಒಂದು ರೂಪವೇ. ನೀನೇ ನನಗೆ ಆಧಾರ. ನೀನೇ ನನ್ನನ್ನು 
ಸೃಷ್ಟಿಸಿದ್ದೀಯೆ. ನಿನ್ನನ್ನು ಆಶ್ರಯಿಸಿ ಉಳಿದುಕೊಂಡಿದ್ದೇನೆ. ಆದ್ದರಿಂದ 
ಜನರು ನನ್ನನ್ನು (ಮಾಧವನಿಗೆ ಸಂಬಂಧಿಸಿದವಳಾದ್ದರಿಂದ) ಮಾಧವಿ 


ಅಧ್ಯಾಯ 4 ಪ್ರಥಮಾಂಶಃ 33 


ಜಯಾಖಲಜ್ಞಾನಮಯ ಜಯ ಸ್ಥೂಲಮಯಾವ್ಯಯ। 
ಜಯಾನಂತ ಜಯಾವ್ಯಕ್ತ ಜಯ ವೃಕ್ತಮಯ ಪ್ರಭೋ॥ 21 


ಪರಾಪರಾತ್ಮನ್ನಿಶ್ಚಾತ್ಮಂಜಯ ಯಜ್ಗ್ಲಪತೇಂನಘ! 
ತ್ವಂ ಯಜ್ಜಸಪ್ನಂ ವಷಟ್ಕಾರಸ್ಸಮೋಂಕಾರಸ್ತ್ವಮಗ್ನಯಃ॥ 22 


ತ್ವಂ ವೇದಾಸ್ತಂ ತದಂಗಾನಿ ತ್ವಂ ಯಜ್ಞಪುರುಹೋ ಹರೇ! 
ಸೂರ್ಯಾದಯೋ ಗ್ರಹಾಸ್ತಾರಾ ನಕ್ಷತ್ರಾಣ್ಮಖಲಂ ಜಗತ್‌ ॥ 23 


ಮೂರ್ತಾಮೂರ್ತಮದೃಶ್ನಂ ಚ ದೃಶ್ಶಂ ಚ ಪುರುಷೋತ್ತಮ! 
ಯಚ್ಚೋಕ್ತಂ ಯಚ್ಚ ನೈಮೋಕ್ತಂ ಮಯಾತ್ರ ಪರಮೇಶ್ವರ । 
ತತ್ಸರ್ವಂ ತ್ವಂ ನಮಸ್ತುಭ್ಯಂ ಭೂಯೋ ಭೂಯೋ ನಮೋ ನಮಃ॥ 


ಶ್ರೀ ಪರಾಶರ ಉವಾಚ: 
ಏವಂ ಸಂಸ್ತೂಯಮಾನಸ್ತು ಪೃಥಿವ್ಮಾ ಧರಣೀಧರಃ। 
ಸಾಮಸ್ವರಧ್ಧನಿಃ ಶ್ರೀಮಾಂಜಗರ್ಜ ಪರಿಘರ್ಫರಮ್‌ ॥ 25 


ಎನ್ನುತಾರೆ (20). ಹೇ ಸಂಪೂರ್ಣ ಜ್ಞಾನಮಯ, ಸ್ಥೂಲಮಯ, 
ಅವ್ಯಯ, ಅನಂತ, ಅವ್ಯಕ್ತ, ವ್ಯಕ್ತಮಯ, ಸ್ವಾಮಿ, ಜಯ ಜಯ ಜಯ 
ಜಯ! ಹೇ ಪರಾಪರಸ್ವರೂಪ, ವಿಶ್ವಾತ್ಮ, ಯಜ್ಞಪತಿ, ಅನಘ, ಜಯ! 
ನೀನೇ ಯಜ್ಞ, ನೀನೇ ವಷಟ್ಕಾರ, ನೀನೇ ಓಂಕಾರ, (ದಕ್ಬಿಣಾಗ್ನಿ- 
ಗಾರ್ಹಪತ್ಯ-ಆಹವನೀಯ) ಎಂಬ ಅಗ್ನಿಗಳು ನೀನೇ (21-22). ಹೇ 
ಹರೇ, ವೇದ ವೇದಾಂಗಗಳು ನೀನೇ. ಯಜ್ಞಪುರುಷನೂ ಸೂರ್ಯಾದಿ 
ಗ್ರಹಗಳೂ ತಾರೆಗಳೂ ಅಶ್ವಿನ್ಯಾದಿ ನಕ್ಷತ್ರಗಳೂ ಸಕಲ ವಿಶ್ವವೂ ನೀನೇ 
(23). ಮೂರ್ತ-ಅಮೂರ್ತ, ದೃಶ್ಯ-ಅದೃಶ್ಯ, ಇದುವರೆಗೆ ನಾನು 
ಹೇಳಿದ್ದು-ಹೇಳದೆ ಇದ್ದದ್ದು, ಹೇ ಪರಮೇಶ್ವರ, ಹೇ ಪುರುಷೋತ್ತಮ, 
ಅದೆಲ್ಲವೂ ನೀನೇ ಆಗಿದ್ದೀಯೆ. ನಿನಗೆ ನಮಸ್ಕಾರ, ಮತ್ತೆ ಮತ್ತೆ ನಮೋ 
ನಮಃ” (24). ಪರಾಶರರು ಹೇಳಿದರು: ಮೈತ್ರೇಯ, ಪೃಥಿವಿಯು ಈ 
ರೀತಿಯಲ್ಲಿ ಸ್ತುತಿಸಲಾಗಿ, (ಮಹಾವರಾಹ ರೂಪದಲ್ಲಿದ್ದ) ತೇಜಸ್ವಿಯಾದ 
ಧರಣೀಧರನು ಸಾಮಗಾನದ ಧ್ವನಿಯಲ್ಲಿ ಗರ್ಜಿಸಿದನು (25). ಅರಳಿದ 


34 ಶ್ರೀವಿಷ್ಣುಪುರಾಣಮ್‌ 


ತತಃ ಸಮುತ್ಲಿಪ್ಮ ಧರಾಂ ಸ್ವದಂಷ್ಟಯಾ 

ಮಹಾವರಾಹಃ ಸ್ಫುಟಪದ್ಮಲೋಚನಃ। 
ರಸಾತಲಾದುತ್ನಲಪತ್ರಸನ್ನಿಭಃ 

ಸಮುತ್ಥಿತೋ ನೀಲ ಇವಾಚಲೋ ಮಹಾನ್‌ ॥ 26 


ಉತ್ತಿಹತಾ ತೇನ ಮುಖಾನಿಲಾಹತಂ 
ತತ್ಸಂಭವಾಂಭೋ ಜನಲೋಕಸಂಶ್ರಯಾನ್‌ | 
ಪ್ರಕ್ಷಾಲಯಾಮಾಸ ಹಿ ತಾನ್ಮಹಾದ್ಯುತೀನ್‌ 
ಸನಂದನಾದೀನಪಕಲ್ಮಹಾನ್‌ ಮುನೀನ್‌ ॥ 27 


ಪ್ರಯಾಂತಿ ತೋಯಾನಿ ಸುರಾಗ್ರವಿಕ್ಷತ- 
ರಸಾತಲೇsಧಃ ಕೃತಶಬ್ದಸಂತತಿ। 
ಶ್ವಾಸಾನಿಲಾಸ್ತಾಸಃ ಪರಿತಃ ಪ್ರಯಾಂತಿ 
ಸಿದ್ಧಾ ಜನೇ ಯೇ ನಿಯತಾ ವಸಂತಿ॥ 28 


ತಾವರೆಯಂತೆ ಕಣ್ಣುಳ್ಳದ್ದೂ ನೈದಿಲೆಯ ದಳದಂತೆ ಕಪ್ಪುಬಣ್ಣವುಳ್ಳದ್ದೂ ಆದ 
ಆ ಮಹಾವರಾಹವು ತನ್ನ ಕೋರೆದಾಡೆಯಿಂದ ಭೂಮಿಯನ್ನೆತ್ತಿ, ದೊಡ್ಡ 
ನೀಲಾಚಲದಂತೆ ರಸಾತಳದಿಂದ ಮೇಲೆದ್ದಿತು* (26). ಆ ಮಹಾ 
ವರಾಹವು ಮೇಲೇಳುತ್ತಿರುವಾಗ ಅದರ ಬಾಯಿಯಿಂದ ಹೊರಟ 
ಬಿರುಗಾಳಿಯಿಂದ ಉಕ್ಕಿ ಪುಟಿದೆದ್ದ ಸಮುದ್ರದ ನೀರು, ಜನಲೋಕದಲ್ಲಿ 
ಆಶ್ರಯವನ್ನು ಪಡೆದಿದ್ದ ನಿರ್ಮಲರಾದ ಸನಂದನಾದಿ ತೇಜಸ್ವಿ ಮುನಿ 
ಗಳನ್ನು ತೊಳೆಯಿತು! (27). ಅದರ ಕಾಲ್ಗೊರಸುಗಳಿಂದ ಚಲ್ಲಾಪಿಲ್ಲಿ 
ಯಾದ ಜಲರಾಶಿಯು ಭೋರ್ಗರೆಯುತ್ತ ರಸಾತಳದ ಕೆಳಗೆ ನುಗ್ಗಿತು! 
ಅದರ ಉಸಿರಿನಿಂದೆದ್ದ ಸುಂಟರಗಾಳಿಯು ಜನಲೋಕದಲ್ಲಿದ್ದ ಸಿದ್ಧ 
ಪುರುಷರ ಸುತ್ತಲೂ ವ್ಯಾಪಿಸಿತು (28). ಪೃಥಿವಿಯನ್ನು ಹೊತ್ತು 


*ಪಾತಾಳ, ರಸಾತಳ--ಇವೆರಡೂ ಒಂದೇ ಅರ್ಥದಲ್ಲಿ ಪ್ರಯುಕ್ತವಾಗಿವೆ. 
ಹಿರಣ್ಯಾಕ್ಷನನ್ನು ಕೊಂದು ಮಹಾವರಾಹವು ಭೂಮಿಯನ್ನು ಮೇಲೆತ್ರಿತೆಂಬ ಕಥೆ 
ಭಾಗವತದಲ್ಲಿದೆ. 


ಅಧ್ಯಾಯ 4 ಪ್ರಥಮಾಂಶಃ 35 


ಉತ್ತಿಹತಶಸ್ತಸ್ಕ ಜಲಾರ್ದಕುಕ್ಸೇ- 
ರ್ಮಹಾವರಾಹಸ್ಮ್ಥ ಮಹೀಂ ವಿಗೃಹ್ಮ। 
ವಿಧುನ್ನತೋ ವೇದಮಯಂ ಶರೀರಂ 
ರೋಮಾಂತರಸ್ಥಾ ಮುನಯಃ ಸ್ತುವಂತಿ ॥ 29 


ತಂ ತುಷ್ಟುವುಸ್ತೋಹಪರೀತಚೇತಸೋ 

ಲೋಕೇ ಜನೇ ಯೇ ನಿವಸಂತಿ ಯೋಗಿನಃ। 
ಸನಂದನಾದ್ಕಾ ಹೃತಿನಮ್ರಕಂಧರಾ 

ಧರಾಧರಂ ಧೀರತರೋದೃತೇಕ್ಷಣಮ್‌ | 30 


ಜಯೇಶ್ವರಾಣಾಂ ಪರಮೇಶ ಕೇಶವ 

ಪ್ರಭೋ ಗದಾಶಂಖಧರಾಸಿಚಕ್ರಧೃಕ್‌ | 
ಪ್ರಸೂತಿನಾಶಸ್ಥಿತಿಹೇತುರೀಶ್ಚರ- 

ಸ್ಹಮೇವ ನಾನ್ಮ್ನತ್ಸರಮಂ ಚ ಯತ್ಸದಮ್‌ ॥ 31 


ಮೇಲೇಳುತ್ತಿದ್ದ ಆ ಮಹಾವರಾಹದ ಹೊಟ್ಟೆಯು ನೀರಿನಿಂದ ಒದ್ದೆ 
ಯಾಗಿರಲು, ಅದು ತನ್ನ ವೇದಮಯವಾದ ಶರೀರವನ್ನು ಕೊಡಹುತ್ತಿತ್ತು. 
ಆಗ ಅದರ ರೋಮಾವಳಿಗಳಲ್ಲಿ ಆಶ್ರಯ ಪಡೆದಿದ್ದ ಮುನಿಗಳು 
(ಭಯದಿಂದ) ಸ್ತೋತ್ರ ಮಾಡುತ್ತಿದ್ದರು! (29). ಧೀರವೂ ಉದ್ದತವೂ 
ಆದ ನೇತ್ರವುಳ್ಳ ಧರಾಧರನಾದ ಆ ಸ್ವಾಮಿಯನ್ನು, ಜನಲೋಕದಲ್ಲಿದ್ದ 
ಸನಂದನಾದಿ ಯೋಗಿಗಳು ಸಂತುಷ್ಟರಾಗಿ ಕತ್ತನ್ನು ಬಾಗಿಸಿ (ಭಕ್ತಿಯಿಂದ) 
ಹೀಗೆ ಸ್ತುತಿಸುತ್ತಿದ್ದರು (30): “ಈಶ್ವರರಿಗೆ ಪರಮೇಶ್ವರನಾದ ಕೇಶವನೇ 
ಜಯ! ಗದೆ, ಶಂಖ, ಖಡ್ಗ, ಚಕ್ರಗಳನ್ನು ಧರಿಸಿದ ಸ್ವಾಮಿಯೇ ಜಯ! 
ಸೃಷ್ಟಿ ಸ್ಲಿತಿ ಲಯಗಳಿಗೆ ಕಾರಣನಾದ ಈಶ್ವರನು ನೀನೇ. ಪರಮಪದ 
ವೆಂದರೆ ನೀನಲ್ಲದೆ ಬೇರೆ ಇಲ್ಲ (31). ಓ ಪ್ರಭುವೆ, ನೀನೇ ಯಜ್ಞಪುರುಷ 
ನಾಗಿದ್ದೀಯೆ. ನಿನ್ನ ಪಾದಗಳೇ ನಾಲ್ಕು ವೇದಗಳು. ಕೋರೆದಾಡೆಯೇ 
ಯೂಪ. ಹಲ್ಲುಗಳೇ ಯಜ್ಞಗಳು. ಮುಖವೇ ಹೋಮಕುಂಡ. 


36 ಶ್ರೀವಿಷ್ಣುಪುರಾಣಮ್‌ 


ಪಾದೇಷು ವೇದಾಸ್ತವ ಯೂಪದಂಪ್ಪ- 
ದಂತೇಷು ಯಜ್ಞಾಶ್ಟಿತಯಶ್ಚ ವಕ್ತೇ 
ಹುತಾಶಜಿಹ್ಹೋಇಸಿ ತನೂರುಹಾಣಿ 
ದರ್ಭಾಃ ಪ್ರಭೋ ಯಜ್ಞಪುಮಾಂಸ್ಥೃಮೇವ॥ 32 


ವಿಲೋಚನೇ ರಾತ್ರಹನೀ ಮಹಾತ್ಮ- 
ನ್ನರ್ವಾಶ್ರಯಂ ಬ್ರಹ್ಮ ಪರಂ ಶಿರಸ್ತೇ। 
ಸೂಕ್ತಾನಶೇಷಾಣಿ ಸಟಾಕಲಾಪೋ 


ಘ್ರಾಣಂ ಸಮಸಾನಿ ಹವೀಂಷಿ ದೇವ ॥ 33 
ಸ್ರುಕ್‌ತುಂಡ ಸಾಮಸ್ವರಧೀರನಾದ 

ಪ್ರಾಗ್ದಂಶಕಾಯಾಖಲಸತ್ರಸಂಧೇ। 
ಪೂರ್ತೇಷ್ಟಧರ್ಮಶ್ರವಣೋವಏಂಸಿ ದೇವ 

ಸನಾತನಾತ್ಮನ್‌ ಭಗವಾನ್‌ ಪ್ರಸೀದ ॥ 34 


ನಾಲಿಗೆಯೇ ಅಗ್ನಿ. ರೋಮಗಳೇ ದರ್ಭೆಗಳು* (32). ಹೇ ಮಹಾತ್ಮ, 
ರಾತ್ರಿ ಹಗಲುಗಳು ನಿನ್ನ ಎರಡು ಕಣ್ಣುಗಳು. ಸರ್ವಾಧಾರವಾದ 
ಪರಬ್ರಹ್ಮವು ನಿನ್ನ ಶಿರಸ್ಸು. ಸಮಸ್ತ ಸೂಕ್ತಗಳೂ ನಿನ್ನ ಹೆಗಲಿನಲ್ಲಿರುವ 
ರೋಮಗುಚ್ಚ. ನಿನ್ನ ನಾಸಿಕವೇ ಸಮಸ್ತ ಆಹುತಿಗಳು (33). ನಿನ್ನ 
ಮೂತಿಯೇ ಸ್ರುಕ್‌ (ಹವಿಸ್ಸನ್ನು ಹಾಕುವ ಹುಟ್ಟು). ಧೀರನಾದವೇ 
ಸಾಮದ್ವನಿ. ಶರೀರವೇ ಯಜ್ಞಶಾಲೆಯ ಪೂರ್ವಕ್ಕಿರುವ ಯಜಮಾನ 
ಗೃಹ. ನಿನ್ನ ಶರೀರದ ಸಂದುಗಳೇ ನಾನಾ ಯಾಗಗಳು. ಕಿವಿಗಳೇ ಇಷ್ಟ, 
ಪೂರ್ತಗಳೆಂಬ ಧರ್ಮಕಾರ್ಯಗಳು. ಹೇ ದೇವ, ಸನಾತನ, ಭಗವನ್‌ 
ಪ್ರಸನ್ನನಾಗು (34). ಹೇ ಅಕ್ಬರ, ವಿಶ್ವಮೂರ್ತಿ, ಒಂದು ಹೆಜ್ಜೆಯಿಂದ 

* ಈ ಶ್ಲೋಕದಲ್ಲಿ “ಪಾದೇಷು ವೇದಾ'--ಎಂಬುದಕ್ಕೆ "ಪಾದಗಳಲ್ಲಿ ವೇದ 
ಗಳಿವೆ' ಎಂದು ಅರ್ಥ ಹೇಳಬೇಕಾಗುತ್ತದೆ. ಆದರೆ "ಯೂಪದಂಷ್ಟ' ಮುಂತಾದ 
ರೂಪಕಗಳಿಗೆ ಅನುಗುಣವಾಗಿ ಎಲ್ಲೆಡೆಯೂ ರೂಪಕ ಕ್ರಮದಿಂದಲೇ ಅರ್ಥವನ್ನು 


ಬರೆದಿದೆ. ಇಲ್ಲಿ “ವೇದಗಳೇ ಪಾದಗಳು, ಯೂಪವೇ ಕೋರೆದಾಡೆ' ಇತ್ಯಾದಿ 
ತಿರುವುಮುರುವಾಗಿಯೂ ಅರ್ಥ ಹೇಳಬಹುದು. 


ಅಧ್ಯಾಯ 4 ಪ್ರಥಮಾಂಶಃ 37 


ಪದಕ್ರಮಾಕ್ರಾಂತಭುವಂ ಭವಂತ- 
ಮಾದಿಸ್ಥಿತಂ ಚಾಕ್ಷರ ವಿಶ್ವಮೂರ್ತೆೇ। 
ವಿಶ್ವಸ್ಥ ವಿದ್ಮಃ ಪರಮೇಶ್ವರೋಪಸಿ 
ಪ್ರಸೀದ ನಾಥೋಪಸಿ ಪರಾವರಸ್ಮ॥ 35 


ದಂಷ್ಟ್ರಾಗ್ರವಿನಸ್ತಮಶೇಷಮೇತದ್‌- 
ಭೂಮಂಡಲಂ ನಾಥ ವಿಭಾವ್ಯ್ಮತೇ ತೇ। 

ವಿಗಾಹತಃ ಪದ್ಮವನಂ ವಿಲಗ್ನಂ 
ಸರೋಜಿನೀಪತ್ರಮಿವೋಢಪಂಕಮ್‌ ॥ 36 


ದ್ಯಾವಾಪೃಥಿವ್ಯೋರತುಲಪ್ರಭಾವ 
ಯದಂತರಂ ತದ್ದಪುಷಾ ತವೈವ 
ವ್ಯಾಪ್ತಂ ಜಗದ್‌ ವ್ಯಾಪಿಸಮರ್ಥದೀಪ್ಟೇ | 


ಹಿತಾಯ ವಿಶ್ವಸ್ಥ ವಿಭೋ ಭವ ತ್ವಮ್‌ ॥ 37 
ಪರಮಾರ್ಥಸ್ಪಮೇವೈಕೋ ನಾನ್ಕೋಪಸ್ತಿ ಜಗತಃ ಪತೇ! 
ತವೈಷ ಮಹಿಮಾ ಯೇನ ವ್ಯಾಪ್ತಮೇತಚ್ಚರಾಚರಮ್‌ ॥ 38 


ಭೂಮಿಯನ್ನು ವ್ಯಾಪಿಸಿದ ನಿನ್ನನ್ನು ವಿಶ್ವಕ್ಕೆ ಆದಿಕಾರಣನೆಂದೂ 
ಪರಮೇಶ್ವರನೆಂದೂ ತಿಳಿದಿದ್ದೇವೆ. ಚರಾಚರಗಳಿಗೆ ಸ್ವಾಮಿಯಾಗಿದ್ದೀಯೆ. 
ಪ್ರಸನ್ನನಾಗು (35). ನಿನ್ನ ಕೋರೆದಾಡೆಯಲ್ಲಿ ನೆಲೆಸಿರುವ ಈ ಸಮಸ್ತ 
ಭೂಮಂಡಲವೂ, ಕಮಲವನಕ್ಕೆ ನುಗ್ಗಿದಾಗ ನಿನ್ನ ದಾಡೆಗೆ ಅಂಟಿರುವ 
ಕೆಸರು ಹತ್ತಿದ ತಾವರೆ ಎಲೆಯಂತೆ ಕಾಣುತ್ತಿದೆ! (36). ಹೇ ಅಸಮಾನ 
ಮಹಿಮ, ಭೂಮ್ಯಾಕಾಶಗಳ ನಡುವೆ ಇರುವ ಸ್ಥಳವೆಲ್ಲ ನಿನ್ನ ದೇಹ 
ದಿಂದಲೇ ವ್ಯಾಪ್ತವಾಗಿದೆ. ವಿಶ್ವವನ್ನೇ ವ್ಯಾಪಿಸುವ ದೀಪ್ತಿಯುಳ್ಳವನು 
ನೀನು. ಹೇ ಸ್ವಾಮಿ, ವಿಶ್ವಕ್ಕೆ ಕಲ್ಯಾಣವನ್ನು ಮಾಡು (37). ಹೇ 
ಜಗದೀಶ್ವರ, ಪರಮಾರ್ಥವಸ್ತುವೆಂದರೆ ನೀನೊಬ್ಬನೇ, ಇನ್ನೊಬ್ಬನಿಲ್ಲ. ಈ 
ಚರಾಚರವನ್ನೆಲ್ಲ ವ್ಯಾಪಿಸಿಕೊಂಡಿರುವುದು ನಿನ್ನ ಮಹಿಮೆ. ಮೂರ್ತವಾಗಿ 
ಕಣ್ಣಿಗೆ ಕಾಣಿಸುತ್ತಿರುವುದೇನುಂಟೋ ಅದೆಲ್ಲವೂ ಜ್ಞಾನಾತ್ಮನಾದ ನಿನ್ನ 


38 ಶ್ರೀವಿಷ್ಣುಪುರಾಣಮ್‌ 
ಯದೇತದ್‌ ದೃಶ್ಯತೇ ಮೂರ್ತಮೇತಜ್ಞಾನಾತ್ಮನಸ್ತವ | 
ಭ್ರಾಂತಿಜ್ಞಾನೇನ ಪಶ್ಯಂತಿ ಜಗದ್ರೂಪಮಯೋಗಿನಃ॥ 39 


ಜ್ಞಾನಸ್ವರೂಪಮಖಲಂ ಜಗದೇತದಬುದ್ದಯಃ | 
ಅರ್ಥಸ್ವರೂಪಂ ಹಶ್ಶಂತೋ ಭ್ರಾಮ್ಮಂತೇ ಮೋಹಸಂಪ್ನವೇ॥ 40 


ಯೇ ತು ಜ್ಞಾನವಿದಃ ಶುದ್ಧಚೇತಸಸ್ತೇನಖಲಂ ಜಗತ್‌ | 
ಜ್ಞಾನಾತ್ಮಕಂ ಪ್ರಪಶ್ಮನ್ತಿ ತ್ವದ್ರೂಪಂ ಪರಮೇಶ್ವರ ॥ 41 


ಪ್ರಸೀದ ಸರ್ವ ಸರ್ವಾತ್ಮನ್‌ ವಾಸಾಯ ಜಗತಾಮಿಮಾಮ್‌!। 
ಉದ್ಧ್ಭರೋರ್ವೀಮಮೇಯಾತ್ಮಂಛನ್ನೋದೇಹೃ್ನಬ್ಬಲೋಚನ ॥ 42 


ಸತ್ತೋದ್ರಿಕ್ತೋ5ಸಿ ಭಗವನ್‌ ಗೋವಿಂದ ಪೃಥಿವೀಮಿಮಾಮ್‌!। 


ಸಮುದರ ಭವಾಯೇಶ ಶನ್ನೋ ದೇಹೃಬ್ಬಲೋಚನ॥ 43 
ಸರ್ಗಪ್ರವೃತ್ತಿರ್ಭವತೋ ಜಗತಾಮುಶಪಕಾರಿಣೇ। 
ಭವತ್ಸೇಷಾ ನಮಸ್ತೇಸ್ತು ಶನ್ನೋ ದೇಹ್ಯಬ್ಬರೋಚನ ॥ 44 


ರೂಪವೇ. ಯೋಗಿಗಳಲ್ಲದವರು ಭ್ರಾಂತಿಜ್ಞಾನದಿಂದ ಜಗತ್ತೆಂಬ ಬೇರೆ 
ವಸ್ತುವಿದೆಯೆಂದು ತಿಳಿದಿದ್ದಾರೆ (38-39). ಈ ಜಗತ್ತೆಲ್ಲವೂ ಜ್ಞಾನ 
ಸ್ವರೂಪವೇ. ಬುದ್ಧಿಹೀನರು ಇದನ್ನು ಜ್ಞಾನಗೋಚರವಾದ ವಸ್ತುವೆಂದು 
ತಿಳಿದು ಮೋಹದ ಜಂಜಾಟದಲ್ಲಿ ಅಲೆಯುತ್ತಿದ್ದಾರೆ. ಪರಮೇಶ್ವರ, 
ಯಾರು ಶುದ್ಧಚಿತ್ತರಾಗಿ ಪರಮಾರ್ಥ ಜ್ಞಾನವನ್ನು ಪಡೆದಿದ್ದಾರೋ ಅವರು 
ಈ ಜಗತ್ತನ್ನು ಜ್ಞಾವಾತಕವಾದ ನಿನ್ನ ರೂಪವೆಂದು ನಿಶ್ಚಯಿಸಿಕೊಂಡಿದ್ದಾರೆ 
(40-41). ಹೇ ಸರ್ವ, ಸರ್ವರ ಅಂತರಾತ್ಮ, ಕಮಲಲೋಚನ, ಜಗತ್ತಿನ 
ಚರಾಚರಗಳ ನಿವಾಸಕ್ಕಾಗಿ ಈ ಪೃಥಿವಿಯನ್ನು ಉದ್ಧರಿಸು, ಪ್ರಸನ್ನನಾಗು 
(42). ಹೇ ಭಗವನ್‌-ಗೋವಿಂದ, ಸತ್ತ್ವಗುಣದಿಂದ ಉದ್ರಿಕ್ಷನಾಗಿ 
ದ್ದೀಯೆ. ಜಗತ್ತಿನ ಉದ್ದವಕ್ಕಾಗಿ ಈ ಪೃಥ್ವಿಯನ್ನು ಮೇಲೆತ್ತು. ಹೇ 
ಪದ್ಮಲೋಚನ, ನಮಗೆ ಶಾಂತಿಯನ್ನು ನೀಡು (43). ನಿನ್ನ ಈ ಸೃಷ್ಟಿ 
ಪ್ರವೃತ್ತಿಯು ಜಗತ್ತಿಗೆ ಉಪಕಾರವಾಗಲಿ. ನಿನಗೆ ನಮಸ್ಕಾರ. ನಮಗೆ 
ಶಾಂತಿಯನ್ನು ನೀಡು” ಎಂದು ಸ್ತುತಿಸಿದರು (44). ಪರಾಶರರು 


ಅಧ್ಯಾಯ 4 ಪ್ರಥಮಾಂಶಃ 39 
ಶೀಪರಾಶರ ಉವಾಚ: 


ಏವಂ ಸಂಸ್ತೂಯಮಾನಸ್ತು ಪರಮಾತ್ಮಾ ಮಹೀಧರಃ। 
ಉಜ್ಜಹಾರ ಕ್ಲಿತಿಂ ಕ್ಷಿಪ್ರಂ ನಸ್ತವಾಂಶ್ಚ ಮಹಾಂಭಸಿ॥ 45 


ತಸ್ಕೋಪರಿ ಜಲೌಘಸ್ಮ ಮಹತೀ ನೌರಿವ ಸ್ಮಿತಾ! 
ವಿತತತ್ವಾತ್ತು ದೇಹಸ್ಕ ನ ಮಹೀ ಯಾತಿ ಸಂಪವಮ್‌॥ 46 


ತತಃ ಕ್ಲಿತಿಂ ಸಮಾಂ ಕೃತ್ವಾ ಪೃಥಿವ್ಮಾಂ ಸೋಂಚಿನೋದ್ದಿರೀನ್‌ | 
ಯಥಾವಿಭಾಗಂ ಭಗವಾನನಾದಿಃ ಪರಮೇಶ್ವರಃ ॥ 47 


ಪ್ರಾಕ್ಸರ್ಗದಗ್ಗಾನಖಲಾನ್‌ ಪರ್ವತಾನ್‌ ಪೃಥಿವೀತಲೇ। 
ಅಮೋಘಫೇನ ಪ್ರಭಾವೇಣ ಸಸರ್ಜಾಮೋಘವಾಂಧಛಿತಃ॥ 48 


ಭೂವಿಭಾಗಂ ತತಃ ಕೃತ್ವಾ ಸಪ್ಪದ್ಧೀಪಾನ್ಮಥಥಾತಥಮ್‌ | 
ಭೂರಾದ್ಕಾಂಶ್ಚತುರೋ ಲೋಕಾನ್ಪೂರ್ವವತ್ಸಮಕಲ್ಪಯತ್‌ ॥ 49 


ಹೇಳಿದರು: ಹೀಗೆ ಸ್ತುತಿಸಲ್ಪಡುತ್ತಿದ್ದ ಪರಮಾತ್ಮನು ಶೀಘ್ರವಾಗಿ ಪೃಥಿವಿ 
ಯನ್ನು ಎತ್ತಿತಂದು ಅಪಾರವಾದ ಜಲರಾಶಿಯ ಮೇಲೆ ಸ್ಥಾಪಿಸಿದನು 
(45). ಆ ಭೂಮಿಯು ಜಲರಾಶಿಯ ಮೇಲೆ ಮಹಾನೌಕೆಯಂತೆ ನಿಂತು 
ಕೊಂಡಿತು. ಅದರ ಆಕಾರವು ವಿಶಾಲವಾದ್ದರಿಂದ ನೀರಿನಲ್ಲಿ ಮುಳುಗು 
ತ್ತಿಲ್ಲ. ಅನಾದಿಯಾದ ಭಗವಾನ್‌ ಪರಮೇಶ್ವರನು ಭೂಮಿಯ ಮೇಲ್ಮೈ 
ಯನ್ನು ಸಮವಾಗಿ ಮಾಡಿ, ಅದರ ಮೇಲೆ ಪರ್ವತಗಳನ್ನು ವಿಭಾಗ 
ಪೂರ್ವಕವಾಗಿ ಸ್ಥಾಪಿಸಿದನು (46-47). ಪೂರ್ವಸೃಷ್ಟಿಯ ಕಡೆಯಲ್ಲಿ 
ನಾಶವಾಗಿದ್ದ ಪರ್ವತಗಳನ್ನು, ಸತ್ಯಸಂಕಲ್ಪನಾದ ಆತನು ತನ್ನ ಅಪಾರ 
ವಾದ ಮಹಿಮೆಯಿಂದ ಸೃಜಿಸಿದನು (48). ಹಿಂದೆ ಇದ್ದಂತೆ ಭೂಮಿಯನ್ನು 
ಸಪ್ತದ್ವೀಪಗಳಾಗಿ ವಿಂಗಡಿಸಿ, ಭೂಃ ಭುವಃ ಸುವಃ ಮಹಃ--ಎಂಬ ನಾಲ್ಕು 
ಲೋಕಗಳನ್ನು ಪೂರ್ವಕಲ್ಪದಂತೆ ನಿರ್ಮಿಸಿದನು (49). ಮತ್ತೆ ಆ ಹರಿಯು 
ರಜೋಗುಣದಿಂದ ಯುಕ್ತನಾಗಿ ಚತುರ್ಮುಖ ಬ್ರಹ್ಮನ ರೂಪವನ್ನು ಧರಿಸಿ 


40 ಶ್ರೀವಿಷ್ಣುಪುರಾಣಮ್‌ 


ಬ್ರಹ್ಮರೂಪಧರೋ ದೇವಸ್ತತೋsಸೌ ರಜಸಾವೃತಃ। 


ಚಕಾರ ಸೃಷ್ಟಿಂ ಭಗವಾಂಶ್ಚತುರ್ವಕ್ರಧರೋ ಹರಿಃ ॥ 50 
ನಿಮಿತ್ತಮಾತ್ರಮೇವಾಸೌ ಸೃಜ್ಮಾನಾಂ ಸರ್ಗಕರ್ಮಣಿ | 
ಪ್ರಧಾನಕಾರಣೀಭೂತಾ ಯತೋ ವೈ ಸೃಜ್ಠ್ಯಶಕ್ತಯಃ॥ 51 


ನಿಮಿತಮಾತ್ರಂ ಮುಕ್ತ್ತೈವಂ ನಾನೃತ್ಕಿಂಚಿದಹೇಕ್ಷತೇ। 


ಅವಲ 


ನೀಯತೇ ತಪತಾಂ ಶ್ರೇಷ್ಠ ಸ್ವಶಕ್ತ್ಯಾ ವಸ್ತು ವಸ್ತುತಾಮ್‌ ॥ 52 


ಇತಿ ಶ್ರೀವಿಷ್ಣುಪುರಾಣೇ ಪ್ರಥಮೇsಂಶೇ ಚತುರ್ಥೋಇ5ಧ್ಯಾಯಃ 


ಸೃಷ್ಟಿಕಾರ್ಯದಲ್ಲಿ ಪ್ರವೃತ್ತನಾದನು. ಬ್ರಹ್ಮನು ವಸ್ತುಗಳ ನಿರ್ಮಾಣ 
ಕಾರ್ಯದಲ್ಲಿ ನಿಮಿತ್ತಮಾತ್ರನು. ವಸ್ತುಗಳಲ್ಲಿರುವ ವಿಭಿನ್ನ ಶಕ್ತಿಗಳೇ 
ಅವುಗಳ ಸೃಷ್ಟಿಕಾರ್ಯದಲ್ಲಿ ಮುಖ್ಯ ಕಾರಣಗಳು* (50-51). ಹೇ ತಪಸ್ವಿ 
ಮೈತ್ರೇಯ, ಪದಾರ್ಥವು ನಿಮಿತ್ತಕಾರಣನಾದ ಈಶ್ವರನನ್ನು ಬಿಟ್ಟು, 
ಉಳಿದ ಯಾವ ಕಾರಣವನ್ನೂ ಬಯಸುವುದಿಲ್ಲ. ಅದು ತನ್ನ ಶಕ್ತಿ 
ಯಿಂದಲೇ ಅಭಿವ್ಯಕ್ತವಾಗಿ ವಸ್ತುರೂಪವನ್ನು ಪಡೆಯುತ್ತದೆ (52). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಪ್ರಥಮಾಂಶದಲ್ಲಿ 
ನಾಲ್ಕನೆಯ ಅಧ್ಯಾಯ ಮುಗಿಯಿತು. 


% 


* ಭಗವಂತನ ಇಚ್ಛಾಮಾತ್ರದಿಂದ ಪದಾರ್ಥಶಕ್ತಿಗಳು ಉದ್ದುದ್ದವಾಗಿ ವಸ್ತು 
ವಿಕಾಸಕ್ಕೆ ಕಾರಣಗಳಾಗುತ್ತವೆ. 


ಪಂಚಮೋsಧ್ಯ್ಮಾಯಃ 


ಶ್ರೀ ಮೈತ್ರೇಯ ಉವಾಚ: 
ಯಥಾ ಸಸರ್ಜ ದೇವೋsಸೌ ದೇವರ್ಷಿಪಿತೃದಾನವಾನ್‌ | 


ಮನುಷೃತಿರ್ಯಗ್ಹಕ್ಷಾದೀನ್‌ ಭೂವ್ಯೋಮಸಲಿಲೌಕಸಃ ॥ 1 
ಯದ್‌ಗುಣಂ ಯತ್ಸಭಾವಂ ಚ ಯದ್ರೂಪಂ ಚ ಜಗದ್‌ದ್ದಿಜ | 
ಸರ್ಗಾದೌ ಸೃಷ್ಟವಾನ್ಹ)ಹ್ಮಾ ತನ್ಮಮಾಚಕ್ಷ್ವ ಕೃತ್ನಶಃ॥ 2 


ಶ್ರೀ ಪರಾಶರ ಉವಾಚ: 


ಮೈತ್ರೇಯ ಕಥಯಾಮ್ಮೇತತ್‌ ಶೃಣುಷ್ಣ ಸುಸಮಾಹಿತಃ | 
ಯಥಾ ಸಸರ್ಜ ದೇವೋತಸೌ ದೇವಾದೀನಖಲಾನ್ನಿಭುಃ ॥ 3 


ಅಧ್ಯಾಯ 5 
ದೇವಮನುಷ್ಮಾದಿಗಳೆ ಸೃಷ್ಟಿ 


ಮೈತ್ರೇಯರು ಹೀಗೆಂದರು: “ಹೇ ದ್ವಿಜೋತ್ತಮ, ಸರ್ಗಾದಿಯಲ್ಲಿ 
ಬ್ರಹ್ಮದೇವನು ಭೂಮ್ಮಾಕಾಶ ಜಲಗಳಲ್ಲಿ ವಾಸಮಾಡುವ ದೇವ, ಖಷಿ, 
ಪಿತೃ, ದಾನವ ಗಣಗಳನ್ನು, ಮನುಷ್ಯ, ತಿರ್ಯಗ್ಗಂತು, ವೃಕ್ಷ-- 
ಮೊದಲಾದವನ್ನು ಹೇಗೆ ಸೃಜಿಸಿದನು? ಜಗತ್ತಿನ ಗುಣ ಸ್ವಭಾವ ಸ್ವರೂಪ 
ಗಳೇನು?* ಇದೆಲ್ಲವನ್ನೂ ಪೂರ್ತಿಯಾಗಿ ನನಗೆ ತಿಳಿಸಿರಿ” (1-2). 
ಪರಾಶರ ಮುನಿಗಳು ಹೇಳಿದರು: ಮೈತ್ರೇಯ, ಆ ಪ್ರಭುವಾದ ಬ್ರಹ್ಮನು 
ದೇವಾದಿಗಳೆಲ್ಲರನ್ನೂ ಹೇಗೆ ಸೃಷ್ಟಿಸಿದನೆಂಬುದೆಲ್ಲವನ್ನೂ ಹೇಳುವೆನು. 
ಸಾವಧಾನವಾಗಿ ಕೇಳು (3). ಹಿಂದಿನ ಕಲ್ಪಾದಿಯಲ್ಲಿ ಹೇಗೋ ಹಾಗೆ 

* ಗುಣ--ಸತ್ವ, ರಜಸ್ಸು, ತಮಸ್ಸು; ಸ್ವಭಾವ ಈ ಮೂರು ಗುಣಗಳ 
ಕಾರ್ಯ; ಸ್ವರೂಪ--ದ್ವಿಪಾದ, ಚತುಷ್ಪಾದ ಮುಂತಾದ ಆಕೃತಿ. 


42 ಶ್ರೀವಿಷ್ಣುಪುರಾಣಮ್‌ 


ಸೃಷ್ಟಿಂ ಚಿಂತಯತಸ್ಪಸ್ಕ ಕಲ್ಪಾದಿಷು ಯಥಾ ಪುರಾ! 
ಅಬುದ್ಧಿಪೂರ್ವಕಃ ಸರ್ಗಃ ಪ್ರಾದುರ್ಭೂತಸ್ತಮೋಮಯಃ ॥ 4 


ತಮೋ ಮೋಹೋ ಮಹಾಮೋಹಸ್ತಾಮಿಸ್ರೋ ಹ್ಮಂಧಸಂಜ್ಞಿತಃ | 
ಅವಿದ್ಕಾ ಪಂಚಪರ್ವೈಷಾ ಪ್ರಾದುರ್ಭೂತಾ ಮಹಾತ್ಮನಃ 5 


ಪಂಚಧಾವಸ್ಥಿತಃ ಸರ್ಗೋ ಧ್ಯಾಯತೋsಪ್ರತಿಬೋಧವಾನ್‌ | 
ಬಹಿರಂತೋಐಪುಕಾಶಶ್ಚ ಸಂವೃತಾತ್ಮಾ ನಗಾತ್ಮಕಃ ॥ 6 


ಮುಖ್ಯಾ ನಗಾ ಯತಃ ಪ್ರೋಕ್ತಾ ಮುಖ್ಯಸರ್ಗಸ್ತತಸ್ಥಯಮ್‌ ॥ 7 
ತಂ ದೃಷ್ಟ್ವಾ ಸಾಧಕಂ ಸರ್ಗಮಮನ್ಯದಪರಂ ಪುನಃ॥ 8 


ಬ್ರಹ್ಮನು ಸೃಷ್ಟಿ ಮಾಡಬೇಕೆಂದು ಆಲೋಚಿಸುತ್ತಿದ್ದಾಗ, ಇದ್ದಕ್ಕಿದ್ದಂತೆ 
ಅಜ್ಞಾನಪೂರ್ವಕವಾದ ಒಂದು ತಪೋಮೂರ್ತಿಯ ಸೃಷ್ಟಿಯಾಯಿತು! 
(4). ಆ ಮಹಾತನಿಂದ ಆವಿರ್ಭವಿಸಿದ ತಪೋಮೂರ್ತಿಯಾದರೋ 
ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ--ಎಂದು 
ಐದು ಪ್ರಕಾರವಾದ" ಅವಿದ್ಯೆ (5). ಧ್ಯಾನಿಸುತ್ತಿದ್ದ ಬ್ರಹ್ಮನಿಂದ ಬುದ್ಧಿರ 
ಹಿತವಾದ ಐದು ಪ್ರಕಾರದ ಸೃಷ್ಟಿಯಾಯಿತು. ಇದು ಹೊರಗೂ ಒಳಗೂ 
ಪ್ರಕಾಶವಿಲ್ಲದ್ದು. (ಗತಿಶೂನ್ಯವಾದ್ದರಿಂದ) ನಗ ಎನಿಸಿತು. ಮೊದಲು 
ಉದ್ಭವಿಸಿದ್ದರಿಂದ ಈ ನಗಗಳು ಮುಖ್ಯವೆನಿಸಿ ಈ ಸೃಷ್ಟಿಯು ಮುಖ್ಯಸರ್ಗ 
ಎನ್ನಿಸಿತು (6-7). ಅದು ಕಾರ್ಯಸಾಧಕವಲ್ಲವಾದ್ದರಿಂದ ಬ್ರಹ್ಮಮ 
ಇನ್ನೊಂದು ಸೃಷ್ಟಿಯನ್ನು ಉದ್ದೇಶಿಸಿದನು. ಅವನು ಹಾಗೆಯೇ ಧ್ಯಾನಿಸು 
ತ್ತಿರಲಾಗಿ ತಿರ್ಯಗ್ಗಾಮಿಗಳ ಸೃಷ್ಟಿಯಾಯಿತು. ತಿರ್ಯಕ್‌ (ಗಾಳಿಯಂತೆ 


* ಸಾಂಖ್ಯಮತದ ಪ್ರಕಾರ ಇವು ಅವಿದ್ಯಾ, ಅಸ್ಮಿತಾ, ರಾಗ, ದ್ವೇಷ, 
ಅಭಿನಿವೇಶ--ಎಂಬ ಪಂಚಕ್ಷೇಶಗಳಾಗಬಹುದು. ಆದರೆ ಇಲ್ಲಿ ವೃಕ್ಷ, ಗುಲ್ಮ, ಲತಾ, 
ವೀರುತ್‌, ತೃಣ--ಎಂಬ ಜ್ಞಾನರಹಿತ ಪಂಚವಸ್ತುಗಳಾಗಿರಬಹುದೆಂದು 
ತೋರುತ್ತದೆ. 


ಅಧ್ಯಾಯ 5 ಪ್ರಥಮಾಂಶಃ 43 


ತಸ್ಕಾಭಿಧ್ಯಾಯತಃ ಸರ್ಗಸಿರ್ಯಕ್‌ಸ್ರೋತಾಭ್ಯವರ್ತತ | 
ಯಸ್ಮಾತ್ರಿರ್ಯಕ್‌ಪವೃತ್ತಿಸ್ಸ ತಿರ್ಯಕ್‌ ಸ್ರೋತಾಸ್ತತಃ ಸ್ಮ್ಕೃತಃ॥ ೨9 


ಪಶ್ಚಾದಯಾಸ್ತೇ ವಿಖ್ಯಾತಾಸ್ತಮಃಪ್ರಾಯಾ ಹವೇದಿನಃ। 


ಉತ್ಸಥಗ್ರಾಹಿಣಶ್ಚೈವ ತೇ5ಜ್ಞಾನೇ ಜ್ಞಾನಮಾನಿನಃ ॥ 10 
ಅಹಂಕೃತಾ ಅಹಮ್ಮಾನಾ ಅಷ್ಟಾವಿಂಶದ್ದಧಾತ್ಮಕಾಃ | 
ಅಂತಃಪ್ರಕಾಶಾಸ್ತೇ ಸರ್ವೇ ಆವೃತಾಶ್ಚ ಪರಸ್ಪರಮ್‌ ॥ 11 


ತಮಹಪ್ಯ್ಮಸಾಧಕಂ ಮತ್ತಾ ಧ್ಮಾಯತೋಇನಸ್ತತೋಇಂಭವತ್‌। 
ಊರ್ಧ್ವಸ್ರೋತಾಸ್ತೃತೀಯಸ್ತು ಸಾತ್ತಿಕೋರ್ಧ್ವ್ವಮವರ್ತತ॥ 12 


ತೇ ಸುಖಪ್ರೀತಿಬಹುಲಾ ಬಹಿರಂತಸ್ತನಾವೃತಾಃ | 
ಪ್ರಕಾಶಾ ಬಹಿರಂತಶ್ಚ ಊರ್ಧ್ವಸ್ರೋತೋದ್ಧವಾಃ ಸ್ಮೃತಾಃ ॥ 13 


ಅಡ್ಡಲಾಗಿ) ಸಂಚಾರವಿದ್ದುದರಿಂದ ಅದು ತಿರ್ಯಗ್ಗಾಮಿಯೆನಿಸುತ್ತದೆ 
(8-9). ಪಶು, ಪಕ್ಷಿಮೊದಲಾದವು ಈ ಗುಂಪಿಗೆ ಸೇರುತ್ತವೆ. ಇವು 
ತಮೋಮಯವಾಗಿದ್ದು ವಿವೇಕಜ್ಞಾನವಿಲ್ಲದವುಗಳಾಗಿವೆ. ಅನುಚಿತ 
ಮಾರ್ಗದಲ್ಲಿ ಹೋಗುತ್ತ ವಿಪರೀತಜ್ಞಾನವನ್ನೇ ಸರಿಯಾದ ಜ್ಞಾನವೆಂದು 
ಕೊಂಡಿವೆ (10). ಇವು "ನಾನು' ಎಂಬ ಅಹಂಕಾರವುಳ್ಳವು. "ನಾನು ಹೆಚ್ಚು' 
ಎಂಬ ಅಹಂಮಾನವುಳ್ಳವು. ಇವು ಇಪ್ಪತ್ತೆಂಟು 'ವದ'*ಗಳಿಗೆ ಒಳ 
ಗಾದವು. ಇವು ಆಂತರಿಕವಾದ ಸುಖದುಃಖಗಳನ್ನು ಬಲ್ಲವು. (ಇನ್ನೊಂದು 
ವರ್ಗದೊಡನೆ ಸೇರದೆ) ತಮ್ಮ ತಮಲ್ಲಿ ಸೇರಿಕೊಂಡಿರತಕ್ಕವು (11). 
ಅದೂ ಸಾಧಕವಲ್ಲವೆಂದು ಬಗೆದು ಮತ್ತೆ ಬ್ರಹನು ಧ್ಯಾನಿಸುತ್ತಿರುವಾಗ 
ಊರ್ದ್ವಗಾಮಿಗಳ ಮತ್ತೊಂದು ಸೃಷ್ಟಿಯಾಯಿತು. ಆದು ಸಾತ್ವಿಕವಾಗಿದ್ದು 
ಊರ್ಧ್ವಲೋಕದಲ್ಲಿ ನೆಲೆಸಿರುವಂತಹದು (12). ಈ ಸೃಷ್ಟಿಯ ಜನರು 
ಸುಖ ಪ್ರೇಮಗಳನ್ನೇ ವಿಶೇಷವಾಗಿ ಬಯಸತಕ್ಕವರು ಮತ್ತು ಒಳಗೂ 
ಹೊರಗೂ ಒಂಟಿಯಾಗಿರತಕ್ಕವರು. ಇವರಿಗೆ ಬಾಹ್ಯ ಮತ್ತು ಆಂತರಿಕ 


* ಇವುಗಳ ವಿವರಣೆಗೆ ಅನುಬಂಧವನ್ನು ನೋಡಿ--2. 


44 ಶ್ರೀವಿಷ್ಣುಪುರಾಣಮ್‌ 


ತುಷ್ಟಾತ್ಮನಸ್ಪತೀಯಸ್ತು ದೇವಸರ್ಗಸ್ತು ಸ ಸ್ಮೃತಃ! 
ತಸ್ಮಿನ್ಸರ್ಗೇನಭವತ್ಟೀತಿರ್ನಿಷ್ಟನ್ನೇ ಬ್ರಹ್ಮಣಸ್ಪದಾ ॥ 14 


ತತೋತನ್ಮ್ನಂ ಸ ತದಾ ದಧೌ ಸಾಧಕಂ ಸರ್ಗಮುತ್ತಮಮ್‌! 
ಅಸಾಧಕಾಂಸ್ತು ತಾಂ ಜ್ಞಾತ್ಚಾ ಮುಖ್ಯಸರ್ಗಾದಿಸಂಭವಾನ್‌॥ 15 


ತಥಾಭಿಧ್ಯಾಯತಸ್ಪಸ್ಮ್ಥ ಸತ್ಕಾಭಿಧ್ಯಾಯಿನಸ್ಪತಃ। 


ಪ್ರಾದುರ್ಬಭೂವ ಚಾವ್ಯಕ್ತಾದರ್ವಾಕ್ಟೋತಾಸ್ತು ಸಾಧಕಃ ॥ 16 
ಯಸ್ಮಾದರ್ವಾಗ್ಹವರ್ತಂತ ತತೋತರ್ವಾಕ್ಟೋತಸಸ್ತು ತೇ! 
ತೇ ಚ ಪ್ರಕಾಶಬಹುಲಾಸ್ತಮೋದಿಕ್ತಾ ರಜೋವಧಿಕಾಃ॥ 17 
ತಸ್ಮಾತ್ತೇ ದುಃಖಬಹುಲಾ ಭೂಯೋಭೂಯಪಶ್ಚ ಕಾರಿಣಃ | 
ಪ್ರಕಾಶಾ ಬಹಿರಂತಶ್ಚ ಮನುಷ್ಯಾಃ ಸಾಧಕಾಸ್ತು ತೇ॥ 18 


ವಾದ ದೃಷ್ಟಿಯೂ ಜ್ಞಾನವೂ ಉಂಟು. ಈ ಸೃಷ್ಟಿಯೇ ಮೂರನೆಯ 
ದೇವಸರ್ಗ. ಇದರಿಂದ ಬ್ರಹ್ಮದೇವನಿಗೆ ಸಂತೋಷವಾಯಿತು (13-14). 
ಆದರೂ ಸಹ ಈ ಮುಖ್ಯಸರ್ಗಾದಿಗಳಲ್ಲಿ ಹುಟ್ಟಿದವರು ತನ್ನ ಉದ್ದೇಶ 
ಸಿದ್ದಿಗೆ ಸಾಧಕರಲ್ಲವೆಂದು ಬಗೆದು, ಬ್ರಹ್ಮನು ಉತ್ತಮವಾದ ಇನ್ನೊಂದು 
ಸೃಷ್ಟಿಯನ್ನು ಮಾಡಬೇಕೆಂದು ಧ್ಯಾನಸ್ಹನಾದನು (15). ಸತ್ಯಸಂಕಲ್ಪನಾಗಿ 
ಹಾಗೆ ಧ್ಯಾನಮಾಡುತ್ತಿರುವಾಗ ಕಾರ್ಯಸಾಧಕವಾದ ಅರ್ವಾಕ್‌ಸ್ರೋತದ 
ಸೃಷ್ಟಿಯು ಅವ್ಯಕ್ತದಿಂದ (ಪ್ರಧಾನದಿಂದ) ಪ್ರಾದುರ್ಭವಿಸಿತು (16). ಈ 
ಸೃಷ್ಟಿಯಲ್ಲಾದ ಮನುಷ್ಯರು (ಅರ್ವಾಕ್‌ ಇ) ಕೆಳಗೆ (ಭೂಮಿಯಲ್ಲಿ) 
ಸಂಚರಿಸುವುದರಿಂದ ಇವರಿಗೆ ಅರ್ವಾಕ್‌ ಸ್ರೋತರೆಂದು ಹೆಸರು. 
ಇವರಲ್ಲಿ ಸತ್ತ್ವ, ರಜಸ್ಸು, ತಮಸ್ಸು--ಈ ಮೂರು ಗುಣಗಳೂ ಅಧಿಕ 
ವಾಗಿವೆ (17). ಇವರಿಗೆ ದುಃಖವು ಅಧಿಕ. ಇವರು ಅತ್ಯಂತ ಕ್ರಿಯಾ 
ಶೀಲರು. ಬಾಹ್ಯ ಮತ್ತು ಆಂತರಿಕವಾದ ಜ್ಞಾನವುಂಟು. ಆದ್ದರಿಂದ ಇವರು 
ಕಾರ್ಯಸಾಧಕರು. ಇವರೇ ಮನುಷ್ಯರು (18). ಹೇ ಮುನಿಸತ್ತಮ-- 
ಹೀಗೆ ಇಲ್ಲಿ (ಬ್ರಹ್ಮನಿಂದ ಮುಂದೆ ನಿರ್ಮಿತಗಳಾದ) ಆರು ಸೃಷ್ಟಿಗಳನ್ನು 


ಅಧ್ಯಾಯ 5 ಪ್ರಥಮಾಂಶಃ 45 


ಇತ್ಮೇತೇ ಕಥಿತಾಃ ಸರ್ಗಾಃ ಹಡತ್ರ ಮುನಿಸತ್ತಮ। 
ಪ್ರಥಮೋ ಮಹತಃ ಸರ್ಗೊೋ ವಿಜ್ಞೇಯೋ ಬ್ರಹ್ಮಣಸ್ತು ಸಃ॥ 19 


ತನ್ಮಾತ್ರಾಣಾಂ ದ್ವಿತೀಯಶ್ಚ ಭೂತಸರ್ಗೋ ಹಿ ಸ ಸ್ಮೃತಃ। 
ವೈಕಾರಿಕಸ್ತೃತೀಯಸ್ತು ಸರ್ಗ ಐಂದ್ರಿಯಕಃ ಸ್ಮೃತಃ॥ 20 


ಇತ್ಯೇಷ ಪ್ರಾಕೃತಃ ಸರ್ಗಃ ಸಂಭೂತೋ ಬುದ್ಧಿಪೂರ್ವಕಃ। 
ಮುಖ್ಯಸರ್ಗಶ್ನತುರ್ಥಸ್ತು ಮುಖ್ಯಾ ವೈ ಸ್ಥಾವರಾಃ ಸ್ಮೃತಾಃ ॥ 21 


ತಿರ್ಯಕ್ಟೋತಾಸ್ತು ಯಃ ಪ್ರೋಕ್ತಸ್ಪೈರ್ಯಗ್ಕೋನ್ಯಃ ಸ ಉಚ್ಛತೇ! 
ತದೂರ್ಧ್ವಸ್ರೋತಸಾಂ ಷಷ್ನೋ ದೇವಸರ್ಗಸ್ತು ಸಂಸ್ಕೃತಃ॥ 22 


ಹೇಳಲಾಯಿತು. ಮೊದಲನೆಯದು ಮಹತ್ತಿನ ಸೃಷ್ಟಿ. ಇದೇ ಬ್ರಹ್ಮನ ಸೃಷ್ಟಿ 
ಯೆಂದು ತಿಳಿಯತಕ್ಕದ್ದು* (19). (ಅಹಂಕಾರವೂ ಸೇರಿ) ಪಂಚತನಾತ್ರೆಗಳ 
ಸರ್ಗ (ಸೃಷ್ಟಿ) ಎರಡನೆಯದು. ಅದಕ್ಕೆ ಭೂತಸರ್ಗವೆಂದು ಹೆಸರು. 
ಮೂರನೆಯದು ವೈಕಾರಿಕ. (ಇಂದ್ರಿಯಗೋಚರಗಳಾದ ಪಂಚಭೂತ 
ಗಳನ್ನೂ ಇಂದ್ರಿಯಗಳನ್ನೂ ಒಳಗೊಂಡಿರುವುದರಿಂದ) ಇದು ಐಂದ್ರಿಯಿಕ 
ಎನ್ನಲ್ಪಡುತ್ತದೆ (20). ಈ ರೀತಿಯಲ್ಲಿ ಬುದ್ಧಿ ಮಹತ್‌) ಪೂರ್ವಕವಾದ 
ಪ್ರಾಕೃತಸರ್ಗವು ನಿರ್ಮಿತವಾಯಿತು. ನಾಲ್ಕನೆಯದು ಮುಖ್ಯಸರ್ಗ. 
ಏಕೆಂದರೆ ಸ್ಥಾವರಗಳು ಮುಖ್ಯವೆಂದು ಗಣಿತವಾಗಿವೆ. ತಿರ್ಯಗ್ಗಾಮಿಗಳ 
ಸೃಷ್ಟಿಯೆಂದು ಯಾವುದನ್ನು ಹೇಳಿದೆನೋ ಅದಕ್ಕೆ ತೈರ್ಯಗ್ಯೋನ್ಯ ಎಂದು 
ಹೆಸರು. (ಇದು ಐದನೆಯದು). ಊರ್ದ್ಧ್ವಸ್ರೋತರ ಸರ್ಗ ಆರನೆಯದು. 
ಅದು ದೇವಸರ್ಗ ಎನಿಸಿದೆ. ಅರ್ವಾಕ್‌ಸ್ರೋತರಾದ ಮನುಷ್ಯರ ಸರ್ಗ 


* ಮಹತ್ತತ್ತ್ವಕ್ಕೆ ಬುದ್ದಿಯೆಂದೂ ಬ್ರಹನೆಂದೂ ಹೆಸರಿದೆ. ಇದನ್ನೇ ಸೃಷ್ಟಿಕರ್ತ 
ನಾದ ಬ್ರಹ್ಮನೆಂದು ವ್ಯವಹರಿಸಿದ್ದು ಪುರಾಣಗಳಲ್ಲಿ ಕಂಡುಬರುತ್ತದೆ. ಇವನನ್ನು ಬಿಟ್ಟು 
ಇವನಿಂದಾದ (ಮಹತ್ತಿನಿಂದಾದ) ಮುಂದಿನ ಸೃಷ್ಟಿಗಳನ್ನು ಎಣಿಸಿದಾಗ ಮನುಷ್ಯಸೃಷ್ಟಿ 
ಆರನೆಯದಾಗುತ್ತದೆ. ಕೆಲವರು ಐಂದ್ರಿಯಿಕ ಮತ್ತು ದೇವಸರ್ಗಗಳನ್ನು ಒಂದೆಂದು 


ಗಣಿಸಿ "ಆರು' ಸಂಖ್ಯೆಯನ್ನು ಸರಿಪಡಿಸುತ್ತಾರೆ. ಇದು ಮೂಲಕ್ಕೆ ಹೊಂದುವುದಿಲ್ಲ. 


46 ಶ್ರೀವಿಷ್ಣುಪುರಾಣಮ್‌ 
ತತೋತರ್ವಾಕ್ಟೋತಸಾಂ ಸರ್ಗಃ ಸಪ್ತಮಃ ಸ ತು ಮಾನುಷಃ॥ 23 


ಅಷ್ಟಮೋತನುಗ್ರಹಃ ಸರ್ಗಃ ಸಾತ್ತ್ವಿಕಸ್ತಾಮಸಶ್ಚ ಸಃ! 
ಪಂಚೈತೇ ವೈಕೃತಾಃ ಸರ್ಗಾಃ ಪ್ರಾಕೃತಾಸ್ತು ತ್ರಯಃ ಸ್ಮೃತಾ॥ 24 


ಪ್ರಾಕೃತೋ ವೈಕೃತಶ್ಚೈವ ಕೌಮಾರೋ ನವಮಃ ಸ್ಮೃತಃ। 
ಇತ್ಯೇತೇ ವೈ ಸಮಾಖ್ಯಾತಾ ನವ ಸರ್ಗಾಃ ಪುಜಾಪತೆಃ॥! 25 


ಪ್ರಾಕೃತಾ ವೈಕೃತಾಶ್ಚೈವ ಜಗತೋ ಮೂಲಹೇತವಃ। 
ಸೃಜತೋ ಜಗದೀಶಸ್ಮ ಕಿಮನ್ನಚ್ಛೋತುಮಿಚ್ಛಸಿ ॥ 26 


ಶ್ರೀ ಮೈತ್ರೇಯ ಉವಾಚ: 


ಸಂಕ್ಷೇಪಾತಥಿತಃ ಸರ್ಗೋ ಜೀವಾದೀನಾಂ ಮುನೇ ತ್ವ್ಚಯಾ। 
ಎಸ್ತರಾಚ್ಛ್ಯೋತುಮಿಚ್ಛಾಮಿ ತ್ವತ್ತೋ ಮುನಿವರೋತ್ತಮ॥ 27 


ಏಳನೆಯದು. ಇದು ಮಾನುಷ ಸರ್ಗ (21-23). ಎಂಟನೆಯದು 
ಅನುಗ್ರಹ ಸರ್ಗ. ಇದು ಸಾತ್ತ್ವಿಕವೂ ತಾಮಸವೂ ಆಗಿದೆ. ಇವುಗಳಲ್ಲಿ 
ಕಡೆಯ ಐದು ವೈಕೃತಗಳು. ಮೊದಲನೆಯ ಮೂರು ಪ್ರಾಕೃತಗಳು (24). 
ಒಂಬತ್ತನೆಯದು ಕೌಮಾರ ಸರ್ಗ.* ಇದು ಪ್ರಾಕೃತವೂ ಹೌದು; 
ವೈಕೃತವೂ ಹೌದು. ಈ ಪ್ರಕಾರದಲ್ಲಿ ಭಗವಂತನ ಒಂಬತ್ತು ಸೃಷ್ಟಿಗಳನ್ನು 
ಹೇಳಿದ್ದಾಯಿತು (25). ಸೃಜಿಸಲು ಉದ್ದೇಶಿಸಿದ ಜಗದೀಶ್ವರನ ಈ ಎಲ್ಲ 
ಪ್ರಾಕೃತ ವೈಕೃತಸರ್ಗಗಳೂ ಜಗತ್ತಿ ಮೂಲಕಾರಣಗಳು. ಮೈತ್ರೇಯ, 
ಇನ್ನೇನು ಕೇಳಲು ಬಯಸುತ್ತೀಯೆ? (26) ಮೈತ್ರೇಯರು “ಮುನಿಗಳೆ, 
ದೇವಾದಿಗಳ ಸರ್ಗವನ್ನು ಸಂಕ್ಷೇಪವಾಗಿ ಹೇಳಿದಿರಿ. ಅದನ್ನು ಇನ್ನೂ 
ವಿಸ್ತಾರವಾಗಿ ಕೇಳಲಪೇಕ್ಷಿಸುತ್ತೇನೆ'' ಎಂದರು. ಆಗ ಪರಾಶರ ಮುನಿಗಳು 
ಹೇಳಿದರು: ಆ ಪ್ರಜೆಗಳು ಹಿಂದೆ ಮಾಡಿದ ಪುಣ್ಯಪಾಪಗಳೆಂಬ 
ಕರ್ಮಗಳಿಂದ ಸಂಯುಕ್ತರಾಗಿದ್ದರು. ಅವುಗಳ ಸಂಸ್ಕಾರದಿಂದ ಅವರಿಗೆ 


* ಅನುಗ್ರಹ, ಕೌಮಾರಸರ್ಗಗಳ ವಿವರಣೆಗೆ ಅನುಬಂಧವನ್ನು ನೋಡಿ-- 3. 


ಅಧ್ಯಾಯ 5 ಪ್ರಥಮಾಂಶಃ 41 
ಶೀಪರಾಶರ ಉವಾಚ: 


ಕರ್ಮಭಿರ್ಭಾವಿತಾಃ ಪೂರ್ಮೈಃ ಕುಶಲಾಕುಶಲೈಸ್ತು ತಾಃ। 
ಖ್ಯಾತ್ಕಾ ತಯಾ ಹನಿರ್ಮುಕ್ತಾಃ ಸಂಹಾರೇ ಹ್ಯುಹಸಂಹೃತಾಃ ॥ 28 


ಸ್ಥಾವರಾಂತಾಃ ಸುರಾದ್ಮಾಸ್ತು ಪ್ರಜಾ ಬ್ರಹ್ಮಂಶ್ಚತುರ್ವಿಧಾಃ। 


ಬ್ರಹ್ಮಣಃ ಕುರ್ವತಃ ಸೃಷ್ಟಿಂ ಜಜ್ಞಿರೇ ಮನಸಾಸ್ತು ತಾಃ॥ 29 
ತತೋ ದೇವಾಸುರಪಿತ್ತನ್ನನುಷ್ಕಾಂಶ್ಚ ಚತುಷ್ಟಯಮ್‌ | 
ಸಿಸೃಕ್ಸುರಂಭಾಂಸ್ಕೇತಾನಿ ಸ್ವಮಾತ್ಮಾನಮಯೂಯುಜತ್‌ ॥ 30 
ಯುಕ್ತಾತ್ಮನಸ್ತಮೋಮಾತ್ರಾ ಹುುದ್ರಿಕ್ಟಾಭೂತ್ಬಜಾಪತೇಃ | 
ಸಿಸಕ್ಸೋರ್ಜಫನಾತ್ಪೂರ್ವಮಸುರಾ ಜಜ್ಜಿರೇ ತತಃ॥ 31 


ಬಿಡುಗಡೆಯಾಗಿರಲಿಲ್ಲ. ಪ್ರಳಯಕಾಲದಲ್ಲಿ ಆ ಸಂಸ್ಕಾರಗಳೊಂದಿಗೇ 
ವೀಲೀನರಾಗಿದ್ದರು, ಅಷ್ಟೆ (27-28). ಮೈತ್ರೇಯ, ದೇವತೆಗಳಿಂದ 
ಹಿಡಿದು ಸ್ಥಾವರಗಳವರೆಗೆ ಇರುವ ಪ್ರಜಾವರ್ಗವು ನಾಲ್ಕು ವಿಧ.* 
ಸೃಷ್ಟಿಕಾರ್ಯದಲ್ಲಿ ಪ್ರವೃತ್ತನಾದ ಬ್ರಹ್ಮನ ಮನಸಿನಿಂದ ಈ ಪ್ರಜಾವರ್ಗವು 
ಜನಿಸಿತು (29). ದೇವ, ಅಸುರ, ಪಿತೃ, ಮನುಷ್ಯ ಎಂಬ ಚತುಷ್ಟಯ 
ವನ್ನೂ ಮತ್ತು ಜಲವನ್ನೂ ಸೃಜಿಸಬೇಕೆಂದು ತನ್ನ ದೇಹವನ್ನೇ 
ಉಪಯೋಗಿಸಿದನು. ಧ್ಯಾನಸ್ಮನಾದ ಬ್ರಹ್ಮನ ದೇಹದಿಂದ ತಮೋಗುಣವು 
ಉದ್ರಿಕವಾಯಿತು. ಆಗ ಆತನ ಸೊಂಟದ ಮುಂಭಾಗದಿಂದ ಮೊದಲು 
ಅಸುರರು ಹುಟ್ಟಿದರು (30-31). ಆಮೇಲೆ ಬ್ರಹ್ಮನು ತಮೋಮಯನಾದ 
ಆ ದೇಹವನ್ನು ಪರಿತ್ಯಜಿಸಿದನು. ಮೈತ್ರೇಯ, ಪರಿತ್ಯಕ್ತವಾದ ಆ ದೇಹ 
ರಾತ್ರಿಯಾಯಿತು. ಮತ್ತೆ ಸೃಷ್ಟಿಸಬೇಕೆಂದು ಇನ್ನೊಂದು ದೇಹವನ್ನು 


* ಮುಂದಿನ ಶ್ಲೋಕದಲ್ಲಿ ಹೇಳುವಂತೆ ದೇವ, ಅಸುರ, ಪಿತ, ಮನುಷ್ಯ-- 
ಎಂದು ನಾಲ್ಕು ವಿಧ. ಹೀಗೆ ಹೇಳಿದರೆ "“ಸ್ಥಾವರ' ಬಿಟ್ಟುಹೋಗುತ್ತದೆ. ಆದ್ದರಿಂದ 
ದೇವ, ಮನುಷ್ಯ, ತಿರ್ಯಗ್‌ಜಂತು, ವೃಕ್ಷಾದಿ ಸ್ಥಾವರ--ಎಂದು ವಿಂಗಡಿಸುವುದು 
ಉತ್ತಮ. 


48 ಶ್ರೀವಿಷ್ಣುಪುರಾಣಮ್‌ 
ಉತ್ಸಸರ್ಜ ತತಸ್ತಾಂ ತು ತಮೋಮಾತ್ರಾತ್ಮಿಕಾಂ ತನುಮ್‌!। 
ಸಾ ತು ತ್ಯಕ್ತಾ ತನುಸ್ತೇನ ಮೈತ್ರೇಯಾಭೂದ್ಧಿಭಾವರೀ ॥ 32 


ಸಿಸೃಕ್ಷುರನ್ನದೇಹಸ್ಥಃ ಪ್ರೀತಿಮಾಪ ತತಃ ಸುರಾಃ! 
ಸತ್ತ್ಯೋದಿಕ್ತಾಃ ಸಮುದ್ಧೂತಾ ಮುಖತೋ ಬ್ರಹ್ಮಣೋ ದ್ವಿಜ॥ 


ತೃಕ್ತಾ ಸಾಪಿ ತನುಸ್ನೇನ ಸತ್ತ್ವಪ್ರಾಯಮಭೂದ್ದಿನಮ್‌ | 


ತತೋ ಹಿ ಬಲಿನೋ ರಾತ್ರಾವಸುರಾ ದೇವತಾ ದಿವಾ 34 
ಸತ್ತ್ವಮಾತ್ರಾತ್ಮಿಕಾಮೇವ ತತೋತನ್ಮಾಂ ಜಗೃಹೇ ತನುಮ್‌ | 
ಪಿತೃವನ್ಮನ್ಮಮಾನಸ್ಮ ಪಿತರಸ್ತಸ್ಕ ಜಜ್ಜಿರೇ॥ 35 
ಉತ್ಸಸರ್ಜ ತತಸ್ತಾಂ ತು ಪಿತ್ಸನ್ಸ್‌ ಸೃಷ್ಟಾಪಿ ಸ ಪ್ರಭುಃ। 

ಸಾ ಚೋತ್ಸೃಷ್ಟಾಭವತ್ಸಂಧ್ಕಾ ದಿನನಕ್ತಾಂತರಸ್ಲಿತಾ ॥| 36 
ರಜೋಮಾತ್ರಾತ್ಮಿಕಾಮನ್ಮಾಂ ಜಗೃಹೇ ಸ ತನುಂ ತತಃ। 
ರಜೋಮಾತ್ರೋತ್ಕಟಾ ಜಾತಾ ಮನುಷ್ಮಾ ದ್ವಿಜಸತ್ತಮ ॥ 37 


ಧರಿಸಲಾಗಿ ಆತನಿಗೆ ಸಂತೋಷವಾಯಿತು. ಆಗ ಬ್ರಹ್ಮನ ಮುಖದಿಂದ 
ಸತ್ತ್ವಗುಣಪ್ರಧಾನರಾದ ದೇವತೆಗಳು ಜನಿಸಿದರು (32-33). ಆಮೇಲೆ 
ಸತ್ತ್ವಗುಣದಿಂದ ಆವಿಷ್ಟವಾದ ಆ ಶರೀರವನ್ನೂ ಬ್ರಹ್ಮನು ತ್ಯಜಿಸಲಾಗಿ, 
ಸತ್ತ್ವಬಹುಳವಾದ ಹಗಲು ಹುಟ್ಟಿತು. ಆದ್ದರಿಂದ ಅಸುರರು ರಾತ್ರಿ 
ಯಲ್ಲಿಯೂ ದೇವತೆಗಳು ಹಗಲಿನಲ್ಲಿಯೂ ಬಲಶಾಲಿಗಳಾಗಿರುತ್ತಾರೆ 
(34). ಮತ್ತೆ ಬ್ರಹನು ಸತ್ತಾ ಎಂಶದಿಂದ ಕೂಡಿದ ಇನ್ನೊಂದು ಶರೀರವನ್ನು 
ಧರಿಸಿ, ತಾನು ಜಗತ್ತಿನ ಪಿತ್ಫವೆಂದು ಭಾವಿಸುತ್ತಿರಲಾಗಿ, ಪಿತೃದೇವತೆಗಳು 
ಹುಟ್ಟಿದರು. ಹೀಗೆ ಪಿತೃಗಳನ್ನು ಸೃಜಿಸಿ ಬ್ರಹ್ಮನು ಆ ದೇಹವನ್ನೂ ತ್ಯಜಿ 
ಸಿದನು. ಆ ದೇಹವು ಹಗಲು ರಾತ್ರಿಗಳ ನಡುವಿನ ಕಾಲವಾದ ಸಂಧ್ಯೆ 
(ಸಂಜೆ)ಯಾಯಿತು (35-36). ಅನಂತರ ಆತನು ಹೆಚ್ಚಾಗಿ ರಜೋಗುಣ 
ವಿಶಿಷ್ಟವಾದ ಇನ್ನೊಂದು ದೇಹವನ್ನು ಧರಿಸಲಾಗಿ, ಅದರಿಂದ 
ರಜೋಗುಣಪ್ರಾಯರಾದ ಮನುಷ್ಯರು ಹುಟ್ಟಿದರು. ಒಡನೆಯೇ 


ಪ್ರಜಾಪತಿಯು ಆ ದೇಹವನ್ನು ತ್ಯಜಿಸಲಾಗಿ ಜ್ಯೋತ್ಸೆಯೆಂಬ ಪ್ರಾತಃಸಂಧ್ಯೆ 


ಅಧ್ಯಾಯ 5 ಪ್ರಥಮಾಂಶಃ 49 


ತಾಮಪ್ಕಾಶು ಸ ತತ್ಕಾಜ ತನುಂ ಸದ್ಯಃ ಪ್ರಜಾಪತಿಃ । 
ಜ್ಯೋತ್ಸಾಸಮಭವತ್ಸಾಪಿ ಪ್ರಾಕ್ಸಂಧ್ಮಾ ಯಾಭಧೀಯತೇ॥ 38 
ಜ್ಕೋತ್ಸಾಗಮೇ ತು ಬಲಿನೋ ಮನಾಷ್ಯಾ ಪಿತರಸ್ತಥಾ। 
ಮೈತ್ರೇಯ ಸಂಧ್ಯ್ಕಾಸಮಯೇ ತಸ್ಮಾದೇತೇ ಭವಂತಿ ವೈ॥ 39 


ಜ್ಕೋತ್ಸಾ ರಾತ್ರ್ಯಹನೀ ಸಂಧ್ಮಾ ಚತ್ವಾರ್ಯೇತಾನಿ ವೈ ಪ್ರಭೋಃ। 
ಬ್ರಹ್ಮಣಸ್ತು ಶರೀರಾಣಿ ತ್ರಿಗುಣೋಪಾಶ್ರಯಾಣಿ ತು॥ 40 


ರಜೋಮಾತಾತ್ಮಿಕಾಮೇವ ತತೋಇ೨ನ್ಶಾಂ ಜಗೃಹೇ ಶತನುಮ್‌ | 
ತತಃ ಕ್ಷುದ್‌ ಬ್ರಹ್ಮಣೋ ಜಾತಾ ಜಜ್ಞೇ ಕಾಮಸ್ತಯಾ ತತಃ॥ 41 


ಕ್ಲುತ್‌ಕ್ಷಾಮಾನಂಧಕಾರೇನಥ ಸೋತಸೃಜದ್ಧಗವಾಂಸ್ತತಃ | 
ವಿರೂಪಾಃ ಶ್ಮಶ್ರುಲಾಜಾತಾಸ್ತೇಂಭಧಾವಂಸ್ತತಃ ಪ್ರಭುಮ್‌ ॥ 42 


ಮೈವಂ ಭೋ ರಕ್ಷ್ಮತಾಮೇಷ ಯೈರುಕ್ತಂ ರಾಕ್ಷಸಾಸ್ತು ತೇ। 
ಊಚುಃ ಖಾದಾಮ ಇತ್ಯ್ಸನ್ನೇ ಯೇ ತೇ ಯಕ್ಷಾಸ್ತು ಜಕ್ಷಣಾತ್‌ ॥ 


ಜನಿಸಿತು (37-38). ಆದ್ದರಿಂದ ಮೈತ್ರೇಯ, ಪ್ರಾತಃಕಾಲದಲ್ಲಿ ಮನು 
ಷ್ಯರೂ ಸಂಜೆ (ಸಾಯಂಸಂಧ್ಯೆ)ಯಲ್ಲಿ ಪಿತೃಗಳೂ ಬಲಿಷ್ಠರಾಗಿರುತ್ತಾರೆ 
(39). ಜ್ಯೋತ್ಸೆಯೆಂಬ ಪ್ರಾತಃಸಂಧ್ಯೆ, ರಾತ್ರಿ ಮತ್ತು ಸಾಯಂಕಾಲ-- 
ಇವು ತ್ರಿಗುಣವಿಶಿಷ್ಟಗಳಾದ ಬ್ರಹ್ಮನ ನಾಲ್ಕು ಶರೀರಗಳು. ತರುವಾಯ 
ಬ್ರಹ್ಮನು ಕೇವಲ ರಜೋಗುಣಮಯವಾದ ಮತ್ತೊಂದು ಶರೀರವನ್ನು 
ಪಡೆಯಲಾಗಿ ಅದರಿಂದ ಹಸಿವೂ ಹಸಿವಿನಿಂದ ಕಾಮವೂ ಹುಟ್ಟಿದವು” 
(40-41). ಭಗವಾನ್‌ ಬ್ರಹ್ಮನು ಅಂಧಕಾರದಲ್ಲಿ ನಿಂತು ಹಸಿವಿನಿಂದ 
ದೀನರಾದ ಕೆಲವರನ್ನು ಸೃಷ್ಟಿಸಿದನು. ಕುರೂಪಿಗಳೂ ಗಡ್ಡಮೀಸೆಗಳಿಂದ 
ಕೂಡಿದವರೂ ಆದ ಆ ಜನರು ಬ್ರಹ್ಮನ ಬಳಿಗೆ ಓಡುತ್ತ ಬಂದು “ಸ್ವಾಮಿ, 
ಹೀಗಾಗುವುದು ಬೇಡ. ನಮನ್ನು ರಕ್ಷಿಸು!” ಎಂದು ಕೂಗಿಕೊಂಡರು. 
ಅವರಲ್ಲಿ “ರಕ್ಷಿಸು” ಎಂದು ಹೇಳಿದವರು ರಾಕ್ಷಸರೆನಿಸಿದರು! ತಿನ್ನುತ್ತೇವೆ 
ಎಂದು ಯಾರು ಹೇಳಿದರೋ ಅವರು ಜಕ್ಷಣ (ಭಕ್ಷಣ) ನಿಮಿತ್ತದಿಂದ 
* ಮೂಲಶ್ಲೋಕದಲ್ಲಿ ಕಾಮ ಎಂಬುದಕ್ಕೆ ಬದಲಾಗಿ ಕೋಪ ಎಂದು 
ಪಾಠಾಂತರವಿದೆ. "ಹಸಿವಿನಿಂದ ಕೋಪ ಹುಟ್ಟಿತು' ಎಂದು ಅರ್ಥ. 


50 ಶ್ರೀವಿಷ್ಣುಪುರಾಣಮ್‌ 


ಅಪ್ರಿಯಾನಥ ತಾಂದೃಷ್ಟಾ ಕೇಶಾಃ ಶೀರ್ಯಂತ ವೇಧಸಃ। 
ಹೀನಾಶ್ಚ ಶಿರಸೋ ಭೂಯಃ ಸಮಾರೋಹಂತ ತಚ್ಚರಃ | 44 


ಸರ್ಪಣಾತ್ರೇಂಭವನ್‌ ಸರ್ಪಾ ಶೀನತ್ಪಾದಹಯಃ ಸ್ಮೃತಾಃ! 
ತತಃ ಕ್ರುದ್ಧೋ ಜಗತ್ಪಷ್ಟಾ ಕ್ರೋಧಾತ್ಮಾನಂ ವಿನಿರ್ಮಮೇ ॥ 45 


ವರ್ಣೇಹ ಕಪಿಶೇನೋಗ್ರಭೂತಾಸ್ತೇ ಪಿಶಿತಾಶನಾಃ। 
ಗಾಯತೋಂಂಗಾತ್ಸಮುತ್ತನ್ನಾ ಗಂಧರ್ವಾಸ್ತಸ್ಮ ತತ್‌ಕ್ಷಣಾತ್‌ ॥ 46 


ಪಿಬಂತೋ ಜಜ್ಞಿರೇ ವಾಚಂ ಗಂಧರ್ವಸ್ತೇನ ತೇ ದ್ವಿಜ! 
ಏತಾನಿ ಸೃಷ್ಟ್ವಾ ಭಗವಾನ್‌ ಬ್ರಹ್ಮಾ ತಚ್ಛಕ್ತಿಚೋದಿತಃ॥ 47 


ತತಃ ಸ್ವಚ್ಛಂದತೋಇನ್ಮಾನಿ ವಯಾಂಸಿ ವಯಸೋತಸೃಜತ್‌ | 
ಅವಯೋ ವಕ್ಷಸಶ್ಚಕೇ ಮುಖತೋಇಜಾಃ ಸ ಸೃಷ್ಟವಾನ್‌ ॥ 48 


ಯಕ್ಷರಾದರು! (42-43). ಮನಸ್ಸಿಗೆ ಅಪ್ರಿಯರಾದ ಅವರನ್ನು ನೋಡಿ 
ದಾಗ ಬ್ರಹ್ಮನ ಕೇಶಗಳು ಕೆಳಗೆ ಉದುರಿದವು. ಶಿರಸ್ಸಿನಿಂದ ಹೀನವಾಗಿ 
ಉದುರಿದ ಅವು ಹಾವುಗಳಾಗಿ ಮತ್ತೆ ಅವನ ಶಿರಸ್ಸನ್ನೇರಿದವು! (44). 
ಶಿರಸ್ಸಿನಿಂದ "ಹೀನ'ವಾಗಿ ಬಿದ್ದ ಪ್ರಯುಕ್ತ ಅಹಿಗಳೆಂದೂ ಮೇಲೆ ಏರಿದ್ದ 
ರಿಂದ ((ಸರ್ಪಣ'ದಿಂದ) ಸರ್ಪಗಳೆಂದೂ ಅವುಗಳಿಗೆ ಹೆಸರಾಯಿತು. 
ಅನಂತರ ಜಗತ್ಕರ್ತನು ಕ್ರುದ್ಧನಾಗಿ ಕ್ರೋಧಾತ್ಮರಾದ ಭೂತಗಳನ್ನು ಸೃಜಿ 
ಸಿದನು. ಅವು ಹಳದಿಮಿಶ್ರವಾದ ಕಪ್ಪು ಬಣ್ಣದವು. ಮಾಂಸಾಹಾರಿಗಳು. 
ಆಮೇಲೆ ಗಾನ ಮಾಡುತ್ತಿದ್ದ ಬ್ರಹ್ಮನ ದೇಹದಿಂದ ಕೂಡಲೇ ಗಂಧರ್ವರು 
ಹುಟ್ಟಿದರು (45-46). ಅವರು ಶಬ್ದವನ್ನು ಕುಡಿಯುವಂತೆ ಹಾಡುತ್ತ 
(ಗಾಂ-ಧಯಂತಃ) ಜನಿಸಿದ್ದರಿಂದ ಗಂಧರ್ವರೆನಿಸಿದರು. ಹೀಗೆ ಅವರವರ 
ಕರ್ಮ ಸಂಸ್ಕಾರಗಳಿಂದ ಪ್ರೇರಿತನಾದ ಭಗವಾನ್‌ ಬ್ರಹ್ಮನು ಹಿಂದೆ ಹೇಳಿ 
ದವರನ್ನು ಸೃಜಿಸಿ, ಮತ್ತೆ ಸ್ವೇಚ್ಛೆಯಾಗಿ ತನ್ನ ತೇಜಸ್ಸಿನಿಂದ ಹಕ್ಕಿಗಳನ್ನು, 
ಎದೆಯಿಂದ ಕುರಿಗಳನ್ನು ಬಾಯಿಯಿಂದ ಮೇಕೆಗಳನ್ನು ಸೃಷ್ಟಿಸಿದನು 
(47-48). ಆ ಪ್ರಜಾಪತಿಯು ತನ್ನ ಹೊಟ್ಟೆ ಮತ್ತು ಅದರ ಪಾರ್ಶ್ವಗಳಿಂದ 


ಅಧ್ಯಾಯ 5 ಪ್ರಥಮಾಂಶಃ 51 


ಸೃಷ್ಟವಾನುದರಾದ್ಧಾಶ್ಚ ಪಾರ್ಶ್ವಭ್ಮಾಂ ಚ ಪ್ರಜಾಪತಿಃ । 
ಪದ್ಭ್ಯಾಂ ಚಾಶ್ಚಾನ್ಸಮಾತಂಗಾನ್‌ ರಾಸಭಾನ್‌ ಗವಯಾನ್‌ ಮೃಗಾನ್‌ ॥ 


ಉಷ್ಟ್ರಾನಶ್ಚತರಾಂಶ್ಚೈವ ನ್ಮಂಕೂನನ್ಮಾಶ್ನ ಜಾತಯಃ। 
ಓಷಧಃ ಫಲಮೂಲಿನ್ಕೋ ರೋಮಭ್ಯಸ್ಪಸ್ಮ ಜಜ್ಞರೇ॥ 50 


ತ್ರೇತಾಯುಗಮುಖೇ ಬ್ರಹ್ಮಾ ಕಲ್ಪಸ್ಕಾದೌ ದ್ವಿಜೋತ್ತಮ। 
ಸೃಷ್ಟ್ವಾ ಪಶ್ಚೋಷಧೀಃ ಸಮ್ಮಗ್ಕುಯೋಜ ಸ ತದಾಧ್ದರೇ॥ 51 


ಗೌರಜಃ ಪುರುಷೋ ಮೇಶಶ್ಚಾಶ್ಚಾಶ್ಚತರಗರ್ದಭಾಃ। 


ಏತಾನ್ಕಾಮ್ಮಾನೃಶೂನಾಹುರಾರಣ್ಕಾಂಶ್ಚ ನಿಬೋಧ ಮೇ॥ 52 
ಶ್ಲಾಪದಾ ದ್ವಿಖುರಾ ಹಸ್ತೀ ವಾನರಾಃ ಪಕ್ಷಿಪಂಚಮಾಃ। 
ಓದಕಾಃ ಪಶವಃ ಹಹ್ಯಾಃ ಸಪ್ತಮಾಸ್ತು ಸರೀಸೃಪಾಃ ॥ 53 


ಗೋವುಗಳನ್ನೂ ಪಾದಗಳಿಂದ ಕುದುರೆ, ಆನೆ, ಕತ್ತೆ, ಕಾಡುಹಸು, ಜಿಂಕೆ, 
ಒಂಟೆ, ಹೇಸರಗತ್ತೆ, ಚಿಗರೆ--ಮುಂತಾದ ಪ್ರಾಣಿಗಳನ್ನೂ ನಿರ್ಮಿಸಿದನು. 
ಆತನ ರೋಮಗಳಿಂದ ಫಲಮೂಲ ಪ್ರಧಾನಗಳಾದ ಗಿಡಮೂಲಿಕೆಗಳು 
ಹುಟ್ಟಿದವು (49-50). ದ್ವಿಜೋತ್ತಮ, ಬ್ರಹ್ಮನು ಕಲ್ಪಾದಿಯಲ್ಲಿ ಈ ಪಶು 
ಗಳನ್ನೂ ಗಿಡಮೂಲಿಕೆಗಳನ್ನೂ ಸೃಷ್ಟಿಸಿ, ತ್ರೇತಾಯುಗದ ಆದಿಯಲ್ಲಿ ಅವು 
ಯಜ್ಞೋಪಯೋಗಿಯಾಗುವಂತೆ ನಿಯಮಿಸಿದನು (51). ಗೋವು, 
ಮೇಕೆ, ಪುರುಷ*, ಕುರಿ, ಕುದುರೆ, ಹೇಸರಗತ್ತೆ, ಕತ್ತೆ--ಇವನ್ನು ಗ್ರಾಮ್ಯ 
ಪಶುಗಳೆಂದು ಹೇಳುತ್ತಾರೆ. ಇನ್ನು ಅರಣ್ಯಪಶುಗಳನ್ನು ಹೇಳುತ್ತೇನೆ 
ಕೇಳು (52). (ಹುಲಿ ಮೊದಲಾದ) ಹಿಂಸ್ರಪ್ರಾಣಿಗಳು, ಎರಡು ಗೊರಸು 
ಗಳುಳ್ಳ ಇತರ ಪ್ರಾಣಿಗಳು, ಆನೆ, ಕಪಿಗಳು, ಐದನೆಯದಾಗಿ ಪಕ್ಷಿಗಳು, 
ಆರನೆಯವಾಗಿ ಜಲಜಂತುಗಳು, ಏಳನೆಯವಾಗಿ ಹಾವು ಮೊದಲಾದ 


* ಇಲ್ಲಿ ಪುರುಷನನ್ನು (ಮನುಷ್ಯನನ್ನು) ಪಶುವೆಂದೇ ಗಣಿಸಲಾಗಿದೆ. ಹಿಂದೆ 
ನರಮೇಧವಿದ್ದುದರಿಂದ ಮನುಷ್ಯನನ್ನು ಗ್ರಾಮ್ಯಪಶುವೆಂದು ಗಣಿಸಿರಬಹುದು. 
ಹೆಚ್‌. ಹೆಚ್‌. ವಿಲ್ಲನ್‌ ಅವರು ಪುರುಷ ಶಬ್ದಕ್ಕೆ 108 (ಹಂದಿ) ಎಂದು ಅರ್ಥ 
ಮಾಡಿದ್ದಾರೆ. ಅದಕ್ಕೆ ಆಧಾರ ತಿಳಿಯದು. 


52 ಶ್ರೀವಿಷ್ಣುಪುರಾಣಮ್‌ 


ಗಾಯತ್ರಂ ಚ ಹುಚಶ್ಚೈವ ತ್ರಿವೃತ್ಸೋಮಂ ರಥಂತರಮ್‌!। 
ಅಗ್ನಿಷ್ಟೋಮಂ ಚೆ ಯಜ್ಞಾನಾಂ ನಿರ್ಮಮೇ ಪ್ರಥಮಾನ್ಮುಖಾತ್‌ ॥ 


ಯಜೂಂಷಿ ಶ್ರೈಷ್ಟುಭಂ ಛಂದಃ ಸೋಮಂ ಪಂಚದಶಂ ತಥಾ! 
ಬೃಹತ್ಸಾಮ ತಥೋಕ್ಕಂ ಚ ದಕ್ಷಿಣಾದಸೃಜನ್ಮುಖಾತ್‌ ॥ 55 


ಸಾಮಾನಿ ಜಗತೀಛಂದಃ ಸ್ತೋಮಂ ಸಪ್ತದಶಂ ತಥಾ! 
ವೈರೂಪಮತಿರಾತ್ರಂ ಚ ಪಶ್ಚಿಮಾದಸೃಜನ್ಮುಖಾತ್‌ ॥ 56 


ಏಕವಿಂಶಮಥರ್ವಾಣಮಾಪ್ರೋರ್ಯಾಮಾಣಮೇವ ಚ! 
ಅನುಷ್ಟುಭಂ ಚ ವೈರಾಜಮುತ್ತರಾದಸೃಜನ್ಮುಖಾತ್‌ ॥ 57 


ಉಚ್ಚಾವಚಾನಿ ಭೂತಾನಿ ಗಾತ್ರೇಭಸಸ್ಕ ಜಜ್ಞಿರೇ! 
ದೇವಾಸುರಪಿತ್ಸನ್‌ ಸೃಷ್ಟ್ವಾ ಮನುಷ್ಕಾಂಶ್ಚ ಪ್ರಜಾಪತಿಃ ॥ 58 


ಸರೀಸೃಪಗಳು ವನ್ಯಪಶುಗಳೆನಿಸುತ್ತವೆ (53). ಬ್ರಹ್ಮನು ತನ್ನ ಪೂರ್ವದಿಕ್ಕಿನ 
ಮುಖದಿಂದ ಗಾಯತ್ರೀ ಛಂದಸ್ಸನ್ನೂ ಖುಗ್ಗೇದವನ್ನೂ ಯಜ್ಞಗಳಲ್ಲಿ 
ತ್ರಿವೃತ್‌ಸೋಮ, ರಥಂತರ ಮತ್ತು ಅಗ್ನಿಷ್ಟೋಮಗಳೆಂಬ ಯಜ್ಞಗಳನ್ನೂ 
ಸೃಜಿಸಿದನು (54). ದಕ್ಷಿಣ ಮುಖದಿಂದ ಯಜುರ್ವೇದ, ತ್ರಿಷ್ಟುಪ್‌ 
ಛಂದಸ್ಸು, ಪಂಚದಶಸ್ತೋಮಗಳು, ಬೃಹತ್ಸಾಮ, ಉಕ್ಷವೆಂಬ ಯಜ್ಞ 
ಇವನ್ನು ಸೃಜಿಸಿದನು. ಪಶ್ಚಿಮದ ಮುಖದಿಂದ ಸಾಮವೇದ, ಜಗತೀ 
ಛಂದಸ್ಸು, ಸಪ್ತದಶಸ್ತೋಮ, ವೈರೂಪ, ಅತಿರಾತ್ರಗಳೆಂಬ ಯಜ್ಞ 
ಇವನ್ನು ಸೃಜಿಸಿದನು (55-56). ಉತ್ತರ ದಿಕ್ಕಿನ ಮುಖದಿಂದ ಏಕವಿಂಶ 
ಸ್ತೋಮ, ಅಥರ್ವವೇದ, ಆಪ್ಲೋರ್ಯಾಮವೆಂಬ ಯಜ್ಞ » ಅನುಷ್ಟುಪ್‌ 
ಛಂದಸ್ಸು, ವೈರಾಜವೆಂಬ ಸಾಮಭೇದ--ಇವುಗಳನ್ನು ಸೃಷ್ಟಿಸಿದನು (57). 
ಈ ಪ್ರಕಾರದಲ್ಲಿ ಉಚ್ಚನೀಚಗಳಾದ ನಾನಾ ಜಂತುಗಳು ಆತನ ಅಂಗ 
ಗಳಿಂದ ಹುಟ್ಟಿದವು. ಪಿತಾಮಹನಾದ ಆ ಪ್ರಜಾಪತಿಯು ದೇವಾಸುರ 
ಪಿತ್ತ ಮನುಷ್ಯರನ್ನು ಸೃಜಿಸಿ, ಮತ್ತೆ ಕಲ್ಪಾದಿಯಲ್ಲಿ ಯಕ್ಷ, ಪಿಶಾಚ, 


ಅಧ್ಯಾಯ 5 ಪ್ರಥಮಾಂಶಃ 53 


ತತಃ ಪುನಃ ಸಸರ್ಜಾದೌ ಸಂಕಲ್ಪಸ್ಕ ಪಿತಾಮಹಃ! 
ಯಕ್ಸಾನ್‌ ಪಿಶಾಚಾನ್‌ ಗಂಧರ್ವಾನ್‌ ತಥೆ ಲವಾಪ್ಸರಸಾಂ 
ಗಣಾನ್‌ ॥ 59 


ನರಕಿನ್ನರರಕ್ಷಾಂಸಿ ವಯಃಪಶುಮೃಗೋರಗಾನ್‌ | 
ಅವ್ಯಯಂ ಚ ವ್ಯಯಂ ಚೈವ ಯದಿದಂ ಸ್ಥಾಣುಜಂಗಮಮ್‌॥ 


ತತ್ಸಸರ್ಜ ತದಾ ಬ್ರಹ್ಮಾ ಭಗವಾನಾದಿಕೃತ್ಚಭುಃ | 
ತೇಷಾಂ ಯೇ ಯಾನಿ ಕರ್ಮಾಣಿ ಪ್ರಾಕ್‌ಸೃಷ್ಟಾಂ ಪ್ರತಿಹೇದಿರೇ। 
ತಾನ್ಮೇವ ತೇ ಪ್ರಪದ್ಧಂತೇ ಸೃಜ್ಯಮಾನಾಃ ಪುನಃ ಪುನಃ॥ 61 


ಹಿಂಸ್ರಾಹಿಂಸೇ ಮೃದುಕ್ರೂರೇ ಧರ್ಮಾಧರ್ಮಾವೃತಾನೃತೇ। 
ತದ್ಭಾವಿತಾಃ ಪ್ರಪದ್ಧಂತೇ ತಸ್ಮಾತ್ರತ್ರಸ್ಮ ರೋಚತೇ॥ 62 


ಇಂದ್ರಿಯಾರ್ಥೇಷು ಭೂತೇಷು ಶರೀರೇಷು ಚ ಸ ಪ್ರಭುಃ। 
ನಾನಾತ್ಸಂ ವಿನಿಯೋಗಂ ಚ ಧಾತೈವಂ ವೃಸೃಜತ್ಚ್ಸಯಮ್‌ ॥ 63 


ಗಂಧರ್ವ, ಅಪ್ಸರ ಸ್ತ್ರೀಯರನ್ನೂ ಸೃಜಿಸಿದನು (58-59). ಅಲ್ಲದೆ 
ಕಿಂಪುರುಷ, ಕಿಂನರ, ರಕ್ಲೋಗಣಗಳನ್ನೂ ಪಕ್ಷಿ, ಪಶು, ಮೃಗ, ಸರೀಸೃಪ 
ಗಳನ್ನೂ ಒಟ್ಟಿನಲ್ಲಿ ನಿತ್ಯಾನಿತ್ಯಗಳಾದ ಎಲ್ಲ ಸ್ಥಾವರ ಜಂಗಮಗಳನ್ನೂ 
ನಿರ್ಮಿಸಿದನು (60). ಆದಿಕರ್ತನೂ ಸ್ವಾಮಿಯೂ ಆದ ಭಗವಾನ್‌ ಬ್ರಹ್ಮ 
ದೇವನು ಈ ಪ್ರಕಾರ ಎಲ್ಲವನ್ನೂ ಸೃಷ್ಟಿಸಿದನು. ಹಿಂದಿನ ಸೃಷ್ಟಿಯಲ್ಲಿ ಈ 
ಜೀವಗಳು ಯಾವ ಯಾವ ಕರ್ಮಗಳನ್ನು ಮಾಡಿ ಸಂಸ್ಕಾರಗಳನ್ನು 
ಪಡೆದಿರುತ್ತವೆಯೋ ಅವಕ್ಕೆ ಅನುಗುಣವಾದ ಕರ್ಮಶೇಷಗಳನ್ನು ಮತ್ತೆ 
ಮತ್ತೆ ಸೃಷ್ಟಿಯಾದಾಗಲೂ ಪಡೆಯುತ್ತವೆ (61). ಹಿಂಸೆ-ಅಹಿಂಸೆ, 
ಮೃದುತ್ವ-ಕ್ರೌರ್ಯ, ಧರ್ಮ-ಅಧರ್ಮ, ಸತ್ಯ-ಅನೃತ--ಇವುಗಳಿಂದ 
ಸಂಸ್ಕಾರಹೊಂದಿದ ಪ್ರಾಣಿಗಳು ಅಂತಹ ಪ್ರವೃತ್ತಿಯನ್ನೇ ಅವಲಂಬಿಸು 
ತ್ತವೆ. ಅದು ಆ ಜೀವಿಗೆ ರುಚಿಸುತ್ತದೆ (62). ಹೀಗೆ ಆ ಸೃಷ್ಟಿಕರ್ತನು 
ಇಂದ್ರಿಯಗೋಚರವಾದ ಶಬ್ದಾದಿ ವಿಷಯಗಳಲ್ಲಿಯೂ ಜೀವಿಗಳಲ್ಲಿಯೂ 
ಅವುಗಳ ಶರೀರಗಳಲ್ಲಿಯೂ ನಾನಾ ಪ್ರಕಾರಗಳನ್ನೂ ಮತ್ತು ಅವುಗಳ 
ಉಪಯೋಗ ವ್ಯವಸ್ಥೆಯನ್ನೂ ತಾನೇ ಮಾಡಿದನು (63). ಪಂಚಭೂತಗಳ 


54 ಶ್ರೀವಿಷ್ಣುಪುರಾಣಮ್‌ 


ನಾಮರೂಪಂ ಚ ಭೂತಾನಾಂ ಕೃತ್ಕಾನಾಂ ಚ ಪ್ರಪಂಚನಮ್‌!। 
ವೇದಶಬ್ಬೇಭ್ಶ್ಕ ಏವಾದೌ ದೇವಾದೀನಾಂ ಚಕಾರ ಸಃ॥ 64 


ಯಷೀಣಾಂ ನಾಮಧೇಯಾನಿ ಯತಾ ವೇದಶುತಾನಿ ವೈ! 
ತಥಾ ನಿಯೋಗಯೋಗಾನಿ ಹನ್ನೇಹಾಮಪಿ ಸೋ5ಕರೋತ್‌ ॥65 


ಯಥರ್ತುಷ್ಟೃತುಲಿಂಗಾನಿ ನಾನಾರೂಪಾಣಿ ಹಪರ್ಯಯೇ। 
ದೃಶ್ಯಂತೇ ತಾನಿ ತಾನ್ನೇವ ತಥಾ ಭಾವಾ ಯುಗಾದಿಷು॥ 66 


ಕರೋತ್ಯೇವಂವಿಧಾಂ ಸೃಷ್ಟಿಂ ಕಲ್ಲಾದೌ ಸ ಪುನಃ ಪುನಃ! 
ಸಿಸೃಕ್ಷಾಶಕಿಯುಕ್ತೋಪಸೌ ಸೃಜೃಶಕ್ತಿಪ್ರಚೋದಿತಃ॥ 67 


ಇತಿ ಶ್ರೀವಿಷ್ಣುಪುರಾಣೇ ಪ್ರಥಮೇಂಶೇ ಪಂಚಮೋಇ5ಧ್ಯಾಯಃ 


ಮತ್ತು ದೇವಾದಿಜೀವಿಗಳ ನಾಮರೂಪಗಳನ್ನೂ ಕರ್ತವ್ಯಗಳ ವಿವರ 
ವನ್ನೂ ಆತನು ವೇದಗಳ ಆಧಾರದಿಂದಲೇ ಗೊತ್ತುಮಾಡಿದನು. ವೇದ 
ಗಳಲ್ಲಿ ಇರುವಂತೆಯೇ ಖಷಿಗಳ ನಾಮಧೇಯಗಳನ್ನೂ ಹಾಗೆಯೇ 
ಇತರರ ಕರ್ತವ್ಯವಿಶೇಷಗಳನ್ನೂ ವೇದಗಳಲ್ಲಿ ಹೇಳಿದಂತೆ ಬ್ರಹನು 
ಗೊತ್ತುಪಡಿಸಿದನು ( 64-65). ಯಾವರೀತಿಯಲ್ಲಿ ವಸಂತಾದಿ ಖುತುಗಳು 
ಪರ್ಯಾಯದಿಂದ ಮತ್ತೆ ಮತ್ತೆ ಬಂದರೂ ಹಿಂದೆ ಇದ್ದ ವಿಭಿನ್ನ ಚಿಹ್ನೆಗಳೇ 
ಕಾಣಿಸುತ್ತವೆಯೋ ಹಾಗೆಯೇ ಬೇರೆ ಬೇರೆ ಸೃಷ್ಟಿಗಳಲ್ಲಿ ಹಿಂದೆ ಇದ್ದ 
ವಸ್ತುಗಳೇ ಕಾಣಿಸುತ್ತವೆ (66). ಸೃಷ್ಟಿ ಮಾಡಬೇಕೆಂಬ ಇಚ್ಛಾಶಕ್ತಿಯಿಂದ 
ಕೂಡಿದ ಬ್ರಹ್ಮನು ಸೃಜ್ಯಮಾನವಸ್ತುಗಳಲ್ಲಿರುವ ಸಂಸ್ಕಾರಶಕ್ತಿಯಿಂದ 
ಪ್ರೇರಿತನಾಗಿ ಪ್ರತಿಯೊಂದು ಕಲ್ಪಾದಿಯಲ್ಲಿಯೂ ಮತ್ತೆ ಮತ್ತೆ ಹೀಗೆಯೇ 
ಮಾಡುತ್ತಾನೆ (67). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಪ್ರಥಮಾಂಶದಲ್ಲಿ 
ಐದನೆಯ ಅಧ್ಯಾಯ ಮುಗಿಯಿತು. 


% 


ಹಹ್ಫೋಂಧ್ಯ್ಕ್ಮಾಯಃ 


ಶ್ರೀ ಮೈತ್ರೇಯ ಉವಾಚ: 


ಅರ್ವಾಕ್ಸೋತಾಸ್ತು ಕಥಿತೋ ಭವತಾ ಯಸ್ತು ಮಾನುಷಃ। 
 ಬಹ್ಮನ್ನಿಸರತೋ ಬ್ರೂಹಿ ಬ್ರಹ್ಮಾ ತಮಸೃಜದ್ಮಥಾ | | 


ಯಥಾ ಚ ವರ್ಣಾನಸೃಜದದ್‌ಗುಣಾಂಶ್ನ ಪ್ರಜಾಪತಿಃ | 
ಯಚ್ಚ ತೇಹಾಂ ಸ್ಮೃತಂ ಕರ್ಮ ವಿಪ್ರಾದೀನಾಂ ತದುಚ್ಮತಾಮ್‌ ॥ 


ಶ್ರೀ ಪರಾಶರ ಉವಾಚ: 


ಸತ್ಕಾಭಿಧ್ಯಾಯಿನಃ ಪೂರ್ವಂ ಸಿಸೃಕ್ಷೋರ್ಬ್ರಹ್ಮಣೋ ಜಗತ್‌! 
ಅಜಾಯಂತ ದ್ವಿಜಶ್ರೇಷ್ಠ ಸತ್ತೋದ್ರಿಕ್ವಾ ಮುಖಾತ್ಚಜಾಃ॥ 3 


ಅಧ್ಯಾಯ 6 
ಚಾತುರ್ವರ್ಣ್ಯದ ವ್ಯವಸ್ಥೆ. ಪೃಥಿವಿಯ ವಿಭಾಗ. ಅನ್ನಾದಿಗಳ ಉತ್ಪತ್ತಿ. 


ಮೈತ್ರೇಯರು ಹೇಳಿದರು: “ಬ್ರಾಹ್ಮಣೋತ್ತಮರೆ, ಅರ್ವಾಕ್‌ 
ಸ್ರೋತಸರಾದ ಮನುಷ್ಯರ ಸರ್ಗದ ವಿಷಯವನ್ನು ಹೇಳಿದಿರಷ್ಟೆ. ಬ್ರಹ್ಮನು 
ಈ ಮನುಷ್ಯರನ್ನು ಹೇಗೆ ಸೃಷ್ಟಿಸಿದನೆಂಬುದನ್ನು ವಿಸ್ತಾರವಾಗಿ ಹೇಳಿರಿ. 
ಯಾವ ಯಾವ ಗುಣಗಳಿಂದ ಕೂಡಿದ ಬ್ರಾಹ್ಮಣಾದಿ ವರ್ಣಗಳನ್ನು 
ನಿರ್ಮಿಸಿದನು? ಅವರ ಕರ್ಮಗಳು ಯಾವುವು? ಎಂಬುದನ್ನು ಹೇಳ 
ಬೇಕು” (1-2). ಪರಾಶರರು ಹೇಳಿದರು: ಜಗತ್ತನ್ನು ಸೃಷ್ಟಿಸಬೇಕೆಂದು 
ಸತ್ಯಸಂಕಲ್ಪನಾದ ಬ್ರಹ್ಮನು ಇಚ್ಛಿಸಿದಾಗ, ಆತನ ಮುಖದಿಂದ ಸತ್ತ್ವಗುಣ 
ಪ್ರಧಾನರಾದ ಜನರು ಮೊದಲು ಹುಟ್ಟಿದರು. ಅನಂತರ ಬ್ರಹ್ಮನ ವಕ್ಷಸ್ಥಳ 
ದಿಂದ ರಜೋಗುಣಪ್ರಧಾನರಾದವರು ಜನಿಸಿದರು. ಆಮೇಲೆ ಅವನ 
ತೊಡೆಯಿಂದ ರಜೋಗುಣ ಮತ್ತು ತಮೋಗುಣಗಳು ಪ್ರಧಾನವಾಗಿರು 


56 ಶ್ರೀವಿಷ್ಣುಪುರಾಣಮ್‌ 


ವಕ್ಷಸೋ ರಜಸೋದಿಕ್ತಾಸಥಾ ವೈ ಬ್ರಹ್ಮಣೋಇಂಭವನ್‌ | 


ರಜಸಾ ತಮಸಾ ಚೈ ವ ಸಮುದ್ರಿಕಾಸಥೋರುತಃ | 4 
ಪದ್ಧ್ಯಾಮನ್ಯಾಃ ಪ್ರಜಾ ಬ್ರಹ್ಮಾ ಸಸರ್ಜ ದ್ವಿಜಸತ್ತಮ! 
ತಮಃಪುಧಾನಾಸ್ತಾಃ ಸರ್ವಾಶ್ಚಾತುರ್ವರ್ಣಮಿದಂ ತತಃ॥ 5 
ಬ್ರಾಹ್ಮಣಾಃ ಕ್ಷತ್ರಿಯಾ ವೆ ಶಾ ಶೂದ್ರಾಶ್ಚ ದ್ವಿಜಸತ್ತಮ | 
ಪಾದೋರುವಕ್ಷಃಸ್ಠಲತೋ ಮುಖತಶ್ಚ ಸಮುದ್ಧತಾಃ॥ 6 


ಯಜ್ನನಿಷ್ಟತ್ನಯೇ ಸರ್ವಮೇತದ್‌ಬ್ರಹ್ಮಾ ಚಕಾರ ವೈ! 
ಚಾತುರ್ವರ್ಣಂ ಮಹಾಭಾಗ ಯಜ್ಜಸಾಧನಮುತ್ತಮಮ್‌॥ 7 


ಯಜ್ಞೈರಾಹ್ಮಾಯಿತಾ ದೇವಾ ವೃಷ್ಣುತ್ಸರ್ಗೇಣ ವೈ ಪ್ರಜಾಃ। 


ಆಪ್ಮಾಯಯಂತೇ ಧರ್ಮಜ್ಞ ಯಜ್ಞಾಃ ಕಲ್ಮಾಣಹೇತವಃ॥ 8 
ನಿಷ್ಟಾದ್ಕಂತೇ ನರೈಸ್ತೈಸ್ತು ಸ್ಹಧರ್ಮಾಭಿರತೈಸ್ಸದಾ | 
ಎಶುದ್ಧಾಚರಣೋಪೇತೈಃ ಸದ್ಧಿಃ ಸನ್ಮಾರ್ಗಗಾಮಿಭಿಃ ॥ 9 


ವವರು ಉತ್ಪನ್ನರಾದರು (3-4). ತರುವಾಯ ಬ್ರಹನು ತನ್ನ ಪಾದ 
ಗಳಿಂದ ತಮಃ ಪ್ರಧಾನರಾದ ಪ್ರಜೆಗಳನ್ನು ಸೃಜಿಸಿದನು. ಇವರೆಲ್ಲರೂ 
ಚಾತುರ್ವರ್ಣ್ಯದವರೆನಿಸಿಕೊಂಡರು. ಮೈತ್ರೇಯ, ಹೀಗೆ ಬ್ರಾಹ್ಮಣ, 
ಕೃತ್ರಿಯ, ವೈಶ್ಯ, ಶೂದ್ರ--ಎಂಬ ನಾಲ್ಕು ಪರ್ಣದವರು ಬ್ರಹ್ಮನ ಮುಖ, 
ವಕ್ಚಸ್ಥಳ, ತೊಡೆ, ಪಾದಗಳಿಂದ ಕಮ ಜನಿಸಿದರು (5-6). ಓ 
ಮಹಾಭಾಗ, ಯಜ್ಞದ ನಿಷ್ಟತ್ತಿಗಾಗಿ ಬ್ರಹ್ಮನು ಇದನ್ನೆಲ್ಲ ಮಾಡಿದನು. 
ಚಾತುರ್ವರ್ಣ್ಯವು ಶ್ರೇಷ್ಠವಾದ ಯಜ್ಞಸಾಧನವಾಗಿದೆ. ಯಜ್ಞದಿಂದ 
ಸಂತೃಪ್ತರಾದ ದೇವತೆಗಳು ಮಳೆಸುರಿಸಿ ಪ್ರಜೆಗಳನ್ನು ಆಪ್ಕಾಯನಗೊಳಿ 
ಸುತ್ತಾರೆ. ಧರ್ಮಜ್ಞ, ಯಜ್ಞಗಳೆಲ್ಲವೂ ಶ್ರೇಯಸ [ರವಾದವುಗಳು (7-8). 
ಸ್ವಧರ್ಮನಿರತರೂ ಶುದ್ಧವಾದ ಆಚಾರವುಳ್ಳವರೂ ಸನ್ಮಾರ್ಗಗಾಮಿಗಳೂ 
ಆದ ಸಜ್ಜನರಿಂದಲೇ ಯಜ್ಞಗಳು ನೆರವೇರುತ್ತವೆ. ಪ್ರಜೆಗಳು ಸ್ವರ್ಗ 
ಮೋಕ್ಷಗಳನ್ನು ಪಡೆಯುವುದು ಮನುಷ್ಯಜನದಿಂದಲೇ. ಅಭಿಲಾಷಿತವಾದ 


ಅಧ್ಯಾಯ 6 ಪ್ರಥಮಾಂಶಃ 57 


ಸ್ವರ್ಗಾಪವರ್ಗೌ ಮಾನುಷ್ಕಾತ್‌ ಪ್ರಾಪ್ಲುವಂತಿ ನರಾ ಮುನೇ! 
ಯಚ್ಛಾಭಿರುಚಿತಂ ಸ್ನಾನಂ ತದ್ಕಾಂತಿ ಮನುಜಾ ದ್ವಿಜ! 10 


ಪ್ರಜಾಸ್ತಾ ಬ್ರಹ್ಮಣಾ ಸೃಷ್ಟಾಶ್ಚಾಶುರ್ವರ್ಣವ್ಯವಸ್ಥಿತಾಃ | 
ಸಮ್ಮಕ್‌ ಶ್ರದ್ಧಾಸದಾಚಾರಪ್ರವಣಾ ಮುನಿಸತ್ತಮ ॥ 11 


ಯಥೇಚ್ಛಾವಾಸನಿರತಾಃ ಸರ್ವಬಾಧಾವಿವರ್ಜಿತಾಃ। 
ಶುದ್ಧಾಂತಃಕರಣಾಃ ಶುದ್ಧಾಃ ಕರ್ಮಾನುಷ್ಠಾನನಿರ್ಮಲಾಃ॥ 12 


ಶುದ್ಧೇ ಚ ತಾಸಾಂ ಮನಸಿ ಶುದ್ಧೇಇಂತಃಸಂಸ್ಥಿತೇ ಹರೌ । 
ಶುದ್ಧಜ್ಞಾನಂ ಪ್ರಪಶ್ಶಂತಿ ವಿಷ್ಲಾಾಖ್ಯಂ ಯೇನ ತತ್ಪದಮ್‌॥ 13 


ತತಃ ಕಾಲಾತ್ಮಕೋ ಯೋಪಸೌ ಸ ಚಾಂಶಃ ಕಥಿತೋ ಹರೇಃ! 
ಸ ಪಾತಯತ್ಮಫಂ ಘೋರಮಲ್ಲಮಲ್ಲಾಲ್ಲಸಾರವತ್‌ ॥ 14 


ಬೇರೆ ಉತ್ತಮ ಸ್ಥಾನವನ್ನಾದರೂ ಮನುಷ್ಯರು (ಯಜ್ಞಾನುಷ್ಠಾನದ 
ಮೂಲಕ) ಪಡೆಯುತ್ತಾರೆ (9-10). ಹೇ ಮುನಿಸತ್ತಮ, ಬ್ರಹನಿಂದ 
ಸೃಷ್ಟರಾದ ಆ ಪ್ರಜೆಗಳು ಚಾತುರ್ವರ್ಣ್ಯಪಾಲನೆಯಲ್ಲಿ ನಿರತರಾಗಿ, 
ಉತ್ತಮ ಶ್ರದ್ಧೆಯಿಂದ ಸದಾಚಾರದಲ್ಲಿ ಆಸಕ್ತರಾಗಿದ್ದರು. ಕರ್ಮಾನುಷ್ಠಾನ 
ದಿಂದ ನಿರ್ಮಲರಾದ ಅವರು ಪರಿಶುದ್ಧರೂ ಶುದ್ದಾಂತಃಕರಣವುಳ್ಳವರೂ 
ಆದ್ದರಿಂದಲೇ ಸರ್ವಬಾಧೆಗಳಿಂದ ಮುಕ್ತರೂ ಆಗಿ ತಮಗೆ ತೋರಿದ 
ಸ್ಥಳದಲ್ಲಿ ವಾಸವಾಗಿದ್ದರು (11-12). ಅವರ ಮನಸ್ಸು ಶುದ್ಧವಾಗಿರಲು, 
ಶುದ್ಧವಾದ ಅಂತಃಕರಣದಲ್ಲಿ ಶ್ರೀಹರಿಯು ನೆಲೆಸಿದ್ದನು. ಆದ್ದರಿಂದ 
ಅವರಿಗೆ ಶುದ್ಧವಾದ ಪೂರ್ಣಜ್ಞಾನ ನೆಲೆಸಿತ್ತು. ಅದರಿಂದ ಅವರು ವಿಷ್ಣು 
ಎಂಬ ಪರಮಪದವನ್ನು ತಿಳಿಯಬಲ್ಲವರಾಗಿದ್ದರು (13). ಅನಂತರ 
(ಕೃತಯುಗ ಕಳೆದಮೇಲೆ), ಮೈತ್ರೇಯ, ವಿಷ್ಣುವಿನ ಅಂಶವಾದ ಕಾಲ 
ಎಂಬುದನ್ನು ಹೇಳಿದೆನಲ್ಲ, ಅದು ಅಲ್ಬಸಾರವೂ ಘೋರವೂ ಆದ 
"ಪಾಪ'ವೆಂಬುದನ್ನು ಪ್ರವರ್ತಿಸಿತು. ಆಗ ಪ್ರಜೆಗಳಲ್ಲಿ ಅಜ್ಞಾನ ಮತ್ತು 


58 ಶ್ರೀವಿಷ್ಣುಪುರಾಣಮ್‌ 


ಅಧರ್ಮಬೀಜಮುದ್ಧೂತಂ ತಮೋಲೋಭಸಮುದ್ಧವಮ್‌ | 
ಪ್ರಜಾಸು ತಾಸು ಮೆ ತೀಯ ರಾಗಾದಿಕಮಸಾಧಕಮ್‌ ॥ 15 


ತತಃ ಸಾ ಸಹಜಾ ಸಿದ್ದಿಸ್ತಾಸಾಂ ನಾತೀವ ಜಾಯತೇ! 
ರಸೋಲ್ಲಾಸಾದಯಶ್ಸಾನ್ಮಾಃ ಸಿದ್ಧದೋ5ಷ್ಟೌ ಭವಂತಿ ಯಾಃ॥ 16 


ತಾಸು ಕ್ಷೀಣಾಸ್ಪಶೇಷಾಸು ವರ್ಧಮಾನೇ ಚ ಪಾತಕೇ। 
ದ್ದಂದ್ಹಾಭಿಭವದುಃಖಾರ್ತಾಸ್ತಾ ಭವಂತಿ ತತಃ ಪ್ರಜಾಃ ॥ 17 


ಲೋಭಗಳಿಂದ ಹುಟ್ಟಿದ್ದೂ ಪುರುಷಾರ್ಥಕ್ಕೆ ಘಾತಕವೂ ಆದ ರಾಗ 
ದ್ವೇಷಾದಿಗಳೆಂಬ ಅಧರ್ಮಬೀಜವು ಹುಟ್ಟಿತು! (14-15). ಅದರಿಂದಾಗಿ 
ಪ್ರಜೆಗಳಲ್ಲಿ ಸಹಜಸಿದ್ದಿಯಾದ ವಿಷ್ಣುಪದಪ್ರಾಪ್ತಿಯೂ ರಸೋಲ್ಲಾಸವೇ 
ಮೊದಲಾದ ಉಳಿದ ಅಷ್ಟಸಿದ್ದಿಗಳೂ ವಿಶೇಷವಾಗಿ ದೊರಕದೆ 
ಹೋದವು* (16). ಆ ಸಿದ್ದಿಗಳೆಲ್ಲವೂ ಕ್ಷೀಣವಾದಾಗ, ಪಾಪಕರ್ಮವು 
ಹೆಚ್ಚುತ್ತಿರಲಾಗಿ, ಆ ಪ್ರಜೆಗಳು ಶೀತೋಷ್ಟಾದಿ ದ್ವಂದ್ವಗಳಿಗೆ ಸಿಕ್ಕಿ 
ದುಃಖಾರ್ತರಾದರು. ಆ ಸಮಯದಲ್ಲಿ ಜನರು (ತಮ್ಮ ರಕ್ಷಣೆಗಾಗಿ) 
ಮರುಭೂಮಿ, ಪರ್ವತ, ನೀರು--ಮೊದಲಾದ ಸಹಜ ಕೋಟೆ 


* ಇವು ಅಷ್ಟಸಿದ್ದಿಗಳು 
. ರಸೋಲ್ಲಾಸ (ಆಹಾರವಿಲ್ಲದ ಹಸಿವಿನ ನಿವಾರಣೆ) 
- ತೃಪ್ತಿ (ಛೋಗವಿಲ್ಲದಿದ್ದರೂ ತೃಪ್ತಿ) 
. ಧರ್ಮೋತ್ತಮ (ಧರ್ಮದಲ್ಲಿ ನಿಷ್ಠೆ) 
. ತುಲ್ಕತಾ (ಎಲ್ಲರಿಗೂ ಸಮಾನವಾದ ಆಯುಸ್ಸು ಮತ್ತು ರೂಪ) 
. ವಿಶೋಕಾ (ಶೋಕರಾಹಿತ್ಯ) 
. ತಪೋಧ್ಯಾನನಿಷ್ಠೆ (--ಇದರ ಅರ್ಥ ಸ್ಪಷ್ಟ) 
. ಕಾಮಚಾರಿತ್ವ (ಮನಸ್ಸು ಬಂದೆಡೆಗೆ ಕೂಡಲೆ ಹೋಗುವ ಶಕ್ತಿ) 
. ಯತ್ರಕ್ತಚನಶಾಯಿತಾ 
(ಯಾವ ಸ್ಥಳದಲ್ಲಾದರೂ ಸಂತೋಷದಿಂದ ವಿಶ್ರಮಿಸಬಲ್ಲ ಮನೋಬಲ). 


೦೦ ಇಟಿ 0 ಓಗಿ ಹೂ ಓವಿ ಔಟ = 


ಅಧ್ಯಾಯ 6 ಪ್ರಥಮಾಂಶಃ 59 
ತತೋ ದುರ್ಗಾಣಿ ತಾಶ್ಚಕ್ರುರ್ಧಾನ್ಹಂ ಪಾರ್ವತಮೌದಕಮ್‌! 


ಕೃತ್ರಿಮಂ ಚ ತಥಾ ದುರ್ಗಂ ಪುರಖರ್ವಟಕಾದಿಕಮ್‌ ॥ 18 
ಗೃಹಾಣಿ ಚ ಯಥಾನ್ಯಾಯಂ ತೇಷು ಚಕ್ರುಃ ಪುರಾದಿಷು। 
ಶೀತಾತಪಾದಿಬಾಧಾನಾಂ ಪ್ರಶಮಾಯ ಮಹಾಮತೇ ॥ 19 


ಪ್ರತೀಕಾರಮಿಮಂ ಕೃತ್ವಾ ಶೀತಾದೇಸ್ಪಾಃ ಪ್ರಜಾಃ ಪುನಃ! 
ವಾರ್ತೋಪಾಯಂ ತತಶ್ನಕ್ರುರ್ಹಸ್ಪಸಿದ್ದಿಂ ಚ ಕರ್ಮಜಾಮ್‌ ॥ 20 


ವ್ರೀಹಯಶ್ಚ ಯವಾಶ್ಚೈವ ಗೋಧೂಮಾಶ್ಚಾಣವಸ್ತಿಲಾಃ | 
ಪ್ರಿಯಂಗವೋ ಹ್ಯುದಾರಾಶ್ಚ ಕೋರದೂಷಾಃ ಸತೀನಕಾಃ॥ 21 


ಮಾಹಾ ಮುದ್ಧಾ ಮಸೂರಾಶ್ಚ ನಿಷ್ಟಾವಾಃ ಸಕುಲತ್ಗಕಾಃ। 


ಆಢಕೃಶ್ಚಣಕಾಶ್ಚೈವ ಶಣಾಃ ಸಪ್ತದಶ ಸ್ಮೃತಾಃ ॥ 22 
ಇತ್ಕೇತಾ ಓಹಧೀನಾಂ ತು ಗ್ರಾಮ್ಮಾನಾಂ ಜಾತಯೋ ಮುನೇ! 
ಓಹಷಧ್ಯೋ ಯಜ್ಞಿಯಾಶ್ಚೈವ ಗ್ರಾಮ್ಮಾರಣ್ಮಾಶ್ನತುರ್ದಶ ॥ 23 


ಗಳಿಂದಲೂ ಸ್ವಯಂ ನಿರ್ಮಿತ ಕೋಟೆಗಳಿಂದಲೂ ಆವೃತವಾದ ನಗರ, 
ಹಳ್ಳಿ--ಮೊದಲಾದವನ್ನು ಮಾಡಿಕೊಂಡರು (17-18). ಹೇ ಪ್ರಾಜ್ಞ 
ಮೈತ್ರೇಯ, ಅವರು ಚಳಿ, ಬಿಸಿಲು ಮೊದಲಾದ ಬಾಧೆಗಳನ್ನು ತಪ್ಪಿಸಿ 
ಕೊಳ್ಳುವುದಕ್ಕಾಗಿ ಪಟ್ಟಣ ಮತ್ತು ಹಳ್ಳಿಗಳಲ್ಲಿ ಕ್ರಮವಾಗಿ ಮನೆಗಳನ್ನು 
ಕಟ್ಟಿಕೊಂಡರು. ಹೀಗೆ ಶೈತ್ಯಾದಿಬಾಧೆಗಳಿಗೆ ಪರಿಹಾರವನ್ನು ಮಾಡಿಕೊಂಡ 
ಮೇಲೆ, ಆ ಪ್ರಜೆಗಳು ಜೀವನೋಪಾಯಕ್ಕಾಗಿ ಕೃಷಿ ಮುಂತಾದ್ದನ್ನೂ 
ಕೈಗಾರಿಕೆಯನ್ನೂ ಪ್ರಾರಂಭಿಸಿದರು (19-20). ಬತ್ತ, ಜವೆ (Barley), 
ಗೋದಿ, ಅಣು (1111160, ಎಳ್ಳು, ನವಣೆ, ಉದಾರ (ಜೋಳ), ಹಾರಕ, 
ಬಟಾಣಿ, ಉದ್ದು, ಹೆಸರು, ಮಸೂರ (10101), ಅವರೆ, ಹುರುಳಿ, 
ತೊಗರಿ, ಕಡಲೆ, ಶಣ (೮೦೬೦1೬1೩)--ಇವು ಹದಿನೇಳು ಗ್ರಾಮ್ಯ 
ಜಾತಿಗೆ ಸೇರಿದ ಬೇಳೆಗಳು. ಈ ಗ್ರಾಮ್ಯಗಳಲ್ಲಿ ಕೆಲವು ಮತ್ತು ವನ್ಯಗಳಲ್ಲಿ 
ಕೆಲವು ಸೇರಿ ಯಜ್ಞೋಪಯೋಗಿಯಾದ ಧಾನ್ಯಗಳು ಒಟ್ಟು ಹದಿನಾಲ್ಕು 
(21-23). ಅವು ಯಾವುವೆಂದರೆ: ಬತ್ತ, ಜವೆಧಾನ್ಯ, ಉದ್ದು, ಗೋದಿ, 


60 ಶ್ರೀವಿಷ್ಣುಪುರಾಣಮ್‌ 


ವ್ರೀಹಯಸ್ಸಯವಾ ಮಾಹಾ ಗೋಧೂಮಾಶ್ಚಾಣವಸ್ತಿಲಾಃ | 
ಪ್ರಿಯಂಗುಸಪ್ತಮಾ ಹ್ಯೇತೇ ಅಷ್ಟಮಾಸ್ತು ಕುಲತ್ನಕಾಃ ॥ 24 


ಶ್ಯಾಮಾಕಾಸ್ತಥ ನೀವಾರಾ ಜರ್ತಿಲಾಃ ಸಗವೇಧುಕಾಃ। 
ತಥಾ ವೇಣುಯವಾಃ ಪ್ರೋಕಾಸಥಫಾ ಮರ್ಕಟಕಾ ಮುನೇ ॥ 25 


ಗ್ರಾಮ್ಮಾರಣ್ಯಾಃ ಸ್ಮೃತಾ ಹೈತಾ ಓಷಧ್ಯಸ್ತು ಚತುರ್ದಶ! 


ಯಜ್ಞನಿಷ್ಠತ್ತಯೇ ಯಜ್ಜಸ್ಪಥಾಸಾಂ ಹೇತುರುತ್ತಮಃ॥ 26 
ಏತಾಶ್ಚ ಸಹ ಯಜ್ಞೇನ ಪ್ರಜಾನಾಂ ಕಾರಣಂ ಪರಮ್‌! 
ಪರಾವರವಿದಃ ಪ್ರಾಜ್ನಾನ್ತತಶೋ ಯಜ್ಞಾನ್ಹಿತನ್ದತೇ॥ 27 
ಆಹನ್ಯಹನ್ಯನುಷ್ಠಾನಂ ಯಜ್ಞಾನಾಂ ಮುನಿಸತ್ತಮ! 

ಉಪಕಾರಕರಂ ಪುಂಸಾಂ ಕ್ರಿಯಮಾಣಾಫಶಾಂತಿದಮ್‌ ॥ 28 


ಯೇಷಾಂ ತು ಕಾಲಸೃಷ್ಟೋsಸೌ ಪಾಪಬಿಂದುರ್ಮಹಾಮುನೇ। 
ಚೇತಃಸು ವವೃಧೇ ಚಕ್ರುಸ್ತೇ ನ ಯಜ್ಞೇಷು ಮಾನಸಮ್‌ ॥ 29 


ಅಣು, ಎಳ್ಳು, ಏಳನೆಯದಾದ ನವಣೆ, ಎಂಟನೆಯದಾದ ಹುರುಳಿ, 
ಸಾಮೆ, ನೀವಾರ (ಒಂದು ಜಾತಿಯ ಕಾಡುಬತ್ತ), ಕಾಡು ಎಳ್ಳು, 
ಕಾಡುಗೋದಿ, ಬಿದಿರಿನ ಧಾನ್ಯ, ಮರ್ಕಟಕ ಎಂಬ ಕಾಡುಧಾನ್ಯ-- ಈ 
ಹದಿನಾಲ್ಕು ಯಜ್ಞೋಪಯೋಗಿಗಳಾದ ಔಷಧಿಗಳು. ಯಜ್ಞವೇ ಇವುಗಳ 
ಉತ್ಪತ್ತಿಗೆ PANE ಆಗಿದೆ (24-26). ಈ ಧಾನ್ಯಗಳೂ ಯಜ್ಞವೂ ಸಹ 
ಪ್ರಜೆಗಳ ಅಭಿವೃದ್ಧಿಗೆ ಕಾರಣವಾಗಿವೆ. ಅದ್ದರಿಂದಲೇ ಇಹಪರಗಳನ್ನು 
ತಿಳಿದ ಪ್ರಾಜ್ಞರು ಯಜ್ಞಗಳನ್ನು ಆಚರಿಸುತ್ತಾರೆ. ಮೈತ್ರೇಯ, ಪ್ರತಿದಿನವೂ 
ಯಜ್ಞಾನುಷ್ಠಾನವು ಜನರಿಗೆ ತುಂಬ ಉಪಕಾರಿಯಾದದ್ದು. ಅವರು 
ಮಾಡುವ ಪಾಪವನ್ನು ಪರಿಹರಿಸತಕ್ಕದ್ದು (27-28). ಆದರೆ ಯಾರ 
ಚಿತ್ತದಲ್ಲಿ ಕಾಲವಶದಿಂದ ಅಧರ್ಮಬೀಜವು ಬೆಳೆಯಿತೋ ಅವರು ಯಜ್ಞ 
ಗಳನ್ನಾಚರಿಸಲು ಮನಸ್ಸು ಮಾಡಲಿಲ್ಲ. ಯಜ್ಞವನ್ನು ವಿರೋಧಿಸಬೇಕೆಂದೇ 
ಈ ಜನರು ವೈದಿಕಮತವನ್ನೂ ವೇದವನ್ನೂ ಯಜ್ಞಾದಿಕರ್ಮಗಳನ್ನೂ 


ಅಧ್ಯಾಯ 6 ಪ್ರಥಮಾಂಶಃ 61 


ವೇದವಾದಾಂಸ್ತಥಾ ವೇದಾನ್ಮಜ್ನಕರ್ಮಾದಿಕಂ ಚ ಯತ್‌! 
ತತ್ಸರ್ವಂ ನಿಂದಯಾಮಾಸುರ್ಯಜ್ನವ್ಮಾಸೇಧಕಾರಿಣಃ ॥ 30 


ಪ್ರವೃತ್ತಿಮಾರ್ಗವುಚ್ಛಿತ್ತಿಕಾರಿಣೋ ವೇದನಿಂದಕಾಃ | 
ದುರಾತ್ಮನೋ ದುರಾಚಾರಾ ಬಭೂವುಃ ಕುಟಲಾಶಯಾಃ॥ 31 


ಸಂಸಿದ್ಧಾಯಾಂ ತು ವಾರ್ತಾಯಾಂ ಪ್ರಜಾಃ ಸೃಷ್ಟ್ವಾ ಪ್ರಜಾಪತಿಃ | 
ಮರ್ಯಾದಾಂ ಸ್ಥಾಪಯಾಮಾಸ ಯಥಾಸ್ಥಾನಂ ಯಥಾಗುಣಮ್‌ ॥ 


ವರ್ಣಾನಾಮಾಶ್ರಮಾಣಾಂ ಚ ಧರ್ಮಾನ್‌ಧರ್ಮಭೃತಾಂ ವರ! 
ಲೋಕಾಂಶ್ಚ ಸರ್ವವರ್ಣಾನಾಂ ಸಮೃಗ್ಗರ್ಮಾನುಪಾಲಿನಾಮ್‌ ॥ 33 


ಪ್ರಾಜಾಪತ್ಕಂ ಬ್ರಾಹ್ಮಣಾನಾಂ ಸ್ಮೃತಂ ಸ್ಥಾನಂ ಕಿಯಾವತಾಮ್‌ | 
ಸ್ಥಾನಮೆ ಲಂದ್ರಂ ಕ್ಷತ್ರಿಯಾಣಾಂ ಸಂಗ್ರಾಮೇಷ್ಟನಿವರ್ತಿನಾಮ್‌ ॥ 34 


ವೈಶ್ಶಾನಾಂ ಮಾರುತಂ ಸ್ಥಾನಂ ಸ್ವಧರ್ಮಮನುವರ್ತಿನಾಮ್‌ | 
ಗಾಂಧರ್ವಂ ಶೂದ್ರಜಾತೀನಾಂ ಪರಿಚರ್ಯಾನುವರ್ತಿನಾಮ್‌ ॥ 35 


ನಿಂದಿಸಲು ಆರಂಭಿಸಿದರು (29-30). ದುರಾತ್ಮ್ತರೂ ದುರಾಚಾರನಿರತರೂ 
ಆದ ಇವರು ಕುಟಿಲಬುದ್ದಿಯಿಂದ ವೇದವನ್ನು ನಿಂದಿಸುತ್ತ ಪ್ರವೃತ್ತಿಮಾರ್ಗ 
ವನ್ನು ತೊಡೆದು ಹಾಕಲು ಉದ್ಯೋಗಿಸಿದರು (31). ಹೀಗೆ ಕೃಷಿ 
ಮುಂತಾದ ಜೀವನೋಪಾಯವು ಸಿದ್ಧವಾಗಲಾಗಿ, ಈ ಪ್ರಜೆಗಳನ್ನು 
ಸೃಜಿಸಿದ ಬ್ರಹಮ, ಇವರ ಸ್ಥಾನ ಗುಣಗಳಿಗೆ ಅನುರೋಧವಾಗಿ ಒಂದು 
ವ್ಯವಸ್ಥೆಯನ್ನು ಗೊತ್ತುಮಾಡಿದನು. ವರ್ಣಗಳ ಮತ್ತು ಆಶ್ರಮಗಳ ಧರ್ಮ 
ಗಳನ್ನೂ ತಮ್ಮ ಧರ್ಮಗಳನ್ನೂ ಚೆನ್ನಾಗಿ ಪಾಲಿಸುವ ಎಲ್ಲ ವರ್ಣದವರಿಗೆ 
ತಕ್ಕ ಲೋಕಗಳನ್ನೂ ಗೊತ್ತುಮಾಡಿದನು (32-33). ಕ್ರಿಯಾಶೀಲರಾದ 
ಬ್ರಾಹ್ಮಣರಿಗೆ ಪಿತ್ಠಲೋಕವನ್ನೂ ಯುದ್ಧದಲ್ಲಿ ಹಿಮ್ಮೆಟ್ಟದ ಕ್ಷತ್ತಿಯರಿಗೆ 
ಇಂದ್ರಲೋಕವನ್ನೂ ಸ್ವಧರ್ಮನಿಷ್ಠರಾದ ವೈಶ್ಯರಿಗೆ ವಾಯುಲೋಕವನ್ನೂ 
ಪರಿಚರ್ಯಾವೃತ್ತಿಯಲ್ಲಿರುವ ಶೂದ್ರರಿಗೆ ಗಂಧರ್ವಲೋಕವನ್ನೂ ಗೊತ್ತು 
ಪಡಿಸಿದನು (34-35). ಊಧ ರರೇತಸ್ಕರಾದ ಎಂಬತ್ತೆಂಟುಸಾವಿರ ಮುನಿ 


62 ಶ್ರೀವಿಷ್ಣುಪುರಾಣಮ್‌ 

ಅಷ್ಟಾಶೀತಿಸಹಸ್ರಾಣಿ ಮುನೀನಾಮೂರ್ಧ್ವರೇತಸಾಮ್‌। 

ಸ್ಮೃತಂ ತೇಷಾಂ ತು ಯತ್ಸ್ಲಾನಂ ತದೇವ ಗುರುವಾಸಿನಾಮ್‌ ॥ 

ಸಪ್ಪರ್ಷೀಣಾಂ ತು ಯತ್ನಾನಂ ಸ್ಮೃತಂ ತದ್ದೈ ವನೌಕಸಾಮ್‌ | 

ಪ್ರಾಜಾಪತ್ಕಂ ಗೃಹಸ್ಥಾನಾಂ ನ್ಯಾಸಿನಾಂ ಬ್ರಹ್ಮಸಂಜ್ಞಿತಮ್‌ |! 37 
ಯೋಗಿನಾಮಮೃತಂ ಸ್ನಾನಂ ಸ್ಟಾತ್ಮಸಂತೋಷಕಾರಿಣಾಮ್‌ ॥ 38 


ಏಕಾಂತಿನಃ ಸದಾ ಬ್ರಹ್ಮ ಧ್ಮಾಯಿನೋ ಯೋಗಿನಶ್ಚ ಯೇ। 
ತೇಷಾಂ ತು ಪರಮಂ ಸ್ನಾನಂ ಯತ್ತತ್ಪಶ್ಶಂತಿ ಸೂರಯಃ ॥ 39 


ಇರಿ 0 ಫೈ 


ಗತ್ವಾ ಗತ್ವಾ ನಿವರ್ತಂತೇ ಚಂದ್ರಸೂರ್ಯಾದಯೋ ಗ್ರಹಾಃ। 


ಅದ್ಮಾಪಿ ನ ನಿವರ್ತಂತೇ ದ್ವಾದಶಾಕ್ಷರಚಿಂತಕಾಃ ॥ 40 
ತಾಮಿಸ್ರಮಂಧತಾಮಿಸ್ರಂ ಮಹಾರೌರವರೌರವೌ । 
ಅಸಿಪತ್ರವನಂ ಘೋರಂ ಕಾಲಸೂತ್ರಮವೀಚಿಕಮ್‌ ॥ 4] 


ಗಳಿದ್ದಾರೆ. ಅವರಿಗೆ ಯಾವ ಸ್ಥಾನವೋ ಅದು ಗುರುಕುಲವಾಸಿಗಳಾದ 
ಬ್ರಹ್ಮಚಾರಿಗಳಿಗೆ ಲಭಿಸುತ್ತದೆ (36). ವಾನಪ್ರಸ್ಥಾಶ್ರಮದವರಿಗೆ ಸಪ್ತರ್ಷಿ 
ಲೋಕವು ಪ್ರಾಪ್ತವಾಗುತ್ತದೆ. ಗೃಹಸ್ಥರಿಗೆ ಪಿತ್ಚಲೋಕ, ಸಂನ್ಯಾಸಿಗಳಿಗೆ 
ಬ್ರಹ್ಮ ಎಂಬುದಾವುದುಂಟೋ ಅದು (ಮೋಕ್ಷ) ದೊರೆಯುತ್ತದೆ. ಸದಾ 
ಬ್ರಹ್ಮಚಿಂತನದಲ್ಲಿಯೇ ನಿರತರಾದ ಯೋಗಿಗಳಿಗೂ ಅಮೃತ(ಮೋಕ್ಷ)ವೇ 
ಸ್ಥಾನ (37-38). ಏಕಾಂತದಲ್ಲಿದ್ದು ಸದಾ ಬ್ರಹ್ಮಚಿಂತನದಲ್ಲಿರತಕ್ಕ ಯೋಗಿ 
ಗಳಿಗೆ ಲಭ್ಯವಾಗುವ ಅಮೃತಸ್ಥಾನವೆಂಬುದು, ಕೇವಲ ಜ್ಞಾನಿಗಳಿಗೆ ಗಮ್ಯ 
ವಾದದ್ದು. ಚಂದ್ರಸೂರ್ಯಾದಿಗ್ರಹಗಳು ಮತ್ತೆ ಮತ್ತೆ ಲಯವಾಗಿ 
ಹುಟ್ಟಿಬರುತ್ತವೆ. ದ್ವಾದಶಾಕ್ಷರ* ಮಂತ್ರದ ಚಿಂತೆಯಲ್ಲಿ ನಿರತರಾದವರು 
ಮಾತ್ರ ಮತ್ತೆ ಹುಟ್ಟಿಬರುತ್ತಾರೆಂಬುದೇ ಇಲ್ಲ (39-40). ಇನ್ನು ಯಾರು 
ವೇದನಿಂದಕರೋ ಯಜ್ಞಕ್ಕೆ ವಿಘ್ನಕಾರಿಗಳೋ ಸ್ವಧರ್ಮತ್ಕಾಗಿಗಳೋ 


*"ಓಂ ನಮೋ ಭಗವತೇ ವಾಸುದೇವಾಯ” ಇದು ದ್ವಾದಶಾಕ್ಷರ ಮಂತ್ರ. 


ಅಧ್ಯಾಯ 6 ಪ್ರಥಮಾಂಶಃ 63 


ವಿನಿಂದಕಾನಾಂ ವೇದಸ್ಕ್ಮ ಯಜ್ಞವ್ಮಾಫಾತಕಾರಿಣಾಮ್‌ | 
ಸ್ಥಾನಮೇತತ್ಸಮಾಖ್ಕಾಶಂ ಸ್ವ್ಹಧರ್ಮತ್ಕಾಗಿನಶ್ಚ ಯೇ ॥ 42 


ಇತಿ ಶ್ರೀವಿಷ್ಣುಪುರಾಣೇ ಪ್ರಥಮೇsಂಶೇ ಷಷ್ಠೋಇ5ಧ್ಯಾಯಃ 


ಅವರ ಸ್ಥಾನ ಯಾವುದೆಂದರೆ ತಾಮಿಸ್ತ್ರ, ಅಂಧತಾಮಿಸ್ರ, ಮಹಾ 
ರೌರವ, ರೌರವ, ಅಸಿಪತ್ರವನ, ಘೋರವಾದ ಕಾಲಸೂತ್ರ, ಅವೀಚಿಕ 
--ಎಂಬ ನರಕಗಳು (41-42). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಪ್ರಥಮಾಂಶದಲ್ಲಿ 
ಆರನೆಯ ಅಧ್ಯಾಯ ಮುಗಿಯಿತು. 


% 


ಸಪ್ತಮೋ೦ಧ್ಯಾಯಃ 


ಶ್ರೀ ಪರಾಶರ ಉವಾಚ: 


ತತೋಇವಭಿಧ್ಯಾಯತಸ್ಪಸ್ಮ ಜಜ್ಞಿರೇ ಮಾನಸಾಃ ಪ್ರಜಾಃ! 


ತಚ್ಚರೀರಸಮುತ್ನನ್ನೈಃ! ಕಾಯೈಸ್ತೈಃ! ಕರಣೈಃ ಸಹ॥ 1 


ಕ್ಷೇತ್ರಜ್ಞಾಃ ಸಮವರ್ತಂತ ಗಾತ್ರೇಭ್ಯಸ್ಪಸ್ಮ ಧೀಮತಃ! 
ತೇ ಸರ್ವೇ ಸಮವರ್ತಂತ ಯೇ ಮಯಾ ಪ್ರಾಗುದಾಹೃತಾಃ ॥ 2 


ದೇವಾಧ್ಮಾಃ ಸಾ ವರಾಂತಾಶ್ಚ ತ್ರೈಗುಣ್ಕವಿಷಯೇ ಸ್ಥಿತಾಃ | 


ಏವಂಭೂತಾನಿ ಸೃಷ್ಠಾನಿ ಚರಾಣಿ ಸ್ಥಾವರಾಣಿ ಚ॥ 3 

ಯದಾಸ್ಕ ತಾಃ ಪ್ರಜಾಃ ಸರ್ವಾ ನ ವೃವರ್ಧಂತ ಧೀಮತಃ! 

ಅಥಾನ್ಮಾನ್ಮಾನಸಾನ್ನುತ್ರಾನ್ಸ್ನದೃಶಾನಾತ್ಮನೋತಸೃಜತ್‌ ॥ 4 
ಅಧ್ಯಾಯ 7 


ಮರೀಚಿಯೇ ಮೊದಲಾದ ಪ್ರಜಾಪತಿಗಳ ಉತ್ಪತ್ತಿ. 
ತಾಮಸಿಕ ಸೃಷ್ಟಿ. ಮನು ಮತ್ತು ಶತರೂಪಾ--ಇವರ ಸಂತತಿ. 


ಪರಾಶರರು ಹೇಳಿದರು: ಬ್ರಹ್ಮನು (ಸೃಷ್ಟಿಯನ್ನು ಕುರಿತು) ಧ್ಯಾನ 
ಮಗ್ನನಾಗಿದ್ದಾಗ, ಆತನ ಶರೀರದಿಂದ ಹುಟ್ಟಿದ ಪಂಚಭೂತಗಳಿಂದಲೇ 
ನಿರ್ಮಿತವಾದ ಶರೀರಗಳಿಂದಲೂ ಇಂದ್ರಿಯಗಳಿಂದಲೂ ಕೂಡಿದ 
ಮಾನಸ ಪ್ರಜೆಗಳು ಜನಿಸಿದರು (1). ಧೀಮಂತನಾದ ಪ್ರಜಾಪತಿಯ 
ಗಾತ್ರಗಳಿಂದ ಕ್ಷೇತ್ರಜ್ಞರಾದ ಜೀವಿಗಳೆಲ್ಲರೂ ಹುಟ್ಟಿದರು. ನಾನು ಈ 
ಹಿಂದೆ ಹೇಳಿದಂತೆ ದೇವತೆಗಳಿಂದ ಹಿಡಿದು ಸ್ಥಾವರಾಂತಗಳಾದ ಸಕಲರೂ 
ತ್ರಿಗುಣಾತಕ್ರರಾಗಿದ್ದಾರೆ. ಹೀಗೆ ಚರಾಚರಗಳ ಸೃಷ್ಟಿಯಾಯಿತು (2-3). 
ಹೀಗೆ ಜನಿಸಿದ ಪ್ರಜೆಗಳು (ಸಂತತಿಯನ್ನು ಪಡೆದು) ವೃದ್ದಿ ಹೊಂದಲಿಲ್ಲ. 
ಆಗ ಬ್ರಹಮ ತನಗೆ ಸದೃಶರಾದ ಕೆಲವು ಮಾನಸ ಪುತ್ರರನ್ನು ಸೃಜಿಸಿದನು 


ಅಧ್ಯಾಯ 7 ಪ್ರಥಮಾಂಶಃ 65 


Kes Ae) 


ಭೃಗುಂ ಪುಲಸ್ಮಂ ಪುಲಹಂ ಕ್ರುತುಮಂಗಿರಸಂ ತಥಾ! 
ಮರೀಚಂ ದಕ್ಷಮತ್ರಿಂ ಚ ವಸಿಷ್ಠಂ ಚೈವ ಮಾನಸಾನ್‌!॥ 5 


ನವ ಬ್ರಹ್ಮಾಣ ಇತ್ಯೇತೇ ಪುರಾಣೇ ನಿಶ್ಚಯಂ ಗತಾಃ। 
ಖ್ಯಾತಿಂ ಭೂತಿಂ ಚ ಸಂಭೂತಿಂ ಕ್ಷಮಾಂ ಪ್ರೀತಿಂ ತಥೆ ವ ಚ॥ 


ಸನ್ನತಿಂ ಚ ತಥೈವೋರ್ಜಾಮನಸೂಯಾಂ ತಥೈವ ಚ! 
ಪ್ರಸೂತಿಂ ಚ ತತಃ ಸೃಷ್ಟ್ವಾ ದದೌ ತೇಷಾಂ ಮಹಾತ್ಮನಾಮ್‌ ॥ 


ಪತ್ನ್ಯೋ ಭವಧ್ವಮಿತ್ಕುಕ್ತ್ಕಾ ತೇಷಾಮೇವ ತು ದತ್ತವಾನ್‌। 


ರಿ ಎದ 


ಸನಂದನಾದಯೋ ಯೇ ಚ ಪೂರ್ವಸೃಷ್ಟಾಸ್ತು ವೇಧಸಾ॥ 8 


ನ ತೇ ಲೋಕೇಷ್ಟಸಂಜಂತ ನಿರಪೇಕ್ಷಾಃ ಪ್ರಜಾಸು ತೇ। 
ಸರ್ವೇ ತೇಂಭ್ಯಾಗತಜ್ಞಾನಾ ವೀತರಾಗಾ ವಿಮತ್ಸರಾಃ॥ 9 


ತೇಷ್ಟೇವಂ ನಿರಪೇಕ್ಷೇಷು ಲೋಕಸೃಷ್ಠೌ ಮಹಾತ್ಮನಃ | 
ಬ್ರಹ್ಮಣೋಂಭೂನ್ಮಹಾನ್‌ ಕ್ರೋಧಸ್ತ್ರೆ ಲಲೋಕ್ಕದಹನಕ್ಷಮಃ ॥ 10 


(4). ಭೃಗು, ಪುಲಸ್ತ್ಯ, ಪುಲಹ, ಕ್ರತು, ಅಂಗಿರಸ್‌, ಮರೀಚಿ, ದಕ್ಷ, 
ಅತ್ರಿ, ವಸಿಷ್ಠ--ಇವರೇ ಆ ಮಾನಸ ಪುತ್ರರು. ಇವರು ಒಂಬತ್ತು ಮಂದಿ 
ನವಬ್ರಹ್ಮರೆಂದು ಪುರಾಣದಲ್ಲಿ ಪ್ರಸಿದ್ಧರಾಗಿದ್ದಾರೆ (5). ಆಮೇಲೆ ಬ್ರಹ್ಮನು 
ಖ್ಯಾತಿ, ಭೂತಿ, ಸಂಭೂತಿ, ಕ್ಷಮಾ, ಪ್ರೀತಿ, ಸಂನತಿ, ಊರ್ಜಾ, 
ಅನಸೂಯಾ, ಪ್ರಸೂತಿ--ಎಂಬ ಕನ್ಯೆಯರನ್ನು ಸೃಜಿಸಿ- "ನೀವು ಈ 
ನವಬ್ರಹರಿಗೆ ಪತ್ನಿಯಾಗಿರಿ' ಎಂದು ಹೇಳಿ, ಭೃಗು ಮೊದಲಾದ ಆ 
ಮಹಾತರಿಗೆ (ಕ್ರಮವಾಗಿ ಒಬ್ಬೊಬ್ಬರನ್ನು ಕೊಟ್ಟನು (6-7). ಇದಕ್ಕೂ 
ಮೊದಲು ಬ್ರಹನಿಂದ ಸೃಷ್ಟರಾದ ಸನಂದನಾದಿಗಳು ಸಂತಾನದಲ್ಲಿ ಅಪೇಕ್ಷೆ 
ಯಿಲ್ಲದವರಾಗಿ ಲೋಕವ್ಯವಹಾರದಲ್ಲಿ ತೊಡಗಲಿಲ್ಲ. ಅವರು ವಿರಕ್ತರಾಗಿ 
ಮಾತ್ಸರ್ಯಾದಿ ದೋಷಗಳಿಂದ ವಿಮುಕ್ತರೂ, ಜ್ಞಾನಿಗಳೂ ಆಗಿದ್ದರು 
(8-9). ಅವರು ಹೀಗೆ ಪ್ರಜಾಸೃಷ್ಟಿಯಲ್ಲಿ ನಿರಪೇಕ್ಷರಾಗಿರಲು, ಮಹಾತ್ಮ 
ನಾದ ಬ್ರಹನಿಗೆ ಮೂರು ಲೋಕಗಳನ್ನು ಸುಟ್ಟು ಹಾಕುವಷ್ಟು ಮಹಾ 
ಕ್ರೋಧ ಉಂಟಾಯಿತು (10). ಎಲ್ಫೆ ಮೈತ್ರೇಯ, ಬ್ರಹ್ಮನ ಆ 


66 ಶ್ರೀವಿಷ್ಣುಪುರಾಣಮ್‌ 


ತಸ್ಕ ಕ್ರೋಧಾತ್ಸಮುದ್ಧೂತಜ್ಞಾಲಾಮಾಲಾತಿದೀಪಿತಮ್‌ | 
ಬ್ರಹ್ಮಣೋತಭೂತ್ತದಾ ಸರ್ವಂ ತೈಲೋಕ್ಕಮಖಲಂ ಮುನೇ॥ 11 


ಭ್ರುಕುಟೀಕುಟಲಾತ್ರಸ್ಮ ಲಲಾಟೋತ್ಕೋಧದೀಪಿತಾತ್‌।| 
ಸಮುತ್ನನ್ನಸದಾ ರುದ್ರೋ ಮಧ್ಯ್ವಾಹ್ನಾರ್ಕಸಮಪುಭಃ॥॥ 12 


ಅರ್ಥನಾರೀನರವಪುಃ ಪ್ರಚಂಡೋಅತಿಶರೀರವಾನ್‌ | 
ವಿಭಜಾತ್ಮಾನಮಿತುಕ್ಕಾ ತಂ ಬ್ರಹ್ಮಾಂತರ್ದಧೇ ತತಃ॥ 13 


ರಿ ದ 


ತಥೋಕ್ತೋಇಸೌ ದ್ವಿಧಾ ಸ್ತ್ರೀತ್ವಂ ಪುರುಷತ್ಚಂ ತಥಾಕರೋತ್‌ | 
ಬಿಭೇದ ಪುರುಷತ್ಚಂ ಚ ದಶಧಾ ಚೈಕಧಾ ಪುನಃ॥ 14 


ಸೌಮ್ಮಾಸೌಮ್ಮ ಸ್ತದಾ ಶಾಂತಾಶಾಂತೈಃ ಸ್ತ್ರೀತ್ವಂ ಚ ಸ ಪಭುಃ। 
ಬಿಭೇದ ಬಹುಧಾ ದೇವಃ ಸ್ವರೂಪೆ ರಸಿತೈಃ ಸಿತೈಃ॥ 15 


ಕ್ರೋಧದಿಂದ ಸಮಸ್ತ ಲೋಕತ್ರಯವೂ ಜ್ವಾಲೆಗಳಿಂದ ಸಮಾವೃತವಾಗಿ 
ಉದ್ದೀಪಿತವಾಯಿತು. ಕೋಪದಿಂದ ಹುಬ್ಬುಗಂಟಿಕ್ಕಿದ ಆತನ ಲಲಾಟ 
ದಿಂದ ಮಧ್ಯಾಹ್ನದ ಸೂರ್ಯನಂತೆ ದೀಪ್ತನಾದ ರುದ್ರನು ಆವಿರ್ಭವಿ 
ಸಿದನು (11-12). ಆ ರುದ್ರನು ಉಗ್ರಸ್ವರೂಪನೂ ಮಹಾಶರೀರಿಯೂ 
ಆಗಿದ್ದನಲ್ಲದೆ, ಅವನ ಶರೀರದ ಅರ್ಥಭಾಗವು ಸ್ತ್ರೀರೂಪವುಳ್ಳದ್ದೂ 
ಇನ್ನೊಂದು ಭಾಗವು ಪುರುಷರೂಪವುಳ್ಳದ್ದೂ ಆಗಿತ್ತು. ಬ್ರಹ್ಮನು ಆತನನ್ನು 
ಉದ್ದೇಶಿಸಿ “ನಿನ್ನ ದೇಹ ವಿಭಾಗಿಸು? ಎಂದೂ ನುಡಿದು ಅಂತರ್ಹಿತ 
ನಾದನು (13). ಅದರಂತೆ ರುದ್ರನು ತನ್ನ ದೇಹವನ್ನು ಸ್ತೀ, ಪುರುಷ-- 
ಎಂದು ಎರಡಾಗಿ ವಿಭಾಗಿಸಿದನಲ್ಲದೆ, ತನ್ನ ಪುರುಷದೇಹವನ್ನು ಮತ್ತೆ 
ಏಕಾದಶ ಭೇದಗಳಾಗಿ ವಿಭಾಗಿಸಿಕೊಂಡನು (14). ಅಲ್ಲದೆ ಪ್ರಭುವಾದ 
ಆ ರುದ್ರನು ತನ್ನ ಸ್ತ್ರೀ ದೇಹವನ್ನು ಸೌಮ್ಯ-ಕ್ರೂರ, ಶಾಂತ-ಅಶಾಂತ, 
ಶ್ಯಾಮ-ಗೌರ ಈ ರೀತಿಯಾದ ನಾನಾ ಸ್ವರೂಪಗಳನ್ನಾಗಿ ವಿಂಗಡಿಸಿದನು 
(15). ಅನಂತರ ಬ್ರಹ್ಮದೇವನು ಮೊದಲು ತನ್ನಿಂದ ಹುಟ್ಟಿದ ಮತ್ತು ತಾನೇ 
ಆಗಿದ್ದ ಸ್ವಾಯಂಭುವ ಮನುವನ್ನು ಪ್ರಜಾಪಾಲನೆಯ ಕರ್ತವ್ಯದಲ್ಲಿ 


ಅಧ್ಯಾಯ 7 ಪ್ರಥಮಾಂಶಃ 67 


ತತೋ ಬ್ರಹ್ಮಾತ್ಮಸಂಭೂತಂ ಪೂರ್ವಂ ಸ್ಟಾಯಂಭುವಂ ಪ್ರಭುಃ! 
ಆತ್ಮಾನಮೇವ ಕೃತವಾನ್‌ ಪ್ರಜಾಪಾಲ್ಕೇ ಮನುಂ ದ್ವಿಜ ॥ 16 


ಶತರೂಪಾಂ ಚ ತಾಂ ನಾರೀಂ ತಪೋನಿರ್ಧೂತಕಲ್ಮಹಾಮ್‌ | 
ಸ್ವಾಯಂಭುವೋ ಮನುರ್ದೇವಃ ಪತ್ನೀತ್ಹೇ ಜಗೃಹೇ ಪ್ರಭುಃ ॥ 17 


ತಸ್ಮಾತ್ತು ಪುರುಷಾದ್ದೇವೀ ಶತರೂಪಾ ವ್ಯಜಾಯತ! 
ಪ್ರಿಯವ್ರತೋತ್ತಾನಪಾದೌ ಪ್ರಸೂತ್ಮಾಕೂತಿಸಂಜ್ಞಿತಮ್‌ ॥ 18 


ಕನ್ಮಾದ್ದಯಂ ಚೆ ಧರ್ಮಜ್ಞ ರೂಪೌದಾರ್ಯಗುಣಾನ್ಹಿತಮ್‌ | 
ದದೌ ಪ್ರಸೂತಿಂ ದಕ್ಷಾಯ ಆಕೂತಿಂ ರುಚಯೇ ಪುರಾ 19 


ಪ್ರಜಾಪತಿಃ ಸ ಜಗ್ರಾಹ ತಯೋರ್ಜಜ್ಞೇ ಸದಕ್ಷಿಣಃ | 
ಪುತ್ರೋ ಯಜ್ಞೋ ಮಹಾಭಾಗ ದಂಪತ್ಕೋರ್ಮಿಥುನಂ ತತಃ ॥ 20 


ಯಜ್ಞಸ್ಮ ದಕ್ಷಿಣಾಯಾಂ ತು ಪುತ್ರಾ ದ್ವಾದಶ ಜಜ್ಞಿರೇ! 
ಯಾಮಾ ಇತಿ ಸಮಾಖ್ಯಾತಾ ದೇವಾಃ ಸ್ಟಾಯಂಭುವೇ ಮನೌ ॥ 21 


ನಿಯಮನಿಸಿದನು. ಸ್ವಾಯಂಭುವ ಮನುವಾದರೋ (ತನ್ನ ಜೊತೆಗೇ 
ಹುಟ್ಟಿದ) ತಪಶ್ಚರಣೆಯಿಂದ ನಿಷ್ಟಾಪಳಾದ ಶತರೂಪಾ ಎಂಬ ನಾರಿಯನ್ನು 
ಪತ್ನಿಯಾಗಿ ಸ್ವೀಕರಿಸಿದನು (16-17). ಶತರೂಪಾದೇವಿಯು ಆ ಪತಿ 
ಯಿಂದ ಪ್ರಿಯವ್ರತ, ಉತ್ಪಾನಪಾದ--ಎಂಬ ಪುತ್ರರನ್ನೂ ರೂಪಾದಿ 
ಗುಣಾನ್ವಿತರಾದ ಪ್ರಸೂತಿ, ಆಕೂತಿ--ಎಂಬ ಇಬ್ಬರು ಪುತ್ರಿಯರನ್ನೂ 
ಪಡೆದಳು. ಅವರಲ್ಲಿ ಪ್ರಸೂತಿಯನ್ನು ದಕ್ಷಪ್ರಜಾಪತಿಗೂ ಆಕೂತಿಯನ್ನು 
ರುಚಿಯೆಂಬ ಪ್ರಜಾಪತಿಗೂ ಕೊಟ್ಟ ವಿವಾಹವಾಯಿತು (18-19). ಹೀಗೆ 
ರುಚಿಪ್ರಜಾಪತಿಯು ಆಕೂತಿಯನ್ನು ಮದುವೆಯಾಗಲಾಗಿ, ಆ ದಂಪತಿ 
ಗಳಿಗೆ ಯಜ್ಞ, ದಕ್ಷಿಣೆಯೆಂಬ ಪುತ್ರ-ಪುತ್ರಿಯರು ಜನಿಸಿದರು. 
ಅವರಿಬ್ಬರೂ ಮುಂದೆ ದಂಪತಿಗಳಾದರು (20). ಯಜ್ಞನಿಗೆ ದಕ್ಷಿಣೆಯಲ್ಲಿ 
ಹನ್ನೆರಡು ಪುತ್ರರು ಹುಟ್ಟಿದರು. ಸ್ವಾಯಂಭುವಮನ್ವ್ಹಂತರದಲ್ಲಿ ಅವರಿಗೆ 
"ಯಾಮ'ರು ಎಂಬ ಪ್ರಸಿದ್ಧಿ ಇತ್ತು. ದಕ್ಷನು ಪ್ರಸೂತಿಯಲ್ಲಿ ಇಪ್ಪತ್ತುನಾಲ್ಕು 


68 ಶ್ರೀವಿಷ್ಣುಪುರಾಣಮ್‌ 


ಪ್ರಸೂತ್ಕಾಂ ಚ ತಥಾ ದಕ್ಷಶ್ಚತಸ್ರೋ ವಿಶಂತಿಸ್ತಥಾ। 
ಸಸರ್ಜ ಕನ್ಮಾಸ್ತಾಸಾಂ ಚ ಸಮ್ಮಜ್‌್‌ನಾಮಾನಿ ಮೇ ಶೃಣು 22 


ಶ್ರದ್ಧಾ ಲಕ್ಷ್ಮೀಧೃತಿಸ್ತುಷ್ಟಿರ್ಮೇಧಾ ಪುಷ್ಟಿಸ್ತಥಾ ಕ್ರಿಯಾ! 
ಬುದ್ಧಿರ್ಲಜ್ಜಾ ವಪುಃ ಶಾಂತಿಃ ಸಿದ್ಧಿಃ ಕೀರ್ತಿಸ್ತಯೋದಶೀ ॥ 23 


ಪತ್ನರ್ಥಂ ಪ್ರತಿಜಗ್ರಾಹ ಧರ್ಮೋ ದಾಕ್ಸಾಯಣೀಃ ಪ್ರಭುಃ! 
ತಾಭ್ಯ ಶಿಷ್ಟಾಃ ಯವೀಯಸ್ಕ ಏಕಾದಶ ಸುಲೋಚನಾಃ॥ 24 


ಖ್ಯಾತಿಃ ಸತ್ಯಥ ಸಂಭೂತಿಃ ಸ್ಮೃತಿಃ ಪ್ರೀತಿಃ ಕ್ಷಮಾ ತಥಾ! 
ಸಂತತಿಶ್ಚಾನಸೂಯಾ ಚ ಊರ್ಜಾ ಸ್ವಾಹಾ ಸ್ವಧಾ ತಥಾ 25 


ಭೃಗುರ್ಭವೋ ಮರೀಚಿಶ್ನ ತಥಾ ಚೆ ವಾಂಗಿರಾ ಮುನಿಃ | 
ಪುಲಸ್ತ್ಯಃ ಪುಲಹಶ್ಚೈವ ಕ್ರತುಶ್ಚರ್ಷಿವರಸ್ಪಥಾ ॥ 26 


ಅತ್ರಿರ್ವಸಿಷ್ಠೋ ವಸ್ನಿಶ್ಚ ಪಿತರಶ್ಚ ಯಥಾಕ್ರಮಮ್‌!। 
ಖ್ಯಾಶ್ಮಾದ್ಕಾ ಜಗೃಹುಃ ಕನ್ಮಾ ಮುನಯೋ ಮುನಿಸತ್ತಮ॥ 27 


ಶ್ರದ್ಧಾಂ ಕಾಮಂ ಚಲಾ ದರ್ಪಂ ನಿಯಮಂ ಧೃತಿರಾತ್ಮಜಮ್‌। 
ಸಂತೋಷಂ ಚ ತಥಾ ತುಷ್ಟಿರ್ಲೋಭಂ ಪುಷ್ಟಿರಸೂಯತ॥ 28 


ಮಂದಿ ಕನ್ಯೆಯರನ್ನು ಪಡೆದನು. ಅವರ ಹೆಸರುಗಳನ್ನು ಹೇಳುತ್ತೇನೆ, 
ಕೇಳು (21-22). ಶ್ರದ್ಧಾ, ಲಕ್ಷ್ಮೀ, ದೃತಿ, ತುಷ್ಪಿ, ಮೇಧಾ, ಪುಷ್ಠಿ, ಕ್ರಿಯಾ, 
ಬುದ್ದಿ, ಲಜ್ಜಾ, ವಪು, ಶಾಂತಿ, ಸಿದ್ಧಿ ಮತ್ತು ಹದಿಮೂರನೆಯವಳು 
ಕೀರ್ತಿ. ಈ ದಕ್ಷಪುತ್ರಿಯರನ್ನು ಧರ್ಮನು ಪತ್ನಿಯರನ್ನಾಗಿ ಸ್ವೀಕರಿಸಿದನು. 
ಅವರಿಗೆ ತಂಗಿಯರಾದ ಹನ್ನೊಂದು ಮಂದಿ ಸುಂದರಿಯರು ಇವರು 
(ಇವರ ಹೆಸರು ಹೀಗಿದೆ) (23-24). ಖ್ಯಾತಿ, ಸತೀ, ಸಂಬೃತಿ, ಸ್ಮೃತಿ, 
ಪ್ರೀತಿ, ಕ್ಷಮಾ, ಸಂತತಿ, ಅನಸೂಯಾ, ಊರ್ಜಾ, ಸ್ವಾಹಾ, ಸ್ತಧಾ-- 
ಎಂದು. ಇವರನ್ನು ಯಥಾಕ್ರಮವಾಗಿ ಭೃಗು, ಶಿವ, ಮರೀಚಿ, ಅಂಗಿರಸ್‌, 
ಪುಲಸ್ತ್ಯ, ಪುಲಹ, ಕ್ರತು, ಅತ್ರಿ, ವಸಿಷ್ಠ, ಅಗ್ನಿ ಮತ್ತು ಪಿತೃದೇವತೆಗಳು 
ಮದುವೆಯಾದರು (25-27). ಇವರಲ್ಲಿ ಶ್ರದ್ಧೆಯು ಕಾಮನನ್ನೂ ಚಲೆಯು 


ಅಧ್ಯಾಯ 7 ಪ್ರಥಮಾಂಶಃ 69 
ಮೇಧಾ ಶ್ರುತಂ ಕ್ರಿಯಾ ದಂಡಂ ನಯಂ ವಿನಯಮೇವ ಚ। 29 


ಬೋಧಂ ಬುದ್ಧಿಸಥಾ ಲಜ್ಜಾ ವಿನಯಂ ವಪುರಾತ್ಮಜಮ್‌। 
ವೃವಸಾಯಂ ಪುಜಜ್ಞೇ ವೈ ಕ್ಷೇಮಂ ಶಾಂತಿರಸೂಯತ॥ 30 


ಸುಖಂ ಸಿದ್ದಿರ್ಯಶಃ ಕೀರ್ತಿರಿತ್ಯೇತೇ ಧರ್ಮಸೂನವಃ। 
ಕಾಮಾದ್ರತಿಃ ಸುತಂ ಹರ್ಷಂ ಧರ್ಮಪೌತ್ರಮಸೂಯತ ॥ 31 


ಹಿಂಸಾ ಭಾರ್ಯಾ ತ್ವಧರ್ಮಸ್ಥ ತತೋ ಜಜ್ಞೇ ತಥಾನೃತಮ್‌ | 
ಕನ್ಮಾ ಚ ನಿಕೃತಿಸಾಭ್ಯಾಂ ಭಯಂ ನರಕಮೇವ ಚ॥ 32 


ಮಾಯಾ ಚ ವೇದನಾ ಚೆ ವ ಮಿಥುನಂ ತ್ವಿದಮೇತಯೋಃ।! 
ತಯೋರ್ಜಜ್ಞೇಂಥ ವೈ ಮಾಯಾ ಮೃತ್ಕುಂ ಭೂತಾಪಹಾರಿಣಮ್‌॥ 


ವೇದನಾ ಸ್ವಸುತಂ ಚಾಪಿ ದುಃಖಂ ಜಜ್ಕೇಂಥ ರೌರವಾತ್‌ | 
ಮೃತ್ಕೋರ್ವ್ಮಾಧಿಜರಾಶೋಕತೃಷ್ಣಾಕ್ರೋಧಾಶ್ಚ ಜಜ್ಞಿರೇ ॥ 34 


ದರ್ಪನನ್ನೂ ಧೃತಿಯು ನಿಯಮನನ್ನೂ ತುಷ್ಟಿಯು ಸಂತೋಷನನ್ನೂ 
ಪುಷ್ಟಿಯು ಲೋಭನನ್ನೂ ಪುತ್ರರನ್ನಾಗಿ ಪಡೆದರು. ಮೇಧೆಗೆ ಶ್ರುತನೂ 
ಕ್ರಿಯೆಗೆ ದಂಡ, ನಯ, ವಿನಯ--ಎಂಬುವರೂ, ಬುದ್ದಿಗೆ ಬೋದಧನೂ 
ಲಜ್ಜೆಗೆ ವಿನಯನೂ ವಪುವಿಗೆ ವ್ಯವಸಾಯನೂ ಶಾಂತಿಗೆ ಕ್ಷೇಮನೂ 
ಪುತ್ರರಾಗಿ ಜನಿಸಿದರು (28-30). ಸಿದ್ದಿಗೆ ಸುಖ ಎಂಬವನೂ ಕೀರ್ತಿಗೆ 
ಯಶ ಎಂಬವನೂ ಮಕ್ಕಳಾದರು. ಇವರೆಲ್ಲರೂ ಧರ್ಮನ ಪುತ್ರರು. 
ರತಿಯು (ಧರ್ಮಪುತ್ರನಾದ) ಕಾಮನಿಂದ ಹರ್ಷನೆಂಬ ಮಗನನ್ನು 
ಪಡೆದಳು. ಇವನು ಧರ್ಮನಿಗೆ ಮೊಮ್ಮಗ (31). ಅಧರ್ಮ ಎಂಬವನಿಗೆ 
ಹಿಂಸೆಯೆಂಬ ಭಾರ್ಯೆಯಿದ್ದಳು. ಅವಳಿಗೆ ಅನೃತನೆಂಬ ಮಗನೂ ನಿಕೃತಿ 
ಯೆಂಬ ಮಗಳೂ ಹುಟ್ಟಿದರು. ಅನೃತ ನಿಕೃತಿಗಳಿಂದ ಭಯ, ನರಕ-- 
ಎಂಬ ಪುತ್ರರೂ ಮಾಯಾ, ವೇದನಾ--ಎಂಬ ಪುತ್ರಿಯರೂ ಹುಟ್ಟಿದರು. 
ಭಯನಿಗೆ ಮಾಯಾ ಮತ್ತು ನರಕನಿಗೆ ವೇದನಾ ಹೆಂಡತಿಯರಾದರು. 
ಅವರಲ್ಲಿ ಮಾಯೆಯು ಪ್ರಾಣಿಸಂಹಾರಕನಾದ ಮೃತ್ಯುವೆಂಬ ಮಗನನ್ನು 
ಪಡೆದಳು (32-33). ವೇದನೆಯು ರೌರವನೆಂಬ ಆ ನರಕನಿಂದ ದುಃಖ 


70 ಶ್ರೀವಿಷ್ಣುಪುರಾಣಮ್‌ 


ದುಃಖೋತ್ತರಾಃ ಸ್ಮೃತಾ ಹೈತೇ ಸರ್ವೇ ಚಾಧರ್ಮಲಕ್ಷಣಾಃ | 
ನೈಷಾಂ ಪುತ್ರೋತಸ್ತಿ ವೈ ಭಾರ್ಯಾ ತೇ ಸರ್ವೇ 
ಹ್ಯೂರ್ಧ್ವರೇತಸಃ ॥ 35 


ರೌದ್ರಾಣ್ಮೇತಾನಿ ರೂಪಾಣಿ ವಿಷ್ಣೋರ್ಮುನಿವರಾತ್ಮಜ | 


ನಿತೃಪ್ರಬಲಯಹೇತುತ್ಚಂ ಜಗತೋತಸ್ಮ ಪ್ರಯಾಂತಿ ವೈ॥ 36 
ದಕ್ಲೋ ಮರೀಚಿರತ್ರಿಶ್ಚ ಭೃಗ್ಹಾದ್ಯಾಶ್ಚ ಪ್ರಜೇಶ್ವರಾಃ | 

ಜಗತೃತ್ರ ಮಹಾಭಾಗ ನಿತ್ಕಸರ್ಗಸ್ಕ್ಥ ಹೇತವಃ॥ 37 
ಮನವೋ ಮನುಪುತ್ರಾಶ್ಚ ಭೂಪಾ ವೀರ್ಯಧರಾಶ್ಚ ಯೇ! 
ಸನ್ಮಾರ್ಗನಿರತಾಃ ಶೂರಾಸ್ತೇ ಸರ್ವೇ ಸ್ಥಿತಿಕಾರಿಣಃ॥ 38 


ಶ್ರೀ ಮೈತ್ರೇಯ ಉವಾಚ: 
ಯೇಯಂ ನಿತ್ಕಾ ಸ್ಥಿತಿರ್ಬಹ್ಮನ್ನಿತ್ಯಸರ್ಗಸ್ಪಥೇರಿತಃ | 
ನಿತ್ಕಾಭಾವಶ್ಚ ತೇಷಾಂ ವೈ ಸ್ವರೂಪಂ ಮಮ ಕಥೃತಾಮ್‌ ॥ 39 


ನನ್ನು ಹೆತ್ತಳು. ಮೃತ್ಯುವಿನಿಂದ ರೋಗ, ಮುಪ್ಪು, ಶೋಕ, ತೃಷ್ಟೆ, ಕ್ರೋಧ 
ಎಂಬುವರು ಹುಟ್ಟಿದರು. ಇವರೆಲ್ಲರೂ ಅಧರ್ಮಸ್ತರೂಪರಾಗಿ 
“ದುಃಖೋತ್ತರ' ಎಂಬ ಹೆಸರನ್ನು ಪಡೆದರು. ಇವರಿಗೆ ಸಂತತಿಯಾಗಲಿಲ್ಲ. 
ಏಕೆಂದರೆ ಇವರೆಲ್ಲರೂ ಊರ್ದ್ವರೇತಸ್ಕರಾದ ಬ್ರಹ್ಮಚಾರಿಗಳು! (34-35). 
ಹೇ ಮೈತ್ರೇಯ, ಇವರೆಲ್ಲರೂ ವಿಷ್ಣುವಿನ ಭಯಂಕರವಾದ ರೂಪಾಂತರ 
ಗಳು; ಜಗತ್ತಿನ ನಿತ್ಯಪ್ರಳಯಕ್ಕೆ ಕಾರಣಭೂತರು. ಆದರೆ ದಕ್ಷ, ಮರೀಚಿ, 
ಅತ್ರಿ, ಭೃಗು--ಮುಂತಾದ ಪ್ರಜಾಪತಿಗಳು ಜಗತ್ತಿನ ಸೃಷ್ಟಿಗೆ, ನಿತ್ಯಸರ್ಗಕ್ಕೆ 
ಕಾರಣಭೂತರು (36-37). ಮನುಗಳೂ ಮನುಪುತ್ರರಾದ ವೀರರೂ 
ಶೂರರೂ ಸನಾರ್ಗಗಾಮಿಗಳೂ ಆದ ಭೂಪಾಲರು ಜಗತ್ತಿನ ನಿತೃಸ್ಥಿತಿಗೆ 
ಕಾರಣರಾಗಿದ್ದಾರೆ (38). ಆಗ ಮೈತ್ರೇಯರು “ಬ್ರಾಹ್ಮಣಶ್ರೇಷ್ಠರೇ, ನೀವು 
ನಿತ್ಯಸ್ಥಿತಿ, ನಿತ್ಯಸರ್ಗ, ನಿತ್ಯಪ್ರಳಯ ಎಂದು ಹೇಳಿದಿರಲ್ಲ, ಅವುಗಳ 
ಸ್ವರೂಪವೇನು? ಹೇಳೋಣವಾಗಲಿ'' ಎಂದರು (39). ಪರಾಶರರು 


ಅಧ್ಯಾಯ 7 ಪ್ರಥಮಾಂಶಃ 71 


ಶ್ರೀ ಪರಾಶರ ಉವಾಚ: 


ಸರ್ಗಸ್ಥಿತಿಎನಾಶಾಂಶ್ಚ ಭಗವಾನ್ಮಧುಸೂದನಃ | 


ತೈಸ್ತೈ ರೂಪೈರಚಿಂತ್ಕಾತ್ಮಾ ಕರೋತ್ಕವ್ಮಾಹತೋ ವಿಭುಃ॥ 40 


ನೈಮಿತ್ತಿಕಃ ಪ್ರಾಕೃತಿಕಸ್ತಥೈವಾತ್ಕಂತಿಕೋ ದ್ವಿಜ! 
ನಿತ್ಯಶ್ನ್ಚ ಸರ್ವಭೂತಾನಾಂ ಪ್ರಲಯೋಪಯಂ ಚತುರ್ವಿಧಃ॥ 41 


ಬ್ರಾಹ್ಮೋ ನೈಮಿತ್ತಿಕಸ್ತತ್ರ ಶೇತೇsಯಂ ಜಗತೀಪತಿಃ। 
ಪ್ರಯಾತಿ ಪ್ರಾಕೃತೇ ಚೈವ ಬ್ರಹ್ಮಾಂಡಂ ಪ್ರಕೃತೌ ಲಯಮ್‌ ॥ 42 


ಜ್ಞಾನಾದಾತ್ಮಂತಿಕಃ ಪ್ರೋಕ್ಟೋ ಯೋಗಿನಃ ಪರಮಾತ್ಮನಿ! 
ನಿತ್ಯಃ ಸದೈವ ಭೂತಾನಾಂ ಯೋ ವಿನಾಶೋ ದಿವಾನಿಶಮ್‌ ॥ 43 


ಪ್ರಸೂತಿಃ ಪ್ರಕೃತೇರ್ಯಾ ತು ಸಾ ಸೃಷ್ಟಿಃ ಪ್ರಾಕೃತಾ ಸ್ಕೃತಾ! 
ದೈನಂದಿನೀ ತಥಾ ಪ್ರೋಕ್ತಾ ಯಾಂತರಪ್ರಲಯಾದನು ॥ 44 


ಹೇಳಿದರು: ಯಾವಾತನ ಸ್ವರೂಪವನ್ನು ಅರಿಯಲು ಅಶಕ್ಕವೋ ಆ 
ಪ್ರಭುವಾದ ಭಗವಾನ್‌ ಮಧುಸೂದನನು ಅಡೆತಡೆಯಿಲ್ಲದೆ ವಿಭಿನ್ನರೂಪ 
ಗಳಿಂದ ಸೃಷ್ಟಿ ಸ್ಥಿತಿಲಯಗಳನ್ನು ನಡೆಸುತ್ತಿರುವನು. ಸಕಲಭೂತಗಳಿಗೂ 
ಆಗತಕ್ಕ ಪ್ರಳಯವು ನೈಮಿತ್ತಿಕ, ಪ್ರಾಕೃತಿಕ, ಆತ್ಯಂತಿಕ, ನಿತ್ಯ--ಎಂದು 
ನಾಲ್ಕು ವಿಧ (40-41). ಅವುಗಳಲ್ಲಿ ನೈಮಿತ್ತಿಕ ಪ್ರಳಯವು ಬ್ರಾಹವೆನಿಸು 
ತ್ತದೆ. (ಕಲ್ಪಾಂತದಲ್ಲಿ) ಜಗದೀಶ್ವರನು ಶಯನಮಾಡಿದಾಗ ಇದು 
ಸಂಭವಿಸುತ್ತದೆ. ಪ್ರಾಕೃತ ಪ್ರಳಯದಲ್ಲಿ ಬ್ರಹ್ಮಾಂಡವು ಪ್ರಕೃತಿಯಲ್ಲಿ ಲೀನ 
ವಾಗುತ್ತದೆ. ಯೋಗಿಯು ಜ್ಞಾನಬಲದಿಂದ ಪರಮಾತನಲ್ಲಿ ಸೇರಿಹೋಗು 
ವುದು ಆತ್ಯಂತಿಕ ಪ್ರಳಯ. ಹುಟ್ಟಿದ ಪ್ರಾಣಿಗಳಿಗೆ ಹಗಲೂ ರಾತ್ರಿಯೂ 
ಆಗುತ್ತಿರುವ ವಿನಾಶವೇ ನಿತ್ಯಪ್ರಳಯ (42-43). ಆದಿಯಲ್ಲಿ ಪ್ರಕೃತಿ 
ಯಿಂದ ಉದ್ಭವಿಸುವ ಯಾವ ಸೃಷ್ಟಿಯುಂಟೋ ಅದು ಪ್ರಾಕೃತಸೃಷ್ಟಿ 
ಯೆಂದು ಸ್ಮೃತವಾಗಿದೆ. ಅವಾಂತರಪ್ರಳಯಗಳ ನಡುವೆ (ಬ್ರಹದಿಂದ) 
ಆಗುವ ಸೃಷ್ಟಿಯು ದೈನಂದಿನಸೃಷ್ಟಿಯೆನಿಸುತ್ತದೆ. ಪ್ರತಿದಿನವೂ ಪ್ರಾಣಿಗಳು 


72 ಶ್ರೀವಿಷ್ಣುಪುರಾಣಮ್‌ 


ಭೂತಾನ್ಮನುದಿನಂ ಯತ್ರ ಜಾಯಂತೇ ಮುನಿಸತ್ತಮ | 


ನಿತೆಸರ್ಗೋ ಹಿ ಸ ಪ್ರೋಕ್ತಃ ಪುರಾಣಾರ್ಥವಿಚಕ್ಷಣೈಃ ॥ 45 
ಏವಂ ಸರ್ವಶರೀರೇಷು ಭಗವಾನ್‌ ಭೂತಭಾವನಃ। 
ಸಂಸ್ಥಿತಃ ಕುರುತೇ ವಿಷ್ಣುರುತ್ಪತ್ತಿಸ್ಥಿತಿಸಂಯಮಾನ್‌ ॥ 46 


ಸೃಷ್ಟಿಸ್ಥಿತಿವಿನಾಶಾನಾಂ ಶಕ್ತಯಃ ಸರ್ವದೇಹಿಷು | 
ವೈಷ್ಣವ ಪರಿವರ್ತಂತೇ ಮೈತ್ರೇಯಾಹರ್ನಿಶಂ ಸಮಾಃ ॥ 47 


ಗುಣತ್ರಯಮಯಂ ಹೈೇತದ್‌ ಬ್ರಹ್ಮನ್‌ ಶಕ್ತಿತಿಯಂ ಮಹತ್‌! 
ಯೋಅತಿಯಾತಿ ಸ ಯಾತ್ಮೇವ ಪರಂ ನಾವರ್ತತೇ ಪುನಃ ॥ 48 


ಇತಿ ಶ್ರೀ ವಿಷ್ಣುಪುರಾಣೇ ಪ್ರಥಮೇsಂಶೇ ಸಪ್ರಮೋsಧ್ಯಾಯಃ 


ಹುಟ್ಟುತ್ತವೆಯೆಂಬುದೇನುಂಟು ಅದನ್ನು ನಿತ್ಯಸರ್ಗವೆಂದು ಪುರಾಣಾರ್ಥ 
ಕೋವಿದರು ಹೇಳಿದ್ದಾರೆ (44-45). ಸರ್ವರ ಶರೀರಗಳಲ್ಲಿಯೂ 
ನೆಲೆಸಿರುವ ಭೂತಭಾವನಾದ ಭಗವಾನ್‌ ವಿಷ್ಣುವು ಈ ರೀತಿಯಲ್ಲಿ ಸೃಷ್ಟಿ 
ಸ್ಥಿತಿ ಸಂಹಾರಗಳನ್ನು ಮಾಡುತ್ತಿದ್ದಾನೆ. ಮೈತ್ರೇಯ, ಸೃಷ್ಟಿ ಸ್ಥಿತಿ ವಿನಾಶ 
ಗಳನ್ನು ಮಾಡುವ ್ಛವೈಷ್ಣವೀಶಕ್ತಿಗಳು ಸಕಲ ಪ್ರಾಣಿಗಳಲ್ಲಿಯೂ 
ಅಹೋರಾತ್ರವೂ ಸಮಾನವಾಗಿ ಸಂಚರಿಸುತ್ತಲೇ ಇವೆ (46-47). 
ಮಹತ್ತರವಾದ ಈ ಶಕ್ತಿತ್ರಯವು ತ್ರಿಗುಣಾತಕ್ರವಾಗಿದೆ. ಯಾವನು ಈ 
ಗುಣತ್ರಯವನ್ನು ದಾಟಿಹೋಗುತ್ತಾನೋ ಅವನು ಪರಮಪದವನ್ನು 
ಸೇರಿಯೇ ಸೇರುತ್ತಾನೆ. ಮತ್ತೆ ಹಿಂದಿರುಗುವುದಿಲ್ಲ (ಮುಕ್ತನಾಗುತ್ತಾನೆ) 
(48). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಪ್ರಥಮ ಅಂಶದಲ್ಲಿ 
ಏಳನೆಯ ಅಧ್ಯಾಯ ಮುಗಿಯಿತು. 


% 


ಅಷ್ಟಮೋಇಧ್ಯಾಯಃ 


ಶ್ರೀ ಪರಾಶರ ಉವಾಚ: 


ಕಥಿತಸ್ಪಾಮಸಃ ಸರ್ಗೊೋ ಬ್ರಹ್ಮಣಸ್ತೇ ಮಹಾಮುನೇ। 
ರುದ್ರಸರ್ಗಂ ಪ್ರವಕ್ಷ್ಯಾಮಿ ತನ್ಮೇ ನಿಗದತಃ ಶೃಣು ॥॥ 1 


ಕಲ್ಲಾದವಾತ್ಮನಸ್ತುಲ್ಕಂ ಸುತಂ ಪ್ರಧ್ಯಾಯತಸ್ತತಃ | 
ಪ್ರಾದುರಾಸೀತ್ಸಭೋರಂಕೇ ಕುಮಾರೋ ನೀಲಲೋಜಹಿತಃ ॥ 2 


ರುರೋದ ಸುಸ್ವರಂ ಸೋ5ಥ ಪ್ರಾದ್ರವದ್‌ ದ್ವಿಜಸತ್ತಮ! 
ಕಿಂ ತ್ವಂ ರೋದಿಷಿ ತಂ ಬ್ರಹ್ಮಾ ರುದನ್ನಂ ಪ್ರತ್ಕುವಾಚ ಹ॥ 3 


ನಾಮ ದೇಹೀತಿ ತಂ ಸೋ5ಥ ಪ್ರತ್ಯುವಾಚ ಪ್ರಜಾಪತಿಃ । 
ರುದ್ರಸ್ಹಂ ದೇವ ನಾಮ್ನಾಸಿ ಮಾರೋದೀರ್ಧೆರ್ಯಮಾವಹ ॥ 4 


ಅಧ್ಯಾಯ 8 
ರುದ್ರನ ಉತ್ಪತ್ತಿ. ವಿಷ್ಣು ಮತ್ತು ಲಕ್ಷ್ಮೀದೇವಿಯರ ವಿಶ್ವರೂಪತೆ. 


ಪರಾಶರರು ಹೇಳಿದರು: ಎಲ್ಫೆ ಮಹರ್ಷಿ, ಬ್ರಹ್ಮವಿಂದಾದ ತಾಮಸ 
ಸರ್ಗದ ವಿಷಯವನ್ನು ಹೇಳಿದ್ದೇನೆ. ಈಗ ರುದ್ರಸೃಷ್ಟಿಯನ್ನು ಹೇಳುತ್ತೇನೆ, 
ಕೇಳು (1). ಕಲ್ಪಾದಿಯಲ್ಲಿ ಬ್ರಹ್ಮದೇವನು ತನಗೆ ಸಮಾನನಾದ ಒಬ್ಬ 
ಪುತ್ರನನ್ನು ಪಡೆಯಬೇಕೆಂದು ಧ್ಯಾನಸ್ಥನಾಗಿರಲು, ಆತನ ತೊಡೆಯ 
ಮೇಲೆ ನೀಲಲೋಹಿತನಾದ (ಕಪ್ಪ, ಕೆಂಪು ಸಂಮಿಶ್ರ ಬಣ್ಣದ) ಒಬ್ಬ 
ಕುಮಾರನು ಆವಿರ್ಭವಿಸಿದನು (2). ಆ ಕುಮಾರನು ಗಟ್ಟಿಯಾಗಿ ರೋದಿ 
ಸುತ್ತಿದ್ದನಲ್ಲದೆ ಅತ್ತ ಇತ್ತ ಓಡತೊಡಗಿದನು. ರೋದಿಸುತ್ತಿದ್ದ ಆತನ್ನು 
ಕುರಿತು ಬ್ರಹ್ಮನು "ನೀನು ಏಕೆ ಅಳುತ್ತೀಯೆ'” ಎಂದು ಕೇಳಿದನು. ಅದಕ್ಕೆ 
ಕುಮಾರನು “ನನಗೆ ಒಂದು ಹೆಸರನ್ನಿಡು!'' ಎಂದು ಹೇಳಲಾಗಿ 
ಪ್ರಜಾಪತಿಯು “ಹೇ ದೇವ, ನೀನು ರುದ್ರ. ಅಳಬೇಡ. ಧೈರ್ಯವನ್ನು 
ಹೊಂದು'' ಎಂದನು (3-4). ಹೀಗೆ ಹೇಳಿದ ಮೇಲೂ ಆತನು ಏಳು ಸಲ 


74 ಶ್ರೀವಿಷ್ಣುಪುರಾಣಮ್‌ 

ಏವಮುಕ್ತಃ ಪುನಃ ಸೋನ5ಥ ಸಪ್ತ್ಪಕೃತ್ವೋ ರುರೋದ ವೈ! 
ತತೋತನ್ಮಾನಿ ದದೌ ತಸ್ಮೈ ಸಪ್ಪನಾಮಾನಿ ವೈ ಪ್ರಭುಃ॥ 5 
ಸ್ಥಾನಾನಿ ಚೈಷಾಮಷ್ಟಾನಾಂ ಪತ್ನೀಃ ಪುತ್ರಾಂಶ್ಚ ಸ ಪ್ರಭುಃ! 


ಭವಂ ಸರ್ವಮಥೇಶಾನಂ ತಥಾ ಪಶುಪತಿಂ ದ್ವಿಜ॥ 6 
ಭೀಮಮುಗ್ರಂ ಮಹಾದೇವಮುವಾಚ ಸ ಪಿತಾಮಹಃ। 
ಚಕ್ರೇ ನಾಮಾನ್ಯಥೈತಾನಿ ಸ್ನಾನಾನ್ಮೇಹಾಂ ಚಕಾರ ಸಃ॥ 7 


ಸೂರ್ಯೋ ಜಲಂ ಮಹೀ ವಾಯುರ್ವಕಶ್ನಿರಾಕಾಶಮೇವ ಚ! 
ದೀಕ್ಷಿತೋ ಬ್ರಾಹ್ಮಣಃ ಸೋಮ ಇತ್ಯೇತಾಸ್ತನವಃ ಕ್ರಮಾತ್‌ ॥ 8 


ಸುವರ್ಚಲಾ ತಥೈವೋಷಾ ಎಕೇಶೀ ಚಾಪರಾ ಶಿವಾ! 
ಸ್ಥಾಹಾ ದಿಶಸ್ತಥಾ ದೀಕ್ಷಾ ರೋಹಿಣೀ ಚ ಯಥಾಕ್ರಮಮ್‌ ॥ 9 


ಸೂರ್ಯಾದೀನಾಂ ದ್ವಿಜಶ್ರೇಷ್ಠ ರುದ್ರಾದ್ಕೆ ಂರ್ನಾಮಭಿಃ ಸಹ। 
ಪತ್ರ್ಕೈಃ ಸ್ಮೃತಾ ಮಹಾಭಾಗ ತದಪತ್ಕಾನಿ ಮೇ ಶೃಣು ॥ 10 


ರೋದಿಸಿದನು. ಆಗ ಬ್ರಹ್ನಮ ಮತ್ತೆ ಏಳು ಸಲ ಏಳು ಹೆಸರುಗಳನ್ನಿಟ್ಟನು. 
(ಎಂಟು ಹೆಸರುಗಳಿಂದ) ಎಂಟು ವ್ಯಕ್ತಿಗಳಾದ ಇವರಿಗೆ ಬ್ರಹ್ಮನು ಸ್ಥಾನ 
ಗಳನ್ನೂ ಪತ್ನಿಯರನ್ನೂ ಪುತ್ರರನ್ನೂ ನೀಡಿದನು. ಇವರಿಗೆ (ರುದ್ರ ಎಂಬು 
ದಲ್ಲದೆ) ಭವ, ಶರ್ವ, ಈಶಾನ, ಪಶುಪತಿ, ಭೀಮ, ಉಗ್ರ, ಮಹಾ 
ದೇವ--ಎಂಬ ಏಳು ಹೆಸರುಗಳನ್ನಿತ್ತು ಇವರಿಗೆ ಸ್ಥಾನಗಳನ್ನೂ 
ಪಿತಾಮಹನು ಗೊತ್ತುಮಾಡಿದನು (5-7). ಸೂರ್ಯ, ಜಲ, ಭೂಮಿ, 
ವಾಯು, ಅಗ್ನಿ, ಆಕಾಶ, ದೀಕ್ಷಿತನಾದ ಬ್ರಾಹ್ಮಣ ಮತ್ತು ಚಂದ್ರ, 
ಇವರೇ ಮೇಲೆ ಹೇಳಿದ ಅಷ್ಟವ್ಯಕ್ತಿಗಳಿಗೆ ಕ್ರಮವಾದ ಶರೀರಗಳು (8). 
ಸುವರ್ಚಲಾ, ಉಷಾ, ವಿಕೇಶೀ, ಶಿವಾ, ಸ್ವಾಹಾ, ದಿಕ್ಕು, ದೀಕ್ಷಾ, 
ರೋಹಿಣೀ--ಇವರು ಯಥಾಕ್ರಮವಾಗಿ ಪತ್ನಿಯರು. ಮೈತ್ರೇಯ, ರುದ್ರ 
ಮೊದಲಾದ ಎಂಟು ಹೆಸರುಗಳೊಡನೆ ಸೂರ್ಯ--ಮೊದಲಾದ ಸ್ಥಾನ 
ಗಳನ್ನೂ ಸುವರ್ಚಲಾ--ಮೊದಲಾದ ಪತ್ನಿಯರನ್ನೂ ಅನ್ವಯಿಸಿಕೊಳ್ಳ 
ಬೇಕು. ಅವರ ಮಕ್ಕಳು ಯಾರೆಂಬುದನ್ನು ಹೇಳುತ್ತೇನೆ ಕೇಳು (9-10). 


ಅಧ್ಯಾಯ 8 ಪ್ರಥಮಾಂಶಃ 75 


ಏಷಾಂ ಸೂತಿಪ್ರಸೂತಿಭ್ಕಾಮಿದಮಾಪೂರಿತಂ ಜಗತ್‌! 
ಶನೈಶ್ಚರಸ್ಪಥಾ ಶುಕ್ರೋ ಲೋಹಿತಾಂಗೋ ಮನೋಜವಃ॥ 11 


ಸಂದಃ ಸರ್ಗೋಂಥ ಸಂತಾನೋ ಬುಧಶ್ಥಾನುಕ್ರಮಾತ್ಸುತಾಃ | 
ಏವಂ ಪ್ರಕಾರೋ ರುದ್ರೋಆಸೌ ಸತೀಂ 
ಭಾರ್ಯಾಮನಿಂದಿತಾಮ್‌ ॥ 12 


ಉಪಯೇಮೇ ದುಹಿತರಂ ದಕ್ಷಸ್ಕೈವ ಪ್ರಜಾಪತೇಃ | 
ದಕ್ಷಕೋಪಾಚ್ಚ ತತ್ಕಾಜ ಸಾ ಸತೀ ಸ್ವಕಲೇವರಮ್‌ ॥ 13 


ಹಿಮವದ್‌ದುಹಿತಾ ಸಾಭೂನ್ಮೇನಾಯಾಂ ದ್ವಿಜಸತ್ತಮ! 
ಉಪಯೇಮೇ ಪುನಶ್ಚೋಮಾಮನನ್ಮಾಂ ಭಗವಾನ್‌ ಹರಃ॥ 14 


ದೇವೌ ಧಾತೃವಿಧಾತಾರೌ ಭೃಗೋಃ ಖ್ಯಾತಿರಸೂಯತ । 
ಶ್ರಿಯಂ ಚ ದೇವದೇವಸ್ಕ ಪತ್ನೀ ನಾರಾಯಣಸ್ಕ ಯಾ॥ 15 


ಇವರ ಮಕ್ಕಳು ಮೊಮಕ್ರಳಿಂದ ಈ ಜಗತ್ತು ತುಂಬಿಹೋಗಿದೆ. ಶನಿ, 
ಶುಕ್ರ, ಕುಜ, ಮನೋಜವ, ಸ್ಕಂದ, ಸರ್ಗ, ಸಂತಾನ, ಬುಧ--ಇವರು 
ರುದ್ರಾದಿಗಳ ಪುತ್ರರು. ಈ ಪ್ರಕಾರದಲ್ಲಿ ಆವಿರ್ಭವಿಸಿದ ರುದ್ರನು ಪ್ರಶಸ್ತ 
ಳಾದ ಸತೀ ಎಂಬುವಳನ್ನು ಪತ್ನಿಯಾಗಿ ಸ್ವೀಕರಿಸಿ ಮದುವೆಯಾದನು 
(11-12). ಅವಳು ದಕ್ಷಪ್ರಜಾಪತಿಯ ಮಗಳು. (ಒಂದಾನೊಂದು 
ಕಾರಣದಿಂದ) ದಕ್ಷನ ಮೇಲೆ ಕೋಪಗೊಂಡು ಸತಿಯು ತನ್ನ ದೇಹವನ್ನು 
ತ್ಯಜಿಸಿದಳು. ಅನಂತರ ಅವಳೇ ಹಿಮವಂತನ ಮಗಳಾಗಿ ಮೇನೆಯಲ್ಲಿ 
ಹುಟ್ಟಿದಳು. ಆಗ ಭಗವಾನ್‌ ಹರನು ಸತೀದೇವಿಗೆ ಅಭಿನ್ನಳಾದ 
ಉಮೆಯೆಂಬ ಆ ಕನ್ಯೆಯನ್ನು ವಿವಾಹವಾದನು (13-14). ಹಿಂದೆ ಹೇಳಿದ 
ಖ್ಯಾತಿಯು ಭೃಗುವಿನಿಂದ ಧಾತ, ವಿಧಾತ--ಎಂಬ ಇಬ್ಬರು ದೇವತೆ 
ಗಳನ್ನೂ, ದೇವದೇವನಾದ ನಾರಾಯಣನಿಗೆ ಪತ್ನಿಯಾದ ಲಕ್ಷ್ಮಿಯನ್ನೂ 
ಪ್ರಸವಿಸಿದಳು (15). ಆಗ ಮೈತ್ರೇಯರು “ಪರಾಶರ ಮುನಿಗಳೇ, 
ಅಮೃತಮಂಥನದ ಕಾಲದಲ್ಲಿ ಲಕ್ಷ್ಮಿಯು ಕ್ಷೀರಸಮುದ್ರದಿಂದ ಹುಟ್ಟಿದ 


76 ಶ್ರೀವಿಷ್ಣುವುರಾಣಮ್‌ 


ಶ್ರೀ ಮೈತ್ರೇಯ ಉವಾಚ: 
ಕ್ಷೀರಾಬ್ದೌ ಶ್ರೀಃ ಸಮುತ್ಪನ್ನಾ ಶ್ರೂಯತೇsಮೃತಮಂಥನೇ | 
ಭೃಗೋಃ ಖ್ಯಾಶ್ಮಾಂ ಸಮುತ್ಪನ್ನೇತ್ಮೇತದಾಕ ಕಥಂ ಭವಾನ್‌ ॥ 16 


ಶ್ರೀ ಪರಾಶರ ಉವಾಚ: 


ನಿತ್ಫೈವೈಷಾ ಜಗನ್ಮಾತಾ ವಿಷ್ಣೋಃ ಶ್ರೀರನಪಾಯಿನೀ | 
ಯಥಾ ಸರ್ವಗತೋ ವಿಷ್ಣುಸ್ತಥೈವೇಯಂ ದ್ವಿಜೋತ್ತಮ ॥ 17 


ಅಥೋ ವಿಷ್ಣುರಿಯಂ ವಾಣೀ ನೀತಿರೇಹಾ ನಯೋ ಹರಿಃ! 
ಬೋಧೋ ವಿಷ್ಣುರಿಯಂ ಬುದ್ದಿರ್ಧರ್ಮೋತಸೌ 
ಸತ್ಕಿಯಾ ತ್ಲಿಯಮ್‌॥ 18 


ಸ್ರಷ್ಟಾ ವಿಷ್ಣುರಿಯಂ ಸೃಷ್ಟಿಃ ಶ್ರೀರ್ಭ್ಯೂಮಿರ್ಭೂಧರೋ ಹರಿಃ। 
ಸಂತೋಷೋ ಭಗವಾನ್‌ ಲಕ್ಷ್ಮೀಸ್ತುಷ್ಟಿಮತ್ರೇಯ ಶಾಶ್ವತೀ ॥ 19 


ಇಚ್ಛಾ ಶ್ರೀರ್ಭಗವಾನ್‌ಕಾಮೋ ಯಜ್ಞೋ2ಸೌ ದಕ್ಷಿಣಾ ತ್ವಿಯಮ್‌। 
ಆಜ್ಮಾಹುತಿರಸೌ ದೇವೀ ಪುರೋಡಾಶೋ ಜನಾರ್ದನಃ॥ 20 


ಳೆಂದು ಶ್ರುತವಾಗಿದೆ. ಅವಳು ಭೃಗುವಿನಿಂದ ಖ್ಯಾತಿಯಲ್ಲಿ ಹುಟ್ಟಿದಳೆಂದು 
ಹೇಳುತ್ತೀರಲ್ಲ, ಅದು ಹೇಗೆ? ಎಂದು ಪ್ರಶ್ನೆ ಮಾಡಿದರು (16). ಆಗ 
ಪರಾಶರರು ಹೀಗೆಂದರು: ಮೈತ್ರೇಯ, ಜಗನ್ಮಾತೆಯಾದ ಲಕ್ಷ್ಮಿಯು 
ನಿತ್ಯಳು (ಅವಳಿಗೆ ಜನನ ಮರಣಗಳಿಲ್ಲ). ಅವಳು ವಿಷ್ಣುವನ್ನಗಲದೆ 
ಯಾವಾಗಲೂ ಜೊತೆಯಲ್ಲಿಯೇ ಇರತಕ್ಕವಳು. ವಿಷ್ಣುವು ಹೇಗೆ ಸರ್ವ 
ವ್ಯಾಪಿಯೋ ಹಾಗೆಯೇ ಲಕ್ಷಿ ಯೂ ಸರ್ವವ್ಯಾಪಕಳು (17). ವಿಷ್ಣುವು 
ಅರ್ಥ, ಲಕ್ಷ್ಮಿಯು ಶಬ್ದ. ಹರಿಯು ನಯವಾದರೆ ಇವಳು ನೀತಿಯಾಗಿ 
ದ್ದಾಳೆ. ಅವನು ಬೋಧ, ಇವಳು ಬುದ್ದಿ. ಅವನು ಧರ್ಮ, ಇವಳು 
ಶುಭಕ್ರಿಯೆ (18). ಅವನು ಸೃಷ್ಟಿಕರ್ತ, ಇವಳು ಸೃಷ್ಟಿ. ಅವನು ಭೂಧರ, 
ಇವಳು ಭೂಮಿ. ಅವನು ಸಂತೋಷ, ಇವಳು ನಿತ್ಯಸಂತುಷ್ಠಿ. ಅವನು 
ಕಾಮ, ಇವಳು ಇಚ್ಚೆ. ಅವನು ಯಜ್ಞ » ಇವಳು ದಕ್ಷಿಣೆ. ಅವನು 


ಅಧ್ಯಾಯ 8 ಪ್ರಥಮಾಂಶಃ 77 


ಪತ್ನೀಶಾಲಾ ಮುನೇ ಲಕ್ಷ್ಮೀಃ ಪ್ರಾಗ್ಗಂಶೋ ಮಧುಸೂದನಃ! 
ಚಿತಿರ್ಲಕ್ಷ್ಮೀರ್ಹರಿರ್ಯೂಪ ಇಧ್ಮಾ ಶ್ರೀರ್ಭಗವಾನ್‌ ಕುಶಃ॥ 21 


ಸಾಮಸ್ವರೂಪೀ ಭಗವಾನುದ್ಗೀತಿಃ ಕಮಲಾಲಯಾ। 
ಸಾಹಾ ಲಕ್ಷ್ಮೀರ್ಜಗನ್ನಾಥೋ ವಾಸುದೇವೋ ಹುತಾಶನಃ ॥ 22 


. ಶಂಕರೋ ಭಗವಾನ್‌ ಶೌರಿರ್ಗೌರೀ ಲಕ್ಷ್ಮೀರ್ದ್ದಿಜೋತ್ತಮ!। 
ಮೆ ತ್ರೇಯ ಕೇಶವಃ ಸೂರ್ಯಸ್ತತ್ಛಭಾ ಕಮಲಾಲಯಾ ॥ 23 


ಎಷ್ಟು ಪಿತೃಗಣಃ ಪದ್ಮಾ ಸ್ವಧಾ ಶಾಶ್ಚತಪುಷ್ಟಿದಾ। 
ದ್ಕೌಃ ಶ್ರೀಃ ಸರ್ವಾತ್ಮಕೋ ವಿಷ್ಣುರವಕಾಶೋಅತಿವಿಸ್ತರಃ ॥ 24 


ಶಶಾಂಕಃ ಶ್ರೀಧರಃ ಕಾಂತಿಃ ಶ್ರೀಸಥೆ ಲವಾನಪಾಯಿನೀ। 
ಧೃತಿರ್ಲಕ್ಷ್ಮೀರ್ಜಗಚ್ಚೇಷ್ಟಾ ವಾಯುಃ ಸರ್ವತ್ರಗೋ ಹರಿಃ ॥ 25 


ಜಲಧಿರ್ದ್ದಿಜ ಗೋವಿಂದಸ್ತದ್ದೇಲಾ ಶ್ರೀರ್ಮಹಾಮುನೇ। 
ಲಕ್ಷ್ಮೀಸ್ಪರೂಪಮಿಂದ್ರಾಣೀ ದೇವೇಂದ್ರೋ ಮಧುಸೂದನಃ ॥ 26 


ಪುರೋಡಾಶ, ಇವಳು ಆಜ್ಯಾಹುತಿ (19-20). ಹರಿಯು (ಯಜ್ಞದಲ್ಲಿ) 
ಯಜಮಾನಶಾಲೆಯಾದರೆ, ಇವಳು ಯಜಮಾನಪತ್ನೀಶಾಲೆಯಾಗಿ 
ದ್ದಾಳೆ. ಹರಿಯು ಯೂಪವಾದರೆ, ಲಕ್ಷ್ಮಿಯು ಚಿತಿಯಾಗಿದ್ದಾಳೆ. ಅವನು 
ದರ್ಭೆಯಾದರೆ ಇವಳು ಇಥ್ಮ (ಸೌದೆ) ಯಾಗಿದ್ದಾಳೆ. ಹರಿಯು ಸಾಮ, 
ಲಕ್ಷ್ಮಿಯು ಉದ್ದೀತಿ. ವಿಷ್ಣು ಅಗ್ಲಿಸ್ವರೂಪ, ಇವಳು ಸ್ವಾಹಾ ಸ್ವರೂಪ 
(21-22). ಹರಿಯು ಭಗವಾನ್‌ ಶಂಕರ, ಲಕ್ಷಿಯು ಗೌರಿ. ಕೇಶವನು 
ಸೂರ್ಯ, ಲಕ್ಷ್ಮಿಯು ಸೂರ್ಯವಪ್ರಭೆ. ವಿಷ್ಣುವೇ ಪಿತೃಗಣ, ಲಕ್ಷ್ಮಿಯೇ 
ಶಾಶ್ವತಪುಷ್ಟಿಯನ್ನೀಯುವ ಸ್ವಧಾ. ಎಷ್ಟು ವಿಶಾಲವಾದ ಆಕಾಶ, 
ಲಕ್ಷ್ಮಿಯೇ ದ್ಯುಲೋಕ (23-24). ಹರಿಯು ಚಂದ್ರ, ಲಕ್ಷಿ ಯು ಕಾಂತಿ. 
ಅವನು ಸರ್ವಗಾಮಿಯಾದ ವಾಯು, ಇವಳು ಜಗತ್ತಿನ ಕ್ರಿಯೆ ಮತ್ತು 
ಧಾರಣ ಶಕ್ತಿ. ಅವನು ಸಮುದ್ರ, ಇವಳು ಸಮುದ್ರತೀರ. ಮಧುಸೂದ 
ನನೇ ದೇವೇಂದ್ರ, ಲಕ್ಷ್ಮಿಯೇ ಶಚಿ. ಚಕ್ರಧರನಾದ ಹರಿಯೇ ಯಮ, 


78 ಶ್ರೀವಿಷ್ಣುಪುರಾಣಮ್‌ 


ಯಮ ಶೃ್ಚಕಧರಃ ಸಾಕ್ಷಾದ್‌ ಧೂಮೋರ್ಣಾ ಕಮಲಾಲಯಾ। 


ಯದ್ದಿಃ ಶೀಧರೋ ದೇವಃ ಸ್ವಯಮೇವ ಧನೇಶ್ವರಃ॥ 27 
ಗೌರೀ ಲಕ್ಷ್ಮೀರ್ಮಹಾಭಾಗಾ ಕೇಶವೋ ವರುಣಃ ಸ್ವಯಮ್‌ | 
ಶೀರ್ದೇವಸೇನಾ ವಿಪ್ರೇಂದ್ರ ದೇವಸೇನಾಪತಿರ್ಹರಿಃ॥ 28 


ಅವಹಷ್ಟಂಭೋ ಗದಾಪಾಣಿಃ ಶಕ್ತಿರ್ಲಕ್ಷ್ಮೀರ್ದ್ವಿಜೋತ್ತಮ!। 
ಕಾಷ್ಠಾ ಲಕ್ಷ್ಮೀರ್ನಿಮೇಹೋಇ5ಸೌ ಮುಹೂರ್ತೋಎಂಸೌ 
ಕಲಾ ತ್ಹಿಯಮ್‌ ॥ 29 


ಜ್ಕ್ಯೋತ್ಸಾ ಲಕ್ಷ್ಮೀಃ ಪ್ರದೀಪೋನಸೌ ಸರ್ವಃ 
ಸರ್ವೇಶ್ವರೋ ಹರಿಃ। 
ಲತಾಭೂತಾ ಜಗನ್ಮಾತಾ ಶ್ರೀವಿಷ್ಣುರ್ದುಮಸಂಜ್ಞಿತಃ॥ 30 


ವಿಭಾವರೀ ಶ್ರೀರ್ದಿವಸೋ ದೇವಶ್ಚಕಗದಾಧರಃ। 
ವರಪ್ರದೋ ವರೋ ವಿಷ್ಣುರ್ವಧೂಃ ಪದ್ಮವನಾಲಯಾ ॥ 31 


ನದಸ್ವರೂಪೀ ಭಗವಾನ್‌ ಶ್ರೀರ್ನದೀರೂಪಸಂಸ್ಥಿತಾ। 
ಧ್ವಜಶ್ಚ ಪುಂಡರೀಕಾಕ್ಷಃ ಪತಾಕಾ ಕಮಲಾಲಯಾ ॥ 32 


ಲಕ್ಷ್ಮಿಯು ಯಮಪತ್ನಿಯಾದ ಧೂಮೋರ್ಣಾ. ಶ್ರೀಧರನೇ ಕುಬೇರ, 
ಲಕ್ಷ್ಮಿಯೇ ಸಂಪತ್ತು (25-27). ಕೇಶವನೇ ವರುಣ, ಲಕ್ಷ್ಮಿಯು (ವರುಣ 
ಪತ್ನಿಯಾದ) ಗೌರಿ. ಲಕ್ಷ್ಮಿಯು ದೇವಸೇನೆ, ಹರಿಯು ದೇವಸೇನಾಪತಿ 
ಯಾದ ಸ್ಕಂದ. ಗದಾಧರನು ಆಶ್ರಯ, ಇವಳು ಶಕ್ತಿ. ಅವಳು ಕಾಷ್ಠಾ 
(ಕಾಲ ವಿಭಾಗ), ಇವನು ನಿಮೇಷ. ಅವನು ಮುಹೂರ್ತ, ಇವಳು ಕಲಾ 
(ಕಾಲ ವಿಭಾಗ). ಲಕ್ಷ್ಮಿಯು ಬೆಳಕು, ಸರ್ವೇಶ್ವರನಾದ ಹರಿಯು ದೀಪ. 
ಜಗನ್ಮಾತೆಯಾದ ಲಕ್ಷ್ಮಿಲತೆ, ವಿಷ್ಣುವು ವೃಕ್ಷ (28-30). ಲಕ್ಷ್ಮಿಯೇ ರಾತ್ರಿ, 
ಗದಾಧರನು ಹಗಲು. ವರದನಾದ ಹರಿಯೇ ವರ, ಲಕ್ಷ್ಮಿಯೇ ವಧೂ. 
ಭಗವಂತನು ನದ, ಇವಳು ನದಿ. ಹರಿಯು ಧ್ವಜ, ಲಕ್ಷಿಯು ಪತಾಕೆ. 
ಲಕ್ಷ್ಮಿಯೇ ತೃಷ್ಣೆ, ನಾರಾಯಣನೇ ಲೋಭ. ಲಕ್ಷ್ಮಿಯೇ ರತಿ, 


ಅಧ್ಯಾಯ 8 ಪ್ರಥಮಾಂಶಃ 79 


ತೃಷ್ಣಾ ಲಕ್ಷ್ಮೀರ್ಜಗನ್ನಾಥೋ ಲೋಭೋ ನಾರಾಯಣಃ ಹರಃ। 
ರತೀ ರಾಗಶ್ಚ ಮೈತ್ರೇಯ ಲಕ್ಷ್ಮೀರ್ಗೋವಿಂದ ಏವ ಚ॥ 33 


ಕಿಂ ಚಾತಿಬಹುನೋಕ್ರೇನ ಸಂಕ್ಷೇಪೇಣೇದಮುಚ್ಛತೇ ॥ 34 


ದೇವತಿರ್ಯಜ*್‌ಮನುಷ್ಕಾದೌ ಪುನ್ನಾಮಾ ಭಗವಾನ್‌ ಹರಿಃ! 
ಸ್ತ್ರೀನಾಮ್ನೀ ಶ್ರೀಶ್ಚ ವಿಜ್ಞೇಯಾ ನಾನಯೋರ್ವಿದ್ಯತೇ ಪರಮ್‌ ॥ 35 


ಇತ್ತಿ ಶ್ರೀವಿಷ್ಣುಪುರಾಣೇ ಪ್ರಥಮೇsಂಶೇ ಅಷ್ಟಮೋsಧ್ಯಾಯಃ 


ಗೋವಿಂದನೇ ಅನುರಾಗ (31-33). ಮೈತ್ರೇಯ, ಬಹಳ ಹೇಳುವುದ 
ರಿಂದೇನು? ಸಂಕ್ಷೇಪವಾಗಿ ಇಷ್ಟು ಹೇಳುತ್ತೇನೆ. ಏನೆಂದರೆ, ದೇವ 
ತಿರ್ಯಗ್‌ಜಂತು, ಮನುಷ್ಯ--ಮೊದಲಾದವರಲ್ಲಿ ಯಾವಯಾವದು 
ಪುರುಷನೆಂಬ ಅರ್ಥ ಉಳ್ಳದ್ದೋ ಅದೆಲ್ಲವೂ ಭಗವಾನ್‌ ವಿಷ್ಣುವೇ ಸರಿ. 
ಯಾವುದು ಸ್ತ್ರೀ ಎಂಬ ಅರ್ಥ ಉಳ್ಳದ್ದೋ ಅದೆಲ್ಲವೂ ಲಕ್ಷ್ಮೀದೇವಿಯೇ. 
ಒಟ್ಟಿನಲ್ಲಿ ಇವರಿಗಿಂತ ಬೇರೆಯಾದ ಯಾವ ವಸ್ತುವೂ ಇಲ್ಲ (34-35). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಪ್ರಥಮಾಂಶದಲ್ಲಿ 
ಎಂಟನೆಯ ಅಧ್ಯಾಯ ಮುಗಿಯಿತು. 


% 


ನವಮೋsಧ್ಯ್ಮಾಯಃ 


ಶ್ರೀ ಪರಾಶರ ಉವಾಚ: 
ಇದಂ ಚ ಶೃಣು ಮೈತ್ರೇಯ ಯತ್ಸಷ್ಠೋತಹಮಿಹ ತ್ವಯಾ! 


ಶ್ರೀಸಂಬಂಧಂ ಮಯಾಪ್ಯೇತತ್‌ ಶ್ರುತಮಾಸೀನ್ಮರೀಚಿತಃ॥ 1 
ದುರ್ವಾಸಾಃ ಶಂಕರಸ್ಕಾಂಶಶ್ಚಚಾರ ಪೃಥಿವೀಮಿಮಾಮ್‌ | 
ಸ ದದರ್ಶ ಸ್ರಜಂ ದಿವ್ಕಾಮೃಷಿರ್ವಿದ್ಯಾಧರೀಕರೇ ॥ 2 


ಸಂತಾನಕಾನಾಮಖಲಂ ಯಸ್ಮಾ ಗಂಧೇನ ವಾಸಿತಮ್‌ | 
ಅತಿಸೇವೃಮಭೂದ್‌ ಬ್ರಹ್ಮನ್‌ ತದ್ದನಂ ವನಚಾರಿಣಾಮ್‌ ॥ 3 
ಉನ್ಮತ್ತವುತದೃಗ್ನಿಪುಸ್ತಾ ದೃಷ್ಟ್ವಾ ಶೋಭನಾಂ ಸ್ರಜಮ್‌!। 

ತಾಂ ಯಯಾಚೇ ವರಾರೋಹಾಂ ವಿದ್ಮಾಧರವಧೂಂ ತತಃ॥ 4 





ಅಧ್ಯಾಯ 9 


ದುರ್ವಾಸರಿಂದ ಇಂದ್ರನಿಗೆ ಶಾಪ. ಬ್ರಹ್ಮನ ಸ್ತುತಿಯಿಂದ ಭಗವಂತನು ಪ್ರಸನ್ನ 
ನಾಗುವುದು. ದೇವಾಸುರರಿಂದ ಅಮೃತಮಂಥನ. 


ಪರಾಶರರು ಹೇಳಿದರು: ಮೈತ್ರೇಯ, ಈಗ ನೀನು ಲಕ್ಷ್ಮೀದೇವಿಯ 
ಸಂಬಂಧವಾಗಿ ಪ್ರಶ್ನೆ ಮಾಡಿದೆಯಲ್ಲ , ಆ ಸಂಗತಿಯನ್ನು ನಾನು ಮರೀಚಿ 
ಮುನಿಗಳಿಂದ ಕೇಳಿದ್ದುಂಟು. ಅದನ್ನು ಹೇಳುತ್ತೇನೆ, ಕೇಳು (1). ಶಂಕರನ 
ಅಂಶವಾದ ದುರ್ವಾಸ ಮುನಿಗಳು ಒಮ್ಮೆ ಭೂಸಂಚಾರ ಮಾಡುತ್ತಿರು 
ವಾಗ, ಒಬ್ಬ ವಿದ್ಯಾಧರಿಯ ಕೈಯಲ್ಲಿ ಒಂದು ದಿವ್ಯವಾದ ಪುಷ್ಪಮಾಲೆ 
ಯನ್ನು ಕಂಡರು. ಅದು ಸಂತಾನಕ ಪುಷ್ಪಗಳಿಂದ ನಿರ್ಮಿತವಾದದ್ದು. 
ಅದರ ಸುಗಂಧವು ವನವನ್ನೆಲ್ಲ ವ್ಯಾಪಿಸಿರಲಾಗಿ ಅರಣ್ಯವಾಸಿಗಳು ಆನಂದ 
ದಿಂದ ಸುಗಂಧವನ್ನು ಆಪ್ರಾಣಿಸುತ್ತಿದ್ದರು (2-3). ಉನತ್ರ ವ್ರತದಲ್ಲಿದ್ದ 
ದುರ್ವಾಸರು ಆ ಮಾಲೆಯನ್ನು ಕಂಡು ಅದನ್ನು ಕೊಡಬೇಕೆಂದು 


ಅಧ್ಯಾಯ 9 ಪ್ರಥಮಾಂಶಃ 81 
ಯಾಚಿತಾ ತೇನ ತನ್ನಂಗೀ ಮಾಲಾಂ ವಿದ್ಕಾಧರಾಂಗನಾ | 
ದದೌ ತಸ್ಮೈ ವಿಶಾಲಾಕ್ಷೀ ಸಾದರಂ ಪುಣಿಪತ್ಕ ತಮ್‌॥ 


ತಾಮಾದಾಯಾತ್ಮನೋ ಮೂರ್ಥಿ ಸ್ರಜಮುನ್ಮತ್ತರೂಪಧೃಕ್‌ | 
ಕೃತ್ವಾ ಸ ವಿಪ್ರೋ ಮೈತ್ರೇಯ ಪರಿಬಭ್ರಾಮ ಮೇದಿನೀಮ್‌ ॥ 6 
ಸ ದದರ್ಶ ತಮಾಯಾಂತಮುನ್ಮತ್ತೈರಾವತೇ ಸ್ಥಿತಮ್‌! 


ಆಲ 


ತ್ರೆ ಲಲೋಕ್ಕಾಧಿಪತಿಂ ದೇವಂ ಸಹ ದೇವೆ ಲೆ ಶಚೀಪತಿಮ್‌ ॥ 7 
ತಾಮಾತ್ಮನಃ ಸ ಶಿರಸಃ ಸ್ರಜಮುನ್ಮತ್ತಷಟ್‌ಪದಾಮ್‌ | 


ಆದಾಯಾಮರರಾಜಾಯ ಚಿಕ್ಷೇಷೋನ್ಮತ್ತವನ್ಮುನಿಃ ॥ 8 
ಗೃಹೀತ್ವಾಮರರಾಜೇನ ಸ್ರಗೈರಾವತಮೂರ್ದ್ವನಿ | 
ನಸ್ತಾ ರರಾಜ ಕೈಲಾಸಶಿಖರೇ ಜಾಹ್ನವೀ ಯಥಾ॥ 9 


ಮದಾಂಧಕಾರಿತಾಕ್ಸೋ5ಸೌ ಗಂಧಾಕೃಷ್ಣೇನ ವಾರಣಃ। 
ಕರೇಣಾಫ್ರಾಯ ಚಿಕ್ಷೇಪ ತಾಂ ಸ್ರಜಂ ಧರಣೀತಲೇ॥ 10 


ವಿದ್ಯಾಧರಿಯನ್ನು ಬೇಡಿದರು. ಆಗ ಸುಂದರಿಯೂ ವಿಶಾಲಾಕ್ಷಿಯೂ ಆದ 
ವಿದ್ಯಾಧರಿಯು ಆದರದಿಂದ ಮುನಿಗಳಿಗೆ ವಂದಿಸಿ ಅದನ್ನು ಕೊಟ್ಟಳು 
(4-5). ಉನತ್ರ ವೇಷದಲ್ಲಿದ್ದ ದುರ್ವಾಸರು ಆ ಮಾಲೆಯನ್ನು ಸ್ವೀಕರಿಸಿ 
ತಮ್ಮ ತಲೆಯ ಮೇಲಿಟ್ಟುಕೊಂಡು, ಮೈತ್ರೇಯ, ಭೂವಲಯದಲ್ಲಿ 
ಸುತ್ತಾಡುತ್ತಿದ್ದರು. ಹೀಗಿರುವಾಗ ಶಚೀಪತಿಯೂ ತ್ರಿಲೋಕೇಶ್ವರನೂ ಆದ 
ಇಂದ್ರನು ಮದಿಸಿದ ಐರಾವತದ ಮೇಲೆ ಕುಳಿತು ದೇವತೆಗಳೊಡನೆ 
ಬರುತ್ತಿರುವುದನ್ನು ಅವರು ನೋಡಿದರು (6-7). ಆಗ ದುರ್ವಾಸರು, 
ಪರಿಮಳಕ್ಕಾಗಿ ಮುತ್ತಿ ಮದವೇರಿದ ದುಂಬಿಗಳಿಂದ ಆವೃತವಾದ ಆ 
ಹೂಮಾಲೆಯನ್ನು ತಮ್ಮ ಶಿರಸ್ಸಿನಿಂದ ತೆಗೆದು, ಹುಚ್ಚನಂತೆ, ದೇವೇಂದ್ರನ 
ಕಡೆಗೆ ಎಸೆದರು (8). ದೇವೇಂದ್ರನು ಅದನ್ನು ಹಿಡಿದುಕೊಂಡು 
ಐರಾವತದ ತಲೆಯ ಮೇಲಿಡಲಾಗಿ, ಆ ಮಾಲೆಯು ಕೈಲಾಸ ಶಿಖರದ 
ಮೇಲಿರುವ ಗಂಗಾನದಿಯಂತೆ ಶೋಭಿಸಿತು. ಮದೋನತ್ತವಾಗಿದ್ದ ಆ 
ಗಜವು ಪರಿಮಳದಿಂದ ಆಕರ್ಷಿತವಾಗಿ ಹೂಮಾಲೆಯನ್ನು ಸೊಂಡಲಿ 


82 ಶ್ರೀವಿಷ್ಣುಪುರಾಣಮ್‌ 


ತತಶ್ಚುಕೋಧ ಭಗವಾನ್‌ ದುರ್ವಾಸಾ ಮುನಿಸತ್ತಮಃ | 
ಮೆ ತ್ರೇಯ ದೇವರಾಜಂ ತಂ ಕ್ರುದ್ದೇಶ್ಲೈತದುವಾಚೆ ಹ॥ 11 


ದುರ್ವಾಸಾ ಉವಾಚ: 


ಐಶ್ಚರ್ಯಮದದುಷ್ಟಾತ್ಮನ್ನತಿಸ್ತಬ್ಬೋಂಸಿ ವಾಸವ! 
ಶ್ರಿಯೋ ಧಾಮ ಸ್ರಜಂ ಯಸ್ತ್ವಂ ಮದ್ಪತ್ತಾಂ ನಾಭಿನಂದಸಿ ॥ 12 


ಪ್ರಸಾದ ಇತಿ ನೋಕ್ತಂ ತೇ ಪ್ರಣಿಪಾತಪುರಃ ಸರಮ್‌!। 


ಹರ್ಹೋತ್ಸ್ಫುಲ್ಲಕಪೋಲೇನ ನ ಚಾಪಿ ಶಿರಸಾ ಧೃತಾ॥ 13 
ಮಯಾ ದತ್ತಾಮಿಮಾಂ ಮಾಲಾಂ ಯಸ್ಮಾನ್ನ ಬಹು ಮನಸೇ! 
ತ್ರೆ ಪಲರೋಕ್ಕಶ್ರೀರತೋ ಮೂಢ ವಿನಾಶಮುಪಯಾಸ್ಮತಿ ॥॥ 14 


ಮಾಂ ಮನ್ಯಸೇ ತ್ವಂ ಸದೃಶಂ ನೂನಂ ಶಕ್ರೇತರದ್ದಿಜೈಃ। 
ಅತೋsವಮಾನಮಸ್ಮಾಸು ಮಾನಿನಾ ಭವತಾ ಕೃತಮ್‌ ॥ 15 


ನಿಂದೆಳೆದು ಮೂಸಿ ನೋಡಿ ನೆಲದ ಮೇಲೆ ಎಸೆಯಿತು (9-10). ಅದನ್ನು 
ನೋಡಿ ಭಗವಾನ್‌ ದುರ್ವಾಸಮುನಿಗಳಿಗೆ ಅತ್ಯಂತ ಕ್ರೋಧ ಉಂಟಾ 
ಯಿತು. ಅವರು ದೇವೇಂದ್ರನನ್ನು ನೋಡಿ “ಎಲೈ ವಾಸವ, ಐಶ್ವರ್ಯ 
ಮದದಿಂದ ನಿನ್ನ ಚಿತ್ರವು ದೂಷಿತವಾಗಿದೆ. ದುರಹಂಕಾರಿಯಾಗಿದ್ದೀಯೆ. 
ಲಕ್ಷ್ಮಿಗೆ ವಾಸಸ್ಥಾನವಾದದ್ದು ಈ ಪುಷ್ಪಮಾಲೆ. ನಾನು ಕೊಟ್ಟದ್ದು. ಇದನ್ನು 
ಅನಾದರದಿಂದ ನೋಡುತ್ತಿದ್ದೀಯೆ (11-12). ಆನಂದತುಂದಿಲನಾಗಿ 
ನಮಸ್ಕರಿಸಿ, ಕೃಪೆಯಿಂದ ಕೊಟ್ಟ "ಪ್ರಸಾದ' ಎಂದೂ ನೀನು ಹೇಳಲಿಲ್ಲ, 
ಅದನ್ನು ಶಿರಸ್ಸಿನಲ್ಲಿಯೂ ಧರಿಸಲಿಲ್ಲ. ನಾನು ಕೊಟ್ಟ ಈ ಮಾಲೆಯನ್ನು 
ನೀನು ಅಭಿನಂದಿಸಲಿಲ್ಲವಾದ್ದರಿಂದ, ಎಲೈ ಮೂಢ, ಈ ನಿನ್ನ 
ತ್ರಿಲೋಕಾಧಿಪತ್ಯದ ಸಂಪತ್ತು ನಾಶವಾಗುವುದು! (13-14). ಎಲ್ಫೆ ಇಂದ್ರ, 
ಇತರ ವಿಪ್ರರಂತೆ ಈತನೂ ಒಬ್ಬ ಸಾಮಾನ್ಯನೆಂದು ನನ್ನನ್ನು ಭಾವಿಸಿ 
ದ್ದೀಯೆ! ಆದ್ದರಿಂದ ಅಹಂಕಾರಿಯಾದ ನೀನು ನನಗೆ ಅವಮಾನವನ್ನು 
ಮಾಡಿದೆ! ನಾನಿತ್ತ ಹೂಮಾಲೆಯನ್ನು ನೆಲದ ಮೇಲೆ ಎಸೆಯುವಂತೆ 


ಅಧ್ಯಾಯ 9 ಪ್ರಥಮಾಂಶಃ 83 
ಮದ್ದತ್ತಾ ಭವತಾ ಯಸ್ಮಾತ್‌ ಕ್ಷ್ಲಿಪ್ತಾ ಮಾಲಾ ಮಹೀತಲೇ। 


ತಸ್ಮಾತ್‌ ಪ್ರಣಷ್ಟಲಕ್ಷ್ಮೀಕಂ ತ್ರೈಲೋಕ್ಕಂ ತೇ ಭವಿಷ್ಮತಿ ॥ 16 
ಯಸ್ಕ ಸಂಜಾತಕೋಪಸ್ಕ ಭಯಮೇತಿ ಚರಾಚರಮ್‌ | 
ತಂ ತ್ವಂ ಮಾಮತಿಗರ್ವೇಣ ದೇವರಾಜಾವಮನಸೇ ॥ 17 


ಶ್ರೀ ಪರಾಶರ ಉವಾಚ: 
ಮಹೇಂದ್ರೋ ವಾರಣಸ್ಕಂಧಾದವತೀರ್ಯ ತ್ಹರಾನ್ಹಿತಃ | 


ಪ್ರಸಾದಯಾಮಾಸ ಮುನಿಂ ದುರ್ವಾಸಸಮಕಲ್ಮಹಮ್‌ ॥ 18 
ಪ್ರಸಾದ್ಯಮಾನಃ ಸ ತದಾ ಪುಣಿಪಾತಪುರಃಸರಮ್‌ | 
ಇತ್ಯುವಾಚ ಸಹಸ್ರಾಕ್ಷಂ ದುರ್ವಾಸಾ ಮುನಿಸತ್ತಮಃ॥ 19 


ದುರ್ವಾಸಾ ಉವಾಚ: 


ನಾಹಂ ಕೃಪಾಲುಹೃದಯೋ ನ ಚ ಮಾಂ ಭಜತೇ ಕ್ಷಮಾ! 
ಅನ್ನೇ ತೇ ಮುನಯಃ ಶಕ್ರ ದುರ್ವಾಸಸಮವೇಹಿ ಮಾಮ್‌ ॥ 20 


ಮಾಡಿದೆಯಲ್ಲ , ಆದ್ದರಿಂದ ನಿನ್ನ ಈ ತ್ರಿಲೋಕದ ಸಂಪತ್ತು ನಾಶವಾಗು 
ವುದು! ಯಾವಾತನಿಗೆ ಕೋಪ ಬಂದರೆ ಈ ಚರಾಚರ ಜಗತ್ತೇ ಭಯ 
ದಿಂದ ನಡುಗುವುದೋ ಅಂತಹ ನನ್ನನ್ನು ಅತಿ ಗರ್ವದಿಂದ ದೇವರಾಜ, 
ಅವಮಾನಗೊಳಿಸಿದ್ದೀಯೆ'' ಎಂದರು (15-17). ಒಡನೆಯೇ 
ದೇವೇಂದ್ರನು ಐರಾವತದ ಹೆಗಲಿನಿಂದ ಕೆಳಗಿಳಿದು ಬಂದು ಶುದ್ಧಾತರಾದ 
ದುರ್ವಾಸಮುನಿಗಳನ್ನು ಅನುನಯಗಳಿಂದ ಸಾಂತ್ಚನಗೊಳಿಸಲು ಪ್ರಯತ್ನಿ 
ಸಿದನು. ಅವನು ಮುನಿಗಳಿಗೆ ಅಡ್ಡಬಿದ್ದು ಕೃಮಿಸಬೇಕೆಂದು ಬೇಡಿ 
ಕೊಂಡಾಗ ದುರ್ವಾಸರು ಹೀಗೆಂದರು (18-19): “ಇಂದ್ರ, ನಾನು 
ಕೃಪಾಳುವಲ್ಲ. ಕ್ಷಮಿಸುವ ಗುಣ ನನ್ನ ಬಳಿ ಸುಳಿಯುವುದಿಲ್ಲ! ಕ್ಷಮಿಸುವ 
ಮುನಿಗಳೇ ಬೇರೆ. ನಾನು ದುರ್ವಾಸನೆಂದು ತಿಳಿ! ಗೌತಮಾದಿ ಮುನಿಗಳು 
ನಿನಗೆ ವ್ಯರ್ಥವಾಗಿ ಗರ್ವವನ್ನುಂಟುಮಾಡಿದ್ದಾರೆ. ಕೃಮಿಸದೆ ಇರುವುದೇ 


84 ಶ್ರೀವಿಷ್ಣುಪುರಾಣಮ್‌ 


ಗೌತಮಾದಿಭಿರನ್ನೆಸ್ನ೦ಂ ಗರ್ವಮಾರೋಪಿತೋ ಮುಧಾ! 


ರಿಲಿ'7ಂವ 
ಅಕ್ಷಾಂತಿಸಾರಸರ್ವಸ್ವಂ ದುರ್ವಾಸಸಮವೇಹಿ ಮಾಮ್‌ ॥ 21 
ವಸಿಷ್ಠಾದ್ಮೈರ್ದಯಾಸಾರೈಸ್ತೋತುಂ ಕುರ್ವದ್ಮಿರುಚ್ಚಕೈಃ 
ಗರ್ವಂ ಗತೋತsಸಿ ಯೇನೈವಂ ಮಾಮಪ್ಕದ್ಕಾವಮನಸೇ॥ 22 


ಜ್ವಲಜ್ಜಟಾಕಲಾಪಸ್ಕ ಭೃಕುಟೀಕುಟಲಂ ಮುಖಮ್‌! 
ನಿರೀಕ್ಷ್ಯ ಕಸ್ತಿಭುವನೇ ಮಮ ಯೋ ನ ಗತೋ ಭಯಮ್‌ ॥ 23 


ನಾಹಂ ಕ್ಷಮಿಷ್ಠೇ ಬಹುನಾ ಕಿಮುಕ್ತೇನ ಶತಕ್ರತೋ! 
ವಿಡಂಬನಾಮಿಮಾಂ ಭೂಯಃ ಕರೋಷ್ಮನುನಯಾತ್ಮಿಕಾಮ್‌ ॥ 24 


ಶ್ರೀ ಪರಾಶರ ಉವಾಚ: 
ಇತ್ತುಕ್ತಾ ಪ್ರಯಯೌ ವಿಪ್ರೋ ದೇವರಾಜೋಇಷಪಿ ತಂ ಪುನಃ! 


ರಿ ಎವ 


ಆರುಹ್ಮೈರಾವತಂ ಬ್ರಹ್ಮನ್‌ ಪ್ರಯಯಾವಮರಾವತೀಮ್‌ ॥ 25 


ತತಃ ಪ್ರಭೃತಿ ನಿಃಶ್ರೀಕಂ ಸಶಕ್ರಂ ಭುವನತ್ರಯಮ್‌! 
ಮೈತ್ರೇಯಾಸೀದಪಧ್ಜಸ್ತಂ ಸಂಕ್ಷೀಣೌಷಧಿವೀರುಧಮ್‌ ॥ 26 


ದುರ್ವಾಸನ ಸಾರಸರ್ವಸ್ವ ಎಂದು ತಿಳಿದುಕೊ! (20-21). ದಯಾಳು 
ಗಳಾದ ವಸಿಷ್ಠಾದಿ ಮುನಿಗಳು ಗಟ್ಟಿಯಾಗಿ ಹೊಗಳಿ ನಿನ್ನನ್ನು ಗರ್ವದ 
ಅಟ್ಟಕ್ಕೆ ಏರಿಸಿದ್ದಾರೆ. ಆದ್ದರಿಂದಲೇ ನೀನು ನನ್ನನ್ನು ಹೀಗೆ ಅವಮಾನ 
ಗೊಳಿಸಿದೆ (22). ಬೆಂಕಿಯಂತೆ ಬೆಳಗುವ ನನ್ನ ಜಟಾಕಲಾಪವನ್ನೂ 
ಹುಬ್ಬುಗಂಟಿಕ್ಕಿದ ಮುಖವನ್ನೂ ನೋಡಿದಾಗ, ಹೆದರದಿರತಕ್ಕವನು 
ಮೂರು ಲೋಕಗಳಲ್ಲಿ ಯಾವನಿದ್ದಾನೆ? ಇಂದ್ರ, ನಾನು ಕ್ಷಮಿಸುವುದಿಲ್ಲ. 
ಹೆಚ್ಚು ಮಾತಾಡಿ ಏನು ಪ್ರಯೋಜನ? ಸಂತೈಸಲು ಯತ್ನಿಸುವ ನಿನ್ನ 
ಮಾತು, ಕ್ರಿಯೆಗಳೆಲ್ಲವೂ ಹಾಸ್ಕಾಸ್ಪದ!” ಎಂದು ಹೇಳಿ ದುರ್ವಾಸರು 
ಹೊರಟು ಹೋದರು. ಇತ್ತ ಇಂದ್ರನಾದರೋ ಮತ್ತೆ ಐರಾವತವನ್ನೇರಿ 
ಅಮರಾವತಿಗೆ ಹಿಂದಿರುಗಿದನು (23-25). ಅಲ್ಲಿಂದ ಮುಂದೆ, 
ಮೈತ್ರೇಯ, ಇಂದ್ರಸಹಿತವಾಗಿ ಮೂರು ಲೋಕಗಳೂ ಶೋಭಾಹೀನ 


ಅಧ್ಯಾಯ 9 ಪ್ರಥಮಾಂಶಃ 85 


ನ ಯಜ್ಞಾಃ ಸಮವರ್ಶಂತ ನ ತಪಸ್ಕಂತಿ ತಾಪಸಾಃ। 
ನ ಚ ದಾನಾದಿಧರ್ಮೇಷು ಮನಶ್ಚಕೇ ತದಾ ಜನಃ॥ 27 


ನಿಃಸತ್ತ್ವಾಃ ಸಕಲಾ ಲೋಕಾ ಲೋಭಾದ್ಕುಪಹತೇಂದ್ರಿಯಾಃ | 
ಸ್ವಲ್ಪೇಂಪಿ ಹಿ ಬಭೂವುಸ್ತೇ ಸಾಭಿಲಾಷಾ ದ್ವಿಜೋತ್ತಮ ॥ 28 


ಯತಃ ಸತ್ತ್ವಂ ತತೋ ಲಕ್ಷ್ಮೀಃ ಸತ್ತ್ವಂ ಭೂತನುಸಾರಿ ಚ! 
ನಿಃಶ್ರೀಕಾಣಾಂ ಕುತಃ ಸತ್ತ್ವಂ ವಿನಾ ತೇನ ಗುಣಾಃ ಕುತಃ ॥ 29 


ಬಲಶೌರ್ಯಾದ್ಯಭಾವಶ್ಚ ಪುರುಷಾಣಾಂ ಗುಣೈರ್ವಿನಾ। 
ಲಂಘನೀಯಃ ಸಮಸ್ತಸ್ಮ ಬಲಶೌರ್ಯವಿವರ್ಜಿತಃ॥ 30 


ಭವತ್ಮಪಧ್ವಸ್ತಮತಿರ್ಲಂಘಫಿತಃ ಪ್ರಥಿತಃ ಪುಮಾನ್‌ ॥ 31 


ಏವಮತೃಂತನಿಃಶ್ರೀಕೇ ತ್ರೆ ಲೋಕೇ ಸತ್ತ್ವವರ್ಜಿತೇ। 
ದೇವಾನ್‌ ಪ್ರತಿ ಬಲೋದ್ಯ್ಕೋಗಂ ಚಕ್ರುರ್ದ ತೇಯದಾನವಾಃ ॥ 32 


ವಾದವು. ಗಿಡಬಳ್ಳಿಗಳು ಫಲಪುಷ್ಪರಹಿತವಾಗಿ ಒಣಗಿದವು. ಯಜ್ಞಗಳು 
ನಡೆಯಲಿಲ್ಲ. ತಪಸ್ವಿಗಳು ತಪಸ್ಸುಮಾಡಲಿಲ್ಲ. ಜನರಿಗೆ ದಾನಾದಿ 
ಧರ್ಮಕಾರ್ಯಗಳಲ್ಲಿ ಮನಸ್ಸಾಗಲಿಲ್ಲ (26-27). ಸಕಲ ಪ್ರಜೆಗಳೂ 
ನಿಃಸತ್ತ್ವರಾದರು. ಲೋಭಾದಿಗಳಿಂದ ಇಂದ್ರಿಯಗಳು ವಿಕ್ಷಿಪ್ತವಾದವು. 
ತುಚ್ಛವಸ್ತುವಿನಲ್ಲಿಯೂ ಜನರಿಗೆ ಅಭಿಲಾಷೆ ಹೆಚ್ಚಿತು. ಸತ್ತ್ವವಿದ್ದರೆ 
ಸಮೃದ್ಧಿ; ಸತ್ತ್ವವು ಸಮೃದ್ಧಿಯ ಜೊತೆಗಿರುತ್ತದೆ. ಸಂಪದ್ರಹಿತರಿಗೆ 
ಸತ್ತ್ವವೆಲ್ಲಿಂದ ಬರಬೇಕು? ಸತ್ವೋತ್ಸಾಹಗಳಿಲ್ಲದೆ ಗುಣಗಳೆಲ್ಲಿಂದ 
ಬಂದಾವು? (28-29). ಗುಣಗಳಿಲ್ಲದೆ ಬಲಶೌರ್ಯಾದಿಗಳು ಬರುವು 
ದಿಲ್ಲ. ಬಲಶೌರ್ಯಾದಿಗಳಿಲ್ಲದ ಪ್ರತಿಯೊಬ್ಬನೂ ಅವಮಾನಪಾತ್ರ 
ನಾಗುತ್ತಾನೆ. ಎಂತಹ ಪ್ರತಿಷ್ಠಿತನಾದರೂ ಅವಮಾನಕ್ಕೊಳಗಾದರೆ ಬುದ್ಧಿ 
ವಿಕಲನಾಗುತ್ತಾನೆ (30-31). ಹೀಗೆ ಸತ್ತ್ವಹೀನವಾದ ಲೋಕತ್ರಯವೂ 
ಸಂಪದ್ರಹಿತವಾಗಿ ಶೋಭಾಹೀನವಾಗಲು, ದೈತ್ಯದಾನವರು ದೇವತೆಗಳ 
ಮೇಲೆ ಆಕ್ರಮಣಮಾಡಲು ಸಿದ್ಧತೆ ಮಾಡಿದರು. ದೈತ್ಯರೂ ಸಹ ಸತ್ತ್ವ 


86 ಶ್ರೀವಿಷ್ಣುಪುರಾಣಮ್‌ 


ಲೋಭಾಭಿಭೂತಾ ನಿಃಶ್ರೀಕಾ ದೈತ್ಯಾಃ ಸತ್ತವಿವರ್ಜಿತಾಃ! 
ಶ್ರಿಯಾ ವಿಶೀನೆ ಲರ್ನಿಃಸತೆ ರ್ದೇವೆ ಶ್ನಕುಸತೋ ರಣಮ್‌ ॥ 33 


ವಲ 


ಎಜಿತಾಸ್ತ್ರಿದಶಾ ದೈತ್ಸೈರಿಂದ್ರಾದ್ಧಾಃ ಶರಣಂ ಯಯುಃ! 
ಪಿತಾಮಹಂ ಮಹಾಭಾಗಂ ಹುತಾಶನಪುರೋಗಮಾಃ॥ 34 


ಯಥಾವತ್ಕಥಿತೋ ದೇವೆ ರ್ಬಹ್ಮಾ ಪ್ರಾಹ ತತಃ ಸುರಾನ್‌ | 
ಪರಾವರೇಶಂ ಶರಣಂ ವ್ರಜಧ್ವಮಸುರಾರ್ದನಮ್‌ ॥ 35 


ಉತ್ಪತ್ತಿಸ್ಸಿತಿನಾಶಾನಾಮಹೇತುಂ ಹೇತುಮೀಶ್ಚರಮ್‌ | 
ಪ್ರಜಾಪತಿಪತಿಂ ವಿಷ್ಣುಮನಂತಮಪರಾಜಿತಮ್‌ ॥ 36 


ಪ್ರಧಾನಪುಂಸೋರಜಯೋಃ ಕಾರಣಂ ಕಾರ್ಯಭೂತಯೋಃ। 
ಪ್ರಣತಾರ್ತಿಹರಂ ವಿಷ್ಣುಂ ಸ ವಃ ಶ್ರೇಯೋ ವಿಧಾಸ್ಕತಿ॥ 37 


ಹೀನರಾಗಿ ಶೋಭಾರಹಿತರಾಗಿದ್ದರೂ ಲೋಭಾವಿಷ್ಟರಾದ್ದರಿಂದ, 
ನೀಸತ್ತ್ವರೂ ಶೋಭಾಹೀನರೂ ಆದ ದೇವತೆಗಳೊಡನೆ ಯುದ್ಧಕ್ಕಿಳಿದರು 
(32-33). ಯುದ್ಧದಲ್ಲಿ ದೈತ್ಯರಿಂದ ಪರಾಜಿತರಾದ ಇಂದ್ರಾದಿ ದೇವತೆಗಳು 
ಅಗ್ನಿಯನ್ನು ಮುಂದಿಟ್ಟುಕೊಂಡು ಹೋಗಿ ಮಹಾತ್ಮನಾದ ಬ್ರಹ್ಮದೇವನನ್ನು 
ಶರಣು ಹೊಕ್ಕರು. ದೇವತೆಗಳು ಯಥಾವತ್ತಾಗಿ ನಡೆದ ವೃತ್ತಾಂತವನ್ನು 
ತಿಳಿಸಲಾಗಿ, ಬ್ರಹ್ಮನು ದೇವತೆಗಳನ್ನು ಕುರಿತು “ದೇವತೆಗಳೇ, 
ಸರ್ವೇಶ್ವರನೂ ಅಸುರಾರಿಯೂ ಆದ ಎಷ್ಟುವಿಗೆ ಶರಣಾಗಿರಿ (34-35). 
ಆತನು ಜಗತ್ತಿನ ಉತ್ಪತ್ತಿಸ್ಥಿತಿನಾಶಗಳಿಗೆ ಸ್ವಯಂ ಕಾರಣರಹಿತನಾದ 
ಕಾರಣ. ಆ ಈಶ್ವರನು ಪ್ರಜಾಪತಿಗಳಿಗೆ ಪತಿಯೂ ಅನಂತನೂ 
ಅಜೇಯನೂ ಆಗಿದ್ದಾನೆ. ಜನರಹಿತರಾದರೂ ಕಾರ್ಯರೂಪದಿಂದ 
ಪರಿಣತರಾದ ಪ್ರಕೃತಿಪುರುಷ(ಜೀವ)ರಿಗೆ ಆತನು ಕಾರಣ. ಶರಣಾಗತ 
ರಕ್ಷಕನಾದ ವಿಷ್ಣುವು ನಿಮಗೆ ಶ್ರೇಯಸ್ಸನ್ನುಂಟುಮಾಡುವನು'' ಎಂದನು 
(36-37). ಲೋಕಪಿತಾಮಹನಾದ ಬ್ರಹ್ಮನು ಸಮಸ್ತ ದೇವತೆಗಳಿಗೂ 
ಹೀಗೆ ಹೇಳಿ, ಅವರನ್ನು ಕರೆದುಕೊಂಡು ಕ್ಷೀರಸಮುದ್ರದ ಉತ್ತರ ತೀರಕ್ಕೆ 


ಅಧ್ಯಾಯ 9 ಪ್ರಥಮಾಂಶಃ 87 


ಶ್ರೀ ಪರಾಶರ ಉವಾಚ: 
ಏವಮುಕ್ಹ್ವಾ ಸುರಾನ್‌ ಸರ್ವಾನ್‌ ಬ್ರಹ್ಮಾ ಲೋಕಪಿತಾಮಹಃ। 
ಕ್ಷೀರೋದಸ್ಕೋತ್ತರಂ ತೀರಂ ತೈರೇವ ಸಹಿತೋ ಯಯೌ ॥ 38 


ಸ ಗತ್ವಾ ತ್ರಿದಶೆ ಕ ಸರ್ವೆ ಕ ಸಮವೇತಃ ಪಿತಾಮಹಃ! 


ತುಷ್ಟಾವ ವಾಗ್ಧಿರಿಷ್ಠಾಭಿಃ ಪರಾವರಪತಿಂ ಹರಿಮ್‌ ॥ 39 
ಬ್ರಹ್ಮೋವಾಚ: 

ನಮಾಮಿ ಸರ್ವಂ ಸರ್ವೇಶಮನಂತಮಜಮವ್ಯಯಮ್‌! 
ಲೋಕಧಾಮಧರಾಧಾರಮಪ್ರಕಾಶಮಭೇದಿನಮ್‌ ॥ 40 


ನಾರಾಯಣಮಣೀಯಾಂಸಮಶೇಷಾಣಾಮಣೇಯಸಾಮ್‌!। 
ಸಮಸ್ತಾನಾಂ ಗರಿಷ್ಟಂ ಚ ಭೂರಾದೀನಾಂ ಗರೀಯಸಾಮ್‌ ॥ 41 


ಯತ್ರ ಸರ್ವಂ ಯತಃ ಸರ್ವಮುತ್ನನ್ನಂ ಮತ್ತುರಃಸರಮ್‌। 
ಸರ್ವಭೂತಶ್ಚ ಯೋ ದೇವಃ ಪರಾಣಾಮಪಿ ಯಃ ಪರಃ॥ 42 


ಪರಃ ಪರಸ್ಮಾತ್ಪುರುಷಾತ್‌ ಪರಮಾತ್ಮಸ್ವರೂಪಧೃಕ್‌। 
ಯೋಗಿಭಿಶ್ಚಿಂತತೇ ಯೋಇಸೌ ಮುಕ್ತಿಹೇತೋರ್ಮುಮುಕ್ಷುಭಿಃ ॥ 


ಹೋದನು. ಅಲ್ಲಿ ಪಿತಾಮಹನು ದೇವತೆಗಳೊಡನೆ ಮಂಗಳ ವಚನ 
ಗಳಿಂದ ಸರ್ವೇಶ್ವರನಾದ ಶ್ರೀಹರಿಯನ್ನು ಈ ಪ್ರಕಾರವಾಗಿ ಸ್ತುತಿಸಿದನು 
(38-39): ಸರ್ವೇಶ್ವರನೂ ಅನಂತನೂ ಅಜನೂ ಅವ್ಯಯನೂ ಲೋಕ 
ವಿಶ್ರಾಂತಿಸ್ಥಾನವೂ ಪೃಥಿವಿಗೆ ಆಧಾರನೂ ಅಗೋಚರನೂ ಅಭೇದ್ಯನೂ 
ಆದ ವಿಶ್ವರೂಪನಿಗೆ ನಮಸ್ಕಾರ ಮಾಡುತ್ತೇನೆ. ಸಮಸ್ತ ಅಣುಗಳಿಗಿಂತ 
ಅಣುವಾದವನೂ ಭೂಮಿಯೇ ಮೊದಲಾದ ಸಕಲ ದೊಡ್ಡವಸ್ತುಗಳಿಗಿಂತ 
ದೊಡ್ಡವನೂ ಆದ ನಾರಾಯಣನಿಗೆ ನಮಸ್ಕಾರ ಮಾಡುತ್ತೇನೆ (40-41). 
ನಾನು ಮೊದಲ್ಗೊಂಡು ಸಮಸ್ತವೂ ಯಾರಲ್ಲಿ ನೆಲೆಸಿದೆಯೋ ಯಾರಿಂದ 
ಪ್ರಕಟವಾಯಿತೋ ಯಾವ ದೇವನು ಸರ್ವಭೂತಾತ್ಮನೂ ಪರಗಳಿಗಿಂತ 
ಪರನೂ ಆಗಿರುವನೋ ಆತನು ಪ್ರಸನ್ನನಾಗಲಿ (42). ಪರಪುರುಷನಿಗಿಂತ 
(ಪ್ರಧಾನಾದಿಗಳಿಗಿಂತ) ಪರನೂ ಪರಮಾತಸ್ವರೂಪನೂ ಮುಮುಕ್ಷು 


88 ಶ್ರೀವಿಷ್ಣುಪುರಾಣಮ್‌ 


ಸತ್ತಾದಯೋ ನ ಸಂತೀಶೇ ಯತ್ರ ಚ ಪ್ರಾಕೃತಾ ಗುಣಾಃ! 


ಸ ಶುದ್ಧಃ ಸರ್ವಶುದ್ದೇಭ್ಯ ಪುಮಾನಾದ್ಯಃ ಪ್ರಸೀದತು॥ 44 
ಕಲಾಕಾಷ್ಠಾಮುಹೂರ್ತಾದಿಕಾಲಸೂತ್ರಸ್ಕ ಗೋಚರೇ। 
ಯಸ್ಕ ಶಕ್ತಿರ್ನ ಶುದ್ಧಸ್ಕ ಸ ನೋ ವಷ್ಟು ಪ್ರಸೀದತು॥ 45 


ಪ್ರೋಚ್ಛತೇ ಪರಮೇಶೋ ಹಿ ಯಃ ಶುದ್ಧೋಂಪ್ರಪಚಾರತಃ। 
ಪ್ರಸೀದತು ಸ ನೋ ಎಷ್ಟುರಾತ್ಮಾ ಯಃ ಸರ್ವದೇಹಿನಾಮ್‌ ॥ 46 


ಯಃ ಕಾರಣಂ ಚ ಕಾರ್ಯಂ ಚ ಕಾರಣಸ್ಮಾಪಿ ಕಾರಣಮ್‌! 
ಕಾರ್ಯಸ್ಥಾಪಿ ಚ ಯಃ ಕಾರ್ಯಂ ಪ್ರಸೀದತು ಸ ನೋ ಹರಿಃ॥ 


ಗಳಾದ ಯೋಗಿಗಳಿಂದ ಮುಕ್ತಿಗಾಗಿ ಧ್ಯಾನಿಸಲ್ಪಡತಕ್ಕವನೂ, ಯಾವ 
ಈಶ್ವರನಲ್ಲಿ ಪ್ರಕೃತಿ ಜನ್ಯಗಳಾದಿ ಸತ್ತ್ವಾದಿಗುಣಗಳಿಲ್ಲವೋ ಅಂತಹ 
ಶುದ್ಧರೆಲ್ಲರಿಗಿಂತ ಪರಿಶುದ್ಧನೂ ಆದ ಆದಿಪುರುಷನು ಪ್ರಸನ್ನನಾಗಲಿ 
(43-44). ಶುದ್ದನಾದ ಯಾವಾತನ ವಿಭೂತಿಯು ಕಲಾಕಾಷ್ಠಾ 
ಮುಹೂರ್ತ--ಮುಂತಾದ ಕಾಲಗಣನೆಗೆ ಗೋಚರವಲ್ಲವೋ ಆ ವಿಷ್ಣುವು 
ನಮಲ್ಲಿ ಪ್ರಸನ್ನನಾಗಲಿ. ಯಾವಾತನು (ಗುಣರಹಿತನಾಗಿ) ಶುದ್ದ 
ವಾಗಿದ್ದರೂ, ಪರಮೇಶ್ವರನೆಂದು (ಸರ್ವನಿಯಾಮಕನೆಂದು) ಔಪಚಾರಿಕ 
ವಾಗಿ ಹೇಳಲ್ಪಡುತ್ತಾನೋ, ಅಂತಹ ಸರ್ವದೇಹಿಗಳಲ್ಲಿ ಆತ್ಮನಾಗಿರುವ 
ವಿಷ್ಣುವು ನಮಲ್ಲಿ ಪ್ರಸನ್ನನಾಗಲಿ (45-46). ಕಾರಣನೂ ಕಾರ್ಯನೂ, 
ಕಾರಣಕ್ಕೆ ಕಾರಣನೂ ಕಾರ್ಯಕ್ಕೆ ಕಾರ್ಯನೂ* ಆದ ಹರಿಯು ನಮಲ್ಲಿ 
* ಪರಮಾತ್ಮನ ಶಕ್ತಿಯೇ ಪ್ರಕೃತಿ. ಅದಕ್ಕೆ ಪ್ರಧಾನ, ಅವ್ಯಕ್ತ--ಎಂದು 
ನಾಮಾಂತರಗಳು. ಶಕ್ತಿಗೂ ಶಕ್ತಿಮತ್ತಿಗೂ ಭೇದವಿಲ್ಲ. ಆದ್ದರಿಂದ ಪರಮಾತ್ಮನ 
ರೂಪಾಂತರವೇ ಪ್ರಕೃತಿಯೆನಿಸುತ್ತದೆ. ಇದರಿಂದ ಮಹತ್ತು, ಅಹಂಕಾರ ಮೊದಲಾದ 
ಪದಾರ್ಥಗಳು ಹುಟ್ಟಿದವೆಂದು ಹಿಂದೆ ಹೇಳಲಾಗಿದೆ. ಯಾವುದು ಕಾರಣವೋ ಅದು 
ಕಾರ್ಯವೂ ಆಗಬಹುದು. ಕಾರ್ಯವು ಕಾರಣವೂ ಆಗಬಹುದು. ಉದಾಹರಣೆಗೆ 
ಮಹತ್ತು: ಇದು ಪ್ರಕೃತಿಯ ಕಾರ್ಯ. ಮಹತ್ತಿನಿಂದ ಅಹಂಕಾರ ಹುಟ್ಟುವುದರಿಂದ 
ಅಹಂಕಾರಕ್ಕೆ ಮಹತ್ತು ಕಾರಣ. ಹೀಗೆ ಎಲ್ಲವೂ ಪರಮಾತ್ಮಸ್ವರೂಪವೇ ಆದ್ದರಿಂದ 
ಆತನು ಸಾಪೇಕ್ಷವಾಗಿ ಕಾರಣನೂ ಆಗುತ್ತಾನೆ, ಕಾರ್ಯನೂ ಆಗುತ್ತಾನೆ. ಇದನ್ನು 
ಮನಸ್ಸಿನಲ್ಲಿ ತಂದುಕೊಂಡರೆ ಈ ಎಲ್ಲ ಶ್ಲೋಕಾರ್ಥವು ಸುಲಭವಾಗುತ್ತದೆ. 


ಅಧ್ಯಾಯ 9 ಪ್ರಥಮಾಂಶಃ 89 


ಕಾರ್ಯಕಾರ್ಯಸ್ಮ ಯತ್ಕಾರ್ಯಂ ತತ್ಕಾರ್ಯಸ್ಥಾಪಿ ಯಃ ಸ್ವಯಮ್‌ | 
ತತ್ಕಾರ್ಯಕಾರ್ಯಭೂತೋ ಯಸ್ತತಶ್ಚ ಪ್ರಣತಾಃ ಸ್ಮ ತಮ್‌ ॥ 48 


ಕಾರಣಂ ಕಾರಣಸ್ಕಾಪಿ ತಸ್ಮ ಕಾರಣಕಾರಣಮ್‌ | 
ತತ್ಕಾರಣಾನಾಂ ಹೇತುಂ ತಂ ಪುಣತಾಃ ಸ್ಮ ಪರೇಶ್ವರಮ್‌॥ 49 


ಭೋಕ್ಷಾರಂ ಭೋಗ್ಯಭೂತಂ ಚ ಸ್ರಷ್ಟಾರಂ ಸೃಜಮೇವ ಚ। 
ಕಾರ್ಯಕರ್ತಸ್ಟರೂಪಂ ತಂ ಪ್ರಣತಾಃ ಸ್ಮ ಪರಂ ಪದಮ್‌ ॥ 50 


ವಿಶುದ್ಧದೋಧವನ್ನಿತ್ಮಮಜಮಕ್ಷಯಮವ್ಮಯಮ್‌!। 
ಅವ್ಮಕ್ಷ್ತಮವಿಕಾರಂ ಯತ್ನದ್ದಿಷ್ಟೋಃ ಪರಮಂ ಪದಮ್‌! 51 


ನ ಸ್ನೂಲಂ ನ ಚ ಸೂಕ್ಷ್ಮಂ ಯನ್ನ ವಿಶೇಷಣಗೋಚರಮ್‌ | 
ತತ್ಪದಂ ಪರಮಂ ವಿಷ್ಣೋಃ ಪ್ರಣಮಾಮಃ ಸದಾಮಲಮ್‌ ॥ 52 


ಪ್ರಸನ್ನನಾಗಲಿ. ಯಾವಾತನು ಕಾರ್ಯಕ್ಕೆ (ಮಹತ್ತತ್ತ್ವ) ಕಾರ್ಯವಾದು 
ದಕ್ಕೂ (ಅಹಂಕಾರ) ಕಾರ್ಯನಾಗಿ (ತನಾತ್ರಾಪಂಚಕ) ಇದ್ದಾನೋ ಅದರ 
ಕಾರ್ಯದ (ಭೂತಪಂಚಕ) ಕಾರ್ಯವೂ (ಬ್ರಹ್ಮಾಂಡ) ಸ್ವಯಂ ಆಗಿ 
ದ್ಹಾನೋ ಅದರ ಕಾರ್ಯಕ್ಕೆ (ಬ್ರಹದಕ್ಷಾದಿ) ಕಾರ್ಯನೂ (ಪ್ರಜಾಪತಿಗಳ 
ಪುತ್ರಪೌತ್ರಾದಿ) ಆಗಿದ್ದಾನೋ ಆತನಿಗೆ ನಾವು ವಂದಿಸುತ್ತೇವೆ (47-48). 
ಹಾಗೆಯೇ ಜಗತ್ಕಾರಣಕ್ಕೆ (ಬ್ರಹ್ಮಾದಿ) ಕಾರಣವಾದ (ಬ್ರಹಾಂಡ) ವಸ್ತುವೂ 
ಅದರ ಕಾರಣದ (ಭೂತಪಂಚಕ) ಕಾರಣವೂ (ತನಾತ್ರಪಂಚಕ) ಅದರ 
ಕಾರಣಗಳಿಗೆ (ಅಹಂಕಾರ-ಮಹತ್ತತ್ತ್ವ) ಕಾರಣನೂ (ಪ್ರಕೃತಿ) ಆದ 
ಪರಮಾತವಿಗೆ ಶರಣಾಗಿದ್ದೇವೆ (49). ಭೋಕ್ತಾರನೂ ಭೋಗ್ಯವಸ್ತುವೂ 
ಸೃಷ್ಟಿಕರ್ತನೂ ಸೃಜ್ಯವಸ್ತುವೂ ಕತಣ್ಯವೂ ಕರ್ಮವೂ ಆದ ಪರಮಪದಕ್ಕೆ 
ಶರಣಾಗಿದ್ದೇವೆ. ಯಾವುದು ವಿಶುದ್ಧಜ್ಞಾನವತ್ತಾಗಿದೆಯೋ ನಿತ್ಯ ಅಜ 
ಅಕ್ಷಯ ಅವ್ಯಯವಾಗಿದೆಯೋ ಅವ್ಯಕ್ತವೂ ವಿಕಾರರಹಿತವೂ ಆಗಿದೆಯೋ 
ಆ ವಿಷ್ಣುವಿನ ಪರಮಸ್ವರೂಪವನ್ನು ನಮಿಸುತ್ತೇವೆ (50-51). ಸ್ಥೂಲವಲ್ಲ, 
ಸೂಕ್ಷವಲ್ಲ, ವಿಶೇಷಣಕ್ಕೆ ವಿಷಯವಲ್ಲ , ಸದಾ ನಿರ್ಮಲವಾದದ್ದು-- 
ಅಂತಹ ವಿಷ್ಣುವಿನ ಪರಮಪದವನ್ನು ನಮಿಸುತ್ತೇವೆ. ಯಾವುದರ ಹತ್ತು 


90 ಶ್ರೀವಿಷ್ಣುಪುರಾಣಮ್‌ 


ಯಸ್ಕಾಯುತಾಯುತಾಂಶಾಂಶೇ ವಿಶ್ವಶಕ್ತಿರಿಯಂ ಸ್ಥಿತಾ! 
ಪರಬ್ರಹ್ಮಸ್ಥರೂಪಂ ಯತ್ನಣಮಾಮಸ್ತಮವ್ಮಯಮ್‌ ॥ 53 


ಯದ್ಯೋಗಿನಃ ಸದೋದುಕ್ರಾಃ ಪುಣ್ಮಪಾಪಕ್ಷಯೇಕ್ಷಯಮ್‌ | 
ಪಶ್ಯಂತಿ ಪ್ರಣವೇ ಚಿಂತ್ತಂ ತದ್ದಿಹಷ್ಟೋಃ ಪರಮಂ ಪದಮ್‌ ॥ 54 


ಯನ್ನ ದೇವಾ ನ ಮುನಯೋ ನ ಚಾಹಂ ನ ಚ ಶಂಕರಃ। 
ಜಾನಂತಿ ಪರಮೇಶಸ್ಕ ತದ್ದಿಹ್ಟೋಃ ಪರಮಂ ಪದಮ್‌ ॥ 55 


ಶಕ್ತಯೋ ಯಸ್ಕ ದೇವಸ್ಮ ಬ್ರಹ್ಮವಿಷ್ಟುಶಿವಾತ್ಮಿಕಾಃ | 
ಭವಂತಭೂತಪೂರ್ವಸ್ಮ ತದ್ದಿಷ್ಟೋಃ ಪರಮಂ ಪದಮ್‌ ॥ 56 


ಸರ್ವೇಶ ಸರ್ವಭೂತಾತ್ಮನ್‌ ಸರ್ವ ಸರ್ವಾಶ್ರಯಾಚ್ಯುತ | 
ಪ್ರಸೀದ ವಿಷ್ಣೋ ಭಕ್ತಾನಾಂ ವ್ರಜ ನೋ ದೃಷ್ಟಿಗೋಚರಮ್‌ ॥ 57 


ಶ್ರೀ ಪರಾಶರ ಉವಾಚ: 
ಇತ್ಕುದೀರಿತಮಾಕರ್ಣ್ಮಾ ಬ್ರಹ್ಮಣಸ್ತಿದಶಾಸ್ತತಃ | 
ಪ್ರಣಮ್ಯೋಚುಃ ಪ್ರಸೀದೇತಿ ವ್ರಜ ನೋ ದೃಷ್ಟಿಗೋಚರಮ್‌ ॥ 58 


ಸಾವಿರದ ಅಂಶದ ಹತ್ತು ಸಾವಿರದ ಅಂಶದಲ್ಲಿ ಈ ಸಮಸ್ತ ವಿಶ್ವದ ಧಾರಣ 
ಶಕ್ತಿಯು ನಿಂತಿದೆಯೋ ಅಂತಹ ಅವ್ಯಯವಾದ ಪರಬ್ರಹಸ್ವ್ತರೂಪವನ್ನು 
ನಮಿಸುತ್ತೇವೆ (52-53). ಸರ್ವದಾ ಯೋಗನಿರತರಾದ ಯೋಗಿಗಳು 
ಓಂಕಾರದ್ದಾರಾ ಚಿಂತನೀಯವಾದ ಯಾವ ಅವ್ಯಯ ವಸ್ತುವನ್ನು ತಮ್ಮ 
ಪುಣ್ಯ ಪಾಪಗಳು ಕ್ಷಯವಾದ ಮೇಲೆ ಸಾಕ್ಸಾತ್ಕರಿಸುವರೋ ಅಂತಹ 
ವಿಷ್ಣುವಿನ ಪರಮಪದವನ್ನು ನಮಿಸುತ್ತೇವೆ (54). ಯಾವುದನ್ನು ದೇವತೆ 
ಗಳಾಗಲಿ ಮುನಿಗಳಾಗಲಿ ನಾನಾಗಲಿ ಶಿವನಾಗಲಿ ತಿಳಿದಿಲ್ಲವೋ ಅದು 
ಪರಮೇಶ್ವರನಾದ ವಿಷ್ಣುವಿನ ಪರಮಸ್ವರೂಪವಾಗಿದೆ (55). ಅನಾದಿ 
ಯಾದ ಯಾವ ದೇವನ ಶಕ್ತಿಗಳು ಬ್ರಹ್ಮವಿಷ್ಣುಶಿವರೂಪಗಳಾಗಿವೆಯೋ 
ಅದು ವಿಷ್ಣುವಿನ ಪರಮಪದವಾಗಿದೆ. ಹೇ ಸರ್ಮೇಶ್ವರ, ಸರ್ವಭೂತಾತ್ಮ, 
ಸರ್ವಾಶ್ರಯ, ಅಚ್ಯುತ, ವಿಷ್ಣೋ ಪ್ರಸನ್ನನಾಗು. ಭಕ್ತರಾದ ನಮ್ಮ ದೃಷ್ಟಿಗೆ 
ಗೋಚರನಾಗು”” (56-57). ಈ ರೀತಿಯಾಗಿ ಬ್ರಹ್ಮನು ಸ್ತುತಿಸಿದ್ದನ್ನು ಕೇಳಿ 


ಅಧ್ಯಾಯ 9 ಪ್ರಥಮಾಂಶಃ 91 
ಯನ್ನಾಯಂ ಭಗವಾನ್‌ ಬ್ರಹ್ಮಾ ಜಾನಾತಿ ಪರಮಂ ಪದಮ್‌! 


ತನ್ನತಾಃ ಸ್ಮ ಜಗದ್ಭಾಮ ತವ ಸರ್ವಗತಾಚ್ಚುತ ॥ 59 
ಇತ್ಯ್ಸಂತೇ ವಚಸಸ್ತೇಷಾಂ ದೇವಾನಾಂ ಬ್ರಹ್ಮಣಸ್ಪಥಾ। 

ಊಚುರ್ದೇವರ್ಹಯಸ್ಸರ್ವೇ ಬೃಹಸ್ಪತಿಪುರೋಗಮಾಃ॥ 60 
ಆದ್ಯೋ ಯಜ್ಞಪುಮಾನೀಡ್ಯ ಪೂರ್ವೇಷಾಂ ಯಶ್ಚ ಪೂರ್ವಜಃ | 
ತನ್ನತಾಃ ಸ್ಮ ಜಗತ್ಸಹ್ಟುಃ ಸ್ರಷ್ಟಾರಮವಿಶೇಷಣಮ್‌ ॥ 61 


ಭಗವನ್ನೂತಭವ್ಮೇಶ ಯಜ್ಞಮೂರ್ತಿಧರಾವ್ಯಯ | 
ಪ್ರಸೀದ ಪ್ರಣತಾನಾಂ ತ್ಹಂ ಸರ್ವೇಷಾಂ ದೇಹಿ ದರ್ಶನಮ್‌ ॥ 62 


ಏಷ ಬ್ರಹ್ಮಾ ಸಹಾಸ್ಮಾಭಿಃ ಸಹರುದೈಸ್ತಿಲೋಚನಃ | 
ಸರ್ವಾದಿತ್ಮೈಃ ಸಮಂ ಪೂಷಾ ಪಾವಕೋ5ಯಂ ಸಹಾಗ್ಗಿಭಿಃ॥ 63 


ದೇವತೆಗಳು ವಿಷ್ಣುವಿಗೆ ನಮಸ್ಕರಿಸಿ “ಸ್ವಾಮಿ, ಪ್ರಸನ್ನನಾಗು. ನಮ್ಮದೃಷ್ಟಿಗೆ 
ಗೋಚರನಾಗು. ಹೇ ಸರ್ವಗತ, ಅಚ್ಯುತ, ಜಗದಾಧಾರ, ಈ ಭಗವಾನ್‌ 
ಬ್ರಹ್ಮದೇವನೂ ಯಾವುದನ್ನು ತಿಳಿದಿಲ್ಲವೋ ಅಂತಹ ನಿನ್ನ ಪರಮಪದಕ್ಕೆ 
ಶರಣಾಗಿದ್ದೇವೆ”' ಎಂದು ಸ್ತೋತ್ರ ಮಾಡಿದರು (58-59). ಹೀಗೆ ದೇವತೆ 
ಗಳೂ ಬ್ರಹ್ಮನೂ ಸ್ತೋತ್ರಮಾಡಿದ ಮೇಲೆ ಬೃಹಸ್ಪತಿಯೇ ಮೊದಲಾದ 
ದೇವರ್ಷಿಗಳು ಈ ರೀತಿ ಕೊಂಡಾಡಿದರು: “ಯಾವಾತನು ಆದ್ಯನೂ 
ಸ್ತೋತ್ರಾರ್ಹನಾದ ಯಜ್ಞಪುರುಷನೂ ಆಗಿದ್ದಾನೋ ಪೂರ್ವಜರಾದ 
ಪ್ರಜಾಪತಿ ಮೊದಲಾದವರಿಗೂ ಹಿಂದಿನವನಾಗಿದ್ದನೋ ಸೃಷ್ಟಿಕರ್ತನಾದ 
ಬ್ರಹ್ಮನನ್ನೂ ಸೃಷ್ಟಿಸಿದ್ದಾನೋ ಅಂತಹ ಗುಣಾತೀತವಾದ ಪರವಸುವಿಗೆ 
ತಲೆ ಬಾಗುತ್ತೇನೆ (60-61). ಹೇ ಭಗವನ್‌, ಹಿಂದಿದ್ದ ಮುಂದಿರುವ 
ಸರ್ವ ವಸ್ತುಗಳಿಗೂ ಈಶನೆ, ಯಜ್ಞಮೂರ್ತಿಧರ, ಅವ್ಯಯ, ಪ್ರಣತರಾದ 
ನಮ್ಮೆಲ್ಲರಿಗೂ ಪ್ರಸನ್ನನಾಗು. ದರ್ಶನವನ್ನು ಅನುಗ್ರಹಿಸು (62). ನಮ್ಮ 
ಜೊತೆಯಲ್ಲಿ ಬ್ರಹ್ಮದೇವನೂ ರುದ್ರರೊಡನೆ ಶಂಕರನೂ ಆದಿತ್ಕರೊಡನೆ 
ಪೂಷನೂ ಅಗ್ನಿಗಳೊಡನೆ ಪಾವಕನೂ ಆಗಮಿಸಿದ್ದಾರೆ. ಇವರು ಅಶ್ವಿನೀ 
ದೇವತೆಗಳು. ಇವರು ವಸುಗಳು. ಇವರು ಮರುತ್ತುಗಳು. ಅವರು 


92 ಶ್ರೀವಿಷ್ಣುಪುರಾಣಮ್‌ 

ಅಶ್ವಿನೌ ವಸವಶ್ಚೇಮೇ ಸರ್ವೇ ಚೈತೇ ಮರುದ್ಗಣಾಃ। 

ಸಾಧ್ಕಾ ವಿಶ್ವೇ ತಥಾ ದೇವಾ ದೇವೇಂದ್ರಶ್ಚಾಯಮೀಶ್ಚರಃ॥ 64 
ಪ್ರಣಾಮಪ್ರವಣಾ ನಾಥ ದೈತ್ತಸೈನ್ನೆಃ ಪರಾಜಿತಾಃ। 


ಲಲ್‌ 
ಶರಣಂ ತ್ಥಾಮನುಪ್ರಾಪ್ಪಾಃ ಸಮಸ್ತಾ ದೇವತಾಗಣಾಃ॥ 65 


ಶ್ರೀ ಪರಾಶರ ಉವಾಚ: 

ಏವಂ ಸಂಸ್ತೂಯಮಾನಸ್ತು ಭಗವಾನ್‌ ಶಂಖಚಕ್ರಧ್ಯಕ್‌ | 
ಜಗಾಮ ದರ್ಶನಂ ತೇಷಾಂ ಮೆ ತ್ರೇಯ ಪರಮೇಶ್ವರಃ ॥ 66 
ತಂ ದೃಷ್ಟ್ಯಾ ತೇ ತದಾ ದೇವಾಃ ಶಂಖಚಕ್ರಗದಾಧರಮ್‌ | 
ಅಪೂರ್ವರೂಪಸಂಸ್ಥಾನಂ ತೇಜಸಾಂ ರಾಶಿಮೂರ್ಜಿತಮ್‌ ॥ 67 


ಪ್ರಣಮ್ಮ ಪ್ರಣತಾಃ ಸರ್ವೇ ಸಂಕ್ಲೋಭಸ್ತಿಮಿತೇಕ್ಷಣಾಃ | 


ತುಷ್ಟುವುಃ ಪುಂಡರೀಕಾಕ್ಷಂ ಪಿತಾಮಹಪುರೋಗಮಾಃ ॥॥ 68 
ದೇವಾ ಊಚುಃ 

ನಮೋ ನಮೋತವಿಶೇಷಸ್ಥಂ ತ್ಹಂ ಬ್ರಹ್ಮಾ ತ್ವಂ ಪಿನಾಕಧ್ಯಕ್‌ | 
ಇಂದ್ರಸ್ತಮಗ್ನಿ! ಪವನೋ ವರುಣಃ ಸವಿತಾ ಯಮಃ॥ 69 


ಸಾಧ್ಯರು. ಅವರು ವಿಶ್ವೇದೇವರು. ಈತನು ಪ್ರಭುವಾದ ದೇವೇಂದ್ರ 
(63-64). ಹೇ ಸ್ವಾಮಿ, ಸಮಸ್ತ ದೇವತಾಗಣಗಳೂ ದೈತ್ಯಸೈನ್ಯಗಳಿಂದ 
ಪರಾಜಿತರಾಗಿದ್ದಾರೆ. ನಿನಗೆ ವಿನಯದಿಂದ ನಮಸ್ಕರಿಸುತ್ತ ಶರಣಾಗತ 
ರಾಗಿದ್ದಾರೆ” ಎಂದರು (65). ಮೈತ್ರೇಯ, ಈ ರೀತಿಯಲ್ಲಿ ಅವರೆಲ್ಲರೂ 
ಸ್ತುತಿಸುತ್ತಿರಲಾಗಿ ಪರಮೇಶ್ವರನೂ ಶಂಖಚಕ್ರಧಾರಿಯೂ ಆದ ಭಗವಾನ್‌ 
ವಿಷ್ಣುವು ಅವರಿಗೆ ಕಾಣಿಸಿಕೊಂಡನು (66). ಶಂಖಚಕ್ರಗದಾಧರನೂ 
ಅಪೂರ್ವರೂಪ ಸಂಪತ್ತುಳ್ಳವನೂ ಶ್ರೇಷ್ಠನೂ ತೇಜೋರಾಶಿಯೂ ಆದ 
ಭಗವಂತನನ್ನು ನೋಡಿ ದೇವತೆಗಳೆಲ್ಲರೂ ತಲೆಬಾಗಿ ನಮಸ್ಕರಿಸಿದರು. 
ಬ್ರಹಾದಿದೇವತೆಗಳೆಲ್ಲರೂ ಭಕ್ತಿಭಾವಾವೇಶದಿಂದ ್ಹನಿಶ್ಚಲನೇತ್ರರಾಗಿ 
ಪುಂಡರೀಕಾಕ್ಷನನ್ನು ನೋಡುತ್ತ ಸ್ತುತಿಸಿದರು (67-68): “ಸ್ವಾಮಿ, ನಮೋ 
ನಮಃ. ನಿರ್ವಿಶೇಷನಾದರೂ ನೀನು ಬ್ರಹ್ಮವಾಗಿದ್ದೀಯೆ, ಶಿವನಾಗಿದ್ದೀಯೆ, 


ಅಧ್ಯಾಯ 9 ಪ್ರಥಮಾಂಶಃ 93 


Kes he) 


ವಸವೋ ಮರುತಃ ಸಾಧ್ಯಾ ವಿಶ್ವೇದೇವಗಣಾಃ ಭವಾನ್‌ | 
ಯೋನ5ಂಯಂ ತವಾಗ್ರತೋ ದೇವ ಸಮೀಪಂ ದೇವತಾಗಣಃ। 
ಸ ತ್ವಮೇವ ಜಗತ್ಸಷ್ಠಾ ಯತಃ ಸರ್ವಗತೋ ಭವಾನ್‌ ॥ 70 


ತ್ವಂ ಯಜ್ಞಸ್ತೃಂ ವಷಟ್ಕಾರಸ್ಸಮೋಂಕಾರಃ ಪ್ರಜಾಪತಿಃ । 
ವಿದ್ಮಾ ವೇದ್ಯಂ ಚ ಸರ್ವಾತ್ಮಂಸ್ಷನ್ಮಯಂ ಚಾಖಲಂ ಜಗತ್‌ ॥ 71 


ಆ ಎವ ಆ 


ತ್ಹಾಮಾರ್ತಾಃ ಶರಣಂ ವಿಷ್ಣೋ ಪ್ರಯಾತಾ ದೈತ್ಯನಿರ್ಜಿತಾಃ! 
ವಯಂ ಪ್ರಸೀದ ಸರ್ವಾತ್ಮಂಸ್ತೇಜಸಾಪ್ಕಾಯಯಸ್ಟ ನಃ॥ 72 


ತಾವದಾರ್ತಿಸಥಾ ವಾಂಛಾ ತಾವನ್ಮೋಹಸ್ತಥಾ ಸುಖಮ್‌! 
ಯಾವನ್ನ ಯಾತಿ ಶರಣಂ ತ್ವಾಮಶೇಹಾಘನಾಶನಮ್‌ ॥ 73 


ತ್ವಂ ಪ್ರಸಾದಂ ಪ್ರಸನ್ನಾತ್ಮನ್‌ ಪ್ರಪನ್ನಾನಾಂ ಕುರುಷ್ಟ ನಃ! 
ತೇಜಸಾಂ ನಾಥ ಸರ್ವೇಷಾಂ ಸ್ವಶಕ್ತ್ಯಾಸ್ಮಾಯನಂ ಕುರು॥ 74 


ಇಂದ್ರನಾಗಿದ್ದೀಯೆ. ಅಗ್ನಿ, ವಾಯು, ವರುಣ, ಸೂರ್ಯ, ಯಮರೂ 
ನೀನೆ. ವಸುಗಳೂ, ಮರುತ್ತುಗಳೂ, ಸಾಧ್ಯರೂ, ವಿಶ್ವೇದೇವಗಣಗಳೂ 
ನೀನೇ. ಹೇ ದೇವ, ನಿನ್ನೆದುರಿಗೆ ಸಮೀಪದಲ್ಲಿರುವ ದೇವತಾಗಣವೆಲ್ಲವೂ 
ಸೃಷ್ಟಿಕರ್ತನಾದ ನೀನೇ. ಏಕೆಂದರೆ, ನೀನು ಸರ್ವಗತನಾಗಿದ್ದೀಯೆ (69- 
70). ನೀನೇ ಯಜ್ಞ ; ನೀನೇ ವಷಟ್ಕಾರ; ನೀನೇ ಓಂಕಾರವೂ ಪ್ರಜಾ 
ಪತಿಯೂ ಆಗಿದ್ದೀಯೆ. ವಿದ್ಯೆಯೂ ವೇದ್ಯವೂ ನೀನೇ. ಹೇ ಸರ್ವಾತ್ಮ, 
ನಿಖಿಲ ಜಗತ್ತು ನಿನ್ನ ಸ್ವರೂಪವೇ. ದೈತ್ಯರಿಂದ ಪರಾಜಿತರಾದ ನಾವು, 
ಹೇ ವಿಷ್ಣೋ, ಆರ್ತರಾಗಿ ನಿನಗೆ ಶರಣು ಬಂದಿದ್ದೇವೆ. ಪ್ರಸನ್ನನಾಗು. ನಿನ್ನ 
ತೇಜಸ್ಸಿನಿಂದ ನಾವು ಶಕ್ತಿಯುತರಾಗುವಂತೆ ಮಾಡು (71-72). ನಿನಗೆ 
ಶರಣಾಗದೇ ಇರುವವರೆಗೆ ಮಾತ್ರ ಯಾರಿಗಾದರೂ ದೈನ್ಯ, ಆಸೆ, 
ಮೋಹ, ಶೋಕಗಳು ಇರುತ್ತವೆ. ಓ ಪ್ರಸನ್ನಾತ್ಮ, ಪ್ರಪನ್ನರಾದ ನಮ್ಮ 
ವಿಷಯದಲ್ಲಿ ಪ್ರಸನ್ನನಾಗು. ಸರ್ವ ತೇಜಸ್ಸುಗಳಿಗೂ ಅಧಿನಾಥನೆ, ನಿನ್ನ 
ಶಕ್ತಿಯಿಂದ ನಮ್ಮನ್ನು ಆಪ್ಕಾಯನಗೊಳಿಸು”' ಎಂದರು (73-74). ಈ 


94 ಶ್ರೀವಿಷ್ಣುಪುರಾಣಮ್‌ 
ಶ್ರೀ ಪರಾಶರ ಉವಾಚ: 
ಏವಂ ಸಂಸ್ತೂಯಮಾನಸ್ತು ಪ್ರಣತೈರಮರೈರ್ಹರಿಃ | 


ಪ್ರಸನ್ನದೃಷ್ಟಿರ್ಭಗವಾನಿದಮಾಹ ಸ ವಿಶ್ವಕೃತ್‌ ॥ 75 
ತೇಜಸೋ ಭವತಾಂ ದೇವಾಃ ಕರಿಹ್ಮಾಮ್ಮುಪಬೃಂಹಣಮ್‌ | 
ವದಾಮ್ಮಹಂ ಯತ್ನಿಯತಾಂ ಭವದ್ಧಿಸದಿದಂ ಸುರಾಃ॥ 76 
ಆನೀಯ ಸಹಿತಾ ದೈತ್ಮೈಃ ಕ್ಲ್ಷೀರಾಬ್ಭೌ ಸಕಲೌಷಧೀಃ | 
ಪ್ರಕ್ಷಿಪ್ಕಾಶ್ರಾಮೃತಾರ್ಥಂ ತಾಃ ಸಕಲಾ ದೈತ್ಯದಾನವೈಃ॥ 77 


ಮಂಥಾನಂ ಮಂದರಂ ಕೃತ್ವಾ ನೇತ್ರಂ ಕೃತ್ವಾ ಚ ವಾಸುಕಿಮ್‌। 
ಮಥ್ಯತಾಮಮೃತಂ ದೇವಾಃ ಸಹಾಯೇ ಮಯ್ಯವಸ್ಥಿತೇ ॥ 78 


ಪ್ರಕಾರವಾಗಿ ಮರೆಹೊಕ್ಕ ದೇವತೆಗಳಿಂದ ಸಂಸ್ತುತನಾಗಿ, ವಿಶ್ವಕರ್ತನಾದ 
ಭಗವಾನ್‌ ಶ್ರೀ ಹರಿಯು ಅವರನ್ನು ಪ್ರಸನ್ನದೃಷ್ಟಿಯಿಂದ ನೋಡುತ್ತ 
ಹೀಗೆಂದನು (75): “ದೇವತೆಗಳೆ, ನಿಮ್ಮ ಶಕ್ತಿಯು ವರ್ಧಿಸುವಂತೆ 
ಮಾಡುವೆನು. ನಾನು ಹೇಳುವಂತೆ ಮಾಡಿರಿ. ನೀವು ದೈತ್ಯದಾನವರೊಡನೆ 
ಸೇರಿ ಸಕಲ ಮೂಲಿಕೆಗಳನ್ನು ತಂದು ಅಮೃತೋತ್ಪಾದನೆಗಾಗಿ ಅವನ್ನು 
ಕ್ಷೀರಸಮುದ್ರದೊಳಗೆ ಹಾಕಿರಿ (76-77). ಅನಂತರ ಮಂದರ ಪರ್ವತ 
ವನ್ನು ಕಡಗೋಲನ್ನಾಗಿಯೂ ವಾಸುಕಿಯನ್ನು ಕಡೆಯುವ ಹಗ್ಗವನ್ನಾ 
ಗಿಯೂ ಮಾಡಿಕೊಂಡು ಅಮೃತಕ್ಕಾಗಿ ಸಮುದ್ರವನ್ನು ಕಡೆಯಿರಿ. ನಾನು 
ಸಹಾಯಕನಾಗಿರುವೆನು (78). ನೀವು ದೈತ್ಯರೊಡನೆ ಸಾಮನೀತಿಯನ್ನವ 
ಲಂಬಿಸಿ, “ನೀವು ಈ ಕಾರ್ಯದಲ್ಲಿ ಸಹಾಯ ಮಾಡಿದರೆ ಸಮುದ್ರ 
ಮಂಥನದಿಂದ ದೊರೆಯುವ ಫಲದಲ್ಲಿ ಸಮಭಾಗಿಗಳಾಗುವಿರಿ” ಎಂದು* 
ಅವರಿಗೆ ಹೇಳಿರಿ. ಸಮುದ್ರವನ್ನು ಕಡೆಯುವಾಗ ಯಾವ ಅಮೃತವು 


* 79 ನೆಯ ಶ್ಲೋಕದಲ್ಲಿ “ವಾಚ್ಕಾ ಭವಿಷ್ಯಥ' ಎಂಬುದರ ಅರ್ಥ ಸ್ಪಷ್ಟವಾಗು 
ವುದಿಲ್ಲ. "ವಾಚ್ಯಾ' ಎಂಬುದು ಆರ್ಷಪ್ರಯೋಗವೆಂದೂ "ವಕ್ತಾರಃ' ಎಂದಿರಬೇಕೆಂದೂ 
ಭಾವಿಸಿ ನಾವು ಅರ್ಥವನ್ನು ಬರೆದಿದ್ದೇವೆ. ಅಥವಾ “ಭವಿಷ್ಯಥ ಇತಿ ಯುಷಾಭಿಃ 
ದೈತ್ಯಾಃ ವಾಚ್ಯಾಃ'' ಎಂದು ಅನ್ವಯಿಸಿ ಅರ್ಥ ಹೇಳಬೇಕು. 


ಅಧ್ಯಾಯ 9 ಪ್ರಥಮಾಂಶಃ 95 
ಸಾಮಪೂರ್ವಂ ಚ ದೈತೇಯಾಸ್ತತ್ರ ಸಾಹಾಯ್ಕಕರ್ಮಣಿ | 
ಸಾಮಾನ್ಮ್ನಫಲಭೋಕ್ಷಾರೋ ಯೂಯಂ ವಾಚ್ಮ ಭವಿಷ್ಠಥ | 79 
ಮಥ್ಯಮಾನೇ ಚ ತತ್ರಾಬ್ಲೌ ಯತ್ಸಮುತ್ನತ್ತುತೇsಮೃತಮ್‌ | 


ತತ್ನಾನಾದ್ಲಲಿನೋ ಯೂಯಮಮರಾಶ್ವ ಭವಿಷ್ಮಥ ॥ 80 
ತಥಾ ಚಾಹಂ ಕರಿಷ್ಕಾಮಿ ತೇ ಯಥಾ ತ್ರಿದಶದ್ದಿಷಃ। 
ನ ಪ್ರಾಪ್ಸಂತ್ಯಮೃತಂ ದೇವಾಃ ಕೇವಲಂ ಕ್ಷೇಶಭಾಗಿನಃ ॥ 81 


ಶ್ರೀ ಪರಾಶರ ಉವಾಚ: 


ಇತ್ತುಕ್ತಾ ದೇವದೇವೇನ ಸರ್ವ ಏವ ತದಾ ಸುರಾಃ। 
ಸಂಧಾನಮಸುರೈಃ ಕೃತ್ವಾ ಯತ್ನವಂತೋತಮೃತೇತಭವನ್‌ ॥ 82 


ನಾನೌಷಧೀಃ ಸಮಾನೀಯ ದೇವದೈತೇಯದಾನವಾಃ। 
ಕ್ಲ್ಷಿಪ್ಪ್ವಾ ಕ್ಷೀರಾಬ್ಬಿಷಯಸಿ ಶರದಭ್ರಾಮಲತ್ಸಿಷಿ ॥॥ 83 


ಮಂಥಾನಂ ಮಂದರಂ ಕೃತ್ವಾ ನೇತ್ರಂ ಕೃತ್ವಾ ಚ ವಾಸುಕಿಮ್‌। 
ತತೋ ಮಥಿತುಮಾರಬ್ದಾ ಮೈತ್ರೇಯ ತರಸಾಮೃತಮ್‌ ॥ 84 


ಲಭಿಸುವುದೋ ಅದನ್ನು ಕುಡಿಯುವುದರಿಂದ ನೀವು ಬಲಿಷ್ಠರೂ ಮರಣ 
ರಹಿತರೂ ಆಗುವಿರಿ (79-80). ದೇವತೆಗಳೆ, ದೇವವೈರಿಗಳಾದ ದೈತ್ಯರಿಗೆ 
ಅಮೃತವು ದೊರೆಯದಂತೆಯೂ ಕೇವಲ ಸಮುದ್ರಮಥನದ ಕ್ಷೇಶಕ್ಕೆ 
ಮಾತ್ರ ಅವರು ಭಾಗಿಗಳಾಗುವಂತೆಯೂ ನಾನು ಮಾಡುವೆನು” ಎಂದು 
ಹೇಳಿದನು (81). ಹೀಗೆ ದೇವದೇವನಿಂದ ಉಕ್ತರಾದ ದೇವತೆಗಳು 
ದೈತ್ಯರೊಡನೆ ಸಂಧಾನವನ್ನು ಮಾಡಿಕೊಂಡು ಅಮೃತೋತ್ಪಾದನೆಗಾಗಿ 
ಪ್ರಯತ್ನ ಮಾಡಿದರು. ದೇವತೆಗಳೂ ದೈತ್ಯದಾನವರೂ ಜೊತೆಗೂಡಿ 
ನಾನಾ ಬಗೆಯ ಮೂಲಿಕೆಗಳನ್ನು ತಂದು, ಶರತ್ಕಾಲದ ಮೋಡದಂತೆ 
ಶುಭ್ರವಾದ ಕ್ಷೀರಸಾಗರದ ಜಲದಲ್ಲಿ ಹಾಕಿದರು (82-83). ಮಂದರ 
ಗಿರಿಯನ್ನು ಮಂಥನ ದಂಡವಾಗಿಯೂ ವಾಸುಕಿಯನ್ನು ಹಗ್ಗವಾಗಿಯೂ 
ಮಾಡಿಕೊಂಡು, ಮೈತ್ರೇಯ, ಬಲವೆಲ್ಲವನ್ನೂ ಬಳಸಿ ಅಮೃತಕ್ಕಾಗಿ 


96 ಶ್ರೀವಿಷ್ಣುಪುರಾಣಮ್‌ 

ಎಬುಧಾಃ ಸಹಿತಾಃ ಸರ್ವೇ ಯತಃ ಪುಚ್ಛಂ ತತಃ ಕೃತಾಃ | 
ಕೃಷ್ಣೇನ ವಾಸುಕೇರ್ದೈತ್ಕಾಃ ಪೂರ್ವಕಾಯೇ ನಿವೇಶಿತಾಃ॥. 85 
ತೇ ತಸ್ಮ ಮುಖನಿಃಶ್ಚಾಸವಕ್ನಿತಾಪಹತತ್ಚಿಷಃ | 


ನಿಸ್ತೇಜಸೋ5ಆಸುರಾಃ ಸರ್ವೇ ಬಭೂವುರಮಿತೌಜಸಃ॥ 86 
ತೇನೈವ ಮುಖನಿಃಶ್ಚಾಸವಾಯುನಾಸ್ತಬಲಾಹಕ್ಕೈಃ | 
ಪುಚ್ಛ್ಚಪ್ರದೇಶೇ ವರ್ಷದ್ಧಿಸ್ತದಾ ಚಾಹ್ಕಾಯಿತಾಃ ಸುರಾಃ ॥ 87 


ಕ್ಷೀರೋದಮಧ್ಯೇ ಭಗವಾನ್‌ ಕೂರ್ಮರೂಪೀ ಸ್ವಯಂ ಹರಿಃ! 
ಮಂಥಾನಾದ್ರೇರಧಿಷ್ಠಾನಂ ಭ್ರಮತೋಇಆಭೂನ್ಮಹಾಮುನೇ॥ 88 


ರೂಪೇಣಾನ್ಯೇನ ದೇವಾನಾಂ ಮಧ್ಯೇ ಚಕ್ರಗದಾಧರಃ। 


ಚಕರ್ಷ ನಾಗರಾಜಾನಂ ದೈತ್ಯಮಧ್ಯೇ5ಪರೇಣ ಚ॥ 89 
ಉಪರ್ಯಾಕ್ರಾಂತವಾಂಚ್ಚೈಲಂ ಬೃಹದ್ರೂಪೇಣ ಕೇಶವಃ। 
ತಥಾಪರೇಣ ಮೆ ತ್ರೇಯ ಯನ್ನ ದೃಷ್ಟಂ ಸುರಾಸುರೆ sll 90 


ಕಡೆಯಲಾರಂಭಿಸಿದರು. ಎಲ್ಲ ದೇವತೆಗಳೂ ವಾಸುಕಿಯ ಬಾಲದ ಕಡೆ 
ಯಲ್ಲಿಯೂ ದೈತ್ಯರೆಲ್ಲರೂ ಅದರ ತಲೆಯ ಕಡೆಯಲ್ಲಿಯೂ ಇರುವಂತೆ 
ವಿಷ್ಣುವು ಯೋಜನೆ ಮಾಡಿದನು (84-85). ದೈತ್ಯರು ಬಲಿಷ್ಠರಾದರೂ 
ವಾಸುಕಿಯ ಉಸುರಿನ ಬೇಗೆಯ ತಾಪದಿಂದ ಕುಂದಿ ತೇಜೋಹೀನ 
ರಾದರು. ವಾಸುಕಿಯ ಅದೇ ಉಸಿರಿನ ರಭಸಕ್ಕೆ ತಳ್ಳಲ್ಪಟ್ಟ ಮೋಡಗಳು 
ಬಾಲದ ಕಡೆಗೆ ಹೋಗಿ ಮಳೆ ಸುರಿಸಲಾಗಿ ದೇವತೆಗಳಿಗೆ ಆಪ್ಯಾಯನ 
ವಾಯಿತು! (86-87). ಮಹಾಮುನಿ-ಮೈತ್ರೇಯ, ಕ್ಷೀರಸಾಗರದ ಮಧ್ಯ 
ದಲ್ಲಿ ಗಿರ್ರನೆ ತಿರುಗುತ್ತಿದ್ದ ಮಂದರಗಿರಿಯ ತಳದಲ್ಲಿ, ಭಗವಾನ್‌ ಹರಿಯು 
ಕೂರ್ಮರೂಪವನ್ನು ಧರಿಸಿ ಆಧಾರವಾದನು (88). ಆ ಚಕ್ರಗದಾಧರನು 
ಒಂದು ರೂಪದಿಂದ ದೇವತೆಗಳ ನಡುವೆಯೂ ಇನ್ನೊಂದು ರೂಪವನ್ನು 
ಧರಿಸಿ ದೈತ್ಯರ ನಡುವೆಯೂ ನಿಂತು ನಾಗರಾಜನಾದ ವಾಸುಕಿಯನ್ನೆಳೆದು 
ಸಮುದ್ರವನ್ನು ಕಡೆಯುತ್ತಿದ್ದನು (89). ಆ ಕೇಶವನು ಮತೊಂದು 
ಬೃಹದ್ರೂ ್ರಪವನ್ನು ಧರಿಸಿ ಮಂದರ ಶಿಖರದ ಮೇಲೆ ನಿಂತು ಅದನ್ನು ಒತ್ತಿ 


ಅಧ್ಯಾಯ 9 ಪ್ರಥಮಾಂಶಃ 97 


ತೇಜಸಾ ನಾಗರಾಜಾನಂ ತಥಾಪ್ಕಾಯಿತವಾನ್‌ ಹರಿಃ | 


ಅನ್ನೇನ ತೇಜಸಾ ದೇವಾನುಪಬೃಂಹಿತವಾನ್‌ ಪ್ರಭುಃ ॥ 91 
ಮಥ್ಯಮಾನೇ ತತಸ್ಪಸ್ಮಿನ್‌ ಕ್ಷೀರಾಬ್ಭೌ ದೇವದಾನವೈಃ | 
ಹವಿರ್ಧಾಮಾಭವತ್ಪೂರ್ವಂ ಸುರಭಿಃ ಸುರಪೂಜಿತಾ॥ 92 
ಜಗ್ಮುರ್ಮುದಂ ತತೋ ದೇವಾ ದಾನವಾಶ್ಚ ಮಹಾಮುನೇ। 
ವ್ಯಾಕ್ಷಿಪ್ತಚೇತಸಶ್ಚೈವ ಬಭೂವುಃ ಸ್ತಿಮಿತೇಕ್ಷಣಾಃ॥ 93 


ಕಿಮೇತದಿತಿ ಸಿದ್ಧಾನಾಂ ದಿಎ ಚಿಂತಯತಾಂ ತತಃ। 
ಬಭೂವ ವಾರುಣೀ ದೇವೀ ಮದಾಘೂರ್ಣಿತಲೋಚನಾ॥ 94 


ಕೃತಾವರ್ತ್ತಾತ್ರತಸ್ತಸ್ಮಾತ್‌ ಕ್ಷೀರೋದಾದ್ದ್ಹಾಸಯಂಜಗತ್‌ | 
ಗಂಧೇನ ಪಾರಿಜಾತೋ:ಭೂದ್ದೇವಸ್ತ್ರೀ ನಂದನಸ್ತರುಃ॥ 95 


ರೂಪೌದಾರ್ಯಗುಣೋಪೇತಸಥಾ ಚಾಪ್ಸರಸಾಂ ಗಣಃ। 
ಕ್ಷೀರೋದಧೇಃ ಸಮುತ್ನನ್ನೋ ಮೈತ್ರೇಯ ಪರಮಾದ್ಭುತಃ॥ 96 


ಹಿಡಿದಿದ್ದವು. ಅದು ಮಾತ್ರ ದೇವದಾನವರಿಗೆ ಗೋಚರಿಸುತ್ತಿರಲಿಲ್ಲ. 
ಶ್ರೀಹರಿಯು ತನ್ನ ತೇಜಸ್ಸಿನಿಂದ ವಾಸುಕಿಯನ್ನೂ ಇನ್ನೊಂದು ತೇಜಸ್ಸಿ 
ನಿಂದ ದೇವತೆಗಳನ್ನೂ ಆಪ್ಕಾಯನಗೊಳಿಸುತ್ತಿದ್ದನು (90-91). ಅನಂತರ 
ಕ್ಷೀರಸಾಗರವು ಮಧಿತವಾಗುತ್ತಿರಲಾಗಿ, ಯಜ್ಞಸಾಮಗ್ರಿಯಾದ ಹವಿಸ್ಸಿಗೆ 
ಆಶ್ರಯವೂ ಸುರಪೂಜಿತವೂ ಆದ ಕಾಮಧೇನು ಮೊದಲು ಆವಿರ್ಭವಿ 
ಸಿತು. ಮೈತ್ರೇಯ, ಅದರಿಂದ ದೇವತೆಗಳಿಗೂ ದೈತ್ಯರಿಗೂ ಹರ್ಷ 
ವಾಯಿತು. ಅವರ ಮನಸ್ಸು ಕ್ಟೋಭೆಗೊಂಡುದಲ್ಲದೆ ನೆಟ್ಟದೃಷ್ಟಿಯಿಂದ 
ನೋಡತೊಡಗಿದರು (92-93). ಇದೇನಿರಬಹುದೆಂದು ಗಗನದಲ್ಲಿ ಸಿದ್ಧ 
ಪುರುಷರು ಚಿಂತಿಸುತ್ತಿರುವಾಗ, ಮದಚಂಚಲನೇತ್ರೆಯಾದ ವಾರುಣೀ 
ದೇವಿ ಮೇಲೆದ್ದಳು! ಮತ್ತೆ ಕಡೆಯಲ್ಲಡುತ್ತಿದ್ದ ಕ್ಷೀರಸಮುದ್ರದಿಂದ 
ಪಾರಿಜಾತ ವೃಕ್ಷವು ಹುಟ್ಟಿತು. ದೇವಸ್ತ್ರೀಯರಿಗೆ ಪ್ರಿಯವಾದ ಆ ವೃಕ್ಷವು 
(ಹೂಗಳ) ಸುಗಂಧದಿಂದ ಜಗತ್ತನ್ನು ವ್ಯಾಪಿಸಿತು (94-95). ಆಮೇಲೆ, 
ಮೈತ್ರೇಯ, ರೂಪಲಾವಣ್ಯಾದಿ ಗುಣಗಳಿಂದ ಕೂಡಿದ ವಿಸ್ಮಯಕರವಾದ 


98 ಶ್ರೀವಿಷ್ಣುಪುರಾಣಮ್‌ 


ತತಃ ಶೀತಾಂಶುರಭವಂಜಗೃಹೇ ತಂ ಮಹೇಶ್ವರಃ। 


ಜಗೃಹುಶ್ಚ ವಿಷಂ ನಾಗಾಃ ಕ್ಷೀರೋದಾಬ್ದಸಮುತ್ನಿತಮ್‌ ॥ 97 
ತತೋ ಧನ್ನಂತರಿರ್ದೇವಃ ಶ್ವೇತಾಂಬರಧರಸ್ಸಯಮ್‌! 
ಬಿಭ್ರತ್ಯಮಂಡಲುಂ ಪೂರ್ಣಮಮೃತಸ್ಕ ಸಮುತ್ತಿತಃ॥ 98 


ತತಃ ಸ್ವಸ್ಥಮನಸ್ಕಾಸ್ತೇ ಸರ್ವೇ ದೈತೇಯದಾನವಾಃ | 
ಬಭೂವುರ್ಮುದಿತಾಃ ಸರ್ವೇ ಮೈತ್ರೇಯ ಮುನಿಭಿಃ ಸಹ॥ 99 


ತತಃ ಸ್ಫುರತ್ಕಾಂತಿಮತೀ ವಿಕಾಸಿಕಮಲೇ ಸ್ಥಿತಾ! 
ಶ್ರೀರ್ದೇವೀ ಷಯಸಸ್ತಸ್ಮಾದುದ್ಧೂತಾ ಧೃತಪಂಕಜಾ॥ 100 


ತಾಂ ತುಷ್ಟುವುರ್ಮುದಾ ಯುಕ್ತಾಃ ಶ್ರೀಸೂಕ್ಷೇನ ಮಹರ್ಷಯಃ! 
ವಿಶ್ವಾವಸುಮುಖಾಸ್ಪಸ್ಕಾ ಗಂಧರ್ವಾಃ ಪುರತೋ ಜಗುಃ॥ 101 


ಅಪ್ಸರೆಯರ ಸಮೂಹವು ಉದ್ಭವಿಸಿತು. ಅನಂತರ ಚಂದ್ರನು ಹುಟ್ಟಲಾಗಿ 
ಅವನನ್ನು ಮಹೇಶ್ವರನು ಸ್ವೀಕರಿಸಿದನು. ಕ್ಷೀರಸಾಗರದಿಂದ ಹುಟ್ಟಿದ 
ವಿಷವನ್ನು ನಾಗಗಳು* ಸ್ವೀಕರಿಸಿದವು (96-97). ಅನಂತರ ಶ್ವೇತಾಂಬರ 
ಧಾರಿಯಾದ ಧನ್ವಂತರಿ ದೇವನು ಅಮೃತಪೂರ್ಣವಾದ ಕಮಂಡಲುವನ್ನು 
ತಾನೇ ಹಿಡಿದುಕೊಂಡು ಆವಿರ್ಭವಿಸಿದನು. ಮೈತ್ರೇಯ, ಆಗ 
ಮುನಿಗಳಿಂದ ಸಹಿತವಾಗಿ ಎಲ್ಲ ದೈತ್ಯದಾನವರ ಚಿತ್ತವು ಸಮಾಧಾನ 
ಹೊಂದಿತು. ಎಲ್ಲರೂ ಸಂತುಷ್ಟರಾದರು (98-99). ಅನಂತರ ಅರಳಿದ 
ಕಮಲದ ಮೇಲೆ ನಿಂತು, ಕೈಯಲ್ಲಿ ಕಮಲವೊಂದನ್ನು ಹಿಡಿದು, ಕಾಂತಿ 
ಯಿಂದ ಬೆಳಗುತ್ತ ಶ್ರೀದೇವಿಯು ಕ್ಷೀರಸಾಗರ ಜಲದಿಂದ ಆವಿರ್ಭವಿ 
ಸಿದಳು (100). ಮಹರ್ಷಿಗಳು ಸಂತುಷ್ಟರಾಗಿ ಶ್ರೀಸೂಕ್ತದಿಂದ ಅವಳನ್ನು 
ಸ್ತುತಿಸಿದರು. ವಿಶ್ವಾವಸು ಮೊದಲಾದ ಗಂಧರ್ವರು ಅವಳೆದುರಿಗೆ ಹಾಡಿ 
ದರು. ಘಫೃತಾಚೀ ಮೊದಲಾದ ಅಪ್ಸರ ಸ್ತ್ರೀಯರು ಶ್ರೀದೇವಿಯೆದುರಿಗೆ 


* ಸಮುದ್ರದಿಂದ ಹುಟ್ಟಿದ ವಿಷವನ್ನು ಶಿವನು ಕುಡಿದನೆಂದೂ, ಕೆಳಗೆ ಬಿದ್ದ 
ಒಂದಂಶವನ್ನು ಸರ್ಪ, ಚೇಳು, ಕ್ರಿಮಿಕೀಟಾದಿಗಳೂ ವಿಷಲತೆಗಳೂ ಸ್ವೀಕರಿಸಿದವೆಂದು 
ಪುರಾಣಾಂತರ. 


ಅಧ್ಯಾಯ 9 ಪ್ರಥಮಾಂಶಃ 99 


ಘೃತಾಚೀಪ್ರಮುಖಾಸ್ತತ್ರ ನನೃತುಶ್ಚಾಪರೋಗಣಾಃ | 
ಗಂಗಾದ್ಯಾಃ ಸರಿತಸ್ತೋಯೈಃ ಸ್ನಾನಾರ್ಥಮುಪತಸ್ಥಿರೇ ॥ 102 


ದಿಗಜಾ ಹೇಮಪಾತ್ರಸ್ಮಮಾದಾಯ ವಮಲಂ ಜಲಮ್‌!। 
ಸ್ನಾಪಯಾಂಚಕ್ರಿರೇ ದೇವೀಂ ಸರ್ವಲೋಕಮಹೇಶ್ವರೀಮ್‌ ॥ 103 


ಕ್ಷೀರೋದೋ ರೂಪಧಕ್ತಸ್ಮ ಮಾಲಾಮಮ್ಹಾನಪಂಕಜಾಮ್‌ | 
ದದೌ ವಿಭೂಷಣಾನ್ಮ್ನಂಗೇ ವಿಶ್ವಕರ್ಮಾ ಚಕಾರ ಹ॥ 104 


ದಿವ್ಯಮಾಲ್ಕಾಂಬರಧರಾ ಸ್ನಾತಾ ಭೂಹಣಭೂಷಿತಾ। 
ಪಶ್ಯತಾಂ ಸರ್ವದೇವಾನಾಂ ಯಯೌ ವಕ್ಷಃಸ್ತಲಂ ಹರೇಃ ॥ 105 


ತಯಾ ವಿಲೋಕಿತಾ ದೇವಾ ಹರಿವಕ್ಷಃಸ್ಠಲಸ್ಕಯಾ। 
ಲಕ್ಷ್ಮ್ಮಾ ಮೈತ್ರೇಯ ಸಹಸಾ ಪರಾಂ ನಿವಣೃತಿಮಾಗತಾಃ 106 


ಉದ್ದೇಗಂ ಪರಮಂ ಜಗ್ಮುದೇೃತ್ಮಾ ವಿಷ್ಣುಪರಾಜ್ಮುಖಾಃ। 
ತಕ್ವಾ ಲಕ್ಷ್ಮ್ಮ್ಯಾ ಮಹಾಭಾಗ ವಿಪ್ರಚಿತಿಪುರೋಗಮಾಃ ॥ 107 


ನರ್ತನ ಮಾಡಿದರು. ಗಂಗಾದಿನದಿಗಳು ಸ್ನಾನಾರ್ಥವಾಗಿ ನೀರನ್ನು ತಂದು 
ಸೇವೆಗೆ ಸಿದ್ಧರಾದರು (101-102). ದಿಗ್ಗಜಗಳು ಸುವರ್ಣಪಾತ್ರೆಯಲ್ಲಿ ಆ 
ವಿಮಲಜಲವನ್ನು ತುಂಬಿಕೊಂಡು ಸರ್ವಲೋಕಮಹೇಶ್ವರಿಯಾದ 
ದೇವಿಗೆ ಅಭಿಷೇಕ ಮಾಡಿಸಿದವು. ಕ್ಷೀರಸಾಗರನು ಸ್ವರೂಪದಿಂದ ಪ್ರತ್ಯಕ್ಷ 
ನಾಗಿ ಎಂದೂ ಬಾಡದ ಪದಮಾಲೆಯನ್ನು ಶ್ರೀದೇವಿಗೆ ಅರ್ಪಿಸಿದನು. 
ವಿಶ್ವಕರ್ಮನು ಅವಳಿಗೆ ದಿವ್ಯಾಭರಣಗಳನ್ನು ತೊಡಿಸಿದನು (103-104). 
ಶ್ರೀದೇವಿಯು ಸ್ನಾನಮಾಡಿ ದಿವ್ಯವಸ್ತಮಾಲ್ಯಗಳನ್ನು ಧರಿಸಿ ಅಲಂಕಾರ 
ಗಳಿಂದ ಭೂಷಿತಳಾಗಿ ಎಲ್ಲ ದೇವತೆಗಳೂ ನೋಡುತ್ತಿರುವಾಗಲೇ, 
ಶ್ರೀಹರಿಯ ವಕ್ಚಸ್ಥಳವನ್ನು ಅಡರಿದಳು! (105). ಅನಂತರ ಮೈತ್ರೇಯ, 
ಶ್ರೀಹರಿಯ ವಕ್ಷಸ್ಥಳದಲ್ಲಿದ್ದು ಲಕ್ಷ್ಮೀದೇವಿಯು ದೇವತೆಗಳನ್ನೊಮ್ಮೆ 
ಅವಲೋಕಿಸಿದಳು. ಅಷ್ಟುಮಾತ್ರದಿಂದ ದೇವತೆಗಳಿಗೆ ಪರಮಶಾಂತಿಯು 
ಲಭಿಸಿತು. ಆಗ ವಿಷ್ಣು ವಿರೋಧಿಗಳಾದ ವಿಪ್ರಚಿತ್ತಿ ಮೊದಲಾದ ದೈತ್ಯರು, 
ಲಕ್ಷ್ಮಿಯಿಂದ ಪರಿತ್ಯಕ್ತರಾದ ಕಾರಣ, ಬಹಳ ಉದ್ವಿಗ್ನರಾದರು (106- 


100 ಶ್ರೀವಿಷ್ಣುಪುರಾಣಮ್‌ 

ತತಸ್ತೇ ಜಗೃಹುದೃತ್ಮಾ ಧನ್ನಂತರಿಕರಸ್ಲಿತಮ್‌ | 

ಕಮಂಡಲುಂ ಮಹಾವೀರ್ಯಾ ಯತ್ರಾಸ್ತೇಂಮೃತಮುತ್ತಮಮ್‌ ॥ 
ಮಾಯಯಾ ಮೋಹ್‌ಯಿತ್ಹಾ ತಾನ್ವಿಷ್ಟುಃ ಸ್ತ್ರೀರೂಪಸಂಸ್ಕಿತಃ | 


ದಾನವೇಭ್ಯಸದಾದಾಯ ದೇವೇಭ್ಯ ಪ್ರದದೌ ಪ್ರಭುಃ॥ 109 
ತತಃ ಪಪುಃ ಸುರಗಣಾಃ ಶಕ್ರಾದ್ಮಾಸತದಾಮೃತಮ್‌ | 
ಉದ್ಮತಾಯುಧನಿಸ್ತಿಂಶಾ ದೈತ್ಯಾಸ್ತಾಂಶ್ಲೆ ಸಮಭಯುಃ ॥ 110 


ಪೀತೇನಮೃತೇ ಚ ಬಲಿಭರ್ದೇವೈದೆೃತ್ಯಚೆಮೂಸದಾ | 
ವಧ್ಯಮಾನಾ ದಿಶೋ ಭೇಜೇ ಪಾತಾಲಂ ಚೆ ವಿವೇಶ ವೈ॥ 111 


ತತೋ ದೇವಾ ಮುದಾ ಯುಕ್ತಾಃ ಶಂಖಚೆಕ್ರಗದಾಭೃತಮ್‌ | 
ಪ್ರಣಿಪತ್ಯ ಯಥಾಪೊರ್ವಮಾಶಾಸತ್ತತ್ರಿಮಿಷ್ಟಪಮ್‌ ॥ 112 


ತತಃ ಪ್ರಸನ್ನಭಾಃ ಸೂರ್ಯಃ ಪ್ರಯಯೌ ಸ್ಟೇನ ವರ್ತ್ಮನಾ। 
ಜ್ಕೋತೀಂಷಿ ಚೆ ಯಥಾಮಾರ್ಗಂ ಪ್ರಯಯುರ್ಮುನಿಸತ್ತಮ ॥ 113 


107). ಅನಂತರ ಮಹಾಶೂರರಾದ ಆ ದೈತ್ಯರು ಉತ್ತಮವಾದ ಅಮೃತ 
ವಿದ್ದ ಕಮಂಡಲುವನ್ನು ಧನ್ವಂತರಿಯ ಕೈಯಿಂದ ಕಿತ್ತುಕೊಂಡರು. ಆಗ 
ವಿಷ್ಣುವು ಸ್ತ್ರೀ (ಮೋಹಿನೀ) ರೂಪವನ್ನು ಧರಿಸಿ ಮಾಯೆಯಿಂದ ದೈತ್ಯರನ್ನು 
ಮೋಹಗೊಳಿಸಿ, ದಾನವರಿಂದ ಅಮೃತವನ್ನು ತೆಗೆದುಕೊಂಡು ಅದನ್ನು 
ದೇವತೆಗಳಿಗೆ ಕೊಟ್ಟನು (108-109). ಇಂದ್ರಾದಿ ದೇವತೆಗಳು ಅಮೃತ 
ವನ್ನು ಪಾನಮಾಡಿದರು. ಆಗ (ಕ್ರುದ್ಧರಾದ) ದೈತ್ಯರು ಖಡಾದ್ಯಾಯುಧ 
ಗಳನ್ನು ಹಿರಿದು ದೇವತೆಗಳ ಮೇಲೆ ನುಗ್ಗಿದರು. ಅಮೃತವನ್ನು ಕುಡಿದದ್ದ 
ರಿಂದ ಬಲಾಢ್ಯರಾದ ದೇವತೆಗಳ ಹೊಡೆತಗಳಿಗೆ ಸಿಕ್ಕಿ ದೈತ್ಯಸೇನೆಯು 
ದಿಕ್ಕುದಿಕ್ಕಿಗೆ ಓಡುತ್ತಾ ಪಾತಾಳವನ್ನು ಹೊಕ್ಕಿತು (110-111). ಆಮೇಲೆ 
ದೇವತೆಗಳು ಸಂತುಷ್ಟರಾಗಿ ಶಂಖಚಕ್ರಗದಾಧಾರಿಯಾದ ಎಷ್ಟುವಿಗೆ 
ನಮಸ್ಕರಿಸಿ, ಮೊದಲಿನಂತೆ ಸ್ವರ್ಗವನ್ನಾಳತೊಡಗಿದರು. ಆಮೇಲೆ, 
ಮೈತ್ರೇಯ, ಸೂರ್ಯನು ಪ್ರಖರತೇಜೋಯುಕ್ತನಾಗಿ ತನ್ನ ಮಾರ್ಗದಲ್ಲಿ 
ಸಂಚರಿಸತೊಡಗಿದನು. ಉಳಿದ ಗ್ರಹನಕ್ಛತ್ರಗಳೂ ತೇಜೋವಂತರಾಗಿ 


ಅಧ್ಯಾಯ 9 ಪ್ರಥಮಾಂಶಃ 101 


ಜಜ್ಞಾಲ ಭಗವಾಂಶ್ಹೋಚ್ಚೈಶ್ಚಾರುದೀಪ್ತಿರ್ವಿಭಾವಸುಃ | 
ಧರ್ಮೇ ಚ ಸರ್ವಭೂತಾನಾಂ ತದಾ ಮತಿರಜಾಯತ॥ 114 


ತ್ರೆ ಪಲೋಕ್ಕಂ ಚ ಶ್ರಿಯಾ ಜುಷ್ಟಂ ಬಭೂವ ದ್ವಿಜಸತ್ತಮ। 
ಶಕ್ರಶ್ಚ ತ್ರಿದಶಶ್ರೇಷಃ ಪುನಃ ಶ್ರೀಮಾನಜಾಯತ ॥ 115 


ಸಿಂಹಾಸನಗತಃ ಶಕ್ರಸ್ಸಂಪ್ರಾಪ್ಕ ತ್ರಿದಿವಂ ಪುನಃ! 
ದೇವರಾಜ್ಯೇ ಸ್ಥಿತೋ ದೇವೀಂ ತುಷ್ಟಾವಾಬ್ಧಕರಾಂ ತತಃ॥ 116 


ಇಂದ್ರ ಉವಾಚ: 


ನಮಸ್ಕೇ ಸರ್ವಲೋಕಾನಾಂ ಜನನೀಮಬ್ಗಸಂಭವಾಮ್‌ | 
ಶ್ರಿಯಮುನ್ನಿದ್ರಪದ್ಮಾಕ್ಷೀಂ ಎಷ್ಟುವಕ್ಷಃಸ್ಠಲಸ್ಥಿತಾಮ್‌ ॥ 117 


ಪದ್ಮಾಲಯಾಂ ಪದ್ಮಕರಾಂ ಪದ್ಮಪತ್ರನಿಭೇಕ್ಷಣಾಮ್‌ | 
ವಂದೇ ಪದ್ಮಮುಖೀಂ ದೇವೀಂ ಹದ್ಮನಾಭಪ್ರಿಯಾಮಹಮ್‌ ॥ 118 


ತಮ್ಮ ಮಾರ್ಗವನ್ನನುಸರಿಸಿದವು (112-113). ಭಗವಾನ್‌ ಅಗ್ನಿದೇವನು 
ತೇಜೋವಂತನಾಗಿ ಜ್ವಲಿಸಲಾರಂಭಿಸಿದನು. ಸಕಲ ಪ್ರಜೆಗಳಿಗೂ 
ಧರ್ಮದಲ್ಲಿ ಪ್ರವೃತ್ತಿಯುಂಟಾಯಿತು. ತ್ರಿಲೋಕವೂ ಲಕ್ಷ್ಮೀಯುಕ್ತವಾಗಿ 
ಸಮೃದ್ಧಿಯಿಂದ ವಿರಾಜಿಸಿತು. ದೇವೋತ್ತಮನಾದ ಇಂದ್ರನು ಸಮೃದ್ದಿ 
ಯಿಂದ ಶೋಭಿಸಿದನು (114-115). ಆತನು ತನ್ನ ಸ್ವರ್ಗವನ್ನು ಸೇರಿ 
ಸಿಂಹಾಸನದಲ್ಲಿ ಮತ್ತೆ ಕುಳಿತನು. ಅನಂತರ ದೇವರಾಜ್ಯವನ್ನು ಪಡೆದ 
ಇಂದ್ರನು ಪದಹಸ್ತಳಾದ ಲಕ್ಷ್ಮೀದೇವಿಯನ್ನು ಈ ರೀತಿಯಲ್ಲಿ ಸ್ತುತಿಸಿದನು 
(116): ಸರ್ವಲೋಕಗಳ ಜನನಿಯೂ ಪದಶಸಂಭೂತಳೂ ಅರಳಿದ ಪದ್ಮ 
ದಂತೆ ನಯನವುಳ್ಳವಳೂ ವಿಷ್ಣುವಕ್ಟಸ್ಥಲಸ್ಸಿತೆಯೂ ಆದ ಶ್ರೀದೇವಿಯನ್ನು 
ವಂದಿಸುತ್ತೇನೆ. ಪದ್ಮಾಲಯಳೂ ಪದಹಸ್ಕೆಯೂ ಪದದಳೇಕ್ಸಣೆಯೂ 
ಪದಮುಖಿಯೂ ಪದವಾಭನ ಪ್ರಿಯೆಯೂ ಆದ ದೇವಿಯನ್ನು 
ವಂದಿಸುತ್ತೇನೆ (117-118). ಹೇ ದೇವಿ, ನೀನೇ ಸಿದ್ಧಿ ಸ್ವಧಾ ಸ್ವಾಹಾ. 
ಲೋಕಪಾವನೆಯಾದ ನೀನೇ ಸುಧೆ. ಸಂಧ್ಯಾ ರಾತ್ರಿ ಪ್ರಭಾ ಸಮೃದ್ಧಿ 


102 ಶ್ರೀವಿಷ್ಣುಪುರಾಣಮ್‌ 


ತ್ವಂ ಸಿದ್ಧಿಸ್ತ ನರಿ ಸ್ವಧಾ ಸ್ಥಾಹಾ ಸುಧಾ ತ್ವಂ ಲೋಕಪಾವನೀ। 
ಸಂಧ್ಕಾ ರಾತ್ರಿಃ ಪ್ರಭಾ ಭೂತಿರ್ಮೇಧಾ ಶ್ರದ್ಧಾ ಸರಸ್ಪತೀ॥ 119 
ಯಜ್ಞವಿದ್ಕಾ ಮಹಾವಿದ್ಕಾ ಗುಹ್ಮವಿದ್ಮಾ ಚ ಶೋಭನೇ। 
ಆತ್ಮವಿದ್ಕಾ ಚ ದೇವಿ ತ್ವಂ ವಿಮುಕ್ತಿಫಲದಾಯಿನೀ॥ 120 
ಆನ್ಹೀಕ್ಷಿಕೀ ತ್ರಯೀ ವಾರ್ತಾ ದಂಡನೀತಿಸ್ನಮೇವ ಚ। 
ಸೌಮ್ಮಾ ಸೌಮ್ಮೈರ್ಜಗದ್ರೂಪೈಸ್ತ್ವಯೈತದ್ದೇವಿ ಪೂರಿತಮ್‌ ॥ 121 


ಕಾ ತ್ಹನ್ಮಾ ತ್ಹ್ವಾಮೃತೇ ದೇವಿ ಸರ್ವಯಜ್ಞಮಯಂ ವಪ್ಪಃ। 


ಅಧ್ಯಾಸೇ ದೇವದೇವಸ್ಮ ಯೋಗಿಚಂತ್ಯಂ ಗದಾಭೃತಃ॥ 122 
ತ್ವಯಾ ದೇವಿ ಪರಿತ್ಕಕ್ಷಂ ಸಕಲಂ ಭುವನತ್ರಯಮ್‌! 
ವಿನಷ್ಟಪ್ರಾಯಮಭವತ್ತ್ವಯೇದಾನೀಂ ಸಮೇಧಿತಮ್‌ ॥ 123 
ದಾರಾಃ ಪುತ್ರಾಸ್ತಥಾಗಾರಸುಹೃದ್ಧಾನ್ಯಧನಾದಿಕಮ್‌ | 
ಭವತ್ಮೇತನ್ಮಹಾಭಾಗೇ ನಿತ್ಯಂ ತ್ವದ್ದೀಕ್ಷಣಾನ್ಸಣಾಮ್‌ ॥ 124 


ಮೇಧಾ ಶ್ರದ್ಧಾ ಸರಸ್ವತಿ ಎಲ್ಲವೂ ನೀನೇ (119). ಹೇ ಶೋಭನೆ, 
ಬ್ರಹ್ಮವಿದ್ಕಾ ಮಹಾವಿದ್ಯಾ ಗುಹ್ಕವಿದ್ಯೆಗಳು ನೀನೇ. ದೇವಿ, ಮೋಕ್ಷಫಲವ 
ನ್ನೀಯುವ ಆತವಿದ್ಯೆಯೆಂದರೂ ನೀನೇ. ತರ್ಕಶಾಸ್ತ್ರ » ವೇದತ್ರಯೀ, 
ಶಿಲ್ಪವಾಣಿಜ್ಕಾದಿ ವಾರ್ತೆ, ದಂಡನೀತಿಗಳು ನೀನೇ. ಶಾಂತವಾದ ಮತ್ತು 
ಉಗ್ರವಾದ ನಿನ್ನ ರೂಪಗಳಿಂದ, ದೇವಿ, ಈ ಜಗತ್ತನ್ನು ನೀನು ವ್ಯಾಪಿಸಿ 
ದ್ದೀಯೆ (120-121). ದೇವಿ, ಗದಾಧರನಾದ ದೇವದೇವನ ಸರ್ವಯಜ್ಞ 
ಮಯವೂ ಯೋಗಿಜನಧ್ಯೇಯವೂ ಆದ ಶರೀರವನ್ನು ನೀನಲ್ಲದೆ ಇನ್ನು 
ಯಾರು ಆಶ್ರಯಿಸಿ ನಿಂತಾರು? ದೇವಿ, ಈ ಭುವನ ತ್ರಯವನ್ನು ನೀನು 
ಪರಿತ್ಯಜಿಸಿದ್ದರಿಂದ ಇದು ವಿನಷ್ಟವಾದಂತೆ ಆಗಿತ್ತು. ಈಗ ಇದನ್ನು ಮತ್ತೆ 
ಸಮೃದ್ಧಿಗೊಳಿಸಿದ್ದೀಯೆ (122-123). ಓ ಮಹಾ ಭಾಗ್ಯನಿಧಿಯೆ, ಮಡದಿ 
ಮಕ್ಕಳೂ ಮನೆ ಮಿತ್ರರೂ ಧನಧಾನ್ಯಗಳೂ ನಿನ್ನ ಕೃಪಾದೃಷ್ಟಿಯಿಂದಲೇ 
ಜನರಿಗೆ ಲಭಿಸುತ್ತವೆ. ದೇಹಾರೋಗ್ಯ, ಐಶ್ವರ್ಯ, ಶತ್ರುಜಯ, ಸೌಖ್ಯ 


ಅಧ್ಯಾಯ 9 ಪ್ರಥಮಾಂಶಃ 103 


ಶರೀರಾರೋಗ್ಯಮೈಶ್ಚರ್ಯಮರಿಪಕ್ಷಕ್ಷಯಃ ಸುಖಮ್‌ | 
ದೇವಿ ತ್ವದ್‌ದೃಷ್ಟಿದೃಷ್ಟಾನಾಂ ಪುರುಷಾಣಾಂ ನ ದುರ್ಲಭಮ್‌॥ 


ತ್ವಂ ಮಾತಾ ಸರ್ವಲೋಕಾನಾಂ ದೇವದೇವೋ ಹರಿಃ ಪಿತಾ। 
ತ್ಹಯೈತದ್ವಿಷ್ಟುನಾ ಚಾಂಬ ಜಗದ್‌ವ್ಮಾಪ್ತಂ ಚರಾಚರಮ್‌ ॥ 126 


ಮಾ ನಃ ಕೋಶಂ ತಥಾ ಗೋಷ್ಠಂ ಮಾ ಗೃಹಂ ಮಾ 
ಪರಿಚ್ಛದಮ್‌ | 
ಮಾ ಶರೀರಂ ಕಲತ್ರಂ ಚ ತೃಜೇಥಾಃ ಸರ್ವಪಾವನಿ॥ 127 


ಮಾ ಪುತ್ರಾನ್ಮಾ ಸುಹೃದ್ವರ್ಗಂ ಮಾ ಹಶೂನ್ಮಾ ವಿಭೂಷಣಮ್‌ | 
ತೃಜೇಥಾ ಮಮ ದೇವಸ್ಮ ವಿಷ್ಣೋರ್ವಕ್ಷಃಸ್ಠಲಾಲಯೇ ॥ 128 


ಸತ್ತೇನ ಸತೃಶೌಚಾಭ್ಮಾಂ ತಥಾ ಶೀಲಾದಿಭಿರ್ಗುಣೈಃ। 
ತೃಜ್ಕಂತೇ ತೇ ನರಾಃ ಸದ್ಯಃ ಸಂತಕ್ತಾ ಯೇ ತ್ಹಯಾಮಲೇ ॥ 129 


ಇವೆಲ್ಲವೂ, ಹೇ ದೇವಿ, ನಿನ್ನ ದೃಷ್ಟಿಪಾತ್ರರಾದ ಜನರಿಗೆ ಎಂದಿಗೂ 
ದುರ್ಲಭವಲ್ಲ (124-125). ಸರ್ವಲೋಕಗಳಿಗೂ ನೀನು ತಾಯಿ, ದೇವ 
ದೇವನಾದ ಶ್ರೀಹರಿಯು ತಂದೆ. ಅಮ್ಮ, ಚರಾಚರಾತಕವಾದ ಈ 
ವಿಶ್ವವನ್ನು ನೀನೂ ವಿಷ್ಣುವೂ ವ್ಯಾಪಿಸಿದ್ದೀರಿ. ಓ ಸರ್ವಪಾವನೆ, ನಮ್ಮ 
ಕೋಶವನ್ನು ಕೊಟ್ಟಿಗೆಯನ್ನು ಮನೆಯನ್ನು ಭೋಗಸಾಮಗ್ರಿಯನ್ನು ಶರೀರ 
ವನ್ನು ಮಡದಿಯನ್ನು ಎಂದಿಗೂ ತ್ಯಜಿಸಬೇಡ (126-127). ವಿಷ್ಣುವಿನ 
ವಕ್ಷಃಸ್ಥಳದಲ್ಲಿ ನೆಲೆಸಿದ ಮಾತೆಯೆ, ನಮ್ಮ ಪುತ್ರರನ್ನು ಮಿತ್ರವರ್ಗವನ್ನು 
ಪಶುಗಳನ್ನು ಅಲಂಕಾರವಸ್ತುಗಳನ್ನು ಎಂದೂ ತ್ಯಜಿಸಿ ಹೋಗಬೇಡ. 
(128). ಹೇ ನಿರ್ಮಲೆ, ನೀನು ಯಾರನ್ನು ಪರಿತ್ಯಜಿಸುವೆಯೋ ಆ 
ಜನರನ್ನು ಸತ್ತ್ವ ಶೌಚಗಳೂ ಶೀಲಾದಿ ಸದ್ಗುಣಗಳೂ ಕೂಡಲೇ ತ್ಯಜಿಸಿ 
ಬಿಡುತ್ತವೆ! (129). ನೀನು ಅವಲೋಕಿಸಿದರೆ ಸಾಕು, ಒಡನೆಯೇ 
ನಿರ್ಗಣರಾದ ಜನರಲ್ಲಿಯೂ ಶೀಲಾದಿ ಸದ್ಗುಣಗಳೂ ಕುಲೀನತೆ 


104 ಶ್ರೀವಿಷ್ಣುಪುರಾಣಮ್‌ 


ತ್ವಯಾ ವಿಲೋಕಿತಾಃ ಸದ್ಯ ಶೀಲಾದ್ಮೈರಖಲೈರ್ಗುಣೈಃ | 
ಕುಲೈಶ್ಚರ್ಯೈಶ್ಚ ಯುಜ್ಮಂತೇ ಪುರುಷಾ ನಿರ್ಗುಣಾ ಅಪಿ॥ 130 


ಸ ಶ್ಲಾಘಃ ಸ ಗುಣೀ ಧನ್ಯಃ ಸ ಕುಲೀನಃ ಸ ಬುದ್ಧಿಮಾನ್‌ | 
ಸ ಶೂರಃ ಸ ಚ ವಿಕ್ರಾಂತೋ ಯಸ್ವಯಾ ದೇವಿ ವೀಕ್ಷಿತಃ॥ 131 


ಸದ್ಮೋ ವೈಗುಣ್ಕಮಾಯಾಂತಿ ಶೀಲಾದ್ಯಾ ಸಕಲಾ ಗುಣಾಃ | 
ಪರಾಜ್ಮುಖೀ ಜಗದ್ಭಾತ್ರೀ ಯಸ್ಕ ತ್ವಂ ವಿಷ್ಣುವಲ್ಲಭೇ॥ 132 


ನ ತೇ ವರ್ಣಯಿತುಂ ಶಕ್ತಾ ಗುಣಾಂಜಿಹ್ಹಾಪಿ ವೇಧಸಃ। 
ಪ್ರಸೀದ ದೇವಿ ಪದ್ಮಾಕ್ಷಿ ಮಾಸ್ಕ್ಮಾಂಸ್ಕ್ಯಾಕ್ಷೀಃ ಕದಾಚನ ॥॥ 133 


ಶ್ರೀ ಪರಾಶರ ಉವಾಚ: 


ಏವಂ ಶ್ರೀಃ ಸಂಸ್ತುತಾ ಸಮ್ಮಕ್‌ ಪ್ರಾಹ ದೇವೀ ಶತಕ್ರತುಮ್‌। 
ಶೃಣ್ಣತಾಂ ಸರ್ವದೇವಾನಾಂ ಸರ್ವಭೂತಸ್ಥಿತಾ ದ್ವಿಜ॥ 134 


ಐಶ್ವರ್ಯಗಳೂ ಬಂದು ಸೇರಿಕೊಳ್ಳುತ್ತವೆ. ಹೇ ದೇವಿ, ನಿನ್ನ ದೃಷ್ಟಿಗೆ 
ಯಾವನು ಪ್ರಾಪ್ತನಾಗುತ್ತಾನೋ ಅವನು ಪ್ರಶಂಸನೀಯ, ಗುಣಶಾಲಿ, 
ಧನ್ಯ, ಕುಲೀನ, ಬುದ್ದಿವಂತ, ಆತನೇ ಶೂರ, ಪರಾಕ್ರಮಿ (130-131). 
ಓ ವಿಷ್ಣುವಲ್ಲಭೆ, ಜಗನ್ಮಾತೆಯಾದ ನೀನು ಯಾರ ವಿಷಯದಲ್ಲಿ 
ಪರಾಜ್ಮುಖಳಾಗುತ್ತೀಯೋ ಅವರ ಶೀಲಾದಿ ಸಕಲಗುಣಗಳೂ ಅವಗುಣ 
ಗಳಾಗಿ ಬಿಡುತ್ತವೆ. ನಿನ್ನ ಮಹಿಮೆಗಳನ್ನು ವರ್ಣಿಸಲು ಬ್ರಹನ 
ನಾಲಗೆಯೂ ಕೂಡ ಸಮರ್ಥವಾಗಿಲ್ಲ. ಹೇ ತಾಯಿ, ಪದ್ಮಾಕ್ಷಿ, 
ಎಂದೆಂದೂ ನಮನ್ನು ಕೈ ಬಿಡಬೇಡ'” ಎಂದು ಸ್ತುತಿಸಿದನು (132-133). 
ಹೀಗೆ ಉತ್ತಮವಾಗಿ ಸ್ತುತಳಾಗಿ, ಸರ್ವಭೂತನಿವಾಸಿನಿಯಾದ 
ಶ್ರೀದೇವಿಯು ಸರ್ವದೇವತೆಗಳೆದುರಿಗೆ ಇಂದ್ರನನ್ನು ಕುರಿತು 
“ದೇವೇಂದ್ರ, ನಿನ್ನ ಈ ಸ್ತೋತ್ರದಿಂದ ಪರಿತುಷ್ಟಳಾಗಿದ್ದೇನೆ. ನಿನಗೆ 


ಅಧ್ಯಾಯ 9 ಪ್ರಥಮಾಂಶಃ 105 
ಶ್ರೀರುವಾಚ: 


ಪರಿತುಷ್ಟಾಸ್ಕಿ ದೇವೇಶ ಸ್ತೋತ್ರೇಣಾನೇನ ತೇ ಹರೇ! 
ವರಂ ವೃಣೀಷ್ಟ ಯಸ್ಸಿಷ್ಟೋ ವರದಾಹಂ ತವಾಗತಾ॥ 135 


ಇಂದ್ರ ಉವಾಚ: 


ವರದಾ ಯದಿ ಮೇ ದೇವಿ ವರಾರ್ಹೋ ಯದಿ ವಾಪ್ನಹಮ್‌! 
ತ್ರೈಲೋಕ್ಕಂ ನ ತ್ವಯಾ ತ್ಕಾಜ್ಯಮೇಷ ಮೇಸ್ತು 
ವರಃ ಪರಃ॥ 136 


ಸ್ತೋತ್ರೇಣ ಯಸ್ತ್ಪಥೈತೇನ ತ್ಹಾಂ ಸ್ಪೋಷ್ಮತ್ಯಬ್ದಿಸಂಭವೇ 
ಸ ತ್ವಯಾ ನ ಹರಿತ್ಕಾಜ್ಕೋ ದ್ವಿತೀಯೋಪಇಸ್ತು 
ವರೋ ಮಮ 137 


ಶ್ರೀರುವಾಚ: 


ತ್ರೆ ಪರೋಕ್ಕಂ ತ್ರಿದಶಶ್ರೇಷ್ಠ ನ ಸಂತ್ಮಕ್ಷ್ಯಾಮಿ ವಾಸವ! 
ದತ್ತೋ ವರೋ ಮಯಾ ಯಸ್ತೇ ಸ್ತೋತ್ರಾರಾಧನತುಷ್ಠಯಾ॥ 
138 


ಬೇಕಾದ ವರವನ್ನು ಕೇಳಿಕೊ. ನಿನಗೆ ವರದಾನ ಮಾಡಲು ಬಂದಿದ್ದೇನೆ” 
ಎಂದಳು (134-135). ಆಗ ದೇವೇಂದ್ರನು “ದೇವಿ, ನೀನು ವರವನ್ನು 
ಕೊಡತಕ್ಕವಳಾದರೆ ಅಥವಾ ನಾನು ವರವನ್ನು ಪಡೆಯಲು ಅರ್ಹನಾದರೆ, 
ಈ ಲೋಕತ್ರಯವನ್ನು ನೀನು ತ್ಯಜಿಸಬಾರದು. ಇದೇ ನನಗೆ ಬೇಕಾದ 
ವರ. ಅಲ್ಲದೆ ನಾನು ಹೇಳಿದ ಈ ಸ್ತೋತ್ರವನ್ನು ಪಠಿಸಿ ಯಾರು ನಿನ್ನನ್ನು 
ಸುತಿಸುತ್ತಾ ರೋ, ಅವರನ್ನು ನೀನು ತ್ಯಜಿಸಬಾರದು. ಇದು ನನ್ನ 
ಎರಡನೆಯ ವರವಾಗಲಿ” ಎಂದು ನುಡಿದನು (136-137). ಆಗ 
ಶ್ರೀದೇವಿಯು “ವಾಸವ, ನಿನ್ನ ಬೇಡಿಕೆಯಂತೆ ಲೋಕತ್ರಯವನ್ನು ಬಿಟ್ಟು 
ನಾನು ಹೋಗುವುದಿಲ್ಲ. ಈ ವರವನ್ನು ನಿನಗೆ ಕೊಟ್ಟಿದ್ದೇನೆ. ನಿನ್ನ ಸ್ತೋತ್ರ 


106 ಶ್ರೀವಿಷ್ಣುಪುರಾಣಮ್‌ 

ಯಶ್ಚ ಸಾಯಂ ತಥಾ ಪ್ರಾತಃ ಸ್ತೋತ್ರೇಣಾನೇನ ಮಾನವಃ। 
ಮಾಂ ಸ್ತೋಷ್ಠತಿ ನ ತಸ್ಮಾಹಂ ಭವಿಹ್ಕಾಮಿ ಪರಾಜ್ಮುಖೀ॥ 139 
ಶ್ರೀಪರಾಶರ ಉವಾಚ: 


ಏವಂ ದದೌ ವರಂ ದೇವೀ ದೇವರಾಜಾಯ ವೈ ಪುರಾ। 
ಮೆ ತೀಯ ಶೀರ್ಮಹಾಭಾಗಾ ಸ್ಫೋತ್ರಾರಾಧನತೋಷಿತಾ ॥ 140 


ಭೃಗೋಃ ಖ್ಯಾತ್ಮಾಂ ಸಮುತ್ನನ್ನಾ ಶ್ರೀಃ ಪೂರ್ವಮುದಧೇಃ ಪುನಃ। 


ದೇವದಾನವಯತ್ನೇನ ಪ್ರಸೂತಾಮೃತಮಂಥನೇ ॥॥ 141 
ಏವಂ ಯದಾ ಜಗತ್ಸ್ವಾಮೀ ದೇವದೇವೋ ಜನಾರ್ದನಃ! 
ಅವತಾರಂ ಕರೋತ್ಶೇಹಾ ತದಾ ಶ್ರೀಸ್ಪತ್ಸಹಾಯಿನೀ॥ 142 


ಪುನಶ್ಚ ಪದ್ಮಾದುತ್ತನ್ನಾ ಆದಿತ್ಕೋ5ಭೂದೃದಾ ಹರಿಃ। 
ಯದಾ ತು ಭಾರ್ಗವೋ ರಾಮಸ್ತದಾಭೂದ್ಧರಣೀ 
ತ್ಚಿಯಮ್‌ ॥ 143 





ದಿಂದ ಸಂಪ್ರೀತಳಾಗಿದ್ದೇನೆ. ಇನ್ನು ಯಾವ ಮಾನವನು ಈ ಸ್ತೋತ್ರದಿಂದ 
ನನ್ನನ್ನು ಸಾಯಂಕಾಲ ಮತ್ತು ಪ್ರಾತಃಕಾಲಗಳಲ್ಲಿ ಸ್ತುತಿಸುವನೋ ಆತನಿಗೆ 
ನಾನು ಪರಾಜ್ಮುಖಯಾಗುವುದಿಲ್ಲ. (ಅವನ ಅಭೀಷ್ಟವನ್ನು ನೆರವೇರಿಸು 
ತ್ತೇನೆ)”. ಎಂದು ಹೇಳಿದಳು (138-139). ಮೈತ್ರೇಯ, ಹೀಗೆ 
ಶ್ರೀದೇವಿಯು ದೇವರಾಜನಿಗೆ ವರವನ್ನು ಕೊಟ್ಟಿದ್ದಳು. ಇಂದ್ರನ ಸ್ತೋತ್ರ 
ರೂಪವಾದ ಆರಾಧನೆಯಿಂದ ಆ ಮಹಾಭಾಗ್ಯನಿಧಿಯು ಪ್ರಸನ್ನಳಾಗಿದ್ದಳು 
(140). ಹಿಂದೆ ಭೃಗುವಿನಿಂದ ಖ್ಯಾತಿಯಲ್ಲಿ ಜನಿಸಿದ ಲಕ್ಷ್ಮೀದೇವಿಯು 
ದೇವದಾನವರ ಯತ್ನದಿಂದ ನಡೆದ ಅಮೃತಮಂಥನ ಸಮಯದಲ್ಲಿ 
ಸಮುದ್ರದಿಂದ ಮತ್ತೆ ಆವಿರ್ಭವಿಸಿದಳು. ಜಗನ್ನಾಥನೂ ದೇವದೇವನೂ 
ಆದ ಜನಾರ್ದನನು ಯಾವಾಗ ಅವತಾರವನ್ನೆತ್ತುವನೋ ಆಗ ಲಕ್ಷ್ಮೀ 
ದೇವಿಯು: ಅವನನ್ನಗಲದೆ ಜೊತೆಗಿರುವಳು (141-142). ಹರಿಯು 


ಅಧ್ಯಾಯ 9 ಪ್ರಥಮಾಂಶಃ 107 


ರಾಘವತ್ವೇತಭವತ್ಸೀತಾ ರುಕ್ಮಿಣೀ ಕೃಷ್ಣಜನ್ಮನಿ | 
ಅನ್ಕೇಷು ಚಾವತಾರೇಷು ವಿಷ್ಣೋರೇಷಹಾನಪಾಯಿನೀ॥ 144 


ದೇವತ್ವೇ ದೇವದೇಹೇಯಂ ಮನುಷ್ಯತ್ಸೇ ಚ ಮಾನುಷೀ! 
ವಿಷ್ಣೋರ್ದೇಹಾನುರೂಪಾಂ ವೈ ಕರೋತ್ಯೇಷಾತ್ಮನಸ್ತನುಮ್‌ ॥ 


ಯಶೈತಚ್ಛ್ಛೃಣುಯಾಜ್ಯನ್ಮ ಲಕ್ಷ್ಮಾ ಯಶ್ಚ ಪಠೇನ್ನರಃ। 
ಶ್ರಿಯೋ ನ ವಿಚ್ಚುತಿಸ್ತಸ್ಮ ಗೃಹೇ ಯಾವತ್ಕುಲತ್ರಯಮ್‌ ॥ 146 


ಪಠ್ಮತೇ ಯೇಷು ಚೈವೇಯಂ ಗೃಹೇಷು ಶ್ರೀಸ್ತುತಿರ್ಮುನೇ। 
ಅಲಕ್ಷ್ಮೀಃ ಕಲಹಾಧಾರ ನ ತೇಷ್ಟಾಸ್ತೇ ಕದಾಚನ ॥ 147 


ಆದಿತ್ಯನಾದಾಗ* ಇವಳು ಪದದಿಂದ ಉದಿಸಿದಳು(--ಪದ್ಮಾ ಎನಿಸಿ 
ದಳು). ಆತನು ಯಾವಾಗ ಭೃಗುವಂಶದಲ್ಲಿ ಪರಶುರಾಮನಾಗಿದ್ದನೋ 
ಆಗ ಲಕ್ಷ್ಮಿಯು ಧರಣಿಯಾಗಿದ್ದಳು. ಆತನು ಶ್ರೀರಾಮನಾದಾಗ ಇವಳು 
ಸೀತೆಯಾಗಿಯೂ, ಕೃಷ್ಣನಾದಾಗ ರುಕ್ಮಿಜಯಾಗಿಯೂ ಅವತರಿಸಿದ್ದಾಳೆ. 
ಹೀಗೆ ಇತರ ಅವತಾರಗಳಲ್ಲಿಯೂ ಶ್ರೀದೇವಿಯು ವಿಷ್ಣುವಿನ ಜೊತೆಗೆ 
ತಪ್ಪದೆ ಇದ್ದಳು (143-144). ಶ್ರೀಹರಿಯು ದೇವರೂಪನಾಗಿದ್ದಾಗ 
ಶ್ರೀಯು ದಿವ್ಯದೇಹಧಾರಿಣಿಯೂ ಮನುಷ್ಯನಾದಾಗ ಮನುಷ್ಯದೇಹ 
ಧಾರಿಣಿಯೂ ಆಗಿರುತ್ತಾಳೆ. ವಿಷ್ಣುವಿನ ದೇಹಕ್ಕೆ ಅನುರೂಪವಾಗಿ ಇವಳು 
ತನ್ನ ದೇಹವನ್ನು ಮಾರ್ಪಡಿಸಿಕೊಳ್ಳುತ್ತಾಳೆ (145). ಯಾವಾತನು 
ಲಕ್ಷ್ಮಿಯ ಈ ಜನ್ಮಪ್ರಕಾರವನ್ನು ಕೇಳುತ್ತಾನೋ ಯಾವಾತನು ಓದು 
ತ್ತಾನೋ ಆತನ ಗೃಹದಲ್ಲಿ ಮೂರು ತಲೆ ಕಳೆಯುವವರೆಗೂ ಲಕ್ಷ್ಮಿಯ 
ಸ್ಥಿತಿಗೆ ಚ್ಯುತಿಯಿಲ್ಲ. ಮೈತ್ರೇಯ, ಯಾರ ಮನೆಗಳಲ್ಲಿ ಈ ಲಕ್ಷ್ಮೀಸ್ತುತಿಯು 
ಪಠಿತವಾಗುತ್ತದೆಯೋ ಅಲ್ಲಿ ಕಲಹನಿಮಿತ್ತವಾದ ಅಲಕ್ಷ್ಮಿಯು ಎಂದಿಗೂ 
ಇರುವುದಿಲ್ಲ (146-147). ಮೈತ್ರೇಯ, ನೀನೇನು ಪ್ರಶ್ನೆಮಾಡಿದೆಯೋ 


* ಅದಿತ್ಯನೆಂದರೆ ಅದಿತಿಯ ಪುತ್ರನಾದ ವಾಮನ ಎಂದೂ ಹೇಳಬಹುದು. 


108 ಶ್ರೀವಿಷ್ಣುಪುರಾಣಮ್‌ 


ಏತತ್ತೇ ಕಥಿತಂ ಬ್ರಹ್ಮನ್‌ ಯನ್ಮಾಂ ತ್ವಂ ಪರಿಪೃಚ್ಛಸಿ! 
ಕ್ಷೀರಾಬ್ಲೌ ಶ್ರೀರ್ಯಥಾ ಜಾತಾ ಪೂರ್ವಂ ಭೃಗುಸುತಾ 
ಸತೀ ॥ 148 


ಇತಿ ಸಕಲವಿಭೂತ್ಮವಾಪ್ತಿ ಹೇತುಃ 
ಸ್ಪುತಿರಿಯಮಿಂದ್ರಮುಖೋದ್ಧತಾ ಹಿ ಲಕ್ಷ್ಮ್ಮಾಃ। 
ಅನುದಿನಮಿಹ ಪಠ್ಮತೇ ನೃಭಿರ್ಯೆೈ- 
ರ್ವಸತಿ ನ ತೇಷು ಕದಾಚಿದಪಲಕ್ಷ್ಮೀಃ॥ 149 


ಇತಿ ಶ್ರೀವಿಷ್ಣುಪುರಾಣೇ ಪ್ರಥಮೇ5೦ಶೇ ನವಮೋsಧ್ಯಾಯಃ 


ಅದಕ್ಕೆ ಉತ್ತರವಾಗಿ, ಲಕ್ಷ್ಮಿಯು ಭೃಗುಪುತ್ರಿಯಾಗಿದ್ದರೂ ಕ್ಷೀರಸಾಗರದಲ್ಲಿ 
ಹೇಗೆ ಹುಟ್ಟಿದಳೆಂಬುದನ್ನು ಹೇಳಿದ್ದೇನೆ (148). ಸಕಲ ಸಮೃದ್ಧಿಗಳ 
ಪ್ರಾಪ್ತಿಗೆ ಕಾರಣವಾದ ಈ ಲಕ್ಷ್ಮೀಸ್ತುತಿಯು ಇಂದ್ರನ ಮುಖದಿಂದ ಹೊರ 
ಬಂದಿದೆ. ಯಾರು ಇದನ್ನು ಪ್ರತಿದಿನವೂ ಪಠಿಸುತ್ತಾ ರೋ ಅವರಲ್ಲಿ 
ಎಂದೆಂದಿಗೂ ಅಲಕ್ಷಿಯು (ದಾರಿದ್ರ್ಯವು) ಇರುವುದಿಲ್ಲ (149). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಪ್ರಥಮಾಂಶದಲ್ಲಿ 
ಒಂಬತ್ತನೆಯ ಅಧ್ಯಾಯ ಮುಗಿಯಿತು. 


% 


ದಶಮೋಇ5ಧ್ಯಾಯಃ 
ಶ್ರೀ ಮೈತ್ರೇಯ ಉವಾಚ: 


ಕಥಿತಂ ಮೇ ತ್ವಯಾ ಸರ್ವಂ ಯತ್ಛೃಷ್ಟೋsಸಿ ಮಯಾ ಮುನೇ। 
ಭೃಗುಸರ್ಗಾತೃಭೃತ್ಯೇಷ ಸರ್ಗೋ ಮೇ ಕಥ್ಮತಾಂ ಪುನಃ॥ 1 


ಶ್ರೀ ಪರಾಶರ ಉವಾಚ: 
ಭೃಗೋ ಖ್ಯಾತ್ಮಾಂ ಸಮುತ್ಪನ್ನಾ ಲಕ್ಷ್ಮೀರ್ವಿಷ್ಟುಕರಿಗ್ರಹಃ | 
ತಥಾ ಧಾತೃವಿಧಾತಾರೌ ಖ್ಯಾತ್ಮಾಂ ಜಾತೌ ಸುತೌ ಭೃಗೋಃ॥ 2 


ಆಯತಿರ್ನಿಯತಿಶ್ಚೈವ ಮೇರೋಃ ಕನ್ನೇ ಮಹಾತ್ಮನಃ | 
ಭಾರ್ಯೆೇ ಧಾತೃವಿದಾತ್ರೋಸ್ತೇ ತಯೋರ್ಜಾತೌ ಸುತಾವುಭೌ॥3 


ಪ್ರಾಣಶ್ಚೈವ ಮೃಕಂಡುಶ್ಚ ಮಾರ್ಕಂಡೇಯೋ ಮೃಕಂಡುತಃ। 
ತತೋ ವೇದಶಿರಾ ಜಜ್ಞೇ ಪ್ರಾಣಸ್ಮಾಪಿ ಸುತಂ ಶೃಣು॥ 4 


ಅಧ್ಯಾಯ 10 
ಭೃಗು, ಅಗ್ನಿಗಳ ಮತ್ತು ಅಗ್ನಿಷ್ಟಾತ್ಸ— ಮೊದಲಾದ ಪಿತೃಗಳ ಸಂತತಿಯ ವರ್ಣನೆ 


ಮೈತ್ರೇಯರು “ಮುನಿಗಳೆ, ನಾನು ಕೇಳಿದುದನ್ನೆಲ್ಲ ವಿವರಿಸಿದ್ದೀರಿ. 
ಭೃಗುವಿನ ಸಂತಾನದಿಂದ ಹಿಡಿದು ಮುಂದಾದ ಈ ಸೃಷ್ಟಿಯ ವಿವರವನ್ನು 
ತಿಳಿಸಿರಿ” ಎಂದರು (1). ಆಗ ಪರಾಶರರು ಹೇಳಿದರು: ಭೃಗುವಿಗೆ 
ಖ್ಯಾತಿಯಲ್ಲಿ ವಿಷ್ಣುಪತ್ನಿಯಾದ ಲಕ್ಷ್ಮಿ ಉತ್ಸನ್ನಳಾದಳು. ಹಾಗೆಯೇ ಧಾತೃ 
ವಿಧಾತ್ಮ ಎಂಬವರು ಭೃಗುವಿನಿಂದ ಖ್ಯಾತಿಯಲ್ಲಿ ಹುಟ್ಟಿದ ಮಕ್ಕಳು. 
ಮಹಾತ್ಮನಾದ ಮೇರುವಿಗೆ ಪುತ್ರಿಯರಾದ ಆಯತಿ, ನಿಯತಿ--ಎಂಬು 
ವರು ಕ್ರಮವಾಗಿ ಧಾತೃ ವಿಧಾತೃ್ಗಗಳ ಮಡದಿಯರು (2-3). ಅವರಲ್ಲಿ 
ಧಾತೃವಿಗೆ ಪ್ರಾಣನೆಂದೂ ವಿಧಾತೃವಿಗೆ ಮೃಕಂಡು ಎಂದೂ ಹೆಸರುಳ್ಳ 
ಪುತ್ರರು ಜನಿಸಿದರು. ಮೃಕಂಡುವಿನಿಂದ ಮಾರ್ಕಂಡೇಯನೂ ಅವನಿಂದ 
ವೇದಶಿರನೂ ಹುಟ್ಟಿದರು. ಪ್ರಾಣನ ಸಂತಾನದ ವರ್ಣನೆಯನ್ನು ಕೇಳು 


110 ಶ್ರೀವಿಷ್ಣುಪುರಾಣಮ್‌ 

ಪ್ರಾಣಸ್ಕ ದ್ಯುತಿಮಾನ್ಪುತ್ರೋ ರಾಜವಾಂಶ್ಚ ತತೋತಭವತ್‌ | 
ತತೋ ವಂಶೋ ಮಹಾಭಾಗ ವಿಸ್ತರಂ ಭಾರ್ಗವೋ ಗತಃ ॥ 5 
ಪತ್ನೀ ಮರೀಚೀಃ ಸಂಭೂತಿಃ ಪೌರ್ಣಮಾಸಮಸೂಯತ । 


ಎರಜಾಃ ಪರ್ವತಶ್ಚೈವ ತಸ್ಮ ಪುತ್ರೌ ಮಹಾತ್ಮನಃ ॥ 6 
ವಂಶಸಂಕೀರ್ತನೇ ಪುತ್ರಾನ್‌ ವದಿಷ್ಕ್ಠೇಂಹಂ ತತೋ ದ್ವಿಜ! 
ಸ್ಮೃತಿಶ್ಚಾಂಗಿರಸಃ ಪತ್ನೀ ಪ್ರಸೂತಾ ಕನ್ಮಕಾಸ್ತಥಾ 7 


ಸಿನೀವಾಲೀ ಕೂಹೂಶ್ಚೈವ ರಾಕಾ ಚಾನುಮತಿಸ್ಪಥಾ। 
ಅನಸೂಯಾ ತಥೆ ಲವಾತ್ರೇರ್ಜಜ್ಞೇ ನಿಷ್ಕಲ್ಮಹಾನ್‌ ಸುತಾನ್‌ ॥ 8 


ಸೋಮಂ ದುರ್ವಾಸಸಂ ಚೈವ ದತ್ತಾತ್ರೇಯಂ ಚ ಯೋಗಿನಮ್‌ | 
ಪ್ರೀತ್ಕಾಂ ಪುಲಸ್ತಭಾರ್ಯಾಯಾಂ ದತ್ತೋಲಿಸ್ಪತ್ಸುತಶತೋsಭವತ್‌ ॥ 


ಪೂರ್ವಜನ್ಮನಿ ಯೋತಗಸ್ತ್ಯಃ ಸ್ಮೃತಃ ಸ್ವಾಯಂಭುವೇsಂತರೇ । 
ಕರ್ದಮಶ್ಹೋರ್ವರೀಯಾಂಶ್ಚ ಸಹಿಷ್ಣುಶ್ಚ ಸುತಾಸ್ತಯಃ ॥ 10 


(4). ಪ್ರಾಣನಿಗೆ ದ್ಯುತಿಮಾನ್‌ ಎಂಬವನೂ ಅವನಿಗೆ ರಾಜವಾನ್‌ 
ಎಂಬವನೂ ಪುತ್ರರಾದರು. ಆಮೇಲೆ ರಾಜವಂತನಿಂದ ಭೃಗುವಂಶವು 
ತುಂಬ ಬೆಳೆಯಿತು. ಮರೀಚಿಯ ಪತ್ನಿಯಾದ ಸಂಭೂತಿಯು ಪೌರ್ಣ 
ಮಾಸನನ್ನು ಹಡೆದಳು. ಆ ಮಹಾತನಿಗೆ ವಿರಜ, ಪರ್ವತ ಎಂಬ ಇಬ್ಬರು 
ಪುತ್ರರು ಜನಿಸಿದರು (5-6). ಮೈತ್ರೇಯ, ವಂಶಸಂಕೀರ್ತನೆಯೆಂದರೆ 
ಅವರವರ ಮಕ್ಕಳ ಹೆಸರುಗಳನ್ನು ಮಾತ್ರ ಹೇಳುತ್ತ ಹೋಗುತ್ತೇನೆ. 
ಅಂಗಿರಸನ ಪತ್ನಿಯಾದ ಸ್ಮೃತಿಯು ಸಿನೀವಾಲೀ, ಕುಹೂ, ರಾಕಾ, 
ಅನುಮತಿ--ಎಂಬ ಕನ್ಕೆಯರನ್ನು ಪ್ರಸವಿಸಿದಳು. ಹಾಗೆಯೇ 
ಅನಸೂಯೆಯು ಅತ್ರಿಯಿಂದ ನಿರ್ಮಲರಾದ ಪುತ್ರರನ್ನು ಪಡೆದಳು (7- 
8). ಅವರು ಯಾರೆಂದರೆ: ಚಂದ್ರ, ದುರ್ವಾಸ ಮತ್ತು ಯೋಗಿಯಾದ 
ದತ್ತಾತ್ರೇಯ. ಪುಲಸ್ತ್ಯನ ಭಾರ್ಯೆಯಾದ ಪ್ರೀತಿಯಲ್ಲಿ ದತ್ತೋಲಿಯೆಂಬ 
ಪುತ್ರನು ಹುಟ್ಟಿದನು. ಅವನು ಪೂರ್ವಜನ್ಮದ ಸ್ವಾಯಂಭುವಮನ್ಹಂತರ 
ದಲ್ಲಿ ಅಗಸ್ತ್ಯನೆಂದು ಸ್ಮೃತನಾಗಿದ್ದನು. ಪುಲಹಪ್ರಜಾಪತಿಯ ಪತ್ನಿ 


ಅಧ್ಯಾಯ 10 ಪ್ರಥಮಾಂಶಃ 111 
ಕ್ಷಮಾ ತು ಸುಷುವೇ ಭಾರ್ಯಾ ಪುಲಹಸ್ಮ ಪ್ರಜಾಪತೇಃ! 


ಕ್ರತೋಶ್ಚ ಸಂತತಿರ್ಭಾರ್ಯಾ ವಾಲಖಿಲ್ಮಾನಸೂಯತ ॥ 11 
ಹಪ್ಪಿಪುತ್ರಸಹಸ್ಪಾಣಿ ಮುನೀನಾಮೂರ್ದ್ವರೇತಸಾಮ್‌!। 
ಅಂಗುಷ್ಕಪರ್ವಮಾತ್ರಾಣಾಂ ಜ್ವಲಾದ್ಧಾಸರತೇಜಸಾಮ್‌॥ 12 
ಊರ್ಜಾಯಾಂ ತು ವಸಿಷ್ಠಸ್ಕ ಸಪ್ತಾಜಾಯಂತ ವೈ ಸುತಾಃ! 
ರಜೋ ಗೋತ್ರೋರ್ಧ್ವಬಾಹುಶ್ಚ ಸವನಶ್ಚಾನಘಸ್ಪಥಾ॥ 13 


ಸುತಪಾಃ ಶುಕ್ರ ಇತ್ಯೇತೇ ಸರ್ವೇ ಸಪ್ತರ್ಹಯೋಇಂಮಲಾಃ। 
ಯೋಪಎಸಾವಗ್ನಭಿಮಾನೀ ಸ್ವಾದ್‌ ಬ್ರಹ್ಮಣಸ್ತನಯೋಇಗ್ರಜಃ॥ 14 


ತಸ್ಮಾತ್ಸ್ವಾಹಾ ಸುತಾಲ್ಲೇಭೇ ತ್ರೀನುದಾರೌಜಸೋ ದ್ವಿಜ! 
ಪಾವಕಂ ಹವಮಾನಂ ತು ಶುಚಿಂ ಚಾಪಿ ಜಲಾಶಿನಮ್‌ ॥ 15 


ತೇಷಾಂ ತು ಸಂತತಾವನೇ ಚತ್ದಾರಿಂಶಚ್ಚ ಪಂಚ ಚ! 
ಕಥ್ಮಂತೇ ವಕ್ನಯಶ್ನೆ ತೇ ಹಿತಾ ಪುತ್ರತ್ರಯಂ ಯ ಯತ್‌ ॥ 16 


ಕ್ಷಮೆಯು ಕರ್ದಮ, ಉರ್ವರೀಯ, ಸಹಿಷ್ಣು--ಎಂಬ ಮೂವರು ಪುತ್ರ 
ರನ್ನು ಪಡೆದಳು. ಕ್ರತುವಿನ ಹೆಂಡತಿಯಾದ ಸಂತತಿಯು ವಾಲಖಿಲ್ಕರೆಂಬ 
ಪುತ್ರರನ್ನು ಹಡೆದಳು (9-11). ಅವರ ಸಂಖ್ಯೆ ಅರವತ್ತು ಸಾವಿರ, 
ಅವರೆಲ್ಲರೂ ಊರ್ಧ್ವರೇತಸ್ಕರಾದ ಮುನಿಗಳೂ ಅಂಗುಷ್ಕಮಾತ್ರದಷ್ಟು 
ಶರೀರ ಉಳ್ಳವರೂ ಸೂರ್ಯನಂತೆ ತೇಜಸ್ವಿಗಳೂ ಆಗಿದ್ದರು. ವಸಿಷ್ಠನಿಗೆ 
ಊರ್ಜೆಯಲ್ಲಿ ರಜ, ಗೋತ್ರ, ಊರ್ದ್ವಬಾಹು, ಸವನ, ಅನಘ, ಸುತಪ, 
ಶುಕ್ರ--ಎಂಬ ಏಳು ಮಂದಿ ಪುತ್ರರು ಜನಿಸಿದರು (12-13). ನಿರ್ಮಲ 
ಸ್ವಭಾವದ ಇವರೆಲ್ಲರೂ ಮೂರನೆಯ ಮನ್ವಂತರದಲ್ಲಿ ಸಪ್ತರ್ಷಿ 
ಗಳಾದರು. ಮೈತ್ರೇಯ, ಬ್ರಹನಿಗೆ ಅಗ್ನ್ಯಭಿಮಾನಿಯಾದ ಯಾವ ಜ್ಯೇಷ್ಠ 
ಪುತ್ರನಿದ್ದಾನೋ ಆತನಿಂದ ಸ್ವಾಹಾದೇವಿಯು ಪಾವಕ, ಪವಮಾನ, 
ಜಲಭಕ್ಷಕನಾದ ಶುಚಿ--ಎಂಬ ಮೂವರು ಓಜಸ್ತಿಗಳಾದ ಪುತ್ರರನ್ನು 
ಪ್ರಸವಿಸಿದಳು (14-15). ಈ ಮೂರು ಅಗ್ನಿಗಳ ಸಂತತಿಯಲ್ಲಿ 
(ಒಬ್ಬೊಬ್ಬರಿಗೆ ಹದಿನೈದರಂತೆ) ನಲವತ್ತೈದು ಅಗ್ನಿಗಳು ಉದಿಸಿದವು. 


112 ಶ್ರೀವಿಷ್ಣುಪುರಾಣಮ್‌ 
ಏವಮೇಕೋನಪಂಚಾಶದ್ದಕಹ್ನಯಃ ಪರಿಕೀರ್ತಿತಾಃ! 
ಪಿತರೋ ಬ್ರಹ್ಮಣಾ ಸೃಷ್ಟಾ ವ್ಯಾಖ್ಕ್ಯಾಶಾ ಯೇ ಮಯಾ ದ್ದಿಜ॥ 


ಅಗ್ನಿಷ್ಟಾತ್ತಾ ಬರ್ಶಿಷದೋಇ5ನಗ್ನಯಃ ಸಾಗ್ನಯಶ್ಚ ಯೇ। 
ತೇಭ್ಯಃ ಸ್ವಧಾ ಸುತೇ ಜಜ್ಞೇ ಮೇನಾಂ ವೈ ಧಾರಿಣೀಂ ತಥಾ॥ 


ತೇ ಉಭೇ ಬ್ರಹ್ಮವಾದಿನ್ಕೌ ಯೋಗಿನ್ಕಾವಪ್ಪುಭೇ ದ್ವಿಜ | 


ಉತ್ತಮಜ್ಞಾನಸಂಪನ್ನೇ ಸವೇೃಃ ಸಮುದಿತೈರ್ಗುಣೈಃ॥ 19 
ಇತ್ಯೇಹಾ ದಕ್ಷಕನ್ಮಾನಾಂ ಕಥಿತಾಪತ್ಯ್ಮಸಂತತಿಃ | 
ಶ್ರದ್ಧಾವಾನ್‌ ಸಂಸ್ಮರನ್ನೇತಾಮನಪತ್ಕೋ ನ ಜಾಯತೇ ॥ 20 


ಇತಿ ಶ್ರೀವಿಷ್ಣುಪುರಾಣೇ ಪ್ರಥಮಾಂಶೇ ದಶಮೋಇ5ಧ್ಯ್ಕಾಯಃ 


ಹೀಗೆ ಮೂಲಭೂತ ತಂದೆಯಾದ ಅಗ್ನಿ, ಅವನ ಮಕ್ಕಳು ಮೂವರು, 
ಅವರ ಸಂತಾನ ನಲವತ್ತೈದು--ಹೀಗೆ ಒಟ್ಟಾಗಿ ನಲವತ್ತೊಂಬತ್ತು 
ಅಗ್ನಿಗಳೆಂದು ಪರಿಗಣಿಸಲ್ಪಟ್ಟಿದ್ದಾರೆ. ಬ್ರಹನಿಂದ ಸೃಷ್ಟರಾದ ಪಿತೃಗಳ 
ವಿಷಯವನ್ನು ಹಿಂದೆ ಹೇಳಿದ್ದೇನೆ (16-17). ಅವರಲ್ಲಿ ಅಗ್ನಿಷ್ಟಾತ್ತಾ 
ಮೊದಲಾದವರು  ನಿರಗ್ನಿಗಳು. ಬರ್ಹಿಷದರೇ ಮೊದಲಾದವರು 
ಸಾಗ್ನಿಗಳು. ಆ ಪಿತೃದೇವತೆಗಳಿಂದ ಸ್ವಧೆಯು ಮೇನಾ, ಧಾರಿಣೀ--ಎಂಬ 
ಇಬ್ಬರು ಪುತ್ರಿಯರನ್ನು ಪಡೆದಳು. ಈ ಇಬ್ಬರೂ, ಮೈತ್ರೇಯ, ಉತ್ತಮ 
ಜ್ಞಾನಸಂಪನ್ನರೂ ಗುಣಾಢ್ಯರೂ ಆಗಿದ್ದರಲ್ಲದೆ ಬ್ರಹ್ಮವಾದಿನಿಯರೂ 
ಯೋಗಿನಿಯರೂ ಆಗಿದ್ದರು (18-19). ಈ ಪ್ರಕಾರ ದಕ್ಷಕನ್ಮೆಯರ 
ಸಂತಾನಪರಂಪರೆಯನ್ನು ಹೇಳಿದ್ದಾಯಿತು. ಯಾವಾತನು ಶ್ರದ್ಧಾವಂತ 
ನಾಗಿ ಈ ವೃತ್ತಾಂತವನ್ನು ಸ್ಮರಿಸಿಕೊಳ್ಳುತ್ತಿರುವನೋ ಆತನು ಸಂತತಿಹೀನ 
ನಾಗುವುದಿಲ್ಲ (20). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಪ್ರಥಮಾಂಶದಲ್ಲಿ 
ಹತ್ತನೆಯ ಅಧ್ಯಾಯ ಮುಗಿಯಿತು. 


% 


ಏಕಾದಶೋನಧ್ಮಾಯಃ 


ಶ್ರೀ ಪರಾಶರ ಉವಾಚ: 
ಪ್ರಿಯವುತೋತ್ಪಾನಪಾದೌ ಮನೋಃ ಸ್ಹಾಯಂಭುವಸ್ಕ ತು! 
ದ್ವೌ ಪುತ್ರೌ ತು ಮಹಾವೀರ್ಯೌ ಧರ್ಮಜ್ಞೌ ಕಥಿತೌ ತವ॥ 1 


ತಯೋರುತ್ತಾನಪಾದಸ್ಕ ಸುರುಚ್ಕಾಮುತ್ತಮಃ ಸುತಃ! 
ಅಭೀಷ್ಟಾಯಾಮಭೂದ್‌ಬ್ರಹ್ಮನ್‌ ಪಿತುರತ್ಕಂತವಲ್ಲಭಃ॥ 2 


ಸುನೀತಿರ್ನಾಮ ಯಾ ರಾಜ್ಯಸ್ಪಸ್ಕಾಸೀನ್ಮಹಿಷೀ ದ್ವಿಜ! 
ಸ ನಾತಿಪ್ರೀತಿಮಾಂಸ್ತಸ್ಕಾಮಭೂಧ್ಯಸ್ಮಾ ಧ್ರುವಃ ಸುತಃ ॥ 3 


ರಾಜಾಸನಸ್ಸಿತಸ್ಮಾಂಕಂ ಪಿತುರ್ಭ್ರಾತರಮಾಶ್ರಿತಮ್‌ | 
ದೃಷ್ಟೋತ್ತಮಂ ಧ್ರುವಶ್ಚಕೇ ತಮಾರೋಢುಂ ಮನೋರಥಮ್‌ ॥ 4 





ಅಧ್ಯಾಯ 11 


ಧ್ರುವನು ಸುರುಚಿಯ ಮಾತಿನಿಂದ ನೊಂದು ತಪಸ್ಸಿಗಾಗಿ ವನಕ್ಕೆ ಹೋಗುವುದು. 
ದಾರಿಯಲ್ಲಿ ಮರೀಚಿ ಮೊದಲಾದ ಯಷಿಗಳ ದರ್ಶನ. 


ಪರಾಶರ ಮುನಿಗಳು ಹೇಳಿದರು: ಮೈತ್ರೇಯ, ಸ್ವಾಯಂಭುವ 
ಮನುವಿಗೆ ಪ್ರಿಯವ್ರತ, ಉತ್ತಾನಪಾದ--ಎಂಬ ಇಬ್ಬರು ಪುತ್ರರೆಂದೂ 
ಅವರು ಮಹಾವೀರರೂ ಧರ್ಮಜ್ಗರೂ ಆಗಿದ್ದರೆಂದೂ ಹಿಂದೆ ಹೇಳಿದ್ದೇನೆ 
(1). ಅವರಲ್ಲಿ ಉತ್ತಾನಪಾದನಿಗೆ ಸುರುಚಿಯೆಂಬ ಪ್ರಿಯಳಾದ ಪತ್ನಿಯಲ್ಲಿ 
ಉತ್ತಮ ಎಂಬ ಮಗನು ಹುಟ್ಟಿದನು. ಅವನು ತಂದೆಗೆ ಅತ್ಯಂತ ಪ್ರೀತಿ 
ಪಾತ್ರನಾಗಿದ್ದನು. ಉತ್ತಾನಪಾದರಾಜನ ಪಟ್ಟದ ರಾಣಿಯಾದ ಸುನೀತಿಗೆ 
ಧ್ರುವನೆಂಬ ಮಗನಿದ್ದನು. ರಾಜನಿಗೆ ಸುನೀತಿಯಲ್ಲಿ ಅಷ್ಟೇನೂ ಪ್ರೀತಿಯಿರ 
ಲಿಲ್ಲ. (2-3). ಒಂದು ದಿನ ಧ್ರುವನು ಸಿಂಹಾಸನದಲ್ಲಿ ಕುಳಿತಿದ್ದ ತನ್ನ 
ತಂದೆಯ ತೊಡೆಯ ಮೇಲೆ ಸೋದರನಾದ ಉತ್ತಮನು ಕುಳಿತಿರುವು 


114 ಶ್ರೀವಿಷ್ಣುಪುರಾಣಮ್‌ 


ಪ್ರತ್ಯಕ್ಷಂ ಭೂಪತಿಸ್ಪಸ್ಯಾ: ಸುರಚ್ಕಾ ನಾಭ್ಯನಂದತ । 
ಪ್ರಣಯೇನಾಗತಂ ಪುತ್ರಮುತ್ಸಂಗಾರೋಹಣೋತ್ಸುಕಮ್‌ ॥ 5 


ಸಪತ್ದೀತನಯಂ ದೃಷ್ಟ್ವಾ ತಮಂಕಾರೋಹಣೋತ್ಸುಕಮ್‌ | 


ಸ್ಪಪ)ುತ್ರಂ ಚ ತಥಾರೂಢಂ ಸುರುಚರ್ವಾಕ್ಕಮಬ್ರವೀತ್‌ ॥ 6 
ಕ್ರಿಯತೇ ಕಂ ವೃಥಾ ವತ್ಸ ಮಹಾನೇಷಮನೋರಥಃ। 
ಅನಸ್ತ್ರೀಗರ್ಭಜಾತೇನ ಹೃಸಂಭೂಯ ಮಮೋದರೇ॥ 7 
ಉತ್ತಮೋತಮಮಪ್ರಾಪಮವಿವೇಕೋ ಹಿ ವಾಂಛಸಿ। 
ಸತ್ಯಂ ಸುತಸ್ಥಮಪ,್ಮಸ್ಮ ಕಿಂತು ನ ತ್ವಂ ಮಯಾ ಧೃತಃ॥ 8 


ಏತದ್ರಾಜಾಸನಂ ಸರ್ವಭೂಭೃತ್ಸಂಶ್ರಯಕೇತನಮ್‌!। 
ಯೋಗ್ಕಂ ಮಮೈವ ಪುತ್ರಸ್ಕ ಕಿಮಾತ್ಮಾ ಕ್ಲಿಶೃತೇ ತ್ವಯಾ | 9 


ದನ್ನು ನೋಡಿ, ತಾನೂ ತಂದೆಯ ತೊಡೆಯನ್ನೇರಬೇಕೆಂದು ಬಯಸಿದನು 
(4). ಎದುರಿಗೆ ಸುರುಚಿಯು ಇದ್ದುದರಿಂದ, ತನ್ನ ತೊಡೆಯನ್ನು ಪ್ರೀತಿ 
ಯಿಂದೇರಲು ಬಂದ ಮಗನನ್ನು ದೊರೆಯು ಮೆಚ್ಚಿಕೊಳ್ಳಲಿಲ್ಲ. ಸವತಿಯ 
ಮಗನು ರಾಜನ ತೊಡೆಯನ್ನೇರಲು ಉತ್ಸಾಹ ಪಡುತ್ತಿದ್ದುದನ್ನೂ ತನ್ನ 
ಮಗನಾದ ಉತ್ತಮನು ತಂದೆಯ ತೊಡೆಯ ಮೇಲೆ ಕುಳಿತಿರುವುದನ್ನೂ 
ನೋಡಿ ಸುರುಚಿಯು ಹೀಗೆಂದಳು (5-6): “ಮಗು, ವ್ಯರ್ಥವಾಗಿ ಏಕೆ 
ಇಷ್ಟು ದೊಡ್ಡ ಆಸೆಯನ್ನು ಇಟ್ಟುಕೊಂಡಿದ್ದೀಯೆ? (ನನ್ನ ಹೊಟ್ಟೆಯಲ್ಲಿ 
ಹುಟ್ಟದೆ) ಬೇರೊಬ್ಬ ಸ್ತ್ರೀಯ ಗರ್ಭದಲ್ಲಿ ಜನಿಸಿದ ನಿನಗೆ ಇದು ನಿಲುಕ 
ತಕ್ಕದ್ದಲ್ಲ. ತನಗೆ ದೊರೆಯದ ಉತ್ತಮೋತ್ರಮ ವಸ್ತುವನ್ನು ಅವಿವೇಕಿಯು 
ಮಾತ್ರ ಬಯಸುತ್ತಾನೆ. ನೀನೂ ಸಹ ಈ ರಾಜನ ಮಗನೇನೋ ಹೌದು. 
ಆದರೆ ನಾನು ನಿನ್ನನ್ನು ಗರ್ಭದಲ್ಲಿ ಧರಿಸಲಿಲ್ಲ! (7-8). ಈ ಸಿಂಹಾಸನವು 
ಸಮಸ್ತ ರಾಜಸಿಂಹಾಸನಗಳಲ್ಲಿ ಶ್ರೇಷ್ಠವಾದದ್ದು. ಇದು ನನ್ನ ಮಗನಿಗೆ 
ಮಾತ್ರ ಯೋಗ್ಯವಾಗಿದೆ! ಏಕೆ ಆಯಾಸಪಡುತ್ತೀಯೆ? ನನ್ನ ಮಗನಿಗೆ 
ಯೋಗ್ಯವಾಗಿರುವಂತಹ ಈ ಹೆಬ್ಬಯಕೆ ವ್ಯರ್ಥವಾಗಿ ನಿನಗೇಕೆ? ನೀನು 


ಅಧ್ಯಾಯ 11 ಪ್ರಥಮಾಂಶಃ 115 
ಉಚ್ಚೈರ್ಮನೋರಥಸ್ತೇನಯಂ ಮತ್ತುತಸ್ಕೇವ ಕಿಂ ವೃಥಾ! 
ಸುನೀತ್ಕಾಮಾತ್ಮನೋ ಜನ್ಮ ಕಂ ತ್ವಯಾ ನಾವಗಮ್ಮತೇ॥ 10 
ಶ್ರೀ ಪರಾಶರ ಉವಾಚ: 


ಉತ್ಸೃಜ್ಯ ಪಿತರಂ ಬಾಲಸ್ತಚ್ಛು ತ್ವಾ ಮಾತೃಭಾಷಿತಮ್‌ | 
ಜಗಾಮ ಕುಪಿತೋ ಮಾತಾುರ್ನಿಜಾಯಾ ದ್ವಿಜ ಮಂದಿರಮ್‌ ॥ 11 


ತಂ ದೃಷ್ಟ್ವಾ ಕುಪಿತಂ ಪುತ್ರಮೀಷತ್ವಸ್ಸುರಿತಾಧರಮ್‌ | 


ಸುನೀತಿರಂಕಮಾರೋಪ್ಕ ಮೈತ್ರೇಯೇದಮಭಾಷತ ॥ 12 
ವತ್ಸ ಕಃ ಕೋಪಹೇತಾುಸ್ತೇ ಕಶ್ಚ ತ್ವಾಂ ನಾಭಿನಂದತಿ। 
ಕೋವ೦ವಜಾನಾತಿ ಪಿತರಂ ವತ್ಸ ಯಸ್ತೇ5ಪರಾಧ್ಯತಿ ॥॥ 13 


ಶ್ರೀ ಪರಾಶರ ಉವಾಚ: 


ಇತ್ಯುಕ್ತಬಟ ಸಕಲಂ ಮಾತೇ ಕಥಯಾಮಾಸ ತದ್ಯಥಾ। 
ಸುರುಚಿಃ ಪ್ರಾಹ ಭೂಪಾಲಪ್ರತಕ್ಷಮತಿಗರ್ವಿತಾ॥ 14 





ಸುನೀತಿಯಲ್ಲಿ ಹುಟ್ಟಿದವನೆಂಬುದು ನಿನಗೆ ಗೊತ್ತಿಲ್ಲವೆ!” ಎಂದಳು (9- 
10). ಮಲತಾಯಿಯ ಈ ಮಾತನ್ನು ಕೇಳಿ ಆ ಬಾಲಕನು ಕೋಪದಿಂದ 
ತಂದೆಯನ್ನು ತೊರೆದು, ತನ್ನನ್ನು ಹಡೆದ ತಾಯಿಯ ಮನೆಗೆ ತೆರಳಿದನು. 
ಮೈತ್ರೇಯ, ಧ್ರುವನ ತುಟಿ ಕೋಪದಿಂದ ಸುರಿಸುತ್ತಿತ್ತು. ಅವನನ್ನು 
ನೋಡಿ ಸುನೀತಿಯು ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು “ಮಗು, 
ನಿನಗೆ ಸಿಟ್ಟೇಕೆ ಬಂದಿದೆ? ಯಾರು ನಿನ್ನನ್ನು ಆದರಿಸಲಿಲ್ಲ? ನಿನಗೆ 
ತೊಂದರೆಕೊಟ್ಟು ನಿನ್ನ ತಂದೆಗೆ ಅವಮಾನ ಮಾಡತಕ್ಕವನಾದರೂ 
ಯಾರು?” ಎಂದು ಕೇಳಿದಳು (11-13). ಆಗ ಧ್ರುವನು ನಡೆದ ವೃತ್ತಾಂತ 
ವನ್ನೆಲ್ಲ ತಾಯಿಗೆ ತಿಳಿಸಿದನು. ರಾಜನೆದುರಿಗೇ ಸುರುಚಿಯು ಗರ್ವಿಷ್ಠ್ಕಳಾಗಿ 
ಆಡಿದುದನ್ನು ನಿಟ್ಟುಸಿರುಬಿಡುತ್ತ ಮಗನು ಹೇಳಲಾಗಿ ಸುನೀತಿಯು 
ಎಷಣ್ಣಳಾದಳು. ನಿಟ್ಟುಸಿರುಗಳಿಂದ ಕಳೆಗೆಟ್ಟ ಕಣ್ಣುಳ್ಳವಳಾಗಿ ದೈನ್ಯದಿಂದ 


116 ಶ್ರೀವಿಷ್ಣುಪುರಾಣಮ್‌ 


ಎನಿಃಶ್ವಸ್ಥೇತಿ ಕಥಿತೇ ತಸ್ಮಿನ್ನುತೇಣ ದುರ್ಮನಾಃ। 


ಶ್ವಾಸಕ್ಸಾಮೇಕ್ಷಣಾ ದೀನಾ ಸುನೀತಿರ್ವಾಕ್ಕಮಬ್ರವೀತ್‌ ॥ 15 
ಸುನೀತಿರುವಾಚ: 

ಸುರುಚಿಃ ಸತ್ತಮಾಹೇದಂ ಮಂದಭಾಗ್ಕೋಸಿ ಪುತ್ರಕ! 

ನ ಹಿ ಪುಣ್ಮವತಾಂ ವತ್ಸ ಸಪತ್ನೈರೇವಮುಚ್ಛತೇ॥ 16 


ನೋದ್ವೇಗಸ್ತಾತ ಕರ್ತವ್ಯ ಕೃತಂ ಯದ್ಭನತಾ ಪುರಾ। 
ತತ್ಕೋತಪಹರ್ತುಂ ಶಕ್ನೋತಿ ದಾತುಂ ಕಶ್ಚಾಕೃತಂ ತ್ವಯಾ॥ 17 


ತತ್ತ್ವಯಾ ನಾತ್ರ ಕರ್ತವ್ಯಂ ದುಃಖಂ ತದ್ದಾಕ್ಕಸಂಭವಮ್‌ ॥ 18 


ರಾಜಾಸನಂ ರಾಜಚ್ಛತ್ರಂ ವರಾಶ್ಚವರವಾರಣಾಃ | 
ಯಸ್ಕ ಪುಣ್ಮಾಣಿ ತಸ್ಕೈತೇ ಮತ್ತೈತಚ್ಛಾಮ್ಮ ಪುತ್ರಕ ॥ 19 


ಅನ್ಯಜನ್ಮಕೃತೈಃ ಪುಣ್ಮೈಃ ಸುರುಚ್ಮಾಂ ಸರುಚನ್ನಪಃ । 
ಭಾರ್ಯೇತಿ ಪ್ರೋಚ್ಛತೇ ಚಾನ್ಮಾ ಮದ್ದಿಧಾ ಪುಣ್ಕವರ್ಜಿತಾ॥ 20 


ಹೀಗೆಂದಳು (14-15): “ಮಗನೆ, ಸುರುಚಿ ಹೇಳಿದ್ದು ನಿಜವೇ ಹೌದು. 
ನೀನು ಭಾಗ್ಯಹೀನ. ವತ್ಸ, ಪುಣ್ಯವಂತರಿಗೆ ವೈರಿಗಳೂ ಇಂತಹ 
ಮಾತನ್ನಾಡುವುದಿಲ್ಲ. ನೀನು ಬೇಸರ ಪಡಬಾರದು. ಹಿಂದಿನ ಜನ್ಮದಲ್ಲಿ 
ಏನು ಮಾಡಿದ್ದೀಯೋ ಅದನ್ನು ಯಾರೂ ಕಿತ್ತುಕೊಳ್ಳಲಾರರು. ಮಾಡದೇ 
ಇದ್ದುದನ್ನು ಕೊಡಲೂ ಆರರು (16-17). ಅವಳ ಮಾತಿಗಾಗಿ ನೀನು 
ದುಃಖಿಸಬೇಡ. ರಾಜನ ಸಿಂಹಾಸನ, ರಾಜನ ಶ್ವೇತಚ್ಛತ್ರ, ಶ್ರೇಷ್ಠವಾದ 
ಆನೆ ಕುದುರೆಗಳು--ಇವೆಲ್ಲವೂ ಯಾರು ಪುಣ್ಯಮಾಡಿದ್ದಾರೋ ಅವರಿಗೆ 
ಲಭಿಸುತ್ತವೆ. ಮಗು, ಶಾಂತನಾಗು (18-19). ಅವಳು ಅನ್ಯಜನ್ಮಗಳಲ್ಲಿ 
ಮಾಡಿದ ಪುಣ್ಯಗಳಿಂದ ಮಹಾರಾಜನಿಗೆ ಸುರುಚಿಯಲ್ಲಿ ಬಹಳ ಪ್ರೀತಿ 
ಯುಂಟಾಗಿದೆ. ನನ್ನಂತಹ ಪುಣ್ಯಹೀನೆಗೆ "ಭಾರ್ಯೆ' ಎಂದು ಮಾತ್ರ 
ಹೆಸರಿದೆ. ಹಾಗೆಯೇ ಪುಣ್ಯರಾಶಿಯುಳ್ಳ ಉತ್ತಮನು ಸುರುಚಿಗೆ ಮಗನಾಗಿ 


ಅಧ್ಯಾಯ 11 ಪ್ರಥಮಾಂಶಃ 117 
ಪ್ರೃಣ್ಕೋಪಚಯಸಂಪನ್ನಸ್ತಸ್ಯಾ: ಪುತ್ರಸಥೋತ್ತಮಃ। 

ಮಮ ಪುತ್ರಸ್ತಥಾ ಜಾತಃ ಸ್ವಲ್ಪಪ್ಪಣ್ಕೋ ಧ್ರುವೋ ಭವಾನ್‌ ॥ 21 
ತಥಾಪಿ ದುಃಖಂ ನ ಭವಾನ್‌ ಕರ್ತುಮಹರ್ಹತಿ ಪುತ್ರಕ। 


ಯಸ್ಮ ಯಾವತ್ಸ ತೇನೈವ ಸ್ವೇನ ತುಷ್ಕತಿ ಮಾನವಃ ॥ 22 
.ಯದಿ ತೇ ದಮಃಖಮತೃರ್ಥಂ ಸುರುಚ್ಕಾ ವಚಸಾಭವತ್‌ | 
ತತ್ಪುಣ್ಕೋಹಚಯೇ ಯತ್ನಂ ಕುರು ಸರ್ವಫಲಪ್ರುದೇ ॥ 23 


ಸುಶೀಲೋ ಭವ ಧರ್ಮಾತ್ಮಾ ಮೈತ್ರಃ ಪ್ರಾಣಿಹಿತೇ ರತಃ । 
ನಿಮ್ನಂ ಯಥಾಪಃ ಪ್ರವಣಾಃ ಪಾತ್ರಮಾಯಾಂತಿ ಸಂಪದಃ॥ 24 


ಧ್ರುವ ಉವಾಚ: 
ಅಂಬ ಯತ್ಹ್ವಮಿದಂ ಪ್ರಾತ್ಮ ಪ್ರಶಮಾಯ ವಚೋ ಮಮ!। 
ನೈತದ್‌ದುರ್ವಚಸಾ ಭಿನ್ನೇ ಹೃದಯೇ ಮಮ ತಿಷ್ಕತಿ॥ 25 


ಹುಟ್ಟಿದ್ದಾನೆ. ಅಲ್ಪಪುಣ್ಯನಾದ ನೀನು ಧ್ರುವನೆಂಬ ಹೆಸರಿನಿಂದ ನನ್ನ 
ಮಗನಾಗಿ ಹುಟ್ಟಿದೆ (20-21). ಆದರೂ, ಮಗು, ನೀನು ದುಃಖಸಬೇಡ. 
ಯಾರಿಗೆ ಎಷ್ಟು ಲಭ್ಯವೋ ಅಷ್ಟರಿಂದಲೇ ಮನುಷ್ಯನು ತೃಪ್ತಿಪಡಬೇಕು. 
ಸುರುಚಿಯ ಮಾತಿನಿಂದ ನಿನಗೆ ತಡೆದುಕೊಳ್ಳಲಾರದಷ್ಟು ದುಃಖ 
ವಾಗಿದ್ದರೆ, ಸರ್ವಫಲವನ್ನೂ ನೀಡುವ ಪುಣ್ಯವನ್ನು ಸಂಗ್ರಹಿಸಲು ಯತ್ನಿಸು 
(22-23). ಸುಶೀಲನೂ ಧರ್ಮಾತ್ಮನೂ ಆಗಿರು. ಎಲ್ಲರನ್ನೂ ಸ್ನೇಹದ್ಭಷ್ಟಿ 
ಯಿಂದ ನೋಡು. ಜೀವಿಗಳ ಹಿತದಲ್ಲಿ ನಿರತನಾಗಿರು. ನೀರು ಹೇಗೆ ತಗ್ಗಿಗೆ 
ಹರಿದು ಬರುತ್ತದೆಯೋ ಹಾಗೆ ಅರ್ಹನಾದ ಪಾತ್ರನ ಬಳಿಗೆ ಸಂಪತ್ತುಗಳು 
ಬಂದು ಸೇರುತ್ತವೆ” ಎಂದಳು (24). ಆಗ ಧ್ರುವನು “ಅಮ್ಮ, ನನ್ನನ್ನು 
ಸಂತೈಸಲು ಈ ಮಾತನ್ನಾಡುತ್ತಿದ್ದೀಯೆ. ಆಕೆಯ ದುರ್ವಾಕ್ಕದಿಂದ 
ಒಡೆದು ಹೋದ ನನ್ನ ಹೃದಯದಲ್ಲಿ ನಿನ್ನ ಮಾತು ನಿಲ್ಲುವುದಿಲ್ಲ! (25). 
ಆದ್ದರಿಂದ ನಾನು, ಸಮಸ್ತಜಗತ್ತುಗಳೂ ಪೂಜಿಸತಕ್ಕ ಸರ್ವೋತ್ರಮಗಳಲ್ಲಿ 
ಉತ್ತಮವಾದ ಸ್ಥಾನವನ್ನು ಪಡೆಯಲು ಪ್ರಯತ್ನಿಸುತ್ತೇನೆ. ಸುರುಚಿಯು 


118 ಶ್ರೀವಿಷ್ಣುಪುರಾಣಮ್‌ 
ಸೋನ ಹಂ ತಥಾ ಯತಿಷ್ಮಾಮಿ ಯಥಾ ಸರ್ಮೋತಮೋತಮಮ್‌ | 
ಸ್ಥಾನಂ ಪ್ರಾಪ್ಸಾಮ್ಮಶೇಷಾಣಾಂ ಜಗತಾಮಭಿಪೂಜಿತಮ್‌ ॥ 26 


ಸುರುಚಿರ್ದಯಿತಾ ರಾಜ್ಲಸಸ್ಮಾ ಜಾತೋಇಸ್ಮಿ ನೋದರಾತ್‌ | 
ಪ್ರಭಾವಂ ಪಶ್ಯ ಮೇಇಂಬ ತ್ಹಂ ವೃದಸ್ಥಾಪಿ ತವೋದರೇ॥ 27 


ಉತ್ತಮಃ ಸ ಮಮ ಭ್ರಾತಾ ಯೋ ಗರ್ಭೇಣ ಧೃತಸ್ತಯಾ। 
ಸ ರಾಜಾಸನಮಾಹ್ಲೋತು ಪಿತ್ರಾ ದತ್ತಂ ತಥಾಸ್ತು ತತ್‌॥ 28 


ನಾನ್ನದತ್ತಮಭೀಪ್ಪಾಮಿ ಸ್ಥಾನಮಂಬ ಸ್ವಕರ್ಮಣಾ। 

ಇಚ್ಛಾಮಿ ತದಹಂ ಸ್ಥಾನಂ ಯನ್ನ ಪ್ರಾಪ ಪಿತಾ ಮಮ ॥ 29 
ಶ್ರೀ ಪರಾಶರ ಉವಾಚ: 

ನಿರ್ಜಗಾಮ ಗೃಹಾನ್ಮಾತುರಿತ್ಕುಕ್ಕಾ ಮಾತರಂ ಧ್ರುವಃ । 


ಲಿ ಎವ 


ಪುರಾಚ್ಚ ನಿರ್ಗಮ್ಮ ತತಸ್ಪದ್ಧಾಹ್ಕೋಂಪವನಂ ಯಯೌ ॥ 30 
ಸ ದದರ್ಶ ಮುನೀಂಸ್ತತ್ರ ಸಪ್ತ ಪೂರ್ವಾಗತಾನ್‌ ಧ್ರುವಃ | 
ಕೃಷ್ಣಾಜನೋತ್ತರೀಯೇಷು ವಿಷ್ಟರೇಷು ಸಮಾಸ್ಕಿತಾನ್‌ ॥ 31 


ಮಹಾರಾಜನಿಗೆ ಪ್ರೀತಿಪಾತ್ರಳಾದ ಮಡದಿ. ನಾನು ಅವಳ ಗರ್ಭದಿಂದ 
ಜನಿಸಲಿಲ್ಲ! ಅಮ್ಮ, ನಿನ್ನ ಗರ್ಭದಲ್ಲಿ ನಾನು ಬೆಳೆದಿದ್ದರೂ ನನ್ನ 
ಪ್ರಭಾವವೇನೆಂಬುದನ್ನು ನೋಡುತ್ತಿರು (26-27). ಉತ್ತಮನಿದ್ದಾನಲ್ಲ, 
ಅವಳ ಗರ್ಭದಲ್ಲಿ ಹುಟ್ಟಿದ ನನ್ನ ತಮ್ಮ, ಅವನಿಗೆ ನನ್ನ ತಂದೆ ಕೊಟ್ಟ 
ಸಿಂಹಾಸನವು ಲಭಿಸಲಿ. ಚಿಂತೆಯಿಲ್ಲ--ಹಾಗೆಯೇ ಆಗಲಿ. ಅಮ್ಮ, 
ಇನ್ನೊಬ್ಬನು ಕೊಟ್ಟದ್ದು ನನಗೆ ಬೇಡ! ನಾನು ದುಡಿದು ಸಂಪಾದಿಸಿದ 
ಸ್ಥಾನವನ್ನು ಮಾತ್ರ ನಾನು ಬಯಸುತ್ತೇನೆ. ನನ್ನ ತಂದೆಗೂ ದೊರಕಿಲ್ಲದ 
ಉತ್ತಮಸ್ಥಾನವನ್ನು ಪಡೆಯುತ್ತೇನೆ!” ಎಂದನು (28-29). ಹೀಗೆಂದು 
ತಾಯಿಗೆ ಹೇಳಿ, ಮೈತ್ರೇಯ, ಧ್ರುವನು ಮನೆಯಿಂದ ಹೊರಟೇ ಬಿಟ್ಟನು. 
ರಾಜಧಾನಿಯನ್ನೂ ದಾಟಿ ಹೊರಗೆ ಇದ್ದ ಉಪವನವನ್ನು ಸೇರಿದನು. 
ಅಲ್ಲಿಗೆ ಮೊದಲೇ ಬಂದು ಕೃಷ್ಣಾಜಿನಗಳನ್ನು ಹಾಸಿದ ಪೀಠಗಳಲ್ಲಿ ಕುಳಿತಿದ್ದ 


ಅಧ್ಯಾಯ 11 ಪ್ರಥಮಾಂಶಃ 119 


ಸ ರಾಜಪುತ್ರಸ್ತಾನ್ಫರ್ವಾನ್‌ ಪ್ರಣಿಪತ್ಕಾಭ್ಯಭಾಷತ। 
ಪ್ರಶ್ರಯಾವನತಃ ಸಮ್ಮಗಭವಾದನಪೂರ್ವಕಮ್‌ ॥ 32 


ಧ್ರುವ ಉವಾಚ: 


ಉತ್ಪಾನಪಾದತನಯಂ ಮಾಂ ನಿಬೋಧತ ಸತ್ತಮಾಃ! 
ಜಾತಂ ಸುನೀತ್ಕಾಂ ನಿರ್ವೇದಾದ್ಯುಹ್ಮಾಕಂ ಪ್ರಾಪ್ತಮಂತಿಕಮ್‌ ॥ 33 


ಖುಷಯ ಊಚುಃ : 


ಚತುಃಪಂಚಾಬ್ಲಸಂಭೂತೋ ಬಾಲಸ್ತಂ ನೃಪನಂದನ। 
ನಿರ್ವೇದಕಾರಣಂ ಕಿಂಚತ್ತವ ನಾದ್ಮಾಪಿ ವರ್ತತೇ ॥ 34 


ನ ಚಿಂತ ಭವತಃ ಕಿಂಚಿದ್‌ಧ್ರಿಯತೇ ಭೂಪತಿಃ ಪಿತಾ! 
ನ ಚೈವೇಷ್ಟವಿಯೋಗಾದಿ ತವ ಪಶ್ಶ್ಕಾಮ ಬಾಲಕ ॥ 35 


ಶರೀರೇ ನ ಚ ತೇ ವ್ಯಾಧಿರಸ್ಮಾಭಿರುಪಲಕ್ಷ್ಮತೇ | 
ನಿರ್ವೇದಃ ಕಿನ್ನಿಮಿತ್ತಸ್ನೇ ಕಥೃತಾಂ ಯದಿ ವಿದ್ಯತೇ॥ 36 


ಸಪ್ತರ್ಷಿಗಳನ್ನು ಧ್ರುವನು ಕಂಡನು (30-31). ಈ ರಾಜಪುತ್ರನು ಅವರ 
ಬಳಿಗೆ ವಿನಯದಿಂದ ಹೋಗಿ ತಲೆಬಾಗಿ ನಮಸ್ಕರಿಸಿ ಅಭಿವಾದನೆಮಾಡಿ 
“ಮಹಾತ್ಸರೇ, ನಾನು ಉತ್ಪಾನಪಾದರಾಜನ ಮಗ. ಸುನೀತಿಯ 
ಗರ್ಭದಲ್ಲಿ ಜನಿಸಿದ್ದೇನೆ. ಬೇಸರ ಹುಟ್ಟಿ ತಮ್ಮ ಬಳಿಗೆ ಬಂದಿದ್ದೇನೆ” 
ಎಂದನು (32-33). ಆಗ ಯಷಿಗಳು “ರಾಜಪುತ್ರ, ನೀನು ಇನ್ನೂ 
ನಾಲ್ಕೈದು ವರ್ಷಗಳ ಬಾಲಕ. ಇಷ್ಟು ಬೇಗ ನಿನಗೆ ನಿರ್ವೇದವುಂಟಾಗಲು 
ಕಾರಣವೇನೂ ಇಲ್ಲ. ನಿನ್ನ ತಂದೆಯಾದ ಮಹಾರಾಜನು ಜೀವಂತ 
ನಾಗಿದ್ದಾನೆ. ನೀನು ಚಿಂತಿಸಬೇಕಾದ್ದೇನೂ ಇರುವುದಿಲ್ಲ. ವತ್ಸ, ನಿನಗೆ 
ಇಷ್ಟಬಂಧುವಿಯೋಗಾದಿಗಳೇನನ್ನೂ ನಾವು ಕಾಣೆವು (34-35). ಯಾವ 
ವ್ಯಾಧಿಯು ನಿನ್ನನ್ನು ಕಾಡಿಸುತ್ತಿರುವುದೂ ಗೋಚರಿಸುತ್ತಿಲ್ಲ. ನಿನ್ನ 
ನಿರ್ವೇದಕ್ಕೆ ಕಾರಣವಾದರೂ ಏನು? ಇದ್ದರೆ ಹೇಳು” ಎಂದರು. ಆಗ 
ಧ್ರುವನು ಸುರುಚಿಯಾಡಿದ ಮಾತನ್ನು ಅವರಿಗೆ ಹೇಳಿದನು. ಅದನ್ನು ಕೇಳಿ 


120 ಶ್ರೀವಿಷ್ಣುಪುರಾಣಮ್‌ 
ಶ್ರೀ ಪರಾಶರ ಉವಾಚ: 
ತತಃ ಸ ಕಥಯಾಮಾಸ ಸುರುಚ್ಕಾ ಯದುದಾಹೃತಮ್‌ | 


ತನ್ನಿಶಮ್ಮ ತತಃ ಪ್ರೋಚುರ್ಮುನಯಸ್ತೇ ಹರಸ್ಪರಮ್‌ ॥ 37 
ಅಹೋ ಕ್ಷಾತ್ರಂ ಪರಂ ತೇಜೋ ಬಾಲಸ್ಕಾಪಿ ಯದಕ್ಷಮಾ!। 
ಸಪತ್ನ್ಯಾ ಮಾತುರುಕ್ತಂ ಯದ್‌ಧೃದಯಾನ್ನಾಪಸರ್ಪತಿ ॥ 38 
ಭೋ ಭೋ ಕ್ಷತ್ರಿಯದಾಯಾದ ನಿರ್ವೇದಾದತ್ಹಯಾಧುನಾ। 
ಕರ್ತುಂ ವೃವಸಿತಂ ತನ್ನಃ ಕಥೃತಾಂ ಯದಿ ರೋಚತೇ॥ 39 
ಯಚ್ಚೆ ಕಾರ್ಯಂ ತವಾಸ್ಮಾಭಿಃ ಸಾಹಾಯ್ಕಮಮಿತದ್ಕುಶೇ | 
ತದುಚ್ಛತಾಂ ವಿವಕ್ಷುಸ್ತಮಸ್ಮಾಭಿರುಪಲಕ್ಷಸೇ॥ 40 
ಧ್ರುವ ಉವಾಚ: 

ನಾಹಮರ್ಥಮಭೀಷಪ್ಸಾಮಿ ನ ರಾಜ್ಯಂ ದ್ವಿಜಸತ್ತಮಾಃ | 
ತತ್ಸ್ಯಾನಮೇಕಮಿಚ್ಛಾಮಿ ಭುಕ್ತಂ ನಾನ್ನೇವ ಯತ್ನುರಾ॥ 4] 





ಯಷಿಗಳು ತಮ್ಮಲ್ಲಿಯೇ ಹೀಗೆ ಮಾತಾಡಿಕೊಂಡರು (36-37): “ಆಹಾ! 
ಚಿಕ್ಕಹುಡುಗನಾದರೂ ಎಂತಹ ಕ್ಷಾತ್ರತೇಜಸ್ಸು ಈತನಿಗೆ! ಸೈರಣೆ ಇಲ್ಲ. 
ಮಲತಾಯಿಯಾಡಿದ ಮಾತು ಇವನ ಹೃದಯದಿಂದ ಇನ್ನೂ ಹೋಗಿಯೇ 
ಇಲ್ಲ!” ಎಂದು ಹೇಳಿಕೊಂಡು, ಧ್ರುವನನ್ನು ಕುರಿತು "““ಅಪ್ಪಾ-ಕ್ಚತ್ರಿಯ 
ಬಾಲಕ, ನಿರ್ಮೇದದಿಂದ ಈಗ ಏನು ಮಾಡಬೇಕೆಂದಿದ್ದೀಯೆ? ಇಷ್ಟ 
ವಾದರೆ ಹೇಳು (38-39). ಅಸಾಧಾರಣ ತೇಜಸ್ವಿ ನೀನು. ನಾವೇನಾದರೂ 
ಸಹಾಯ ಮಾಡುವಂತಿದ್ದರೆ ಹೇಳು. ಏನನ್ನೋ ಹೇಳುವ ಇಚ್ಛಿಯಿರು 
ವಂತೆ ಕಾಣಿಸುತ್ತೀಯೆ?” ಎಂದರು (40). ಧ್ರುವನು “ಮುನಿಸತ್ರಮರೆ, 
ನನಗೆ ಐಶ್ವರ್ಯವಾಗಲಿ ಈ ರಾಜ್ಯವಾಗಲಿ ಬೇಕಾಗಿಲ್ಲ. ಹಿಂದೆ ಯಾರೂ 
ಅನುಭವಿಸದಿರುವಂತಹ ಶ್ರೇಷ್ಠ ಸ್ಥಾನವನ್ನು ನಾನು ಬಯಸುತ್ತಿದ್ದೇನೆ. ಘೂ 
ವಿಷಯದಲ್ಲಿ ಸಹಾಯವನ್ನು ಮಾಡಿರಿ. ಹೇಗೆ ಮಾಡಿದರೆ ಸರ್ವೋತ್ತಮ 


ಅಧ್ಯಾಯ 11 ಪ್ರಥಮಾಂಶಃ 121 


ಏತನ್ಮೇ ಕ್ರಿಯತಾಂ ಸಮೃಕ್ಕಥೃಶಾಂ ಪ್ರಾಪ್ಶಶೇ ಯಥಾ! 
ಸ್ಥಾನಮಗ್ರ,ಂ ಸಮಸ್ತೇಭ್ಯಃ ಸ್ನಾನೇಭ್ಕೋ ಮುನಿಸತ್ತಮಾಃ॥ 42 


ಮರೀಚಿರುವಾಚ: 


ಅನಾರಾಧಿತಗೋವಿಂದೈರ್ನರೈಃ ಸ್ಥಾನಂ ನೃಪಾತ್ಮಜ | 
ನ ಹಿ ಸಂಪ್ರಾಪ್ಮತೇ ಶ್ರೇಷ್ಠಂ ತಸ್ಮಾದಾರಾಧಯಾಚ್ಯುತಮ್‌ ॥ 43 


ಅತ್ರಿರುವಾಚ: 


ಪರಃ ಪರಾಣಾಂ ಪುರುಷೋ ಯಸ್ಮ ತುಷ್ಟೋ ಜನಾರ್ದನಃ! 
ಸ ಪ್ರಾಪ್ನೋತ್ಕಕ್ಷಯಂ ಸ್ಥ್ನಾನಮೇತತ್ಸತ್ಯ್ತಂ ಮಯೋದಿತಮ್‌ ॥ 44 


ಅಂಗಿರಾ ಉವಾಚ: 


ಯಸ್ಕಾಂತಃ ಸರ್ವಮೇವೇದಮಚ್ಚುತಸ್ಮಾವ್ಯಯಾತ್ಮನಃ | 
ತಮಾರಾಧಯ ಗೋವಿಂದಂ ಸ್ಥಾನಮಗ್ರ್ಮಂ ಯದೀಚ್ಛೆಸಿ॥l 45 


ವಾದ ಶ್ರೇಷ್ಠಸ್ಥಾನವು ದೊರೆಯುತ್ತದೆಯೆಂಬುದನ್ನು ಹೇಳಬೇಕು” 
ಎಂದನು (41-42). ಆಗ ಮರೀಚಿಮುನಿಗಳು “ರಾಜಪುತ್ರ, ಅಚ್ಯುತನನ್ನು 
ಆರಾಧಿಸದೆ ಇರತಕ್ಕವರಿಗೆ ಸರ್ವೋತ್ತಮಸ್ಥಾನವು ದೊರೆಯುವುದಿಲ್ಲ. 
ಆದ್ದರಿಂದ ಅಚ್ಯುತನನ್ನು ಆರಾಧಿಸು'' ಎಂದರು (43). ಅತ್ರಿಮುನಿಗಳು 
“ಪ್ರಕೃತಿಗಿಂತ ಆಚೆಗಿರುವ ಪರಮಪುರುಷನೇ ಅಚ್ಯುತ-ವಿಷ್ಣು. ಆತನು 
ಯಾರಿಗೆ ಸಂತುಷ್ಟನಾಗುವನೋ ಆತನಿಗೆ ಅಕ್ಬಯಸ್ಥಾನ ದೊರೆಯುತ್ತದೆ. 
ನಾನು ಹೇಳಿದ್ದು ಸತ್ಯ” ಎಂದರು (44). ಆಮೇಲೆ ಅಂಗಿರಮುನಿಗಳು 
“ಸರ್ವೊೋತ್ತಮಸ್ಥಾನವನ್ನು ಬಯಸುವುದಾದರೆ, ಅವ್ಯಯಾತ್ಮನಾದ ಯಾವ 
ಅಚ್ಯುತನಲ್ಲಿ ಈ ಸಮಸ್ತ ವಿಶ್ವವೂ ಅಡಗಿದೆಯೋ ಆ ಗೋವಿಂದನನ್ನು 
ಆರಾಧಿಸು” ಎಂದು ನುಡಿದರು (45). ಪುಲಸ್ತ್ಯಮಹರ್ಷಿಗಳು 
“ಪರಬ್ರಹ್ಮವೂ ಪರಮಧಾಮವೂ ಪರಮಾತ್ಮನೂ ಆದ ಶ್ರೀಹರಿಯನ್ನು 
ಭಜಿಸಿದವನು ಅತಿ ದುರ್ಲಭವಾದ ಮುಕ್ತಿಯನ್ನೂ ಸಹ ಪಡೆಯುತ್ತಾನೆ” 


122 ಶ್ರೀವಿಷ್ಣುಪುರಾಣಮ್‌ 


ಪುಲಸ್ತ್ಯ ಉವಾಚ: 
ಪರಂ ಬ್ರಹ್ಮ ಪರಂ ಧಾಮ ಯೋತಸೌ ಬ್ರಹ್ಮ ತಥಾ ಪರಮ್‌! 
ತಮಾರಾಧ್ಯ ಹರಿಂ ಯಾತಿ ಮುಕ್ತಿಮಪ್ಮತಿದುರ್ಲಭಾಮ್‌ ॥। 46 


ಪುಲಹ ಉವಾಚ: 
ಐಂದ್ರಮಿಂದ್ರಃ ಪರಂ ಸ್ಥಾನಂ ಯಮಾರಾಧ್ಯ ಜಗತ್ಪತಿಮ್‌ | 
ಪ್ರಾಪ ಯಜ್ಞಪತಿಂ ವಿಷ್ಣುಂ ತಮಾರಾಧಯ ಸುವ್ರತ॥ 47 
ಕ್ರತುರುವಾಚ: 
ಯೋ ಯಜ್ಲಹಪುರುಷೋ ಯಜ್ಞೋ ಯೋಗೇಶಃ 

ಪರಮಃ ಪುಮಾನ್‌ | 
ತಸ್ಮಿಂಸ್ತುಹೇ ಯದಪ್ರಾಷ್ಮಂ ಕ೦ ತದಸ್ತಿ ಜನಾರ್ದನೇ॥ 48 
ವಸಿಷ್ಠ ಉವಾಚ: 


ಪ್ರಾಪ್ನೋಷ್ಠಾರಾಧಿತೇ ವಿಷ್ಣೌ ಮನಸಾ ಯದದಿಚ್ಛಿಸಿ। 
ತ್ರೈಲೋಕ್ಕಾಂತರ್ಗತಂ ಸ್ಥಾನಂ ಕಿಮು ವತ್ಸೋತ್ತಮೋತ್ತಮಮ್‌ ॥ 


ಎಂದು ಹೇಳಿದರು (46). ಪುಲಹಮುನಿಗಳು “ಸಚ್ಚರಿತ್ರನಾದ ಬಾಲಕನೆ, 
ಯಾವ ಜಗದೀಶ್ವರನನ್ನು ಆರಾಧಿಸಿ ಇಂದ್ರನು ಶ್ರೇಷ್ಠವಾದ ಇಂದ್ರಪದವಿ 
ಯನ್ನು ಪಡೆದನೋ, ಅಂತಹ ಯಜ್ಞಪತಿಯಾದ ವಿಷ್ಣುವನ್ನರ್ಚಿಸು”” 
ಎಂದು ತಿಳಿಸಿದರು (47). ಅನಂತರ ಕ್ರತುಮುನಿಗಳು “ಯಜ್ಞಪುರುಷನೂ 
ಯಜ್ಞವೂ ಯೋಗೇಶ್ವರನೂ ಪುರುಷೋತ್ತಮನೂ ಆದ ಜನಾರ್ದನನು 
ಸಂಪ್ರೀತನಾದರೆ, ದುರ್ಲಭವಾದ ವಸ್ತುವಾದರೂ ಯಾವುದಿದೆ?” 
ಎಂದರು (48). ಅನಂತರ ವಸಿಷ್ಠರು “ವತ್ಸ, ವಿಷ್ಣುವು ಸಂಪ್ರೀತನಾದಲ್ಲಿ 
ಈ ಮೂರು ಲೋಕಗಳಲ್ಲಿರುವ ಯಾವ ಯಾವ ಸ್ಥಾನವನ್ನು ನೀನು 
ಅಪೇಕ್ಷಿಸುತ್ತೀಯೋ ಅದೆಲ್ಲವೂ ದೊರೆಯುತ್ತದೆ. ಉತ್ತಮೋತ್ತಮಸ್ಥಾನ 
ವೆಂದರೆ ಇನ್ನೇನು?” ಎಂದು ನುಡಿದರು (49). ಆಗ ಧ್ರುವನು 


ಅಧ್ಯಾಯ 11 ಪ್ರಥಮಾಂಶಃ 123 
ಧ್ರುವ ಉವಾಚ: 


ಆರಾಧ್ಯ ಕಥಿತೋ ದೇವೋ ಭವದ್ಧಿಃ ಪ್ರಣತಸ್ಮ ಮೇ। 
ಮಯಾ ತತ್ಪರಿತೋಷಾಯ ಯಜ್ಮಪ್ಪವ್ಮಂ ತದುಚೈತಾಮ್‌ ॥ 50 


ಯಥಾ ಚಾರಾಧನಂ ತಸ್ಮ ಮಯಾ ಕಾರ್ಯಂ ಮಹಾತ್ಮನಃ! 
ಪ್ರಸಾದಸುಮುಖಾಸ್ತನ್ಮೇ ಕಥಯಂತು ಮಹರ್ಷಯಃ ॥ 51 
ಯಷಯ ಊಚುಃ : 


ರಾಜಪುತ್ರ ಯಥಾ ವಿಷ್ನೋರಾರಾಧನಪರೆ ಲರ್ನರೈಃ | 
ಕಾರ್ಯಮಾರಾಧನಂ ತನ್ನೋ ಯಥಾವಚ್ಛ್ರೋತುಮರ್ಹಸಿ॥ 52 


ಬಾಹ್ಮಾರ್ಥಾದಖಿಲಾಚ್ಚಿತ್ತಂ ತ್ಕಾಜಯೇತ್ವಥಮಂ ನರಃ! 


ತಸ್ಮಿನ್ನೇವ ಜಗದ್ಭಾಮ್ನಿ ತತಃ ಕುರ್ವೀತ ನಿಶ್ಚಲಮ್‌ ॥ 53 
ಏವಮೇಕಾಗ್ರಚಿತ್ರೇನ ತನ್ಮಯೇನ ಧೃತಾತ್ಮನಾ | 
ಜಪ್ಪವ್ಶಂ ಯನ್ನಿಬೋಧೈತತ್ತನ್ನಯಃ ಪಾರ್ಥಿವನಂದನ ॥ 54 


“ಮಹರ್ಷಿಗಳೆ, ಶರಣಾಗಿ ಬಂದ ನನಗೆ ಆರಾಧಿಸಬೇಕಾದ ದೇವನನ್ನು 
ತಿಳಿಸಿಕೊಟ್ಟಿರಿ. ಆತನನ್ನು ಪರಿತೋಷಗೊಳಿಸಲು ಜಪಿಸಬೇಕಾದ ಮಂತ್ರ 
ಯಾವುದು? ಹೇಳಿರಿ. ಆ ಮಹಾತ್ಮನನ್ನು ಆರಾಧಿಸುವ ಬಗೆ ಯಾವುದು? 
ಓ ಮಹಾತದೆ, ಪ್ರಸನ್ನರಾಗಿ ಈ ವಿಷಯವನ್ನು ತಿಳಿಸಿರಿ” ಎಂದು 
ಹೇಳಿದನು (50-51). ಆಗ ಯಷಿಗಳು ಹೇಳಿದರು: “ರಾಜಪುತ್ರ, ವಿಷ್ಣು 
ವನ್ನಾರಾಧಿಸತಕ್ಕವರು ಹೇಗೆ ಆರಾಧಿಸಬೇಕೆಂಬುದನ್ನು ಹೇಳುತ್ತೇವೆ, 
ಕೇಳು. ಮನುಷ್ಯನು ಮೊದಲು ಬಾಹ್ಯ ವಿಷಯಗಳೆಲ್ಲವನ್ನೂ ಮನಸ್ಸು 
ತ್ಯಜಿಸುವಂತೆ ಮಾಡಿಕೊಳ್ಳಬೇಕು. ಜಗದ್ದಾಮನಾದ ಆ ದೇವನಲ್ಲಿಯೇ 
ಮನಸ್ಸನ್ನು ನಿಶ್ಚಲವಾಗಿ ನಿಲ್ಲಿಸಬೇಕು (52-53). ಹೀಗೆ ಮನಸ್ಸನ್ನು ಜಯಿಸಿ 
ಏಕಾಗ್ರಚಿತ್ರತೆಯಿಂದ ತನ್ಮಯೀಭಾವವನ್ನು ಹೊಂದಿದವನು ಯಾವುದನ್ನು 
ಜಪಿಸಬೇಕೆಂದು ಹೇಳುತ್ತೇವೆ ಕೇಳು: “ಹಿರಣ್ಯಗರ್ಭಪುರುಷಪ್ರಧಾನಾ 
ವ್ಯಕ್ತರೂಪಿಣೇ ಓಂ ನಮೋ ವಾಸುದೇವಾಯ ಶುದ್ಧಜ್ಞಾನಸ್ವರೂಪಿಣೇ' 


124 ಶ್ರೀವಿಷ್ಣುಪುರಾಣಮ್‌ 


ಹಿರಣಗರ್ಭಪುರುಷಪ್ರಧಾನಾವ್ಮಕ್ಷರೂಪಿಣೇ | 


ಓಂ ನಮೋ ವಾಸುದೇವಾಯ ಶುದ್ಧಜ್ಞಾನಸ್ಪರೂಪಿಣೇ ॥ 55 
ಏತಜ್ಜಜಾಪ ಭಗವಾನ್‌ ಜಪ್ಯಂ ಸ್ಟಾಯಂಭುವೋ ಮನುಃ। 
ಪಿತಾಮಹಸ್ತವ ಪುರಾ ತಸ್ಮ ತುಷ್ಟೋ ಜನಾರ್ದನಃ ॥ 56 


ದದೌ ಯಥಾಭಲಷಿತಾಂ ಸಿದ್ಧಿಂ ತೈಲೋಕ್ಕದುರ್ಲ೯ಭಾಮ್‌ | 
ತಥಾ ತ್ವಮಪಿ ಗೋವಿಂದಂ ತೋಷಯೈತತ್ಸದಾ ಜಪನ್‌ ॥ 57 


ಇತಿ ಶ್ರೀವಿಷ್ಣುಪುರಾಣೇ ಪ್ರಥಮೇಇಂಶೇ ಏಕಾದಶೋಇ5ಧ್ಯ್ಕಾಯಃ 


ಎಂದು ಜಪಿಸುತ್ತಿರಬೇಕು* (ಹಿರಣ್ಯಗರ್ಭ, ಜೀವಾತ್ಮ, ಪ್ರಧಾನ, 
ಪಂಚತನಾತ್ರೆ--ಈ ರೂಪಗಳನ್ನು ತಳೆದಿರುವ, ಶುದ್ಧಜ್ಞಾನಸ್ವರೂಪನಾದ 
ವಾಸುದೇವನಿಗೆ ನಮಸ್ಕಾರ) (54-55). ನಿನ್ನ ಪಿತಾಮಹನಾದ ಭಗವಾನ್‌ 
ಸ್ವಾಯಂಭುವಮನುವು ಈ ಮಂತ್ರವನ್ನು ಹಿಂದೆ ಜಪಿಸಿದ್ದನು. ಸಂಪ್ರೀತ 
ನಾದ ಜನಾರ್ದನನು ಆತನ ಇಚ್ಚೆಯಂತೆ ತ್ರಿಲೋಕದುರ್ಲಭವಾದ 
ಸಿದ್ಧಿಯನ್ನು ಮನುವಿಗೆ ಕರುಣಿಸಿದನು. ಹಾಗೆಯೇ ನೀನು, ಸರ್ವದಾ ಈ 
ಮಂತ್ರವನ್ನು ಜಪಿಸುತ್ತ ಗೋವಿಂದನನ್ನು ಸಂತೋಷ ಪಡಿಸು'' ಎಂದರು 
(56-57). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಪ್ರಥಮ ಅಂಶದಲ್ಲಿ 
ಹನ್ನೊಂದನೆಯ ಅಧ್ಯಾಯ ಮುಗಿಯಿತು. 


% 


* ಮುಂದೆ 12ನೇ ಅಧ್ಯಾಯದ 97ನೆಯ ಶ್ಲೋಕದಲ್ಲಿ "ದ್ಹಾದಶಾಕ್ಷರ 
ಮಾಹಾತ್ಮಾತ್‌' ಎಂದು ಹೇಳಿರುವುದರಿಂದ "ಓಂ ನಮೋ ಭಗವತೇ 
ವಾಸುದೇವಾಯ” ಎಂದು ಮಂತ್ರಾಕಾರವಿರಬಹುದು. 


ದಾದಶೋತಧ್ಯಾಯಃ 


ನಿಶಮ್ಮೈತದಶೇಷೇಣ ಮೈತ್ರೇಯ ನೃಪತೇಃ ಸುತಃ। 
ನಿರ್ಜಗಾಮ ವನಾತ್ತಸ್ಮಾತ್‌ ಪ್ರಣಿಪತ್ಮ ಸ ತಾನೃಷೀನ್‌ ॥ 1 
ಕೃತಕೃತ್ಯಮಿವಾತ್ಮಾನಂ ಮನ್ಯಮಾನಸ್ಪತೋ ದ್ವಿಜ! 

ಮಧುಸಂಜ್ನ್ಞಂ ಮಹಾಪುಣ್ಯ ಜಗಾಮ ಯಮುನಾತಟಮ್‌ ॥ 2 
ಪುನಶ್ಚ ಮಧುಸಂಜ್ಞೇನ ದೈತ್ಸೇನಾಧಿಷ್ಠಿತಂ ಯತಃ। 

ತತೋ ಮಧುವನಂ ನಾಮ್ನಾ ಖ್ಯಾಶಮತ್ರ ಮಹೀತಲೇ ॥ 3 
ಹತ್ಪಾ ಚ ಲವಣಂ ರಕ್ಲೋ ಮಧಾುಪೃತ್ರಂ ಮಹಾಬಲಮ್‌!। 
ಶತ್ರುಘ್ನೋ ಮಧುರಾಂ ನಾಮ ಪುರೀಂ ಯತ್ರ ಚಕಾರ ವೆ (4 
ಯತ್ರ ವೆ ಟಃ ದೇವದೇವಸ್ಕ ಸಾನ್ನಿಧ್ಯ ಹರಿಮೇಧಸಃ। 
ಸರ್ವಪಾಪಹರೇ ತಸ್ಮಿಂಸ್ತಪಸ್ತೀರ್ಥೇ ಚಕಾರ ಸಃ॥ 5 





ಅಧ್ಯಾಯ 12 


ಧ್ರುವನ ತಪಸ್ಸಿಗೆ ಮೆಚ್ಚಿ ವಿಷ್ಣುವು ಪ್ರತ್ಯಕ್ಷನಾಗುವುದು. 
ಧ್ರುವನಿಗೆ ಸರ್ವೋತ್ತಮವಾದ ಸ್ಥಾನವನ್ನು ನೀಡುವುದು. 


ಪರಾಶರರು ಹೇಳಿದರು: ಮೈತ್ರೇಯ, ರಾಜಪುತ್ರನಾದ ಧ್ರುವನು 
ಇದೆಲ್ಲವನ್ನು ಕೇಳಿ ತಿಳಿದುಕೊಂಡು, ಆ ಯಷಿಗಳಿಗೆ ಸಾಷ್ಟಾಂಗ ನಮಸ್ಕಾರ 
ಮಾಡಿ, ಉದ್ಯಾನವನದಿಂದ ಮುಂದಕ್ಕೆ ಹೊರಟನು (1). ತಾನು ಕೃತಕೃತ್ಯ 
ನಾದೆನೆಂದು ಭಾವಿಸಿ ಆತನು ಯಮುನಾ ತಟದಲ್ಲಿರುವ ಮಹಾಪುಣ್ಯಕರ 
ವಾದ ಮಧು ಎಂಬ ಹೆಸರಿನ ವನವನ್ನು ಸೇರಿದನು. ಹಿಂದೆ ಮಧು ಎಂಬ 
ದೈತ್ಯನು ವಾಸವಾಗಿದ್ದುದರಿಂದ ಅದು ಮಧುವನವೆಂದು ಭೂತಳದಲ್ಲಿ 
ಪ್ರಸಿದ್ಧವಾಯಿತು. ಅಲ್ಲಿಯೇ ಮಧುಪುತ್ರನೂ ಬಲಾಢ್ಯನೂ ಆದ ಲವಣಾ 
ಸುರನನ್ನು ಶತ್ರುಘ್ನನು ಸಂಹರಿಸಿ ಮಧುರೆಯೆಂಬ ನಗರವನ್ನು ಕಟ್ಟಿಸಿದ್ದಾನೆ 
(2-4). ದೇವದೇವನಾದ ಶ್ರೀಹರಿಯ ಸಾಂನಿಧ್ಯ ಅಲ್ಲಿ ಉಂಟು. ಸಕಲ 


126 ಶ್ರೀವಿಷ್ಣುಪುರಾಣಮ್‌ 


ಮರೀಚಿ ಮುಖ್ಯ ಎರ್ಮುನಿಭಿರ್ಯಥೋದ್ದಿಷ್ಟಮಭೂತ್ರಥಾ 


ಆತ್ಮನಶೇಷದೇವೇಶಂ ಸ್ಥಿತಂ ವಿಷ್ಣುಮಮನ್ಮತ ॥ 6 
ಅನನ್ಮಚೇತಸಸ್ಪಸ್ಮೆ ಧ್ಯಾಯತೋ ಭಗವಾನ್‌ ಹರಿಃ। 
ಸರ್ವಭೂತಗತೋ ವಿಪ್ರ ಸರ್ವಭಾವಗತೋಇಭವತ್‌ ॥ 7 
ಮನಸೃವಸ್ಥಿತೇ ತಸ್ಮಿನ್‌ ವಿಷ್ಮೌ ಮೈತ್ರೇಯ ಯೋಗಿನಃ! 

ನ ಶಶಾಕ ಧರಾ ಭಾರಮುದ್ದೋಢುಂ ಭೂತಧಾರಿಣೇ॥ 8 
ವಾಮಪಾದಸ್ಥಿತೇ ತಸ್ಮಿನ್ನನಾಮಾರ್ದೇನ ಮೇದಿನೀ! 

ದ್ವಿತೀಯಂ ಚ ನನಾಮಾರ್ದ್ವಂ ಕ್ಲಿತೇರ್ದಕ್ಷಿಣತಃ ಸ್ಲಿತೇ॥॥ 9 
ಪಾದಾಂಗುಷ್ಟೇನ ಸಂಪೀಡ್ಕ ಯದಾ ಸ ವಸುಧಾಂ ಸ್ಥಿತಃ! 

ತದಾ ಸಮಸ್ತಾ ವಸುಧಾ ಚಚಾಲ ಸಹ ಪರ್ವತೈಃ॥ 10 


ನದ್ಕೋ ನದಾಃ ಸಮುದ್ರಾಶ್ಚ ಸಂಕ್ಲೋಭಂ ಪರಮಂ ಯಯುಃ! 
ತತ್‌ಕ್ಲೋಭಾದಮರಾಃ ಕ್ಲೋಭಂ ಪರಂ ಜಗ್ಮುರ್ಮಹಾಮುನೇ॥ 


ಪಾಪಹಾರಿಯಾದ ಆ ತೀರ್ಥಕ್ಷೇತ್ರದಲ್ಲಿ ಧ್ರುವನು ತಪಸ್ಸು ಮಾಡಿದನು. 
ಮರೀಚಿಯೇ ಮೊದಲಾದ ಸಪ್ಪರ್ಷಿಗಳು ಹೇಳಿದ ಪ್ರಕಾರ ಅವನು 
ತಪಸ್ಸಿನಲ್ಲಿ ನಿರತನಾದನು. ಸಕಲ ದೇವೇಶ್ವರನಾದ ವಿಷ್ಣುವು ತನ್ನ ಹೃದಯ 
ದಲ್ಲಿ ನೆಲೆಸಿದ್ದಾನೆಂದು ಭಾವಿಸಿದನು (5-6). ಏಕಾಗ್ರಚಿತ್ತದಿಂದ ಧ್ಯಾನ 
ಮಾಡುತ್ತಿದ್ದ ಧ್ರುವನ ಸಕಲ ಭಾವಗಳಲ್ಲಿಯೂ ಸಮಸ್ತ ಪ್ರಾಣಿಗಳಲ್ಲಿ 
ಅಂತರ್ಯಾಮಿಯಾಗಿರುವ ಭಗವಾನ್‌ ಶ್ರೀಹರಿಯು ನೆಲೆಸಿದನು. ಧ್ಯಾನ 
ನಿಷ್ಠನಾದ ಧ್ರುವನ ಚಿತ್ತದಲ್ಲಿ ಶ್ರೀಹರಿಯು ನೆಲಸಲಾಗಿ, ಮೈತ್ರೇಯ, 
ಭೂತಧಾರಿಣಿಯಾದ ಭೂದೇವಿಗೆ, ಅವನ ಭಾರವನ್ನು ಹೊರಲಾಗಲಿಲ್ಲ! 
(1-8). ಧ್ರುವನು ಎಡಗಾಲಿನ ಮೇಲೆ ನಿಂತು ತಪಸ್ಸನ್ನಾಚರಿಸುವಾಗ, 
ಭೂಮಿಯ ಅರ್ಥ ಭಾಗ ಕುಸಿಯಿತು! ಬಲಗಾಲಿನ ಮೇಲೆ ನಿಂತಿರಲಾಗಿ, 
ಭೂಮಿಯ ಇನ್ನೊಂದು ಅರ್ಧಭಾಗ ಕುಸಿಯಿತು! (9). ಯಾವಾಗ 
ಧ್ರುವನು ಕಾಲಿನ ಅಂಗುಷ್ಠವನ್ನು ನೆಲದ ಮೇಲೆ ಊರಿನಿಂತನೋ, ಆಗ 
ಸಮಸ್ತಭೂತಳವೂ ಪರ್ವತಸಹಿತವಾಗಿ ಅಲ್ಲಾಡಿತು! ನದನದಿಗಳೂ 
ಸಮುದ್ರಗಳೂ ಮೇರೆದಪ್ಪಿದವು. ಇದರಿಂದ, ಮೈತ್ರೇಯ, ದೇವತೆಗಳು 


ಅಧ್ಯಾಯ 12 ಪ್ರಥಮಾಂಶಃ 127 


ವ 


ಯಾಮಾ ನಾಮ ತದಾ ದೇವ ಮೆ ತ್ರೇಯ ಪರಮಾಕುಲಾಃ 
ಇಂದ್ರೇಣ ಸಹ ಸಮ್ಮಂತ್ರ್ಯ ಧ್ಯಾನಭಂಗಂ ಪ್ರಚಕ್ರಮುಃ॥ 12 


ಕೂಷ್ಮಾಂಡಾ ವಿವಿಧೈ ರೂಪೆ ರ್ಮುಹೇಂದೇಣ ಮಹಾಮುನೇ | 
ಸಮಾಧಿಭಂಗಮತ್ಕಂತಮಾರಬ್ಬಾಃ ಕರ್ತುಮಾತಾುರಾಃ॥ 13 


ಸುನೀತಿರ್ನಾಮ ತನ್ಮಾತಾ ಸಾಸ್ರಾ ತತ್ಪುರತಃ ಸ್ಥಿತಾ! 
ಪುತ್ರೇತಿ ಕರುಣಾಂ ವಾಚಮಾಹ ಮಾಯಾಮಯೀ ತದಾ॥ 14 


ಪುತ್ರಕಾಸ್ಮಾನ್ನಿವರ್ತಸ್ವ ಶರೀರಾತ್ಮಯದಾರುಣಾತ್‌ | 
ನಿರ್ಬಂಧತೋ ಮಯಾ ಲಬ್ಬೋ ಬಹುಭಿಸ್ತಂ 
ಮನೋರಥೈಃ॥ 15 


ದೀನಾಮೇಕಾಂ ಪರಿತಕ್ರುಮನಾಥಾಂ ನ ತ್ವಮರ್ಹಸಿ। 
ಸಪತ್ನೀವಚನಾದ್ದತ್ಸ ಅಗತೇಸ್ತಂ ಗತಿರ್ಮಮ॥ 16 


ಗಾಬರಿಯಾದರು (10-11). ಆಗ ಯಾಮ ಎಂಬ ದೇವತೆಗಳು ತುಂಬ 
ವ್ಯಾಕುಲರಾಗಿ ದೇವೇಂದ್ರನೊಡನೆ ಸಮಾಲೋಚಿಸಿ, ಧ್ರುವನ ತಪಸ್ಸಿಗೆ 
ಭಂಗವನ್ನುಂಟುಮಾಡಲು ತೊಡಗಿದರು. ಉದ್ವಿಗ್ನರಾದ ಕೂಷ್ಮಾಂಡ 
ದೇವತೆಗಳು ಮಹೇಂದ್ರನೊಡಗೂಡಿ ನಾನಾ ಬಗೆಯ ರೂಪಗಳನ್ನು ಧರಿಸಿ 
ಧ್ರುವನ ಸಮಾಧಿಗೆ ಭಂಗವನ್ನು ತರಲು ಪ್ರಯತ್ನಿಸಿದರು (12-13). ಅವನ 
ತಾಯಿಯಾದ ಸುನೀತಿಯಂತೆ ರೂಪವನ್ನು ಧರಿಸಿದ ಮಾಯಾನಿರ್ಮಿತ 
ಟ್ಟು ಕಣ್ಣೀರು ಸುರಿಸುತ್ತ ಎದುರಿಗೆ ನಿಂತು ಕರುಣಾಜನಕವಾಗಿ 
ಕಂದ, ಮಗು, ದೇಹಕ್ಕೆ ಇಷ್ಟು ಯಾತನೆಯನ್ನು ಕೊಡುವುದು ಬೇಡ, 
ನಿಲ್ಲಿಸು. ಹಲವು ಮನೋರಹಥಗಳನ್ನಿಟ್ಟುಕೊಂಡು ಬಹುಕಷ್ಟದಿಂದ ನಿನ್ನನ್ನು 
ಪಡೆದಿದ್ದೇನೆ (14-15). ದೀನೆಯಾಗಿ ಅನಾಥೆಯಾಗಿ ಏಕಾಕಿನಿಯಾಗಿರುವ 
ನನ್ನನ್ನು ತ್ಯಜಿಸುವುದು ನಿನಗೆ ಯುಕ್ತವಲ್ಲ. ಸವತಿಯ ಮಾತನ್ನು ಕೇಳಿ ಹೀಗೆ 
ಮಾಡುವುದು ಸರಿಯಲ್ಲ. ಮಗು, ಗತಿಹೀನಳಾದ ನನಗೆ ನೀನೇ ಗತಿ 
(16). ವತ್ಸ, ಐದು ವರ್ಷ ಎಳೆಯನಾದ ನೀನೆಲ್ಲಿ? ದಾರುಣವಾದ ಈ 


198 ಶ್ರೀವಿಷ್ಣುಪುರಾಣಮ್‌ 


ಕ್ಷ ಚ ತ್ವಂ ಪಂಚವರ್ಷೀಯಃ ಕ್ವ ಚೈತದ್ದಾರುಣಂ ತಪಃ। 
ನಿವರ್ತತಾಂ ಮನಃ ಕಷ್ಟಾನ್ನಿಬಂಧಾತ್‌ ಫಲವರ್ಜಿತಾತ್‌ ॥ 17 


ಕಾಲಃ ಕ್ರೀಡನಕಾನಾಂತೇ ತದಂತೇಂಧ್ಯಯನಸ್ಕ ತೇ। 
ತತಃ ಸಮಸ್ತಭೋಗಾನಾಂ ತದಂತೇ ಚೇಷ್ಮತೇ ತಪಃ॥ 18 


ಕಾಲಃ ಕ್ರೀಡನಕಾನಾಂ ಯಸ್ತವ ಬಾಲಸ್ಕ ಪುತ್ರಕ! 
ತಸ್ಮಿಂಸ್ಸಮಿಚ್ಛಸಿ ತಪಃ ಕಿಂ ನಾಶಾಯಾತ್ಮನೋ ರತಃ॥ 19 


ಮತ್ಚೀತಿಃ ಪರಮೋ ಧಮೋ ವಯೋತವಸ್ಥಾಕ್ರಿಯಾಕ್ರಮಮ್‌ | 
ಅನುವರ್ತಸ್ವ ಮಾ ಮೋಹಾನ್ನಿವರ್ತಾಸ್ಮಾದಧರ್ಮತಃ॥ 20 


ಪರಿತ್ಮಜತಿ ವತ್ಸಾದ್ಯ ಯದೇತನ್ನ ಭವಾಂಸ್ತಪಃ | 
ತ್ಮಕ್ಷಾಮ್ಮಹಮಿಹ ಪ್ರಾಣಾಂಸ್ತತೋ ವೈ ಪಶೃತಸ್ತವ॥ 21 


ತಪಸ್ಸೆಲ್ಲಿ? ಈ ಕಷ್ಟವೂ ಹಠವೂ ಬೇಡ. ಪ್ರಯೋಜನವಿಲ್ಲದ್ದು ಇದು. 
ನಿನ್ನ ಮನಸ್ಸು ಈ ತಪಸ್ಸಿನಿಂದ ನಿವೃತ್ತವಾಗಲಿ (17). ನಿನಗೀಗ ಆಟದ 
ಸಾಮಾನುಗಳೊಂದಿಗೆ ಆಡುವ ಕಾಲ. ಇದಾದ ಮೇಲೆ ವಿದ್ಯಾಭ್ಯಾಸ. 
ಆಮೇಲೆ ಸಕಲ ಭೋಗಗಳನ್ನೂ ಅನುಭವಿಸಿ, ಅನಂತರ ಮಾಡಬೇಕಾದ್ದು 
ತಪಸ್ಸು (18). ಮಗು, ಬಾಲಕನಾದ ನಿನಗೆ ಇದು ಆಟವಾಡುತ್ತಿರಬೇಕಾದ 
ಕಾಲ. ಈ ಸಮಯದಲ್ಲಿ ತಪಸ್ಸು ಮಾಡಲು ಬಯಸುತ್ತೀಯಲ್ಲ! ಏಕೆ 
ಹೀಗೆ ನಿನ್ನ ನಾಶವನ್ನು ಮಾಡಿಕೊಳ್ಳಲು ಹೊರಟಿದ್ದೀಯೆ? (19). ನನ್ನನ್ನು 
ಸಂತೋಷಪಡಿಸುವುದು ನಿನಗೆ ಶ್ರೇಷ್ಠವಾದ ಧರ್ಮ. ನಿನ್ನ ವಯಸ್ಸಿನ 
ಸ್ಥಿತಿಗೆ ತಕ್ಕ ಕೆಲಸದಲ್ಲಿ ನಿರತನಾಗಬೇಕು. ಅಜ್ಞಾನದಿಂದಾದ ಈ ತಪಸ್ಸು 
ಬೇಡ. ಇದು ಅಧರ್ಮ. ಇದನ್ನು ತೊರೆದು ಬಿಡು (20). ಮಗು, ನೀನು 
ಈ ತಪಶ್ಚರಣೆಯನ್ನು ನಿಲ್ಲಿಸದಿದ್ದರೆ, ಇದೋ, ನಿನ್ನ ಕಣ್ಣೆದುರಿಗೆ ನಾನು 
ಪ್ರಾಣವನ್ನು ಬಿಡುತ್ತೇನೆ!” ಎಂದಳು (21). ವಿಷ್ಣುವಿನ ಧ್ಯಾನದಲ್ಲಿ 
ಏಕಾಗ್ರಚಿತ್ತನಾಗಿದ್ದ ಧ್ರುವನು, ಈ ಪ್ರಕಾರ ಕಣ್ಣಲ್ಲಿ ನೀರು ತುಂಬಿಕೊಂಡು 


ಅಧ್ಯಾಯ 12 ಪ್ರಥಮಾಂಶಃ 129 


ಶ್ರೀ ಪರಾಶರ ಉವಾಚ: 
ತಾಂ ಪ್ರಲಾಪವತೀಮೇವಂ ಬಾಹ್ನಾಕುಲವಿಲೋಚನಾಮ್‌ | 


ಸಮಾಹಿತಮನಾ ವಿಹ್ಣೌ ಪಶ್ಯನ್ನಪಿ ನ ದೃಷ್ಟವಾನ್‌॥ 22 
ವತ್ಸ ವತ್ಸ ಸುಘೋರಾಣಿ ರಕ್ಷಾಂಸ್ಕೇತಾನಿ ಭೀಷಣೇ। 
ವನೇಇಭ್ಯುದ್ಧತಶಸ್ತ್ರಾಣಿ ಸಮಾಯಾಂತಹಗಮೃತಾಮ್‌ ॥ 23 
ಇತ್ಮುಕ್ತಾ ಪ್ರಯಯೌ ಸಾಥ ರಕ್ಷಾಂಸ್ಕಾವಿರ್ಬಭುಸ್ತುತಃ | 
ಅಭ್ಯುದ್ಧತೋಗ್ರಶಸ್ತ್ರಾಣಿ ಜ್ಞಾಲಾಮಾಲಾಕುಲೈರ್ಮುಖೈಃ 24 


ತತೋ ನಾದಾನತೀವೋಗ್ರಾನ್‌ ರಾಜಪುತ್ರಸ್ಮ ತೇ ಪುರಃ! 
ಮುಮುಚುರ್ದೀಪ್ಪಶಸ್ತಾಣಿ ಭ್ರಾಮಯಂತೋ ನಿಶಾಚರಾಃ॥ 25 


ಶಿವಾಶ್ಚ ಶತಶೋ ನೇದುಃ ಸಜ್ಜಾಲಾಕವಲೈರ್ಮುಖೈಃ। 
ತ್ರಾಸಾಯ ತಸ್ಕ್ಮ ಬಾಲಸ್ಕ ಯೋಗಯುಕ್ತಸ್ಕ ಸರ್ವದಾ ॥ 26 


ಹನ್ನಶಾಂ ಹನ್ಮ್ನತಾಮೇಷ ಛಿದೃತಾಂ ಛಿದ್ದತಾಮಯಮ್‌ | 
ಭಕ್ಷ್ಮತಾಂ ಭಕ್ಷತಾಂ ಚಾಯಮಿತ್ಕೂಚುಸ್ತೇ ನಿಶಾಚರಾಃ ॥ 27 


ಹಲುಬುತ್ತಿದ್ದ ಮಾಯಾ ಸುನೀತಿಯನ್ನು ಕಂಡರೂ ಕಾಣಲಿಲ್ಲ! (22). 
ಮತ್ತೆ ಅವಳು “ಮಗು, ಮಗು, ಘೋರವಾದ ಈ ಕಾಡಿನಲ್ಲಿ ಭಯಂಕರ 
ರಾದ ರಾಕ್ಷಸರು ಆಯುಧಗಳನ್ನು ಹಿರಿದು ಇತ್ತ ಬರುತ್ತಿದ್ದಾರೆ! ಓಡು, 
ಓಡು!” ಎಂದು ಹೇಳಿ ಹೊರಟುಹೋದಳು. ಅಷ್ಟರಲ್ಲಿ ಬೆಂಕಿಯ ಜ್ವಾಲೆ 
ಯನ್ನು ಹೊರಸೂಸುತ್ತಿದ್ದ ಮುಖಗಳುಳ್ಳ ರಾಕ್ಷಸರು ಉಗ್ರವಾದ ಆಯುಧ 
ಗಳನ್ನು ಹಿಡಿದು ಪ್ರಕಟವಾದರು (23-24). ರಾಜಪುತ್ರನೆದುರಿಗೆ ಬಂದು 
ಆ ನಿಶಾಚರರು ಭೀಕರವಾದ ಆಯುಧಗಳನ್ನು ರುಳಪಿಸುತ್ತಾ ಅತ್ಯುಗ್ರ 
ವಾಗಿ ಗರ್ಜಿಸಿದರು. ಅಗ್ನಿಜ್ವಾಲೆಗಳನ್ನು ಬಾಯಿಂದ ಕಕ್ಕುತ್ತಾ ನೂರಾರು 
ನರಿಗಳು ಊಳಿಟ್ಟವು. ಸದಾ ಯೋಗಯುಕ್ತನಾದ ಆ ಬಾಲಕನನ್ನು 
ಹೆದರಿಸುವುದಕ್ಕಾಗಿ ರಾಕ್ಷಸರು “ಇವನನ್ನು ಕೊಲ್ಲಿರಿ, ಕೊಲ್ಲಿರಿ! ಕತ್ತರಿಸಿರಿ, 
ಕತ್ತರಿಸಿರಿ! ತಿನ್ನಿರಿ, ತಿನ್ನಿರಿ! ಎಂದು ಕೂಗಾಡಿದರು (25-26). ಸಿಂಹ, 
ಒಂಟೆ, ಮೊಸಳೆಗಳಂತೆ ಮುಖಗಳುಳ್ಳ ಆ ರಾಕ್ಷಸರು ಬಾಲಕನನ್ನು 


180 ಶ್ರೀವಿಷ್ಣುಪುರಾಣಮ್‌ 
ತತೋ ನಾನಾವಿಧಾನ್ನಾದಾನ್‌ ಸಿಂಹೋಷಪ್ಟಮಕರಾನನಾಃ | 
ತ್ರಾಸಾಯ ರಾಜಪುತ್ರಸ್ಕ ನೇದುಸ್ತೇ ರಜನೀಚರಾಃ॥ 28 


ರಕ್ಷಾಂಸಿ ತಾನಿ ತೇ ನಾದಾಃ ಶಿವಾಸ್ತಾನ್ಕಾಯುಧಾನಿ ಚ! 
ಗೋವಿಂದಾಸಕ್ಷಚಿತಸ್ಮ ಯಯುರ್ನೇಂದ್ರಿಯ ಗೋಚರಮ್‌ ॥ 29 


ಏಕಾಗ್ರಚೇತಾಃ ಸತತಂ ವಿಷ್ಣುಮೇವಾತ್ಮಸಂಶ್ರಯಮ್‌ | 


ದೃಷ್ಟವಾನ್ಭಥಿವೀನಾಥಪುತ್ರೋ ನಾನಂ ಕಥಂಚನ ॥ 30 
ತತಃ ಸರ್ವಾಸು ಮಾಯಾಸು ವಿಲೀನಾಸು ಪುನಃ ಸುರಾಃ। 
ಸಂಕ್ಸೋಭಂ ಪರಮಂ ಜಗ್ಗುಸತ್ತರಾಭವಶಂಕಿತಾಃ ॥ 31 
ತೇ ಸಮೇತ್ಕ ಜಗದ್ಯೋನಿಮನಾದಿನಿಧನಂ ಹರಿಮ್‌! 

ಶರಣ್ಯಂ ಶರಣಂ ಯಾತಾಸ್ಪಪಸಾ ತಸ್ಮ ತಾಪಿತಾಃ॥ 32 
ದೇವಾ ಊಚುಃ : 

ದೇವದೇವ ಜಗನ್ನಾಥ ಪರೇಶ ಪುರುಷೋತ್ತಮ! 

ಧ್ರುವಸ್ಕ ತಪಸಾ ತಪ್ಪಾಸ್ತಾಂ ವಯಂ ಶರಣಂ ಗತಾಃ॥ 33 


ಹೆದರಿಸುವುದಕ್ಕಾಗಿ ಮತ್ತೆ ಮತ್ತೆ ಗರ್ಜಿಸಿದರು. ಆದರೆ ಗೋವಿಂದನಲ್ಲಿ 
ನೆಟ್ಟ ಚಿತ್ತವುಳ್ಳ ಧ್ರುವನಿಗೆ ಆ ರಾಕ್ಷಸರೂ ಕಾಣಿಸಲಿಲ್ಲ! ಗರ್ಜನೆಗಳೂ 
ಕೇಳಿಸಲಿಲ್ಲ! ನರಿಗಳಾಗಲಿ ಆಯುಧಗಳಾಗಲಿ ಗೋಚರಿಸಲಿಲ್ಲ! (28-29). 
ಆ ರಾಜಪುತ್ರನು ಏಕಾಗ್ರಚಿತ್ತನಾಗಿ, ತನ್ನ ಹೃದಯದಲ್ಲಿ ನೆಲೆಸಿದ್ದ ವಿಷ್ಣು 
ವನ್ನೇ ಸತತವಾಗಿ ಧ್ಯಾನಿಸುತ್ತಿದನಲ್ಲದೆ, ಬೇರೆ ಏನನ್ನೂ ಗಮನಿಸಲಿಲ್ಲ. 
ಹೀಗೆ ಎಲ್ಲ ಮಾಯೆಗಳೂ ಮುಗಿದ ಮೇಲೆ, ಆ ಬಾಲಕನಿಂದ 
ಸೋಲಾಗುವುದೆಂಬ ಶಂಕೆಯಿಂದ ದೇವತೆಗಳು ಮತ್ತೆ ಚಿಂತಾಕುಲರಾದರು 
(30-31). ಧ್ರುವನು ಮಾಡುತ್ತಿದ್ದ ತಪಸ್ಸಿನ ಬೇಗೆಯಿಂದ ಕಂಗಾಲಾದ 
ದೇವತೆಗಳು ಜಗತ್ಕಾರಣನೂ ಆದ್ಯಂತರಹಿತನೂ ಶರಣ್ಯನೂ ಆದ 
ಶ್ರೀಹರಿಯ ಬಳಿಗೆ ಹೋಗಿ ಶರಣಾದರು (32). ಅವರು ಶ್ರೀಹರಿಯನ್ನು 
ಹೀಗೆ ಬೇಡಿಕೊಂಡರು. “ದೇವದೇವ, ಜಗನ್ನಾಥ, ಪರಮೇಶ್ವರ, 
ಪುರುಷೋತ್ತಮ, ಧ್ರುವನ ತಪಸ್ಸಿನಿಂದ ಬಳಲಿ ನಾವು ನಿನಗೆ ಶರಣಾ 


ಅಧ್ಯಾಯ 12 ಪ್ರಥಮಾಂಶಃ 131 


ದಿನೇ ದಿನೇ ಕಲಾಲೇಶೈಃ ಶಶಾಂಕಃ ಪೂರ್ಯತೇ ಯಹಾ! 
ತಥಾಯಂ ತಪಸಾ ದೇವ ಪ್ರಯಾತೃದ್ಧಿಮಹರ್ನಿಶಮ್‌ | 34 


ಔತ್ತಾನಪಾದಿತಪಸಾ ವಯಮಿತ್ಸಂ ಜನಾರ್ದನ! 
ಭೀತಾಸ್ತಾಂ ಶರಣಂ ಯಾತಾಸ್ತಪಸಸ್ತಂ ನಿವರ್ತಯ॥ 35 


ನ ವಿದ್ಮಃ ಕಿಂ ಸ ಶಕ್ರತ್ವಂ ಸೂರ್ಯತ್ವಂ ಕಿಮಭೀಪ್ಸತಿ। 
ಎತ್ತಹಾಂಬುಪಸೋಮಾನಾಂ ಸಾಭಿಲಾಷಃ ಪದೇಷು ಕಿಮ್‌ ॥ 36 


ತದಸ್ಮಾಕಂ ಪ್ರಸೀದೇಶ ಹೃದಯಾಚ್ಛಲ್ಯಮುದ್ಧರ। 
ಉತ್ಪಾನಪಾದತನಯಂ ತಪಸಃ ಸನ್ನಿವರ್ತಯ ॥ 37 


ಶ್ರೀ ಭಗವಾನುವಾಚ: 


ನೇಂದ್ರತ್ಚಂ ನ ಚ ಸೂರ್ಯತ್ವಂ ನೈವಾಂಬುಪಧನೇಶತಾಮ್‌ | 
ಪ್ರಾರ್ಥಯತ್ಮೇಷ ಯಂ ಕಾಮಂ ತಂ ಕರೋಮ್ಮಖಲಂ ಸುರಾಃ ॥ 38 


ಗಿದ್ದೇವೆ (33). (ಶುಕ್ಲಪಕ್ಷದಲ್ಲಿ) ದಿನದಿನವೂ ಚಂದ್ರನು ಕಲೆಗಳಿಂದ 
ಪೂರ್ಣನಾಗಿ ಹೇಗೆ ವರ್ಧಿಸುತ್ತ ಹೋಗುತ್ತಾನೋ, ಹಾಗೆ ಈತನು, ಓ 
ಪ್ರಭು, ಹಗಲು ರಾತ್ರಿಗಳೆನ್ನದೆ ತಪಸ್ಸಿನಿಂದ ವರ್ಧಿಸುತ್ತಲೇ ಇದ್ದಾನೆ. 
ಆದ್ದರಿಂದ, ಜನಾರ್ದನ, ನಾವು ಭೀತರಾಗಿ ನಿನಗೆ ಶರಣಾಗಿದ್ದೇವೆ. 
ಉತ್ತಾನಪಾದರಾಜನ ಮಗನು ತಪಸ್ಸಿನಿಂದ ನಿವೃತ್ತನಾಗುವಂತೆ ಮಾಡು 
(34-35). ಅವನೇನು ಇಂದ್ರಪದವಿಯನ್ನು ಬಯಸುತ್ತಿದ್ದಾನೋ ಸೂರ್ಯ 
ನಾಗಬೇಕೆಂದು ಇದ್ದಾನೋ ನಮಗೆ ತಿಳಿಯದು! ಅಥವಾ ಕುಬೇರನೋ 
ವರುಣನೋ ಚಂದ್ರನೋ ಆಗುವ ಅಭಿಲಾಷೆ ಇರಬಹುದೆ! ಆದ್ದರಿಂದ 
ಸ್ವಾಮಿ, ನಮಲ್ಲಿ ಪ್ರಸನ್ನನಾಗು. (ಧ್ರುವನ ತಪಸ್ಸು ನಮಗೆ ಭರ್ಚಿ 
ಯಾಗಿದೆ.) ಈ ಭರ್ಚಿಯನ್ನು ನಮ್ಮ ಎದೆಯಿಂದ ಕಿತ್ತುಹಾಕು. ಈ 
ಉತ್ಪಾನಪಾದಪುತ್ರನನ್ನು ತಪಸ್ಸಿನಿಂದ ನಿವೃತ್ತಿಗೊಳಿಸು'' ಎಂದರು (36- 
37). ಆಗ ಭಗವಂತನು “ಎಲೈ ದೇವತೆಗಳೆ, ಈತನು ಇಂದ್ರತ್ವವನ್ನಾಗಲಿ 
ಸೂರ್ಯತ್ವವನ್ನಾಗಲಿ ಬಯಸುತ್ತಿಲ್ಲ. ವರುಣನೋ ಕುಬೇರನೋ ಆಗ 
ಬೇಕೆಂದೂ ಇಚ್ಛಿಸುತ್ತಿಲ್ಲ. ಅವನ ಕಾಮನೆ ನನಗೆ ಗೊತ್ತು, ಅದನ್ನು 


132 ಶ್ರೀವಿಷ್ಣುಪುರಾಣಮ್‌ 


ಯಾತ ದೇವಾ ಯಥಾಕಾಮಂ ಸ್ವಸ್ನಾನಂ ವಿಗತಜ್ಜರಾಃ। 
ನಿವರ್ತಯಾಮೃಹಂ ಬಾಲಂ ತಪಸ್ಮಾಸಕ್ತಮಾನಸಮ್‌ ॥ 39 


ಶ್ರೀ ಪರಾಶರ ಉವಾಚ: 
ಇತ್ಯುಕ್ತಾ ದೇವದೇವೇನ ಪ್ರಣಮ್ಮ ತ್ರಿದಶಾಸ್ತತಃ | 


ಪ್ರಯಯುಃ ಸ್ಥಾನಿ ಧಿಷ್ಣಾನಿ ಶತಕ್ರತುಪುರೋಗಮಾಃ॥ 40 
ಭಗವಾನಪಿ ಸರ್ವಾತ್ಮಾ ತನ್ಮಯತ್ಟೇನ ತೋಷಿತಃ। 

ಗತ್ವಾ ಧ್ರುವಮುವಾಚೇದಂ ಚತುರ್ಭುಜವಪುರ್ಹರಿಃ॥ 41 
ಪ್ರೀ ಭಗವಾನುವಾಚ: 

ಔತ್ತಾನಪಾದೇ ಭದ್ರಂ ತೇ ತಪಸಾ ಹರಿತೋಷಿತಃ। 
ವರದೋ5ಹಮನುಪ್ರಾಪ್ರೋ ವರಂ ವರಯ ಸುವ್ರತ ॥ 42 


ಬಾಹ್ಯಾರ್ಥನಿರಪೇಕ್ಷಂ ತೇ ಮಯಿ ಚಿತ್ರಂ ಯದಾಹಿತಮ್‌!। 
ತುಷ್ಟೋsಹಂ ಭವತಸ್ತೇನ ತದ್‌ವೃಣೀಷ್ಟ ವರಂ ಪರಮ್‌ ॥ 43 


ಪೂರ್ಣವಾಗಿ ನೆರವೇರಿಸುವೆನು (38). ದೇವತೆಗಳೆ, ನೀವು ನಿಶ್ಚಿಂತರಾಗಿ 
ನಿಮ್ಮ ನಿಮ್ಮ ಸ್ಥಳಗಳಿಗೆ ಇಚ್ಛಾನುಸಾರ ಹೊರಟುಹೋಗತಕ್ಕದ್ದು. ತಪಸ್ಸಿ 
ನಲ್ಲಿ ದೃಢಚಿತ್ತನಾಗಿರುವ ಆ ಬಾಲಕನನ್ನು ತಪಸ್ಸಿನಿಂದ ನಿವೃತ್ತಿಗೊಳಿಸು 
ತ್ತೇನೆ'' ಎಂದು ಹೇಳಿದನು (39). ದೇವದೇವನು ಈ ರೀತಿ ನುಡಿಯಲಾಗಿ 
ಇಂದ್ರಾದಿ ದೇವತೆಗಳು ಆತನಿಗೆ ವಂದಿಸಿ ತಮ್ಮ ತಮ್ಮ ಸ್ಥಳಗಳಿಗೆ 
ಹೊರಟುಹೋದರು. ಇತ್ತ ಸರ್ವಾತ್ಮನಾದ ಭಗವಂತನು ಧ್ರುವನ 
ತನ್ನ್ಮಯತೆಗೆ ಸಂಪ್ರೀತನಾಗಿ, ಧ್ರುವನ ಬಳಿ ಚತುರ್ಭುಜಾಕೃತಿಯಿಂದ 
ಪ್ರತ್ಯಕ್ಷನಾಗಿ ಇಂತೆಂದನು (40-41): “ಉತ್ಪ್ತಾನಪಾದತನಯ, ನಿನಗೆ 
ಶುಭವಾಗಲಿ! ನಿನ್ನ ತಪಸ್ಸಿಗೆ ಮೆಚ್ಚಿ ನಾನು ವರವನ್ನು ನೀಡಲು 
ಬಂದಿದ್ದೇನೆ. ಸುವ್ರತ, ವರವನ್ನು ಕೇಳಿಕೊ. ಬಾಹ್ಯವಸ್ತುಗಳನ್ನು ನೀನು 
ತುಚ್ಚೀಕರಿಸಿ ನನ್ನಲ್ಲಿ ದೃಢವಾದ ಚಿತ್ತವನ್ನು ನಿಲ್ಲಿಸಿದ್ದೀಯೆ. ಅದರಿಂದ 
ನಾನು ಸಂತುಷ್ಟನಾಗಿದ್ದೇನೆ. ಬೇಕಾದ ವರವನ್ನು ಕೇಳಿಕೊ” ಎಂದನು 
(42-43). ದೇವದೇವನ ಈ ನುಡಿಯನ್ನು ಕೇಳಿ ಬಾಲಕನು ಕಣ್ಣೆರೆದನು. 


ಅಧ್ಯಾಯ 12 ಪ್ರಥಮಾಂಶಃ 133 


ಶ್ರೀ ಪರಾಶರ ಉವಾಚ: 
ಶುತ್ಚೇತ್ಥಂ ಗದಿತಂ ತಸ್ಮ ದೇವದೇವಸ್ಕ ಬಾಲಕಃ! 
ಉನ್ಮೀಲಿತಾಕ್ಸೋ ದದೃಶೇ ಧ್ಯಾನದೃಷ್ಟಂ ಹರಿಂ ಪುರಃ॥ 44 


ಶಂಖಚಕ್ರಗದಾಶಾರ್ಜವರಾಸಿಧರಮಚ್ಚುತಮ್‌ | 
ಕರೀಟನಂ ಸಮಾಲೋಕ್ಕ ಜಗಾಮ ಶಿರಸಾ ಮಹೀಮ್‌॥ 45 


ರೋಮಾಂಚಿತಾಂಗಃ ಸಹಸಾ ಸಾಧ್ವಸಂ ಪರಮಂ ಗತಃ! 


ಸ್ತವಾಯ ದೇವದೇವಸ್ಕ ಸ ಚಕ್ರೇ ಮಾನಸಂ ಧ್ರುವಃ॥ 46 
ಕಿಂ ವದಾಮಿ ಸ್ತುತಾವಸ್ಯ ಕೇನೋಕ್ರೇನಾಸ್ಕ ಸಂಸ್ತುತಿಃ। 
ಇತ್ಸಾಕುಲಮತಿರ್ದೇವಂ ತಮೇವ ಶರಣಂ ಯಯ್‌ೌ॥ 47 
ಧ್ರುವ ಉವಾಚ: 


ಭಗವಾನ್‌ ಯದಿ ಮೇ ತೋಷಂ ತಪಸಾ ಪರಮಂ ಗತಃ। 
ಸ್ತೋತುಂ ತದಹಮಿಚ್ಛಾಮಿ ವರಮೇನಂ ಪ್ರಯಚ್ಛ ಮೇ॥ 48 


ಧ್ಯಾನದೃಷ್ಟಿಗೆ ಗೋಚರನಾದ ಶ್ರೀಹರಿಯು ಎದುರಿಗೆ ನಿಂತಿರುವುದನ್ನು 
ಕಂಡನು. ಶಂಖ, ಚಕ್ರ, ಗದೆ, ಶಾರ್ಜಧನುಸ್ಸು, ಖಡ್ಗಗಳನ್ನು ಹಿಡಿದ 
ಕಿರೀಟಧಾರಿಯಾದ ಅಚ್ಕುತನನ್ನು ಅವಲೋಕಿಸಿ, ತಲೆಬಾಗಿ ನೆಲಮುಟ್ಟಿ 
ನಮಸ್ಕರಿಸಿದನು (44-45). ಅವನ ಅಂಗಗಳೆಲ್ಲವೂ ರೋಮಾಂಚ 
ಗೊಂಡವು. ಇದಕ್ಕಿದ್ದಂತೆ ಓಂದು ರೀತಿಯ ಭಯ ಆವರಿಸಿತು. 
ದೇವದೇವನನ್ನು ಸ್ತುತಿಸಬೇಕೆಂದು ಧ್ರುವನಿಗೆ ಮನಸ್ಸಾಯಿತು. ಆದರೆ 
"ಈತನನ್ನು ಸುತಿಸುವುದಕ್ಕೆ ಏನು ಹೇಳಲಿ? ಏನು ಹೇಳಿದರೆ ಭಗವಂತ 
ನಿಗೆ ಸರಿಯಾದ ಸ್ತುತಿಯಾದೀತು?'' ಎಂದು ವ್ಯಾಕುಲನಾಗಿ ಮತ್ತೆ 
ಭಗವಂತನಿಗೆ ಶರಣಾದನು (46-47). “ಓ ಸ್ವಾಮಿ, ನನ್ನ ತಪಸ್ಸಿನಿಂದ 
ನಿನಗೆ ಪರಮ ಸಂತೋಷವಾಗಿದ್ದರೆ, ನಿನ್ನ ಸ್ತೋತ್ರ ಮಾಡಲು 
ಬಯಸುತ್ತೇನೆ. ಆದ್ದರಿಂದ ಈ ವರವನ್ನು ಅನುಗ್ರಹಿಸು. ವೇದಜ್ಞರಾದ 
ಬ್ರಹ್ಮಾದಿಗಳಿಗೂ ಯಾವಾತನು ಅಜ್ಞೇಯನಾಗಿರುವನೋ ಅಂತಹ 


184 ಶ್ರೀವಿಷ್ಣುಪುರಾಣಮ್‌ 


ಬ್ರಹ್ಮಾದ್ಯೈೇರ್ಯಸ್ಮ ವೇದಜ್ಞೈರ್ಜಾಯತೇ ಯಸ್ಕ ನೋ ಗತಿಃ! 
ತಂ ತ್ಹಾಂ ಕಥಮಹಂ ದೇವ ಸ್ತೋತುಂ ಶಕ್ನೋಮಿ ಬಾಲಕಃ॥ 49 


ತ್ವದ್ಛಕಿಪ್ರವಣಂ ಹೇತತ್ತರಮೇಶ್ವರ ಮೇ ಮನಃ! 
ಸ್ತೋತುಂ ಪ್ರವೃತ್ತಂ ತ್ವತ್ನಾದೌ ತತ್ರ ಪ್ರಜ್ಞಾಂ ಪ್ರಯಚ್ಛೆ ಮೇ॥ 50 


ಶೀಪರಾಶರ ಉವಾಚ: 


ಶಂಖಪ್ರಾಂತೇನ ಗೋವಿಂದಸ್ಪಂ ಪಸ್ಪರ್ಶ ಕೃತಾಂಜಲಿಮ್‌ | 
ಉತ್ಪಾನಪಾದತನಯಂ ದ್ವಿಜವರ್ಯ ಜಗತ್ಪತಿಃ॥ 51 


ಅಥ ಪ್ರಸನ್ನವದನಃ ಸ ಕ್ಷಣಾನ್ಸೃಪನಂದನಃ। 
ತುಷ್ಟಾವ ಪ್ರಣತೋ ಭೂತ್ವಾ ಭೂತಧಾತಾರಮಚ್ಚುತಮ್‌ ॥ 52 


ಧ್ರುವ ಉವಾಚ: 


ಭೂಮಿರಾಪೋ5ನಲೋ ವಾಯುಃ ಖಂ ಮನೋ ಬುದ್ದಿರೇವಚೆ! 
ಭೂತಾದಿರಾದಿಪ್ರಕೃತಿರ್ಯಸ್ಮ ರೂಪಂ ನತೋಸ್ಮಿ ತಮ್‌ ॥ 53 


ನಿನ್ನನ್ನು, ಹೇ ದೇವ, ಬಾಲಕನಾದ ನಾನು ಕೀರ್ತಿಸುವುದೆಂತು? ಹೇ 
ಪರಮೇಶ್ವರ, ನಿನ್ನ ಭಕ್ತಿಯಲ್ಲಿ ಮುಳುಗಿದ ನನ್ನ ಮನಸ್ಸು ನಿನ್ನ ಪಾದ 
ಗಳನ್ನು ಸ್ತುತಿಸುವುದಕ್ಕೆ ಪ್ರವೃತ್ತವಾಗಿದೆ. ಅದಕ್ಕೆ ಬೇಕಾದ ಪ್ರಜ್ಞಾಶಕ್ತಿಯನ್ನು 
ದಯಪಾಲಿಸು” ಎಂದು ನುಡಿದನು (49-50). ಹೀಗೆ ನುಡಿದು 
ಕೃತಾಂಜಲಿಯಾಗಿ ನಿಂತಿದ್ದ ಧ್ರುವನನ್ನು, ಮೈತ್ರೇಯ, ಜಗದೀಶ್ವರನಾದ 
ಗೋವಿಂದನು ಶಂಖದ ತುದಿಯಿಂದ ಸ್ಪರ್ಶಿಸಿದನು. ಒಡನೆಯೇ ಧ್ರುವನು 
ಪ್ರಸನ್ನವದನನಾಗಿ ನಮಸ್ಕರಿಸಿ ಸರ್ವಭೂತಗಳಿಗೆ ಆಧಾರನಾದ ಅಚ್ಯುತ 
ನನ್ನು ಈ ಪ್ರಕಾರ ಸ್ತುತಿಸಲಾರಂಭಿಸಿದನು (51-52). “ಪೃಥ್ವಿ, ಜಲ, 
ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ದಿ ಸ್ರ ಅಹಂಕಾರ, ಮೂಲಪ್ರಕೃತಿ-- 
ಇವೆಲ್ಲವೂ ಯಾವಾತನ ರೂಪವೋ ಆ ಭಗವಂತನನ್ನು ನಮಸ್ಕರಿಸುತ್ತೇನೆ. 
ಯಾವಾತನು ಶುದ್ಧನೂ ಸೂಕ್ಷನೂ ಸರ್ವವ್ಯಾಪಿಯೂ ಪ್ರಕೃತಿಗಿಂತ 
ಆಚೆಗೆ ಇರತಕ್ಕವನೂ ಆಗಿದ್ದಾನೋ, ಪುರುಷನು (ಜೀವಾತ್ಮನು) ಯಾರ 


ಅಧ್ಯಾಯ 12 ಪ್ರಥಮಾಂಶಃ 135 
ಶುದ್ಧಃ ಸೂಕ್ಲೋತಖಲವ್ಮಾಪೀ ಪುಧಾನಾತ್ಸರತಃಪುಮಾನ್‌ | 
ಯಸ್ಕ ರೂಪಂ ನಮಸ್ತಸ್ಮೈ ಪುರುಷಾಯ ಗುಣಾಶಿನೇ॥ 54 


ಭೂರಾದೀನಾಂ ಸಮಸ್ತಾನಾಂ ಗಂಧಾದೀನಾಂ ಚೆ ಶಾಶ್ವತಃ | 
ಬುದ್ಧ್ಯಾದೀನಾಂ ಪ್ರಧಾನಸ್ಮ ಪುರುಷಸ್ಕ ಚೆ ಯಃ ಪರಃ॥ 55 


ತಂ ಬ್ರಹ್ಮಭೂತಮಾತ್ಮಾನಮಶೇಷಜಗತಃ ಪತಿಮ್‌ | 


ಪ್ರಪದೇ ಶರಣಂ ಶುದ್ಧಂ ತ್ವದ್ರೂಪಂ ಪರಮೇಶ್ವರ ॥ 56 
ಬೃಹತ್ತಾದ್‌ ಬೃಂಹಣತ್ನಾಚ್ಚ ಯದ್ರೂಪಂ ಬ್ರಹ್ಮಸಂಜ್ಞಿತಮ್‌ | 
ತಸ್ಮೈ ನಮಸ್ತೇ ಸರ್ವಾತ್ಮನ್‌ ಯೋಗಿಚಿಂತ್ಕಾವಿಕಾರಿಣೇ ॥ 57 
ಸಹಸ್ರಶೀರ್ಷಾ ಪುರುಷಃ ಸಹಸ್ರಾಕ್ಷಃ ಸಹಸ್ರಪಾತ್‌ | 

ಸರ್ವವ್ಮಾಪೀ ಭುವಃ ಸ್ಪರ್ಶಾದತೃತಿಷದಶಾಂಗುಲಮ್‌ ॥ 58 


ಇನ್ನೊಂದು ರೂಪವೋ ಅಂತಹ ನಿರ್ಗುಣನಾದ ಪರಮಾತನಿಗೆ 
ನಮಸ್ಕಾರ (53-54). ಹೇ ಪರಮೇಶ್ವರ, ಪೃಥಿವೀ ಮೊದಲಾದ ಭೂತ 
ಗಳಿಗೂ ಗಂಧವೇ ಮೊದಲಾದ ಅವುಗಳ ಗುಣಗಳಿಗೂ ಬುದ್ದಿ 
ಮೊದಲಾದ ಅಂತಃಕರಣ-ಇಂದ್ರಿಯಗಳಿಗೂ ಪ್ರಕೃತಿಗೂ ಪುರುಷನಿಗೂ 
(ಜೀವ) ಪರನೂ ಶಾಶ್ವತನೂ ಪರಬ್ರಹ್ಮವೂ ಆತ್ಮನೂ ಸಕಲಜಗದೀಶನೂ 
ಶುದ್ಧರೂ ಆದ ನಿನಗೆ ಶರಣಾಗತನಾಗಿದ್ದೇನೆ (55-56). ಬೃಹತ್‌ 
(ದೊಡ್ಡದು) ಆದ್ದರಿಂದಲೂ ಬೃಂಹಣ (ವರ್ಧನಶೀಲ) ವಾದ್ದರಿಂದಲೂ 
ಯಾವುದು ಬ್ರಹವೆನಿಸಿದೆಯೋ ಅಂತಹ ನಿನಗೆ, ಯೋಗಿಧ್ಯೇಯನೂ 
ಅವಿಕಾರಿಯೂ ಆದ ನಿನಗೆ, ಓ ಸರ್ವಾತ್ಮನೇ, ನಮಸ್ಕಾರ (57). ನೀನು 
ಸಾವಿರ ಶಿರಸ್ಸುಗಳುಳ್ಳ ಪುರುಷನಾಗಿದ್ದೀಯೆ. ನಿನಗೆ ಸಾವಿರ ಕಣ್ಣುಗಳು; 
ಸಾವಿರ ಪಾದಗಳು; ಸರ್ವವ್ಮಾಪಿಯಾದ ನೀನು ಬ್ರಹ್ಮಾಂಡದ ಸ್ಪರ್ಶವನ್ನೂ 
ಮೀರಿ ಹತ್ತು ಅಂಗುಲ ಆಚೆಗೆ ವ್ಯಾಪಿಸಿದ್ದೀಯೆ* (58). ಹಿಂದೆ ಇದ್ದದ್ದು 


* ಇಲ್ಲಿ ಪುರುಷಸೂಕ್ತದ ಅರ್ಥ ಪ್ರಸ್ತುತವಾಗಿದೆ. ಸಾವಿರ ತಲೆ, ಸಾವಿರ 
ಕಣ್ಣುಗಳು--ಮೊದಲಾದವುಗಳ ಅಭಿಪ್ರಾಯ ಭಗವಂತನು ಸರ್ವವ್ಯಾಪಿ, ಸರ್ವಜ್ಞ 
--ಎಂದೇ. ಆತನ ವ್ಯಾಪ್ತಿಗೆ ಮೇರೆಯಿಲ್ಲ--ಎಂಬುದನ್ನು “ಅತ್ಯತಿಷ್ಠದ್ದಶಾಂಗುಲಂ' 
ಎಂಬುದು ಸೂಚಿಸುತ್ತದೆ. 


186 ಶ್ರೀವಿಷ್ಣುಪುರಾಣಮ್‌ 


ಯದ್‌ಭೂತಂ ಯಚ್ಚ ವೈ ಭವಂ ಪುರುಷೋತ್ತಮ ತದ್ಭವಾನ್‌ | 
ತ್ವತ್ತೋ ವಿರಾಟ್‌ ಸ್ವರಾಟ್‌ ಸಮ್ರಾಟ್‌ತ್ವತ್ರಶ್ಚಾಷಧಿಪೂರುಷಃ ॥ 59 


ಅತರಿಚ್ಛತ ಸೋಂಧಶ್ಚ ತಿರ್ಯಗೂರ್ಧ್ವಂ ಚ ವೈ ಭುವಃ! 
ತ್ವತ್ತೋ ವಿಶ್ವಮಿದಂ ಜಾತಂ ತ್ವತ್ತೋ ಭೂತಭವಿಷ್ಮತೀ ॥ 60 


ತ್ವದ್‌ರೂಪಧಾರರಿಣಶ್ನಾಂತರ್ಭೂತಂ ಸರ್ವಮಿದಂ ಜಗತ್‌! 
ತ್ವತ್ತೋ ಯಜ್ಞ; ಸರ್ವಹುತಃ ಪೃಷದಾಜ್ಯಂ ಪಶುರ್ದಿಧಾ॥ 61 


ತೃತ್ತು ಯಚೋಇ5ಥ ಸಾಮಾನಿ ತ್ವತ್ತಶ್ಸಂದಾಂಸಿ ಜಜ್ಜೆರೇ!। 

ತ್ವತ್ತೋ ಯಜೂಂಷ್ಕಜಾಯಂತ ತ್ವತ್ತೋತಶ್ನಾಶ್ಮೈಕತೋ ದತಃ॥ 
ಗಾವಸ್ತೃತ್ತಃ ಸಮುದ್ಧೂತಾಸ್ನತ್ರೋತಜಾ ಅವಯೋ ಮೃಗಾಃ! 
ತ್ವನ್ಮುಖಾದ್‌ ಬ್ರಾಹ್ಮಣಾಸ್ಥತ್ತೋ ಬಾಹೋಃ ಕ್ಷತ್ರಮಜಾಯತ ॥ 63 


ಮುಂದೆ ಇರತಕ್ಕದ್ದು, ಪುರುಷೋತ್ತಮ, ಎಲ್ಲವೂ ನೀನೇ, *ವಿರಾಟ್‌, 
ಸ್ವರಾಟ್‌, ಸಮ್ರಾಟ್‌, ಸೃಷ್ಟಿಕರ್ತನಾದ ಬ್ರಹ್ಮ ಎಲ್ಲವೂ ನಿನ್ನಿಂದಲೇ. 
ಭೂಮಂಡಲದ ಕೆಳಗೆ ಮೇಲೆ ಸುತ್ತಲೂ ನೀನೇ ವ್ಯಾಪಿಸಿದ್ದೀಯೆ. ಈ 
ವಿಶ್ವವು ನಿನ್ನಿಂದ ಹುಟ್ಟಿದೆ. ಭೂತ ಭವಿಷ್ಯತ್ತುಗಳೆಲ್ಲ ನಿನ್ನಿಂದಲೇ (59-60). 
ಈ ಜಗತ್ತೆಲ್ಲವೂ ನಿನ್ನ ಸ್ವರೂಪವಾದ ವಿಶ್ವದೊಳಗೇ ಇದೆ. ಸರ್ವ 
ಹವಿಸ್ಸುಗಳನ್ನೂ ಹವನ ಮಾಡತಕ್ಕ ಯಜ್ಞವೂ, ಪೃಷದಾಜ್ಯವೂ (ದಧಿ 
ಮತ್ತು ಘೃತ), ಎರಡು ಪ್ರಕಾರದ (ಗ್ರಾಮ್ಯ ಮತ್ತು ವನ್ಯ) ಪಶುವೂ 
ನಿನ್ನಿಂದಲೇ ಉದ್ಭವಿಸಿದೆ (61). ಯಕ್ಕು, ಸಾಮ ಮತ್ತು ಗಾಯತ್ರೀ 
ಮೊದಲಾದ ಛಂದಸ್ಸುಗಳೂ ನಿನ್ನಂದ ಹುಟ್ಟಿವೆ. ಯಜುರ್ವೇದವೂ 
ನಿನ್ನಿಂದಲೇ. ಅಶ್ವಗಳೂ, ಒಂದು ಸಾಲಿನ ಹಲ್ಲುಗಳುಳ್ಳ (ಎಮ್ಮೆ 
ಮೊದಲಾದ) ಪ್ರಾಣಿಗಳೂ ನಿನ್ನಿಂದ ಜನಿಸಿವೆ (62). ಹಸು, ಮೇಕೆ, ಕುರಿ, 
ಜಿಂಕೆ ಎಲ್ಲವೂ ನಿನ್ನಿಂದ ಹುಟ್ಟಿವೆ. ನಿನ್ನ ಮುಖದಿಂದ ಬ್ರಾಹ್ಮಣರೂ 
ಬಾಹುವಿನಿಂದ ಕ್ಷತ್ತಿಯರೂ ತೊಡೆಯಿಂದ ವೈಶ್ಯರೂ ಪಾದಗಳಿಂದ 


* ವಿರಾಟ್‌, ಸ್ವರಾಟ್‌, ಸಮ್ರಾಟ್‌--ಇವು ಬ್ರಹ್ಮಾಂಡದ ಅಂತರ್ಭೇದಗಳು. 
ಅಥವಾ ವಿರಾಟ್‌-ಬ್ರಹಾಂಡ, ಸ್ವರಾಟ್‌-ಬ್ರಹ್ಮ, ಸಮ್ರಾಟ್‌-ಮನು. 


ಅಧ್ಯಾಯ 12 ಪ್ರಥಮಾಂಶಃ 137 


ವೈಶ್ಯಾಸ್ತವೋರುಜಾಃ ಶೂದ್ರಾಸ್ತವ ಪದ್ಭ್ಯಾಂ ಸಮುದ್ಧತಾಃ | 
ಅಕ್ಲೋಃ ಸೂರ್ಯೋನಿಲಃ ಪ್ರಾಣಾಚ್ಚಂದ್ರಮಾ ಮನಸಸ್ತವ॥ 64 


ಪ್ರಾಣೋsಂತಃ ಸುಷಿರಾಜ್ಞಾತೋ ಮುಖಾದಗ್ನಿರಜಾಯತ। 
ನಾಭಿತೋ ಗಗನಂ ದ್ಕೌಶ್ವ ಶಿರಸಃ ಸಮವರ್ತತ। 
ದಿಶಃ ಶ್ರೋತ್ರಾತ್‌ ಕ್ಲಿತಿಃ ಪದ್ಭ್ಯಾಂ ತ್ವತ್ತಃ ಸರ್ವಮಭೂದಿದಮ್‌ ॥ 


ನಗ್ರೋಧಃ ಸುಮಹಾನಲ್ಲೇ ಯಥಾ ಬೀಜೇ ವ್ಯವಸ್ಥಿತಃ । 
ಸಂಯಮೇ ವಿಶ್ವಮಖಲಂ ಬೀಜಭೂತೇ ತಥಾ ತ್ವಯಿ ॥ 66 


ಬೀಜಾದಂಕುರಸಂಭೂತೋ ನ್ಯಗ್ರೋಧಸ್ತು ಸಮುತ್ನಿತಃ | 
ಎಸ್ತಾರಂ ಚ ಯಥಾ ಯಾತಿ ತ್ವತ್ತಃ ಸೃಷ್ಟೌ ತಥಾ ಜಗತ್‌ ॥ 67 


ಯಥಾ ಹಿ ಕದಲೀ ನಾನ್ಮಾ ಶ್ಚಕ್‌ಪತ್ರಾದಪಿ ದೃಶ್ಯತೇ! 
ಏವಂ ವಿಶ್ನಸ್ಮ ನಾನಸ್ತಂ ತ್ವತ್ಸ್ಯಾಯೀಶ್ಚರ ದೃಶ್ಯತೇ ॥ 68 





ಶೂದ್ರರೂ ಜನಿಸಿದರು. ಕಣ್ಣಿಂದ ಸೂರ್ಯನೂ ಪ್ರಾಣದಿಂದ ವಾಯುವೂ 
ಮನಸ್ಸಿನಿಂದ ಚಂದ್ರನೂ ಉದ್ಭವಿಸಿದರು (63-64). ನಾಸಾರಂಧ್ರದಿಂದ 
ಪ್ರಾಣವೂ ಮುಖದಿಂದ ಅಗ್ನಿಯೂ ನಾಭಿಯಿಂದ ಗಗನವೂ ಶಿರಸ್ಸಿನಿಂದ 
ಸ್ವರ್ಗಲೋಕವೂ ಹುಟ್ಟಿವೆ. ಕಿವಿಯಿಂದ ದಿಕ್ಕುಗಳೂ ಪಾದಗಳಿಂದ 
ಭೂಮಿಯೂ ಉದ್ಭವಿಸಿದವು. ಸರ್ವವೂ ನಿನ್ನಿಂದಲೇ ಹುಟ್ಟಿದ್ದು (65). 
ಚಿಕ್ಕದಾದ ಆಲದ ಬೀಜದಲ್ಲಿ ಮಹತ್ತರವಾದ ಆಲದ ಮರವು ಹೇಗೆ 
ನೆಲೆಸಿರುವುದೋ ಹಾಗೆ ಪ್ರಳಯಕಾಲದಲ್ಲಿ ಅಖಿಲ ವಿಶ್ವವೂ ಬೀಜ 
ಸ್ವರೂಪನಾದ ನಿನ್ನಲ್ಲಿ ನೆಲೆಸಿರುತ್ತದೆ. ಬೀಜದಿಂದ ಮೊಳಕೆಯಾಗಿ ಆಲದ 
ಮರವು ಹೇಗೆ ಬೆಳೆಯುವುದೋ ಹಾಗೆ ಸೃಷ್ಟಿಕಾಲದಲ್ಲಿ ಜಗತ್ತು ವಿಸ್ತಾರ 
ಗೊಳ್ಳುತ್ತದೆ (66-67). ಹೇ ಈಶ, ಬಾಳೆಯ ಮರವು ಸಿಪ್ರೆ ಎಲೆಗಳಿಂದ 
ಹೇಗೆ ಬೇರೆಯಾಗಿಲ್ಲವೋ, ಹಾಗೆ ವಿಶ್ವಕ್ಕಿಂತ ನೀನು ಬೇರೆಯಾಗಿಲ್ಲ. 
ಇದೆಲ್ಲವೂ ನಿನ್ನಲ್ಲಿ ನೆಲೆಸಿದೆ (68). ನಿನ್ನಲ್ಲಿ ಹ್ಲಾದಿನಿಯೆಂಬ (ನಿರಂತರ 
ಆನಂದಮಯವಾದ) ಜ್ಞಾನವೂ ಮತ್ತು ಸಂಧಿನಿಯೆಂಬ (ವಿಚ್ಛೇದರಹಿತ 


138 ಶ್ರೀವಿಷ್ಣುಪುರಾಣಮ್‌ 


ಹ್ಹಾದಿನೀ ಸಂಧಿನೀ ಸಂವಿತ್ವಯ್ಕೇಕಾ ಸರ್ವಸಂಸ್ಥಿತೌ। 
ಹ್ಲಾದತಾಪಕರೀ ಮಿಶ್ರಾ ತ್ವಯಿ ನೋ ಗುಣವರ್ಜಿತೇ॥ 69 


ಪೃಥಗ್ಳೂತೆ ಕ ಭೂತಾಯ ಭೂತಭೂತಾಯ ತೇ ನಮಃ। 
ಪ್ರಭೂತಭೂತಭೂತಾಯ ತುಭ್ಕಂ ಭೂತಾತ್ಮನೇ ನಮಃ॥ 70 


ವ್ಯಕ್ತಂ ಪ್ರಧಾನಪುರುಷೌ ವಿರಾಟ್‌ ಸಮ್ರಾಟ್‌ ಸ್ವರಾಟ್‌ ತಥಾ! 


ವಿಭಾವೃತೇ5ಂತಃಕರಣೇ ಪುರುಷೇಷ್ಠಕ್ಷಯೋ ಭವಾನ್‌ ॥ 71 
ಸರ್ವಸ್ಮಿನ್ಸರ್ವಭೂತಸ್ತೃಂ ಸರ್ವಃ ಸರ್ವಸ್ವರೂಪಧೃತ್‌ | 
ಸರ್ವಂ ತ್ಹತಸ್ತತಶ್ಚತ್ಚಂ ನಮಃ ಸರ್ವಾತ್ಮನೇಇಸ್ತು ತೇ॥ 72 


ಸರ್ವಾತ್ಮಕೋತಸಿ ಸರ್ವೇಶ ಸರ್ವಭೂತಸ್ಥಿತೋ ಯತಃ! 
ಕಥಯಾಮಿ ತತಃ ಕಿಂ ತೇ ಸರ್ವಂ ವೇತ್ಸಿ ಹೃದಿ ಸಿತಮ್‌ ॥ 73 


ವಾದ) ಜ್ಞಾನವೂ ಅಭಿನ್ನರೂಪದಿಂದ ಇದೆ. ಆದರೆ ಆನಂದವನ್ನಾಗಲಿ 
ದುಃಖವನ್ನಾಗಲಿ ಕೊಡುವ ಅಥವಾ ಅವೆರಡನ್ನೂ ಕೊಡುವ ಸಂಮಿಶ್ರ 
ವಾದ ಜ್ಞಾನವು ನಿನ್ನಲ್ಲಿಲ್ಲ. ಏಕೆಂದರೆ, ನೀನು ನಿರ್ಗುಣನಾಗಿದ್ದೀಯೆ (69). 
ನೀನು (ಕಾರ್ಯದೃಷ್ಟಿಯಿಂದ) ವಿಭಿನ್ನರೂಪನೂ (ಕಾರಣದೃಷ್ಟಿಯಿಂದ) 
ಏಕರೂಪನೂ ಆಗಿದ್ದೀಯೆ. ಪಂಚಭೂತಗಳಿಗೆ ಕಾರಣವಾದ ಸೂಕ್ಷ್ಮ 
ಭೂತವೂ ಆಗಿದ್ದೀಯೆ. ನಿನಗೆ ನಮಸ್ಕಾರ. ನಾನಾ ಬಗೆಯ ಜೀವರೂಪ 
ನಾಗಿದ್ದೀಯೆ. ಎಲ್ಲ ಪ್ರಾಣಿಗಳ ಅಂತರಾತವಾಗಿದ್ದೀಯೆ. ನಿನಗೆ ನಮಸ್ಕಾರ 
(70). (ಯೋಗಿಗಳ) ಅಂತಃಕರಣದಲ್ಲಿ ನೀನು ವ್ಯಕ್ತ, ಪ್ರಕೃತಿ, ಬ್ರಹ್ಮ, 
ವಿರಾಟ್‌, ಸಮ್ರಾಟ್‌, ಸ್ವರಾಟ್‌ ಆಗಿ ಕಾಣಿಸಿಕೊಳ್ಳುತ್ತೀಯೆ. (ಕ್ಷಯಿಸಿ 
ಹೋಗುವ) ಜನರಲ್ಲಿ ಅಕ್ಬಯನಾಗಿರತಕ್ಕವನು ನೀನು (71). ಆಕಾಶಾದಿ 
ಸಮಸ್ತ ವಸ್ತುಗಳಲ್ಲಿಯೂ ಮೂಲರೂಪನಾಗಿರತಕ್ಕವನು. ನೀನು 
ಸರ್ವನೂ ಆಗಿ ಸರ್ವರೂಪಗಳನ್ನೂ ಧರಿಸಿದ್ದೀಯೆ. ನಿನ್ನಿಂದ ಸರ್ವವೂ 
ಆಗಿದೆ. ಸರ್ವದಿಂದಲೂ ಉಳಿಯತಕ್ಕವನು ನೀನು. ಸರ್ವಾತ್ಮನಾದ 
ನಿನಗೆ ನಮಸ್ಕಾರ (72). ಸರ್ವಭೂತಗಳಲ್ಲಿಯೂ ಇರುವುದರಿಂದ 
ಓ ಸರ್ವೇಶ್ವರ, ಸರ್ವಾತಕನಾಗಿದ್ದೀಯೆ. ಹೀಗಿರುವಾಗ ನಿನಗೆ ನಾನು 


ಅಧ್ಯಾಯ 12 ಪ್ರಥಮಾಂಶಃ 139 


ಸರ್ವಾತ್ಮನ್‌ ಸರ್ವಭೂತೇಶ ಸರ್ವಸತ್ವ್ವಸಮುದ್ಧವ। 
ಸರ್ವಭೂತೋ ಭವಾನ್ಹೇತ್ತಿ ಸರ್ವಸತ್ತಮನೋರಥಮ್‌ ॥ 74 


ಯೋ ಮೇ ಮನೋರಥೋ ನಾಥ ಸಫಲಃ ಸ ತ್ವಯಾ ಕೃತಃ। 


ತಪಶ್ಚ ತಪ್ಪಂ ಸಫಲಂ ಯದ್‌ದೃಷ್ಟೋಪಸಿ ಜಗತ್ಪತೇ॥ 75 
ಶೀಭಗವಾನುವಾಚ: 

ತಪಸಸ್ತತ್ನ್ಲಲಂ ಪ್ರಾಪ್ತಂ ಯದ್‌ದೃಷ್ಟೋsಹಂ ತ್ವಯಾ ಧ್ರುವ! 
ಮದರ್ಶನಂ ಹಿ ವಿಫಲಂ ರಾಜಪುತ್ರ ನ ಜಾಯತೇ ॥ 76 


ವರಂ ವರಯ ತಸ್ಮಾತ್ತಂ ಯಥಾಭಿಮತಮಾತ್ಮನಃ। 
ಸರ್ವಂ ಸಂಪದ್ಯತೇ ಪುಂಸಾಂ ಮಯಿ ದೃಷ್ಟಿಪಥಂ ಗತೇ॥ 77 


ಧ್ರುವ ಉವಾಚ: 
ಭಗವಾನ್‌ ಭೂತಭವ್ಯೇಶ ಸರ್ವಸ್ಕಾಸ್ಕೇ ಭವಾನ್‌ ಹೃದಿ। 
ಕೆಮಜ್ಞಾತಂ ತವ ಬ್ರಹ್ಮನ್‌ ಮನಸಾ ಯನ್ಮಯೇಕ್ಷಿತಮ್‌ ॥ 78 


ಹೇಳತಕ್ಕದ್ದೇನಿದೆ? ನನ್ನ ಹೃದಯದಲ್ಲಿರುವುದನ್ನು ನೀನು ಬಲ್ಲೆ (73). 
ಹೇ ಸರ್ವಾತ್ಮ, ಸರ್ವಭೂತೇಶ್ವರ, ಸರ್ವವಸ್ತುಗಳಿಗೆ ಕಾರಣ, ಸರ್ವಸ್ವ 
ರೂಪನಾದ ನೀನು ಸರ್ವಪ್ರಾಣಿಗಳ ಮನೋರಥವನ್ನು ತಿಳಿದೇ 
ಇರುತ್ತೀಯೆ. ಹೇ ಸ್ವಾಮಿ, ನಿನ್ನ ದರ್ಶನಮಾತ್ರದಿಂದ ನನ್ನ ಮನೋರಥವು 
ಸಫಲವಾಯಿತು. ಹೇ ಜಗನ್ನಾಥ, ತಪಸ್ಸು ಮಾಡಿದುದಕ್ಕೆ ಫಲ 
ದೊರೆಯಿತು'' ಎಂದನು (74-75). ಆಗ ಭಗವಂತನು “ರಾಜಪುತ್ರ- 
ಧ್ರುವ, ತಪಸ್ಸಿಗೆ ನನ್ನ ದರ್ಶನವು ಫಲವಾಯಿತು. (ಆದರೆ ನನ್ನ ದರ್ಶನಕ್ಕೆ 
ಇನ್ನೊಂದು ಫಲ ಬೇಕು!) ನನ್ನ ದರ್ಶನವು ವಿಫಲವಾಗುವುದಿಲ್ಲ. ಆದ್ದ 
ರಿಂದ ನಿನಗೆ ಇಷ್ಟವಾದ ವರವನ್ನು ಕೇಳಿಕೊ. ನನ್ನ ದರ್ಶನವಾದಮೇಲೆ 
ಜನರಿಗೆ ಸರ್ವೇಷ್ಟವೂ ಸಿದ್ಧಿಸುತ್ತದೆ?” ಎಂದು ಮಡಿದನು (76-77. 
ಧ್ರುವನು ಹೇಳಿದನು: “ಹೇ ಭಗವನ್‌, ಭೂತಭವಿಷ್ಯತ್ತುಗಳ ಈಶ್ವರ, 
ಸರ್ವರ ಹೃದಯದಲ್ಲಿ ಇರುವ ನಿನಗೆ, ಹೇ ಬ್ರಹ್ಮನ್‌, ನನ್ನ ಮನಸ್ಸಿಗೆ 


140 ಶ್ರೀವಿಷ್ಣುಪುರಾಣಮ್‌ 

ತಥಾಪಿ ತುಭ್ಯಂ ದೇವೇಶ ಕಥಯಿಷ್ಕಾಮಿ ಯನ್ಮಯಾ। 
ಪ್ರಾರ್ಥತೇ ದುರ್ವಿನೀತೇನ ಹೃದಯೇನಾತಿದುರ್ಲಭಮ್‌ ॥ 79 
ಕಿಂ ವಾ ಸರ್ವಜಗತ್ಛಷ್ಟಃ ಪ್ರಸನ್ನೇ ತ್ವಯಿ ದುರ್ಲಭಮ್‌! 


ತ್ವತ್ಛ್ಸಸಾದಫಲಂ ಭುಂಕ್ರೇ ತ್ರೆ ಲೋಕಂ ಮಥವಾನಪಿ॥ 80 
ನೈತದ್ರಾಜಾಸನಂ ಯೋಗ್ಕಮಜಾತಸ್ಕ ಮಮೋದರಾತ್‌! 
ಇತಿ ಗರ್ವಾದವೋಚನ್ಮಾಂ ಸಹತ್ನೀಮಾತುರುಚ್ಚಕೈಃ॥ 81 


ಆಧಾರಭೂತಂ ಜಗತಃ ಸರ್ವೇಹಾಮುತ್ರಮೋತ್ತ್ರಮಮ್‌ | 
ಪ್ರಾರ್ಥಯಾವಮಿ ಪ್ರಭೋ ಸ್ನಾನಂ ತೃತ್ವಸಾದಾದತೋತವ್ಯಯಮ್‌ | 


ಶ್ರೀಭಗವಾನುವಾಚ: 
ಯತ್ತ್ವಯಾ ಪ್ರಾರ್ಥತೇ ಸ್ಥಾನಮೇತತ್ಛಾಪ್ಸತಿ ವೆ ಛೆ ಭವಾನ್‌ | 
ತ್ವಯಾಹಂ ತೋಷಿತಃ ಪೂರ್ವಮನ್ಮಜನ್ಮನಿ ಬಾಲಕ ॥॥ 83 


ಬೇಕಾದದ್ದು ತಿಳಿಯದೆ ಇದ್ದೀತೆ? ಆದರೂ, ದೇವೇಶ್ವರ, ದುರ್ವಿನೀತ 
ವಾದ ನನ್ನ ಹೃದಯವು ಅತಿ ದುರ್ಲಭವಾದ ಯಾವುದನ್ನು ಬಯಸು 
ತ್ತದೆಯೋ ಅದನ್ನು ಹೇಳುತ್ತೇನೆ (78-79). ಸರ್ವಜಗತ್ತನ್ನೂ ಸೃಷ್ಟಿ 
ಮಾಡಿರುವ ನೀನು ಪ್ರಸನ್ನನಾದ ಮೇಲೆ ದುರ್ಲಭವಾದರೂ ಯಾವುದಿರು 
ತ್ತದೆ? ದೇವೇಂದ್ರನೂ ಸಹ ನಿನ್ನ ಅನುಗ್ರಹದ ಫಲವಾಗಿ ತ್ರಿಲೋಕಗಳನ್ನೇ 
ಆಳುತ್ತಿದ್ದಾನೆ (80). ನನ್ನ ಮಲತಾಯಿಯು ನನ್ನ ಹೊಟ್ಟಿಯಲ್ಲಿ ಹುಟ್ಟ 
ದಿರುವ ನಿನಗೆ ಈ ರಾಜಪೀಠವು ಯೋಗ್ಯವಾದ್ದಲ್ಲ” ಎಂದು ಗರ್ವದಿಂದ 
ಗಟ್ಟಿಯಾಗಿ ನನ್ನನ್ನು ಗದರಿಸಿ ಹೇಳಿದಳು. ಆದ್ದರಿಂದ, ಸ್ವಾಮಿ, 
ಜಗತ್ತಿಗೆ ಆಧಾರಭೂತನಾದ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ--ಅವ್ಯಯವೂ 
ಸರ್ವೋತ್ತಮೋತ್ತಮವೂ ಆದ ಸ್ಥಾನವು ನಿನ್ನ ಅನುಗ್ರಹದಿಂದ ಲಭಿಸಲಿ?” 
(81-82). ಭಗವಂತನು ಹೇಳಿದನು: “ಬಾಲಕ, ನೀನು ಬಯಸಿದ 
ಸ್ಥಾನವು ನಿನಗೆ ಲಭಿಸುತ್ತದೆ. ಹಿಂದಿನ ಜನ್ಮದಲ್ಲಿ ನನ್ನನ್ನು ಆರಾಧಿಸಿ 
ಸಂತೋಷಪಡಿಸಿದ್ದೀಯೆ. ಹಿಂದೆ ನೀನು ಬ್ರಾಹಣನಾಗಿದ್ದೆ. ಏಕಾಗ್ರ 


ಅಧ್ಯಾಯ 12 ಪ್ರಥಮಾಂಶಃ 141 


ತ್ಹಮಾಸೀರ್ಬ್ರಾಹ್ಮಣಃ ಪೂರ್ವಂ ಮಯ್ಯೇಕಾಗ್ರಮತಿಃ ಸದಾ! 
ಮಾತಾಪಿತ್ರೋಶ್ಚ ಶುಶ್ರೂಷುರ್ನಿಜಧರ್ಮಾನುಪಾಲಕಃ ॥ 84 


ಕಾಲೇನ ಗಚ್ಛತಾ ಮಿತ್ರಂ ರಾಜಪುತ್ರಸ್ತವಾಭವತ್‌! 
ಯೌವನೇ5ಖಲಭೋಗಾಢ್ಕೋ ದರ್ಶನೀಯೋಜ್ಞ್ವಲಾಕೃತಿಃ ॥ 85 


ತತ್ಸಂಗಾತ್ರಸ್ಮ ತಾಮೃದ್ಧಿಮವಲೋಕ್ಕಾತಿದುರ್ಲಭಾಮ್‌ | 
ಭವೇಯಂ ರಾಜಪುತ್ರೋ5ಹಮಿತಿ ವಾಂಛಾ ತ್ವಯಾ ಕೃತಾ॥ 86 


ತತೋ ಯಥಾಭಿಲಷಿತಾ ಪ್ರಾಪ್ತಾ ತೇ ರಾಜಪುತುತಾ। 
ಉತ್ತಾನಪಾದಸ್ಯ ಗೃಹೇ ಜಾತೋsಸಿ ಧ್ರುವ ದುರ್ಲಭೇ॥ 87 


ಅನ್ಮೇಹಾಂ ದುರ್ಲಭಂ ಸ್ಥಾನಂ ಕುಲೇ ಸ್ಟಾಯಂಭುವಸ್ಕ ಯತ್‌। 
ತಸ್ಕೈತದಪರಂ ಬಾಲ ಯೇನಾಹಂ ಪರಿತೋಷಿತಃ ॥ 88 


ಮಾಮಾರಾಧ್ಯ ನರೋ ಮುಕಿಮವಾಪ್ನೋತ್ಯ್ಮವಿಲಂಬಿತಾಮ್‌ | 
ಮಯ್ಯರ್ಪಿತಮನಾ ಬಾಲ ಕಿಮು ಸ್ಪರ್ಗಾದಿಕಂ ಪದಮ್‌ ॥ 89 


ಚಿತ್ತದಿಂದ ನನ್ನನ್ನು ಧ್ಯಾನಿಸುತ್ತಿದ್ದೆ. ತಂದೆತಾಯಿಗಳ ಸೇವೆ ಮಾಡುತ್ತ 
ಸ್ವಧರ್ಮವನ್ನು ಪಾಲಿಸುತ್ತಿದ್ದೆ (83-84). ಹೀಗಿರಲು ಸ್ವಲ್ಪಕಾಲವಾದ 
ಮೇಲೆ ಒಬ್ಬ ರಾಜಪುತ್ರನು ನಿನಗೆ ಮಿತ್ರನಾದನು. ತಾರುಣ್ಯದಲ್ಲಿದ್ದ ಆತನು 
ಸಕಲ ಭೋಗಗಳನ್ನು ಅನುಭವಿಸುತ್ತ ಸುಂದರನೂ ತೇಜಸ್ವಿಯೂ 
ಆಗಿದ್ದನು (85). ಅವನ ಸಖ್ಯದಿಂದ ಅವನಿಗಿದ್ದ ಅತಿ ದುರ್ಲಭವಾದ 
ಸಂಪತ್ತನ್ನು ನೋಡಿ, "ನಾನೂ ರಾಜಪುತ್ರನಾಗಬೇಕು'--ಎಂಬ ಆಸೆ 
ನಿನ್ನಲ್ಲಿ ಮೊಳೆಯಿತು. ಅನಂತರ ನಿನ್ನ ಅಭಿಲಾಷೆಯಂತೆ (ಈ ಜನ್ಮದಲ್ಲಿ) 
ರಾಜಪುತ್ರನಾಗುವ ಯೋಗ ಒದಗಿತು. ದುರ್ಲಭವಾದ ಉತ್ತಾನಪಾದ 
ರಾಜನ ಗೃಹದಲ್ಲಿ, ಧ್ರುವ, ನೀನು ಹುಟ್ಟಿದೆ (86-87). ಏಕೆಂದರೆ, 
ಸ್ವಾಯಂಭುವಮನುವಿನ ವಂಶದಲ್ಲಿ ಜನಿಸುವುದು ಅನ್ಯರಿಗೆ ಲಭಿಸತಕ್ಕ 
ದ್ದಲ್ಲ. ಅಲ್ಲದೆ, ಬಾಲಕ, ನನ್ನನ್ನು ನೀನು ಸಂತೋಷಪಡಿಸಿದೆಯೆಂಬುದು 
ಇನ್ನೊಂದು ವಿಶೇಷ (88). ನನ್ನಲ್ಲಿ ಚಿತ್ರವನ್ನರ್ಪಿಸಿ ಆರಾಧಿಸಿದವನು 
ಶೀಘ್ರದಲ್ಲಿ ಮೋಕ್ಷವನ್ನು ಪಡೆಯುತ್ತಾನೆ. ಬಾಲಕ, ಸ್ವರ್ಗಾದಿಗಳನ್ನು 


142 ಶ್ರೀವಿಷ್ಣುಪುರಾಣಮ್‌ 


ತ್ರೆ ಪಲೋಕ್ಕಾದಧಿಕೇ ಸ್ಥಾನೇ ಸರ್ವತಾರಾಗ್ರಹಾಶ್ರಯಃ। 


ಭವಿಷ್ಯತಿ ನ ಸಂದೇಹೋ ಮತ್ಚಸಾದಾದ್ದವಾನ್‌ ಧ್ರುವ॥ 90 

ಸೂರ್ಯಾತ್ಸೋಮಾತಥಾ ಭೌಮಾತ್‌ ಸೋಮಪುತ್ರಾದ್‌ 
ಬೃಹಸ್ಪತೇಃ | 

ಸಿತಾರ್ಕತನಯಾದೀನಾಂ ಸರ್ವರ್ಕಾಣಾಂ ತಥಾ ಧ್ರುವ 91 


ಸಪ್ತ್ಪರ್ಷೀಣಾಮಶೇಷಾಣಾಂ ಯೇ ಚೆ ವೈಮಾನಿಕಾಃ ಸುರಾಃ। 
ಸರ್ವೇಹಾಮುಪರಿ ಸ್ಥಾನಂ ತವ ದತ್ತಂ ಮಯಾ ಧ್ರುವ॥ 92 


ಕೇಚಿಚ್ಛತುರ್ಯುಗಂ ಯಾವತ್‌ ಕೇಚಿನ್ಮನ್ಹಂತರಂ ಸುರಾಃ । 


ತಿಷ್ಠಂತಿ ಭವತೋ ದತ್ತಾ ಮಯಾ ವೈ ಕಲ್ಲಸಂಸ್ಥಿತಿಃ ॥ 93 
ಸುನೀತಿರಪಿ ತೇ ಮಾತಾ ತ್ಹದಾಸನ್ನಾತಿನಿರ್ಮಲಾ। 

ವಿಮಾನೇ ತಾರಕಾ ಭೂತ್ವಾ ತಾವತ್ಕಾಲಂ ನಿವತ್ಕೃತಿ॥ 94 
ಯೇ ಚ ತ್ವಾಂ ಮಾನವಾಃ ಪ್ರಾತಃ ಸಾಯಂ ಚೆ ಸುಸಮಾಹಿತಾಃ। 
ಕೀರ್ತಯಿಷ್ಮಂತಿ ತೇಷಾಂ ಚ ಮಹತ್ಪುಣ್ಕಂ ಭವಿಷೃತಿ॥ 95 


ಪಡೆಯುತ್ತಾನೆಂದು ಹೇಳಬೇಕಾದ್ದೇನಿದೆ? ತ್ರಿಲೋಕಗಳಿಗೂ ಅಧಿಕವಾದ 
ಸ್ಥಾನದಲ್ಲಿ ನೀನು ನನ್ನ ಅನುಗ್ರಹದಿಂದ ಸಮಸ್ತ ಗ್ರಹನಕ್ಷತ್ರಗಳಿಗೆ ಆಶ್ರಯ 
ದಾತನಾಗುವೆ, ಧ್ರುವ, ಸಂದೇಹವಿಲ್ಲ (89-90). ಸೂರ್ಯ, ಚಂದ್ರ, 
ಕುಜ, ಬುಧ, ಗುರು, ಶುಕ್ರ, ಶನಿ ಮುಂತಾದ ಗ್ರಹನಕ್ಷತ್ರಗಳಿಗೂ 
ಮೇಲೆ, ಎಲ್ಲ ಸಪ್ಪರ್ಷಿಗಳಿಗೂ ಮೇಲೆ, ವಿಮಾನ ಸಂಚಾರಿಗಳಾದ ಸಮಸ್ತ 
ದೇವತೆಗಳಿಗೂ ಮೇಲೆ ನಿನಗೆ ಸ್ಥಾನವನ್ನು ನಾನು ಕೊಟ್ಟಿದ್ದೇನೆ (91-92). 
ದೇವತೆಗಳಲ್ಲಿ ಕೆಲವರು ನಾಲ್ಕೂ ಯುಗಗಳವರೆಗೂ, ಕೆಲವರು ಒಂದು 
ಮನ್ವಂತರದವರೆಗೂ ಇರುತ್ತಾರೆ. ನೀನು ಒಂದು ಕಲ್ಪದವರೆಗೆ ಜೀವಿಸಿರು 
ತ್ರೀಯೆ. ಶುದ್ಧಾತ್ಮಛಾದ ನಿನ್ನ ತಾಯಿ ಸುನೀತಿಯೂ ಸಹ ಒಂದು 
ತಾರೆಯಾಗಿ ಅಲ್ಲಿಯವರೆಗೂ. ನಿನ್ನ ಬಳಿ ವಿಮಾನದಲ್ಲಿ ನೆಲೆಸಿರುವಳು 
(93-94). ಮತ್ತು ಯಾವ ಮಾನವರು ಪ್ರಾತಃಕಾಲ ಸಾಯಂಕಾಲಗಳಲ್ಲಿ 
ಶ್ರದ್ಧೆಯಿಂದ ನಿನ್ನ ಗುಣಕೀರ್ತನೆ ಮಾಡುವರೋ ಅವರಿಗೂ ಮಹಾಪುಣ್ಯ 


ಅಧ್ಯಾಯ 12 ಪ್ರಥಮಾಂಶಃ 148 


ಪಶ್ರೀಪರಾಶರ ಉವಾಚ: 
ಏವಂ ಪೂರ್ವಂ ಜಗನ್ನಾಥಾದ್ದೇವದೇವಾಜ್ಜನಾರ್ದನಾತ್‌। 
ವರಂ ಪ್ರಾಪ ಧ್ರುವಃ ಸ್ಥಾನಮಧ್ಯಾಸ್ತೇ ಸ ಮಹಾಮತೇ ॥ 96 


ಸ್ವಯಂ ಶುಶ್ರೂಷಣಾದ್ದರ್ಮಾನ್ಮಾತಾಪಿತ್ರೋಶ್ನ ವೈ ತಥಾ! 
ದ್ಹಾದಶಾಕ್ಷರಮಾಹಾತ್ಮ್ಮಾತ್ರಪಸಶ್ಚ ಪ್ರಭಾವತಃ ॥ 97 


ಬಿ.ಪಿ 


ತಸ್ಮಾಭಮಾನಮೃದ್ಧಿಂ ಚ ಮಹಿಮಾನಂ ನಿರೀಕ್ಷ್ಯ ಹಿ! 
ದೇವಾಸುರಾಣಾಮಾಚಾರ್ಯಃ ಶ್ಲೋಕಮತ್ರೋಶನಾ ಜಗೌ 98 


ಅಹೋsಸ್ಮ ತಪಸೋ ವೀರ್ಯಮಹೋಎಇಸ್ಕ ತಪಸಃ ಫಲಮ್‌! 
ಯದೇನಂ ಪುರತಃ ಕೃತ್ವಾ ಧ್ರುವಂ ಸಪ್ತರ್ಹಯಃ ಸ್ಥಿತಾಃ ॥.. 99 


ಧ್ರುವಸ್ಕ ಜನನೀ ಚೇಯಂ ಸುನೀತಿರ್ನಾಮ ಸೂನೃತಾ। 
ಅಸ್ಕಾಶ್ಚ ಮಹಿಮಾನಂ ಕಃ ಶಕ್ತೋ ವರ್ಣಯಿತುಂ ಭುವಿ॥ 100 


ಬರುವುದು'' ಎಂದನು (95). ಮೈತ್ರೇಯ, ಹೀಗೆ ಜಗನ್ನಾಥನೂ ದೇವ 
ದೇವನೂ ಆದ ಜನಾರ್ದನನಿಂದ ವರವನ್ನು ಪಡೆದು ಧ್ರುವನು 
ಸರ್ವೋನ್ನತ ಸ್ಥಾನವನ್ನು ಅಡರಿದ್ದಾನೆ. ಧರ್ಮಮಾರ್ಗವನ್ನು ಅವಲಂಬಿ 
ಸಿದ್ದರಿಂದ, ತಂದೆತಾಯಿಗಳನ್ನು ಸೇವಿಸಿದ್ದರಿಂದ, ದ್ವಾದಶಾಕ್ಷರಮಂತ್ರದ* 
ಮಾಹಾತ್ಮ್ಯದಿಂದ, ತಪಸ್ಸಿನ ಪ್ರಭಾವದಿಂದ, ಧ್ರುವನಿಗೆ ಲಭಿಸಿದ 
ಗೌರವವನ್ನೂ ಸಂಪತ್ತನ್ನೂ ಮಹಿಮೆಯನ್ನೂ ವೀಕ್ಷಿಸಿ, ದೇವಾಸುರರಿಗೆ 
ಆಚಾರ್ಯನಾದ ಶುಕ್ರನು8 ಈ ಶ್ಲೋಕವನ್ನು ಉದ್ದರಿಸಿದನು (96-98). 
“ಆಹಾ! ಈ ಧ್ರುವನ ತಪಸ್ಸಿನ ಮಹಿಮೆ! ಆಹಾ! ಇವನ ತಪಸ್ಸಿನ ಫಲ! 
ಸಪ್ಪರ್ಷಿಗಳೂ ಇವನನ್ನು ಮುಂದಿಟ್ಟುಕೊಂಡು ನಿಂತಿರುವರಲ್ಲ! ಧ್ರುವನ 
ಜನನಿಯಾದ ಸುನೀತಿಯು ಸತ್ಯವೂ ಪ್ರಿಯವೂ ಆದ ಸೂನೃತವಾಣಿ 
ಯನ್ನಾಡಿದವಳು. ಇವಳ ಮಹಿಮೆಯನ್ನು ವರ್ಣಿಸಲು ಈ ಭೂಮಂಡಲ 


* «ಓಂ ನಮೋ ಭಗವತೇ ವಾಸುದೇವಾಯ'' ಎಂಬುದು ಮಂತ್ರ. 

$ ಒಬ್ಬನೇ ಬೃಹಸ್ಪತಿಯಾಗಿ ದೇವತೆಗಳಿಗೂ ಶುಕ್ರನಾಗಿ ಅಸುರರಿಗೂ 
ಆಚಾರ್ಯನಾಗಿದ್ದಾನೆಂದು ಮಹಾಭಾರತದಲ್ಲಿದೆ. ಆದಿ 66-43 ಮತ್ತು ನೀಲಕಂಠರ 
ವ್ಯಾಖ್ಯಾನ. 


144 ಶ್ರೀವಿಷ್ಣುಪುರಾಣಮ್‌ 

ತ್ರೆ ಪಲೋಕ್ಕಾಶೆಯತಾಂ ಪ್ರಾಪ್ತಂ ಪರಂ ಸ್ಥಾನಂ ಸ್ಥಿರಾಯತಿ | 
ಸ್ನಾನಂ ಪ್ರಾಪ್ತಾ ಪರಂ ಧೃತ್ಹಾ ಯಾ ಕುಕ್ಷಿವಿವರೇ ಧ್ರುವಮ್‌ ॥ 101 
ಯಶ್ಚೈತತ್‌ ಕೀರ್ತ್ರಯೇನ್ನಿತ್ಕಂ ಧ್ರುವಸ್ಕಾರೋಹಣಂ ದಿವ! 


ಸರ್ವಪಾಪವಿನಿರ್ಮುಕ್ತಃ ಸ್ವರ್ಗಲೋಕೇ ಮಹೀಯತೇ ॥ 102 
ಸ್ಥಾನಭ್ರಂಶಂ ನ ಚಾಪ್ಲೋತಿ ದಿವಿ ವಾ ಯದಿ ವಾ ಭುವಿ! 
ಸರ್ವಕಲ್ಮಾಣಸಂಯುಕ್ತೋ ದೀರ್ಥಕಾಲಂ ಸ ಜೀವತಿ॥ 103 


ಇತಿ ಶ್ರೀವಿಷ್ಣುಪುರಾಣೇ ಪ್ರಥಮೇsಂಶೇ ದ್ವಾದಶೋ5ಧ್ಯಾಯಃ 


ದಲ್ಲಿ ಯಾರಿಗೆ ಶಕ್ತಿಯುಂಟು! (99-100). ಇವಳು ಧ್ರುವನನ್ನು ಗರ್ಭದಲ್ಲಿ 
ಧರಿಸಿ ಪರಮೋತ್ತವಾದ ಸ್ಥಾನವನ್ನು ಪಡೆದಳು. ತ್ರಿಲೋಕಗಳಿಗೆ 
ಆಶ್ರಯವಾದ ಈ ಸ್ಥಾನವು ಸ್ಲಿರವಾಗಿ ನಿಲ್ಲತಕ್ಕದ್ದಾಗಿದೆ” (101). ಧ್ರುವನು 
ದ್ಯುಲೋಕವನ್ನೇರಿದ ಈ ಚರಿತೆಯನ್ನು ಯಾವಾತನು ನಿತ್ಯವೂ ಕೀರ್ತಿಸು 
ತ್ತಾನೋ ಅವನು ಸರ್ವಪಾಪಗಳಿಂದಲೂ ನಿರ್ಮುಕ್ತನಾಗಿ ಸ್ವರ್ಗಲೋಕ 
ದಲ್ಲಿ ಪೂಜಿತನಾಗುವನು (102). ಅವನು ಸ್ವರ್ಗದಲ್ಲಿರಲಿ ಅಥವಾ 
ಭೂಮಿಯಲ್ಲಿರಲಿ, ಅವನಿಗೆ ಸ್ಥಾನಭ್ರಂಶವಾಗುವುದಿಲ್ಲ. ಸಕಲ ಶ್ರೇಯಸ್ಸು 
ಗಳಿಗೂ ಭಾಜನನಾಗಿ ದೀರ್ಫ್ಥಕಾಲದವರೆಗೆ ಜೀವಿಸುತ್ತಾನೆ (103). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಪ್ರಥಮಾಂಶದಲ್ಲಿ 
ಹನ್ನೆರಡನೆಯ ಅಧ್ಯಾಯ ಮುಗಿಯಿತು. 


% 


ತ್ರಯೋದಶೋಇಧ್ಯಾಯಃ 


ಶೀಪರಾಶರ ಉವಾಚ: 
ಧ್ರುವಾಚ್ಛಿಷ್ಟಿಂ ಚ ಭವ ಚ ಭವ್ಮಾಚ್ಛಿಂಭುರ್ವಜಾಯತ। 


ಶಿಷ್ಟೇರಾಧತ್ತ ಸುಚ್ಛಾಯಾ ಪಂಚಪುತ್ರಾನಕಲ್ಮಹಾನ್‌ ॥ 1 
ರಿಪುಂ ರಿಪುಂಜಯಂ ವಿಪ್ರಂ ವೃಕಲಂ ವೃಕತೇಜಸಮ್‌!। 
ರಿಪೋರಾಧತ್ತ ಬೃಹತೀ ಚಾಕ್ಷುಷಂ ಸರ್ವತೇಜಸಮ್‌ ॥ 2 
ಅಜೀಜನತ್ನುಹ್ಕರಿಣ್ಮಾಂ ವಾರುಣ್ಮಾಂ ಚಾಕ್ಷುಷೋ ಮನುಮ್‌! 
ಪ್ರಜಾಪತೇರಾತ್ಮಜಾಯಾಂ ವೀರಣಸ್ಮ ಮಹಾತ್ಮನಃ ॥ 3 
ಮನೋರಾಜಾಯಂತ ದಶ ನಡ್ಡಲಾಯಾಂ ಮಹೌಜಸಃ। 
ಕನ್ಮಾಯಾಂ ತಪತಾಂ ಶ್ರೇಷ್ಠ ವೈರಾಜಸ್ಕ ಪ್ರಜಾಪತೇಃ ॥ 4 
ಅಧ್ಯಾಯ 13 


ಧ್ರುವನ ವಂಶ. ವೇನ ಮತ್ತು ಪೃಥು- ಇವರ ಚರಿತ್ರೆ. 


ಧ್ರುವನಿಗೆ ಶಿಷ್ಟಿ, ಭವ್ಯ--ಎಂಬ ಇಬ್ಬರು ಪುತ್ರರು ಜನಿಸಿದರು. 
ಭವ್ಯನಿಂದ ಶಂಭು ಎಂಬುವನು ಹುಟ್ಟಿದನು. ಶಿಷ್ಟಿಯ ಪತ್ನಿಯಾದ 
ಸುಚ್ಛಾಯೆಯು ಪುಣ್ಯಾತ್ಮರಾದ ಐವರು ಮಕ್ಕಳನ್ನು ಹಡೆದಳು (1). ರಿಪು, 
ರಿಪುಂಜಯ, ವಿಪ್ರ, ವೃಕಲ, ವೃಕತೇಜಸ್ಸು--ಎಂದು ಅವರ ಹೆಸರು. 
ರಿಪುವಿನ ಮಡದಿ ಬೃಹತಿಯು ಮಹಾತೇಜಸ್ವಿಯಾದ ಚಾಕ್ಸುಷನೆಂಬ 
ಮಗನಿಗೆ ಜನವಿತ್ತಳು. ಚಾಕ್ಟುಷನ ಪತ್ನಿ ಪುಷ್ಕರಿಣಿ. ಅವಳು ವರುಣನ 
ಕುಲದಲ್ಲಿ ಹುಟ್ಟಿದವಳು. ಮಹಾತ್ಮನಾದ ವೀರಣಪ್ರಜಾಪತಿಯ ಮಗಳು. 
ಆ ಪುಷ್ಕರಣಿಯು ಚಾಕ್ಷುಷನಿಂದ ಮನುವೆಂಬ ಪುತ್ರನನ್ನು ಪಡೆದಳು 
(2-3). ಮೈತ್ರೇಯ, ವೈರಾಜಪ್ರಜಾಪತಿಯ ಮಗಳಾದ ನಡ್ಡಲೆಯೆಂಬ 
ಪುತ್ರಿಯಲ್ಲಿ ಮನುವಿಗೆ ಮಹಾತೇಜಸ್ವಿಗಳಾದ ಹತ್ತು ಮಂದಿ ಪುತ್ರರು 


146 ಶ್ರೀವಿಷ್ಣುಪುರಾಣಮ್‌ 
ಕುರು ಪುರುಃ ಶತದ್ಭುಮ್ನಸ್ಪಪಸ್ತೀ ಸತ್ಯವಾನ್‌ ಶುಚಿಃ! 
ಅಗ್ನಿಷ್ಟೋಮೋಂತತಿರಾತ್ರಶ್ಚ ಸುದ್ಯುಮ್ನಶ್ಚೇತಿ ತೇ ನವ॥ 5 


ಅಭಿಮನ್ಕ್ಮುಶ್ನ ದಶಮೋ ನಡ್ಡಲಾಯಾಂ ಮಹೌಜಸಃ। 
ಕುರೋರಜನಯತ್ನುತ್ರಾನ್‌ ಹಡಾಗ್ನೇಯೀ ಮಹಾಪ್ರಭಾನ್‌॥ 6 


ಅಂಗಂ ಸುಮನಸಂ ಖ್ಯಾತಿಂ ಕ್ರತುಮಂಗಿರಸಂ ಶಿಬಿಮ್‌। 


ಅಂಗಾತ್ಸುನೀಥಾಪತ್ಕಂ ವೈ ವೇನಮೇಕಮಜಾಯತ 7 
ಪ್ರಜಾರ್ಥಮೃಹಷಯಸ್ಪಸ್ಮ ಮಮಂಥುರ್ದಕ್ಷಿಣಂ ಕರಮ್‌! 
ವೇನಸ್ಕ ಪಾಣೌ ಮಧಿತೇ ಸಂಬಭೂವ ಮಹಾಮುನೇ ॥ 8 


ವೈನ್ಕೋ ನಾಮ ಮಹೀಪಾಲೋ ಯಃ ಪೃಥುಃ ಪರಿಕೀರ್ತಿತಃ! 

ಯೇನ ದುಗ್ಲಾ ಮಹೀ ಪೂರ್ವಂ ಪ್ರಜಾನಾಂ ಹಿತಕಾರಣಾತ್‌ ॥ 9 
ಶ್ರೀಮೈತ್ರೇಯ ಉವಾಚ: 

ಕಿಮರ್ಥಂ ಮಧಿತಃ ಪಾಣಿರ್ವೇನಸ್ಮ ಹರಮರ್ಷಿಭಿಃ। 

ಯತ್ರ ಜಜ್ಞೇ ಮಹಾವೀರ್ಯಃ ಸ ಹೃಥುರ್ಮುನಿಸತ್ತಮ॥ 10 
ಜನಿಸಿದರು. ಕುರು, ಪುರು, ಶತದ್ಕುಮ್ನ, ತಪಸ್ವಿ, ಸತ್ಯವಂತ, ಶುಚಿ, 
ಅಗ್ನಿಷ್ಟೋಮ, ಅತಿರಾತ್ರ, ಸುದ್ಯುಮ್ನ--ಎಂಬು ಒಂಬತ್ತು ಜನರು (4-5). 
ಮತ್ತು ನಡ್ವಲೆಯಲ್ಲಿ ಹುಟ್ಟಿದ ಹತ್ತನೆಯವನು ಅಭಿಮನ್ಯು. ಇವರಲ್ಲಿ 
ಕುರುವಿನಿಂದ ಆಗ್ನೇಯಿಯು ಪ್ರಭಾವಶಾಲಿಗಳಾದ ಆರು ಮಂದಿ 
ಪುತ್ರರನ್ನು ಹೆತ್ತಳು. ಅಂಗ, ಸುಮನಸ್ಸು, ಖ್ಯಾತಿ, ಕ್ರತು, ಅಂಗಿರಸ್ಸು, 
ಶಿಬಿ--ಎಂಬಿವರೇ ಅವರು. ಅಂಗನಿಂದ ಸುನೀಥೆಯು ವೇನ ಎಂಬ ಒಬ್ಬ 
ಮಗನನ್ನು ಪಡೆದಳು (6-7). ಖಷಿಗಳು ಸಂತಾನಾರ್ಥವಾಗಿ ವೇನನ 
ಬಲಗೈಯನ್ನು ಕಡೆದರು. ಹೀಗೆ ಅವನ ಕೈಯನ್ನು ಮಧಿಸಲಾಗಿ, 
ಮೈತ್ರೇಯ, ವೈನ್ಯನೆಂಬ ಮಹೀಪತಿಯು ಜನಿಸಿದನು. ಅವನು ಪೃಥು 
ಎಂದು ಪ್ರಸಿದ್ಧನಾದನು. ಆತನು ಪ್ರಜೆಗಳ ಹಿತಕ್ಕಾಗಿ ಪೃಥಿವಿಯನ್ನು 
ದೋಹನ ಮಾಡಿದನು (8-9). ಆಗ ಮೈತ್ರೇಯರು ""ಮುನಿಶ್ರೇಷ್ಠರೇ, 
ವೇನನ ಕೈಯನ್ನು ಯಷಿಗಳು ಮಧಿಸಬೇಕಾಗಿ ಬಂದದ್ದೇಕೆ? ಅದರಿಂದ 


ಅಧ್ಯಾಯ 13 ಪ್ರಥಮಾಂಶಃ 147 
ಶ್ರೀಪರಾಶರ ಉವಾಚ: 


ಸುನೀಥಾ ನಾಮ ಯಾ ಕನ್ಮಾ ಮೃತ್ಕೋಃ ಪ್ರಥಮತೋಇಭವತ್‌। 
ಅಂಗಸ್ಕ ಭಾರ್ಯಾ ಸಾ ದತ್ತಾ ತಸ್ಮಾಂ ವೇನೋ ವ್ಯಜಾಯತ ॥ 


ಸ ಮಾತಾಮಹದೋಹೇಣ ತೇನ ಮೃತ್ಕೋಃ ಸುತಾತ್ಮಜಃ। 
ನಿಸರ್ಗಾದೇಷ ಮೈತ್ರೇಯ ದುಷ್ಟ ಏವ ವ್ಯಜಾಯತ ॥ 12 


ಅಭಿಷಿಕ್ತೋ ಯದಾ ರಾಜ್ಮೇ ಸ ವೇನಃ ಹರಮರ್ಷಿಭಿಃ। 
ಘೋಷಯಾಮಾಸ ಸ ತದಾ ಪೃಥಿವ್ಯಾಂ ಪೃಥಿವೀಪತಿಃ ॥ 13 


ನ ಯಷ್ಟವಂ ನ ದಾತವ್ಯಂ ನ ಹೋತವು ಕಥಂಚನ! 
ಭೋಕ್ತಾ ಯಜ್ಞಸ್ಕ ಕಸ್ತನ್ಕೋ ಹ್ಮಹಂ ಯಜ್ಞಪತಿಃ ಪ್ರಭುಃ ॥ 14 


ತತಸ್ತಮೃಹಯಃ ಪೂರ್ವಂ ಸಂಪೂಜ್ಯ ಪೃಥಿವೀಪತಿಮ್‌ | 
ಊಚುಃ ಸಾಮಕಲಂ ವಾಕ್ಕಂ ಮೈತ್ರೇಯ ಸಮುಪಸ್ಥಿತಾಃ॥ 15 


ಮಹಾವೀರನಾದ ಪೃಥು ಜನಿಸಿದನಲ್ಲವೆ?'' ಎಂದು ಕೇಳಿದರು. ಅದಕ್ಕೆ 
ಪರಾಶರರು ಹೇಳಿದರು: “ಮೈತ್ರೇಯ, ಸುನೀಥಾ ಎಂಬುವಳು 
ಮೃತ್ಯುವಿನ ಪ್ರಥಮ ಪುತ್ರಿ. ಅವಳನ್ನು ಅಂಗನಿಗೆ ಮಡದಿಯಾಗಿ ಮದುವೆ 
ಮಾಡಿಕೊಡಲಾಗಿತ್ತು. ಅವಳಲ್ಲಿ ವೇನನು ಹುಟ್ಟಿದನು (10-12). 
ಮೃತ್ಯುವಿನ ಮಗಳ ಮಗನಾದ ಆತನು ಮಾತಾಮಹನ ದೋಷದಿಂದ 
ಸ್ವಭಾವದಲ್ಲಿ ದುಷ್ಪನಾಗಿಯೇ ಹುಟ್ಟಿದನು. ಮಹರ್ಷಿಗಳು ಸೇರಿ ಆತನಿಗೆ 
ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡಲಾಗಿ, ಆ ರಾಜನು ಒಂದು ಘೋಷಣೆ 
ಯನ್ನು ಹೊರಡಿಸಿದನು(13): “ಯಾರೂ ಯಜ್ಞ ಮಾಡಬಾರದು! 
ದಾನವನ್ನು ಕೊಡಬಾರದು! ಎಂದಿಗೂ ಹವನ ಮಾಡತಕ್ಕದ್ದಲ್ಲ! ಯಜ್ಞಕ್ಕೆ 
ಭೋಕ್ತೃವಾದವನು ನಾನಲ್ಲದೆ ಬೇರೆ ಯಾರಿದ್ದಾರೆ? ಪ್ರಭುವಾದ ನಾನೇ 
ಯಜ್ಞಪತಿ!” ಎಂದು (14). ಆಗ, ಮೈತ್ರೇಯ, ಯಷಿಗಳೆಲ್ಲರೂ ಸೇರಿ 
ವೇನನ ಬಳಿಗೆ ಬಂದು ಆ ಭೂಪಾಲನಿಗೆ ಯೋಗ್ಯವಾದ ಗೌರವವನ್ನು 
ಸಲ್ಲಿಸಿ, ಸಾಮಪೂರ್ವಕವಾಗಿ ಹೇಳಿದರು: “ಮಹಾರಾಜ, ನಿನ್ನ ರಾಜ್ಯ 


148 ಶ್ರೀವಿಷ್ಣುಪುರಾಣಮ್‌ 
ಯಷಯ ಊಚುಃ : 


ಭೋ ಭೋ ರಾಜನ್‌ ಶೃಣುಷ್ಟ ತ್ವಂ ಯದ್ವದಾಮ ಮಹೀಪತೇ! 
ರಾಜ್ಯದೇಹೋಪಕಾರಾಯ ಪ್ರಜಾನಾಂ ಚೆ ಹಿತಂ ಪರಮ್‌ ॥ 16 


ದೀರ್ಥಸತ್ರೇಣ ದೇವೇಶಂ ಸರ್ವಯಜ್ಞೇಶ್ವರಂ ಹರಿಮ್‌ | 


ಪೂಜಯಿಷ್ಕಾಮ ಭದ್ರಂ ತೇ ತಸ್ಮಾಂಶಸ್ತೇ ಭವಿಷ್ಯತಿ ॥ 17 
ಯಜ್ಞೇನ ಯಜ್ಗಕೃರುಷೋ ವಿಷ್ಣು ಸಂಪ್ರೀಣಿತೋ ನೃಪ! 
ಅಸ್ಮಾಭರ್ಭವತಃ ಕಾಮಾನ್‌ ಸರ್ವಾನೇವ ಪುದಾಸ್ಕತಿ ॥ 18 


ಯಜ್ಞೈೆರ್ಯಜ್ಞೇಶ್ವರೋ ಯೇಷಾಂ ರಾಷ್ಟ್ರೇ ಸಂಪೂಜ್ಮತೇ ಹರಿಃ! 
ತೇಷಾಂ ಸರ್ವೇಪ್ಸಿತಾವಾಪ್ಪಿಂ ದದಾತಿ ನೃಪ ಭೂಭೃತಾಮ್‌ ॥ 19 


ವೇನ ಉವಾಚ: 
ಮತ್ತಃಕೋತಭ್ಮದಿಕೋತನ್ಕೋತಪಸ್ತಿ ಕಶ್ಚಾರಾಧ್ಯೋ ಮಮಾಪರಃ। 
ಕೋರಯಂ ಹರಿರಿತಿ ಖ್ಯಾತೋ ಯೋ ವೋ 

ಯಜ್ಞೇಶ್ವರೋ ಮತಃ॥ 20 


ಮತ್ತು ಶರೀರಕ್ಕೆ ಉಪಕಾರವಾಗಲೆಂದೂ, ಪ್ರಜೆಗಳಿಗೆ ಹಿತವಾಗಲೆಂದೂ 
ಒಂದು ಮಾತನ್ನು ಹೇಳುತ್ತೇವೆ, ಆಲಿಸು (15-16). ದೇವದೇವನೂ 
ಸರ್ವಯಜ್ಞಗಳ ಅಧಿಪತಿಯೂ ಆದ ಶ್ರೀಹರಿಯನ್ನುದ್ದೇಶಿಸಿ ದೀರ್ಫಸತ್ರ 
ವೆಂಬ ಯಾಗದಿಂದ ಪೂಜಿಸೋಣ. ನಿನಗೆ ಒಳ್ಳೆಯದಾಗುವುದು. ಯಜ್ಞ 
ಫಲದ ಒಂದು ಅಂಶ ನಿನಗೆ ಸೇರುತ್ತದೆ (17). ಮಹಾರಾಜ, ಯಜ್ಞ 
ಪುರುಷನಾದ ವಿಷ್ಣುವು ನಮ್ಮಿಂದ ಯಜ್ಞದ ಮೂಲಕ ಸಂಪ್ರೀತನಾಗಿ, ನಿನ್ನ 
ಇಷ್ಟಾರ್ಥಗಳೆಲ್ಲವನ್ನೂ ಕೈಗೂಡಿಸುವನು. ಯಜ್ಞೇಶ್ವರನಾದ ಶ್ರೀಹರಿಯು 
ಯಾವ ರಾಷ್ಟ್ರದಲ್ಲಿ ಯಜ್ಞಗಳಿಂದ ಪೂಜಿತನಾಗುತ್ತಾನೋ, ಅಲ್ಲಿ ರಾಜರ 
ಸರ್ವಕಾಮನೆಗಳನ್ನೂ ಆತನು ನೆರವೇರಿಸುತ್ತಾನೆ'” ಎಂದರು (18-19). 
ಆಗ ವೇನನು “ನನಗಿಂತಲೂ ದೊಡ್ಡವನು ಯಾವನಿದ್ದಾನೆ? ನನ್ನಿಂದ 
ಪೂಜಿತನಾಗಬೇಕಾದವನು ಯಾರವನು? ಯಜ್ಞೇಶ್ವರ-ಹರಿ ಎಂದು 
ಹೇಳುತ್ತೀರಲ್ಲ, ಯಾರವನು? (20). ಬ್ರಹ್ಮ, ವಿಷ್ಣು, ಶಿವ, ಇಂದ್ರ, 


ಅಧ್ಯಾಯ 13 ಪ್ರಥಮಾಂಶಃ 149 


ಬ್ರಹ್ಮಾ ಜನಾರ್ದನಃ ಶಂಭುರಿಂದ್ರೋ ವಾಯರ್ಯಮೋ ರವಿಃ। 
ಹುತಭುಗ್ಬರುಣೋ ಧಾತಾ ಪೂಹಾ ಭೂಮಿರ್ನಿಶಾಕರಃ ॥ 21 


ಏತೇ ಚಾನ್ಮೇ ಚ ಯೇ ದೇವಾಃ ಶಾಪಾನುಗ್ರಹಕಾರಿಣಃ। 
ನೃಪಸ್ಕೈತೇ ಶರೀರಸ್ಥಾಃ ಸರ್ವದೇವಮಯೋ ನೃಪಃ॥ 22 


ಏವಂ ಜ್ಞಾತ್ಚಾ ಮಯಾಜ್ಞಸ್ನಂ ಯದ್ಮಥಾ ಕ್ರಿಯತಾಂ ತಥಾ! 
ನ ದಾತವ್ಯಂ ನ ಯಷ್ಟವ್ಕಂ ನ ಹೋತವ,್ನಂ ಚೆ ಭೋ ದ್ವಿಜಾಃ॥ 


ಭತಣೃಶುಶ್ರೂಷಣಂ ಧರ್ಮೋ ಯಥಾ ಸ್ತ್ರೀಣಾಂ ಪರೋ ಮತಃ! 
ಮಮಾಜ್ಞಾಪಾಲನಂ ಧರ್ಮೋ ಭವತಾಂ ಚ ತಥಾ ದ್ವಿಜಾಃ 24 


ಖಷಯ ಊಚುಃ : 

ದೇಹ್ಮನುಜ್ಞಾಂ ಮಹಾರಾಜ ಮಾ ಧರ್ಮೋ ಯಾತು 
ಸಂಕ್ಷಯಮ್‌ | 

ಹವಿಹಾಂ ಪರಿಣಾಮೋ5ಯಂ ಯದೇತದಖಿಲಂ ಜಗತ್‌॥ 25 


ವಾಯು, ಯಮ, ಸೂರ್ಯ, ಅಗ್ಲಿ, ವರುಣ, ಧಾತ, ಪೂಷ, ಭೂಮಿ, 
ಚಂದ್ರ--ಇವರೇ ಮೊದಲಾದ ಶಾಪಾನುಗ್ರಹಕಾರಿಗಳಾದ ದೇವತೆ 
ಗಳೆಲ್ಲರೂ ರಾಜನ ಶರೀರದಲ್ಲಿಯೇ ಇರುತ್ತಾರೆ. ರಾಜನೆಂದರೆ ಸರ್ವ 
ದೇವಾತಶ್ರ! (21-22). ಇದನ್ನು ತಿಳಿದೇ ನಾನು ಆಜ್ಞೆಯನ್ನು 
ಹೊರಡಿಸಿದ್ದು. ಆಜ್ಞೆಯ ಪ್ರಕಾರ ನಡೆದುಕೊಳ್ಳತಕ್ಕದ್ದು. ಎಲೈ ದ್ವಿಜರೆ, 
ದಾನಮಾಡಬೇಕಾಗಿಲ್ಲ, ಯಾಗ ಮಾಡಬೇಕಾಗಿಲ್ಲ, ಹವನವನ್ನು 
ಮಾಡಕೂಡದು. ಗಂಡನ ಶುಶ್ರೂಷೆ ಮಾಡಬೇಕಾದದ್ದು ಹೇಗೆ ಸ್ತ್ರೀಯರಿಗೆ 
ಧರ್ಮವೋ, ಹಾಗೆ ರಾಜನಾದ ನನ್ನ ಆಜ್ಞೆಯನ್ನು ಪಾಲಿಸಬೇಕಾದದ್ದು 
ನಿಮಗೆ ಧರ್ಮ'” ಎಂದನು (23-24). ಆಗ ಖಷಿಗಳು “ಮಹಾರಾಜ, 
ಯಾಗಾದಿಕಾರ್ಯಗಳನ್ನಾಚರಿಸಲು ಅನುಜ್ಞೆಯನ್ನು ಕೊಡು. ಧರ್ಮವು 
ಕ್ಷೀಣವಾಗುವುದು ಬೇಡ. ಈ ಜಗತ್ತೆಲ್ಲವೂ (ದೇವತೆಗಳಿಗೆ ಅರ್ಪಿಸುವ) 
ಹವಿಸ್ಸುಗಳ ಪರಿಣಾಮವಾಗಿದೆ'' ಎಂದರು (25). ಹೀಗೆ ಮತ್ತೆ ಮತ್ತೆ ಆ 


150 ಶ್ರೀವಿಷ್ಣುಪುರಾಣಮ್‌ 
ಶ್ರೀಪವರಾಶರ ಉವಾಚ: 


ಇತಿ ವಿಜ್ಞಾಪಸ್ಮಮಾನೋಇನಪಿ ಸ ವೇನಃ ಪರಮರ್ಷಿಭಃ! 
ಯದಾ ದದಾತಿ ನಾನುಜ್ಞಾಂ ಪ್ರೋಕ್ತಃ ಪ್ರೋಕ್ತಃ ಪುನಃ ಪುನಃ 26 


ತತಸ್ತೇ ಮುನಯಃ ಸರ್ವೇ ಕೋಪಾಮರ್ಷಸಮನ್ನಿತಾಃ | 
ಹನ್ಮ್ನತಾಂ ಹನ್ಮತಾಂ ಪಾಪ ಇತ್ಯೂಚುಸ್ತೇ ಪರಸ್ಪರಮ್‌ ॥ 27 


ಯೋ ಯಜ್ಞಪುರುಷಂ ವಿಷ್ಣುಮನಾದಿನಿಧನಂ ಪ್ರಭುಮ್‌!। 
ಎನಿಂದತಧಮಾಚಾರೋ ನ ಸ ಯೋಗ್ಕೋ ಭುವಃ ಪತಿಃ ॥ 28 


ಇತ್ಮುಕ್ಹ್ವಾ ಮಂತ್ರಪೂತೈಸ್ತೈಃ ಕುಶೈರ್ಮುನಿಗಣಾ ನೃಷಮ್‌ | 


ರಿ ಎವ 


ನಿಜಘ್ನುರ್ನಿಹತಂ ಪೂರ್ವಂ ಭಗವನ್ನಿಂದನಾದಿನಾ ॥ 29 
ಯತಶ್ಚ ಮುನಯೋ ರೇಣುಂ ದದೃಶುಃ ಸರ್ವತೋ ದ್ವಿಜ! 
ಕಿಮೇತದಿತಿ ಚಾಸನ್ನಾನ್‌ ಪಪುಚ್ಚುಸ್ನೇ ಜನಾಂಸ್ತದಾ 30 
ಆಖ್ಯಾತಂ ಚ ಜನೈಸ್ತೇಷಾಂ ಚೋರೀಭೂತೈರರಾಜಕೇ ! 

ರಾಷ್ಟ್ರೇ ತು ಲೋಕೈರಾರಬ್ಬಂ ಪರಸ್ಥಾದಾನಮಾತುರೈಃ ॥ 31 


ಮಹರ್ಷಿಗಳು ವಿಜ್ಞಾಪಿಸಿಕೊಂಡರೂ ವೇನನು ಅನುಜ್ಞೆಯನ್ನು ನೀಡದೆ 
ಧಿಕ್ಕರಿಸುತ್ತಲೇ ಹೋದನು. ಆಗ ಮುನಿಗಳು ತಾಳೆಗೆಟ್ಟು ಸಂಕ್ರುದ್ಧರಾಗಿ 
“ಈ ಪಾಪಿಯನ್ನು ಕೊಲ್ಲಬೇಕು, ಕೊಲ್ಲಬೇಕು” ಎಂದು ಪರಸ್ಪರ ಹೇಳಿ 
ಕೊಂಡರು (26-27). “ಆದ್ಯಂತರಹಿತನೂ ಪ್ರಭುವೂ ಯಜ್ಞಪುರುಷನೂ 
ಆದ ವಿಷ್ಣುವನ್ನು ಈ ಅಧಮನು ನಿಂದಿಸುತ್ತಿದ್ದಾನಲ್ಲ , ಇವನು ರಾಜ್ಯವನ್ನು 
ಪಾಲಿಸುವುದಕ್ಕೆ ಅರ್ಹನಲ್ಲ” ಎನ್ನುತ್ತ ಆ ಖಷಿಗಳು ಮಂತ್ರಪೂತವಾದ 
ದರ್ಭೆಗಳಿಂದ ಹೊಡೆಯಲಾಗಿ ವೇನನು ಸತ್ತುಹೋದನು. ಭಗವಂತನನ್ನು 
ನಿಂದಿಸುವುದೇ ಮೊದಲಾದ ಅಪಚಾರದಿಂದ ಅವನು ಮೊದಲೇ 
ಮೃತಪ್ರಾಯನಾಗಿದ್ದನು (28-29). ಅದಾದ ಮೇಲೆ, ಮೈತ್ರೇಯ, 
ಎಲ್ಲೆಡೆಯೂ ಧೂಳಿ ಏಳುತ್ತಿರುವುದನ್ನು ಮುನಿಗಳು ನೋಡಿದರು. ಆಗ 
ಮುನಿಗಳು ಇದೇನೆಂದು ಸಮೀಪದಲ್ಲಿದ್ದ ಜನರನ್ನು ಕೇಳಲಾಗಿ, ಅವರು 


ಅಧ್ಯಾಯ 18 ಪ್ರಥಮಾಂಶಃ 151 


ತೇಷಾಮುದೀರ್ಣವೇಗಾನಾಂ ಚೋರಾಣಾಂ ಮುನಿಸತಮಾಃ। 
ಸುಮಹಾನ್‌ ದೃಶ್ಯತೇ ರೇಣುಃ ಪರವಿತ್ತಾಪಹಾರಿಣಾಮ್‌ ॥ 32 


ತತಃ ಸಮ್ಮಂತ್ರ್ಯ್ಯ ತೇ ಸರ್ವೇ ಮುನಯಸ್ತ್ಪಸ್ಕ ಭೂಭೃತಃ। 
ಮಮಂಥುರೂರುಂ ಪುತ್ರಾರ್ಥಮನಪತ್ಕಸ್ಥ ಯತ್ನತಃ॥ 33 


ಮಥ್ಯಮಾನಾತ್ಸಮುತ್ತಸ್ಥೌ್‌ ತಸ್ಕೋರೋಃ ಪುರುಷಃ ಕಲ! 
ದಗ್ಗಸ್ನೂಣಾಪುತೀಕಾಶಃ ಖರ್ವಾಟಾಸ್ಕೋಅತಿಕುಸ್ಟಕಃ ॥ 34 


ಕಿಂ ಕರೋಮೀತಿ ತಾನ್‌ ಸರ್ವಾನ್‌ ಸ ವಿಪ್ರಾನಾಹ ಚಾತುರಃ। 
ನಿಷೀದೇತಿ ತಮೂಚುಸ್ತೇ ನಿಷಾದಸ್ತೇನ ಸೋಂಭವತ್‌॥ 35 


ತತಸ್ತತ್ಸಂಭವಾ ಜಾತಾ ವಿಂಧ್ಯಶೈಲನಿವಾಸಿನಃ | 
ನಿಷಾದಾ ಮುನಿಶಾರ್ದೂಲ ಪಾಪಕರ್ಮೋಪಲಕ್ಷಣಾಃ॥ 36 


“ಮುನಿಗಳೇ, ಅರಾಜಕವಾದ ಈ ರಾಷ್ಟ್ರದಲ್ಲಿ ಕಷ್ಟಕ್ಕೆ ಸಿಕ್ಕಿರುವ ಜನರು 
ಕಳ್ಳತನಕ್ಕೆ ಇಳಿದಿದ್ದಾರೆ. ಪರದ್ರವ್ಯವನ್ನು ಅಪಹರಿಸುವುದಕ್ಕಾಗಿ ಈ ಜನರು 
ಧಾಂಧಲೆ ಎಬ್ಬಿಸಿರುವುದರಿಂದ ಧೂಳಿಯು ಹರಡಿದೆ” ಎಂದರು (30- 
32). ಆಗ ಮುನಿಗಳೆಲ್ಲರೂ ಸಮಾಲೋಚಿಸಿ ಸಂತಾನಾರ್ಥವಾಗಿ ವೇನ 
ರಾಜನ ತೊಡೆಯನ್ನು ಮಧಿಸಿದರು. ಏಕೆಂದರೆ ವೇನನಿಗೆ ಮಕ್ಕಳಿರಲಿಲ್ಲ. 
ಯಷಿಗಳು ಯತ್ನಪೂರ್ವಕವಾಗಿ ರಾಜನ ತೊಡೆಯನ್ನು ಮಧಿಸುತ್ತಿರುವಾಗ 
ವೇನನ ತೊಡೆಯಿಂದ ಒಬ್ಬ ಪುರುಷನು ಆವಿರ್ಭವಿಸಿದನು! ಅವನು 
ಸುಟ್ಟುಹೋದ ಮರದ ಕೊರಡಿನಂತೆ (ಕಪ್ಪಾಗಿ) ಇದ್ದು, ರೋಮವಿಲ್ಲದ 
ವಿಕೃತಾಸ್ಯನೂ ಕುಳ್ಳನೂ ಆಗಿದ್ದನು (33-34). ಆತನು ಆತುರನಾಗಿ “ಏನು 
ಮಾಡಲಿ” ಎಂದು ಆ ವಿಪ್ರರನ್ನು ಕೇಳಲಾಗಿ, ಅವರು “ನಿಷೀದ-- 
ಕುಳಿತುಕೊ'' ಎಂದರು. ಅದರಿಂದ ಅವನು ನಿಷಾದನೆನಿಸಿದನು. ಅನಂತರ 
ಆತನಿಂದ ಹುಟ್ಟಿದವರು ವಿಂಧ್ಯಶೈಲ ನಿವಾಸಿಗಳೂ ಪಾಪಕರ್ಮಿಗಳೂ ಆಗಿ 
ನಿಷಾದರಾದರು* (35-36). ಈ ರೀತಿಯಾಗಿ ಆ ನಿಷಾದನ ಮೂಲಕ 


* ನಿಷಾದರು-- ಬೇಟೆಯಿಂದ ಜೀವಿಸುವ ಅರಣ್ಯವಾಸಿಗಳ ಒಂದು ಪಂಗಡ. 


152 ಶ್ರೀವಿಷ್ಣುಪುರಾಣಮ್‌ 


ತೇನ ದ್ಹಾರೇಣ ತತ್ಪಾಪಂ ನಿಷ್ಕಾಂತಂ ತಸ್ಕ ಭೂಪತೇಃ। 
ನಿಷಾದಾಸ್ತೇ ತತೋ ಜಾತಾ ವೇನಕಲ್ಮಹನಾಶನಾಃ॥ 37 


ತಸ್ಕೈವ ದಕ್ಷಿಣಂ ಹಸ್ತಂ ಮಮಂಥುಸ್ತೇ ತತೋ ದ್ವಿಜಾಃ 38 
ಮಥೃಮಾನೇ ಚೆ ತತ್ರಾಭೂತ್‌ ಪೃಥುರ್ಮ್ವೆ ನಃ ಪ್ರತಾಪವಾನ್‌ | 


ದೀಪ್ಯಮಾನಃ ಸ್ವವಪುಷಾ ಸಾಕ್ಷಾದಗ್ನಿರಿವ ಜ್ವಲನ್‌ ॥ 39 
ಆದೃಮಾಜಗವಂ ನಾಮ ಖಾತಹಾತ ತತೋ ಧನುಃ। 
ಶರಾಶ್ಚ ದಿವ್ಮಾ ನಭಸಃ ಕವಚಂ ಚ ಪಪಾತ ಹ॥ 40) 


ತಸ್ಮಿನ್‌ ಜಾತೇ ತು ಭೂತಾನಿ ಸಂಪ್ರಹೃಷ್ಟಾನಿ ಸರ್ವಶಃ! 
ಸತ್ಪುತ್ರೇಣೈವ ಜಾತೇನ ವೇನೋಇಪಿ ತ್ರಿದಿವಂ ಯಯೌ್‌॥ 41 


ಪುನ್ನಾಮನ್ನೋ ನರಕಾತ್‌ ತ್ರಾತಃ ಸುತೇನ ಸುಮಹಾತ್ಮನಾ। 
ತಂ ಸಮುದ್ರಾಶ್ಚ ನದೃಶ್ಚ ರತ್ನಾನ್ಯಾದಾಯ ಸರ್ವಶಃ॥ 42 


ರಾಜನ ಪಾಪವೆಲ್ಲವೂ ಹೊರಟುಹೋಯಿತು. ನಿಷಾದರು ವೇನನ ಪಾಪ 
ಕರ್ಮವನ್ನು ನಾಶಮಾಡತಕ್ಕವರಾದರು. ಆಮೇಲೆ ಮುನಿಗಳು ವೇನನ 
ಬಲಗೈಯನ್ನು ಮಧಿಸಿದರು (37-38). ಹೀಗೆ ದಕ್ಷಿಣ ಹಸ್ತವನ್ನು ಮಧಿಸು 
ತ್ತಿರಲಾಗಿ ಪೃಥುವೆಂಬ ಪ್ರತಾಪಶಾಲಿಯಾದ ವೇನಪುತ್ರನು ಆವಿರ್ಭವಿ 
ಸಿದನು. ಅವನು ದೇಹದಿಂದ ಅತ್ಯಂತ ತೇಜಸ್ತಿಯಾಗಿ ಸಾಕ್ಷಾದಗ್ನಿಯಂತೆ 
ಪ್ರಕಾಶಿಸುತ್ತಿದನು (39). ಆಗಲೇ ಆಜಗವವೆಂಬ (ಶಿವನ) ಧನುಸ್ಸು 
ಗಗನದಿಂದ ಮೊದಲು ಬಿದ್ದಿತು. ದಿವ್ಯಾಸ್ತಗಳೂ ಕವಚವೂ ಆಕಾಶದಿಂದ 
ಉದುರಿದವು. ಪೃಥುವು ಜನಿಸಿದಾಗ ಎಲ್ಲೆಲ್ಲಿಯೂ ಸಕಲ ಪ್ರಾಣಿಗಳಿಗೂ 
ಹರ್ಷವುಂಟಾಯಿತು. ಸತ್ಪುತ್ರನನ್ನು ಪಡೆದಿದ್ದರಿಂದಲೇ ವೇನನೂ 
ಸ್ವರ್ಗವನ್ನಡರಿದನು (40-41). ಮಹಾತ್ಮನಾದ ಆ ಪುತ್ರನಿಂದ ವೇನನು 
ಪುತ್‌ ಎಂಬ ನರಕದಿಂದ ತ್ರಾತನಾದನು*. ಪೃಥುವಿನ ಪಟ್ಟಾಭಿಷೇಕಕ್ಕಾಗಿ 


* ಪುತ್‌ ಎಂಬ ನರಕದಿಂದ, ತ್ರಾಯತೇ--ರಕ್ಷಿಸುತ್ತಾನೆ, ಆದ್ದರಿಂದ ಪುತ್ರ, 
ಎಂದು ಶಬ್ದದ ವ್ರೃತ್ಪತ್ತಿ. 


ಅಧ್ಯಾಯ 13 ಪ್ರಥಮಾಂಶಃ 158 


ತೋಯಾನಿ ಚಾಭಿಷೇಕಾರ್ಥಂ ಸರ್ವಾಣ್ಮೇವೋಪತಸ್ಥಿರೇ | 
ಪಿತಾಮಹಶ್ಚ ಭಗವಾನ್‌ ದೇವೆ ಟರಾಂಗಿರಸೆ ಹ ಸಹ॥ 43 


ಸ್ಥಾವರಾಣಿ ಚ ಭೂತಾನಿ ಜಂಗಮಾನಿ ಚ ಸರ್ವಶಃ! 
ಸಮಾಗಮ್ಮ ತದಾ ವೈನ್ಯಮಭ್ಯಷಿಂಚನ್ನರಾಧಿಪಮ್‌ ॥ 44 


'ಹಸ್ಟೇ ತು ದಕ್ಷಿಣೇ ಚಕ್ರಂ ದೃಷ್ಟ್ವಾ ತಸ್ಮ ಪಿತಾಮಹಃ! 
ವಿಷ್ಣೋರಂಶಂ ಪೃಥುಂ ಮತ್ತಾ ಪರಿತೋಷಂ ಪರಂ 
ಯಯೌ॥ 45 


ವಿಷ್ಣುಚಕ್ರಂ ಕರೇ ಚಹ್ನಂ ಸರ್ವೇಷಾಂ ಚಕ್ರವರ್ತಿನಾಮ್‌ | 
ಭವತ್ತವ್ಮಾಹತೋ ಯಸ್ಕ ಪ್ರಭಾವಸ್ತ್ರಿದಶೆ ರಪ 46 


ಮಹತಾ ರಾಜರಾಜೇನ ಪೃಥುರ್ವೈನ್ಯಃ ಪ್ರತಾಪವಾನ್‌ | 
ಸೋಇಭಿಷಿಕ್ಟೋ ಮಹಾತೇಜಾ ವಿಧಿವದೃರ್ಮಕೋವಿದೈಃ॥ 47 


ಸಮುದ್ರಗಳು ರತ್ನಗಳನ್ನೂ, ನದಿಗಳು ಜಲವನ್ನೂ ತೆಗೆದುಕೊಂಡು 
ಬಂದವು. ಭಗವಾನ್‌ ಪಿತಾಮಹನು ಆಂಗೀರಸ ದೇವಗಣಗಳೊಡನೆ 
ಉಪಸ್ಸಿತನಾದನು (42-43). ಸಕಲ ಸ್ಥಾವರ ಜಂಗಮಗಳೂ ಬಂದು 
ವೈನ್ಯನನ್ನು (ಪೃಥುವನ್ನು) ನರಾಧಿಪತಿಯೆಂದು ಅಭಿಷೇಕ ಮಾಡಿದವು. 
ಬ್ರಹ್ಮದೇವನು ಪೃಥುವಿನ ಬಲಗೈಯಲ್ಲಿ ಚಕ್ರಚಿಹ್ನೆಯನ್ನು ನೋಡಿ, ಆತನು 
ವಿಷ್ಣುವಿನ ಅಂಶವೆಂದು ಬಹಳ ಆನಂದಿಸಿದನು (44-45). ಸಮಸ್ತ 
ಚಿಕ್ರವರ್ತಿಗಳಲ್ಲಿಯೂ ಯಾವಾತನ ಹಸ್ತದಲ್ಲಿ ವಿಷ್ಣುಚಕ್ರದ ಚಿಹ್ನೆ 
ಇರುತ್ತದೆಯೋ ಆತನ ಪ್ರಭಾವವನ್ನು ದೇವತೆಗಳೂ ತಡೆಯಲಾರರು. 
ವೇನಪುತ್ರನಾದ ಪೃಥುವು ಪ್ರತಾಪಶಾಲಿಯೂ ಮಹಾತೇಜಸ್ವಿಯೂ 
ಆಗಿದ್ದನು. ಧಾರ್ಮಿಕ ಕಾರ್ಯಗಳಲ್ಲಿ ನಿಷ್ಣಾತರಾದವರು ಆತನಿಗೆ 
ಮಹತ್ತರವಾದ ಚಕ್ರವರ್ತಿ ಪದವಿಯೊಡನೆ ವಿಧಿವತ್ತಾಗಿ ಪಟ್ಟಾಭಿಷೇಕ 
ಮಾಡಿದರು (46-47). ತನ್ನ ತಂದೆಯಿಂದ ಅಪರಂಜಿತ(ಅಪ್ರಸನ್ನ)ರಾದ 
ಪ್ರಜೆಗಳನ್ನು ಈತನು ಅನುರಂಜಿಸಿದನು. ಪ್ರಜೆಗಳಿಗೆ ಅನುರಾಗವನ್ನುಂಟು 


154 ಶ್ರೀವಿಷ್ಣುಪುರಾಣಮ್‌ 


ಹಿತ್ರಾಪರಂಜಿತಾಸ್ತಸ್ಕ ಪ್ರಜಾಸ್ತೇನಾನುರಂಜಿತಾಃ | 
ಅನುರಾಗಾತ್ರತಸ್ತಸ್ಕ ನಾಮ ರಾಜೇತ್ಮಜಾಯತ ॥ 48 


ಆಪಸ್ತಸಂಭರೇ ಚಾಸ್ಕ ಸಮುದ್ರಮಭಿಯಾಸ್ಕಶಃ | 
ಪರ್ವತಾಶ್ಚ ದದುರ್ಮಾರ್ಗಂ ಧ್ವಜಭಂಗಶ್ಚ ನಾಭವತ್‌ ॥ 49 


ಅಕೃಷ್ಟಪಚ್ಚ್ಮಾ ಪೃಥಿವೀ ಸಿದ್ಧಂತ್ಕನ್ನಾನಿ ಚಿಂತಯಾ। 
ಸರ್ವಕಾಮದುಫಘಾ ಗಾವಃ ಪುಟಕೇ ಪುಟಕೇ ಮಧು॥ 50 


ತಸ್ಕ ವೈ ಜಾತಮಾತ್ರಸ್ಮ ಯಜ್ಞೇ ಪೈತಾಮಹೇ ಶುಭೇ! 
ಸೂತಃ ಸೂತ್ಕಾಂ ಸಮುತ್ನನ್ನಃ ಸೌತ್ಯೇಂಹನಿ ಮಹಾಮತಿಃ ॥ 51 


ತಸ್ಮಿನ್ನೇವ ಮಹಾಯಜ್ಞೇ ಜಜ್ಞೇ ಪ್ರಾಜ್ಞೋ5ಂಥ ಮಾಗಧಃ। 
ಪ್ರೋಕ್ಟೌ ತದಾ ಮುನಿವರೈಸ್ತಾವ್ರಭೌ ಸೂತಮಾಗಧೌ ॥ 52 


ಮಾಡಿದ್ದರಿಂದ ಪೃಥುವಿಗೆ ರಾಜ ಎಂಬ ಹೆಸರು ಅನ್ವರ್ಥವಾಯಿತು* 
(48). ಆತನು ಸಮುದ್ರದಲ್ಲಿ ಪ್ರಯಾಣ ಮಾಡಲು ಹೊರಟರೆ ನೀರು 
ಗಟ್ಟಿಯಾಗಿ ಸ್ಥಿರವಾಗುತ್ತಿತ್ತು! ಪರ್ವತಗಳು ದಾರಿ ಬಿಡುತ್ತಿದ್ದವು! ಅವನ 
ದ್ವಜಕ್ಕೆ ಭಂಗವಾಗಲೇ ಇಲ್ಲ. ಕೃಷಿಮಾಡದೆಯೇ ಭೂಮಿಯು ಫಲವ 
ತ್ತಾಗಿತ್ತು. ಧ್ಯಾನಿಸಿಕೊಂಡರೆ ಸಾಕು, ಆಹಾರ ಒದಗುತ್ತಿತ್ತು. ಹಸುಗಳು 
ಯಥೇಷ್ಟವಾಗಿ ಹಾಲು ಕೊಡುತ್ತಿದ್ದವು. ಓಂದೊಂದು ಜೇನುಗೂಡಿ 
ನಲ್ಲಿಯೂ ಜೇನು ತುಂಬಿತ್ತು (49-50). ಆತನು ಹುಟ್ಟಿದಾಗಲೇ ಮಹಾ 
ಪ್ರಾಜ್ಞನಾದ ಬ್ರಹ್ಮನು ಶುಭಕರವಾದ ಯಜ್ಞವನ್ನು ನಡೆಸಿದ್ದನು. ಆಗ 
ಸೋಮಾಭಿಷವದ ದಿನ ಸೋಮವನ್ನು ಹಿಂಡುವ ಸೂತಿಯಲ್ಲಿ (ಸ್ಥಳ 
ವಿಶೇಷ) ಸೂತನು ಹುಟ್ಟಿದನು. ಅದೇ ಮಹಾಯಜ್ಞದಲ್ಲಿ ಪ್ರಾಜ್ಞನಾದ 
ಮಾಗಧನೂ ಹುಟ್ಟಿದನು. ಆಗ ಮುನಿಗಳು ಅವರಿಬ್ಬರನ್ನು "ಸೂತ 
ಮಾಗಧ'ರೆಂದು ಕರೆದರು (51-52). ಅವರು ಸೂತಮಾಗಧರನ್ನು ಕುರಿತು 


* "ರಾಜಾ ಪ್ರಕೃತಿರಂಜನಾತ್‌'--ಕಾಳಿದಾಸನ ರಘುವಂಶ. 


ಅಧ್ಯಾಯ 13 ಪ್ರಥಮಾಂಶಃ 155 


ಸ್ತೂಯತಾಮೇಷ ನೃಪತಿಃ ಪೃಥುರ್ವೈನ್ಯಃ ಪ್ರತಾಪವಾನ್‌ | 
ಕರ್ಮೆ ತದನುರೂಪಂ ವಾಂ ಪಾತ್ರಂ ಸ್ಫೋತ್ರಸ್ಮ್ಥ ಚಾಪರಮ್‌ ॥ 53 


ತತಸ್ತಾವೂಚತುರ್ವಿಪ್ರಾನ್‌ ಸರ್ವಾನೇವ ಕೃತಾಂಜಲೀ। 
ಅದ್ಕ ಜಾತಸ್ಮ ನೋ ಕರ್ಮ ಜ್ಞಾಯತೇsಸ್ಮ ಮಹೀಪತೇಃ॥ 54 


ಗುಣಾ ನ ಚಾಸ್ಕ ಜ್ಞಾಯಂತೇ ನ ಚಾಸ್ಕ ಪ್ರಥಿತಂ ಯಶಃ। 
ಸ್ತೋತ್ರಂ ಕಿಮಾಶ್ರಯಂ ತ್ವಸ್ಮ ಕಾರ್ಯಮಸ್ಕಾಭಿರುಚ್ಛತಾಮ್‌ ॥ 55 


ಖಯಷಯ ಊಚುಃ : 


ಕರಿಷ್ಮತ್ಸೇಷ ಯತೃರ್ಮ ಚಕ್ರವರ್ತೀ ಮಹಾಬಲಃ। 
ಗುಣಾ ಭವಿಷ್ಕಾ ಯೇ ಚಾಸ್ಕ ತೈರಯಂ ಸ್ತೂಯತಾಂ ನೃಪಃ॥ 56 


ಪಶ್ರೀಪರಾಶರ ಉವಾಚ: 


ತತಃ ಸ ನೃಪತಿಸ್ತೋಷಂ ತಚ್ಛೃತ್ವಾ ಪರಮಂ ಯಯ್‌ೌ। 
ಸದ್ಗುಣೈಃ ಶ್ಲಾಪ್ಯತಾಮೇತಿ ತಸ್ಮಾಲ್ಲಭ್ಮಾ ಗುಣಾ ಮಮ ॥ 57 


“ಪ್ರತಾಪಶಾಲಿಯೂ ವೇನಪುತ್ರನೂ ಆದ ಈ ಪೃಥುಮಹಾರಾಜನನ್ನು 
ಸ್ತುತಿಸಿರಿ. ನಿಮಗೆ ಇದು ಅನುರೂಪವಾದ ಕೆಲಸ. ಅಲ್ಲದೆ ಈತನು ಸತಿಗೆ 
ಪಾತ್ರನಾಗಿದ್ದಾನೆ ಎಂದರು (53). ಆಗ ಸೂತಮಾಗಧರು ಕೃತಾಂಜಲಿ 
ಗಳಾಗಿ ಆ ವಿಪ್ರರನ್ನು ಕುರಿತು “ಪೃಥುವು ಈಗ ತಾನೇ ಹುಟ್ಟಿದ್ದಾನೆ. ಈತನ 
ಯಾವ ಕಾರ್ಯವಾಗಲಿ ಗುಣಗಳಾಗಲಿ ನಮಗೆ ಗೊತ್ತಿಲ್ಲ. ಇವನ 
ಕೀರ್ತಿಯೂ ಹರಡಿಲ್ಲ. ನಾವು ಯಾವುದನ್ನಿಟ್ಟುಕೊಂಡು ಸ್ತ್ರೋತ್ರ 
ಮಾಡೋಣ? ನೀವೇ ಹೇಳಿರಿ!” ಎಂದರು (54-55). ಅದಕ್ಕೆ ಯಷಿಗಳು 
"ಈತನು ಬಲಾಢ್ಯನಾದ ಚಕ್ರವರ್ತಿಯಾಗಿ ಯಾವ ಕಾರ್ಯವನ್ನೆಸಗು 
ವನೋ ಯಾವ ಸದ್ಗುಣಗಳು ಇವನಲ್ಲಿ ನೆಲಸುವವೋ ಅವನ್ನು ಭಾವಿಸಿ 
ಕೊಂಡು ಇವನನ್ನು ಸ್ತುತಿಸಿರಿ!” ಎಂದು ಹೇಳಿದರು (56). ಆ ಮಾತನ್ನು 
ಕೇಳಿ ಪೃಥುವಿಗೆ ಪರಮ ಸಂತೋಷವಾಯಿತು. “ಮನುಷ್ಯನು ಸದ್ಗುಣ 
ಗಳಿಂದ ಪ್ರಶಂಸೆಗೆ ಪಾತ್ರನಾಗುತ್ತಾನೆ. ಆದ್ದರಿಂದ ಆ ಗುಣಗಳನ್ನು ನಾನು 


156 ಶ್ರೀವಿಷ್ಣುಪುರಾಣಮ್‌ 


ತಸ್ಮಾದ್ಯದದ್ಕ ಸ್ಲೋತ್ರೇಣ ಗುಣನಿರ್ವರ್ಣನಂ ತ್ಟ್ಹಿಮೌ। 
ಕರಿಷ್ಕೇತೇ ಕರಿಹ್ಮಾಮಿ ತದೇವಾಹಂ ಸಮಾಹಿತಃ ॥ 58 


ಯದಿಮೌ ವರ್ಜನೀಯಂ ಚ ಕಿಂಚಿದತ್ರ ವದಿಷೃತಃ। 
ತದಹಂ ವರ್ಜಯಿಷ್ಕಾಮೀತ್ಕೇವಂ ಚಕ್ರೇ ಮತಿಂ ನೃಪಃ 59 


ಅಥ ತೌ ಚಕ್ರತುಃ ಸ್ತೋತ್ರಂ ಪೃಥೋವೇ)ನಸ್ಮ ಧೀಮತಃ! 
ಭವಿಷ್ಠೈಃ ಕರ್ಮಭಿಃ ಸಮ್ಮಕ್‌ ಸುಸ್ವರೌ ಸೂತಮಾಗಧೌ॥ 60 


ಸತ್ಯವಾಗ್ಗಾನಶೀಲೋsಯಂ ಸತ್ಕಸಂಧೋ ನರೇಶ್ವರಃ। 
ಕ್ರೀಮಾನ್ಮೆ ತಃ ಕ್ಷಮಾಶೀಲೋ ವಿಕ್ರಾಂತೋ ದುಷ್ಟಶಾಸನಃ॥ 61 


ಧರ್ಮಜ್ಗಶ್ಚ ಕೃತಜ್ಞಶ್ಚ ದಯಾವಾನ್‌ ಪ್ರಿಯಭಾಷಕಃ | 
ಮಾನ್ಯಾನ್ಮಾನಯಿತಾ ಯಜ್ಞಾ ಬ್ರಹ್ಮಣ್ಯಃ ಸಾಧುಸಮ್ಮತಃ॥ 62 


ಪಡೆಯಲೇ ಬೇಕು. ಆ ಕಾರಣದಿಂದ ಈಗ ಈ ಸೂತಮಾಗದರು 
ಯಾವ ಯಾವ ಗುಣಗಳು ನನ್ನಲ್ಲಿವೆಯೆಂದು ಸ್ತೋತ್ರದ ಮೂಲಕ 
ವರ್ಣಿಸುತ್ತಾರೋ, ಅದೇರೀತಿಯಲ್ಲಿ ನಾನು ಎಚ್ಚರಿಕೆಯಿಂದ ಮಾಡಿ 
ನಡೆಸುವೆನು (57-58). ಯಾವುದು ಪರಿತ್ಕಾಜ್ಯವೆಂದು ಇವರು 
ಹೇಳುವರೋ ಅದನ್ನು ಪರಿತ್ಯಜಿಸುವೆನು'” ಎಂದು ಪೃಥುವು ಮನಸ್ಸಿನಲ್ಲಿ 
ನಿಶ್ಚಯಿಸಿಕೊಂಡನು. ಅನಂತರ ಸೂತಮಾಗಧರು ಧೀಮಂತನಾದ 
ಪೃಥುವಿನ ಭವಿಷ್ಯತ್ಕಾರ್ಯಗಳನ್ನು ಭಾವಿಸಿಕೊಂಡು, ಸುಸ್ತರದಿಂದ 
ಸೊಗಸಾಗಿ ಸ್ತುತಿಮಾಡಿದರು (59-60). “ಈ ನರೇಶ್ವರನು ಸತ್ಯವಾದಿ, 
ದಾನಶೀಲ, ಸತ್ಯಮಾರ್ಗದಲ್ಲಿ ನಡೆಯತಕ್ಕವನು. ಈತನು ಲಜ್ಜಾಶೀಲ, 
ಸ್ನೇಹಸ್ವಭಾವದವನು, ವೀರ ಮತ್ತು ದುಷ್ಟರನ್ನು ನಿಗ್ರಹಿಸತಕ್ಕವನು. 
ಧರ್ಮಜ್ಞ, ಕೃತಜ್ಞ, ದಯಾವಂತ, ಪ್ರಿಯಭಾಷಿ. ಈ ರಾಜನು ಪೂಜ್ಯ 
ರನ್ನು ಪೂಜಿಸತಕ್ಕವನು. ಯಾಗಕರ್ತಾ, ಬ್ರಾಹ್ಮಣರಿಗೆ ಹಿತಕಾರಿ, ಸಜ್ಜನರ 
ಗೌರವಕ್ಕೆ ಪಾತ್ರನಾದವನು (61-62). ರಾಜ್ಯ ಸಂಬಂಧಿ ವ್ಯವಹಾರಗಳನ್ನು 
ನಡೆಸುವಾಗ ಇವನು ಶತ್ರುಗಳನ್ನೂ ಮಿತ್ರರನ್ನೂ ಪಕ್ಷಪಾತವಿಲ್ಲದೆ ನೋಡು 
ತ್ತಾನೆ.” ಈ ರೀತಿಯಲ್ಲಿ ಸೂತಮಾಗಧರು ಹೊಗಳಿದಾಗ ಪೃಥುವು 


ಅಧ್ಯಾಯ 18 ಪ್ರಥಮಾಂಶಃ 157 
ಸಮಃ ಶತ್ರೌ ಚ ಮಿತ್ರೇ ಚ ವೃವಹಾರಸ್ಥಿತೌ ನೃಪಃ। 
ಸೂತೇನೋಕ್ಟಾನ್‌ ಗುಣಾನಿತ್ಛಂ ಸ ತದಾ ಮಾಗಧೇನ ಚ॥ 63 


ಚಕಾರ ಹೃದಿ ತಾದೃಕ್‌ ಚ ಕರ್ಮಣಾ ಕೃತವಾನಸೌ। 
ತತಸ್ತು ಪೃಥಿವೀಪಾಲಃ ಪಾಲಯನ್‌ ಪೃಥಿವೀಮಿಮಾಮ್‌॥ 64 


ಇಯಾಜ ವಿವಿಧೈರ್ಯಜ್ಞೆ ೪ರ್ಮಹದ್ಧಿರ್ಭೂರಿದಕ್ಷಿಣೆ ಲ | 


ತಂ ಪ್ರಜಾಃ ಪೃಥಿವೀನಾಥಮುಪತಸ್ಸುಃ ಕ್ಲುಧಾರ್ದಿತಾಃ॥ 65 
ಓಹಧೀಷು ಪ್ರಣಷ್ಟಾಸು ತಸ್ಮಿನ್ಕಾಲೇ ಹೃರಾಜಕೇ | 

ತಮೂಚುಸ್ತೇ ನತಾಃ ಪೃಷ್ಟಾಸತ್ರಾಗಮನಕಾರಣಮ್‌ ॥ 66 
ಪ್ರಜಾ ಊಚುಃ : 


ಅರಾಜಕೇ ನೃಪಶ್ರೇಷ್ಠ ಧರಿತ್ತ್ಯಾ ಸಕಲೌಹಧೀಃ। 
ಗ್ರಸ್ತಾ ಸ್ಪ್ತತಃ ಕ್ಷಯಂ ಯಾಂತಿ ಪ್ರಜಾಃ ಸರ್ವಾಃ ಪ್ರಜೇಶ್ವರ॥ 67 


ತ್ಹನ್ನೋ ವೃತ್ತಿಪ್ರ ದೋ ಧಾತ್ರಾ ಪ್ರಜಾಪಾಲೋ ನಿರೂಪಿತಃ। 
ದೇಹಿ ನಃ ಕ್ಷುತರೀತಾನಾಂ ಪ್ರಜಾನಾಂ ಜೀವನೌಷಧೀಃ ॥ 68 


ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು, ಮುಂದೆ ಕೃತಿಯಲ್ಲಿಯೂ ಆ ಗುಣ 
ಗಳನ್ನು ಪಾಲಿಸಿದನು. ಭೂಪಾಲನಾಗಿ ಈ ಪೃಥಿವಿಯನ್ನು ಪಾಲಿಸಿದನು 
(63-64). ಭೂರಿದಕ್ಷಿಣೆಗಳನ್ನಿತ್ತು ನಾನಾ ಬಗೆಯ ಮಹಾಯಜ್ಞಗಳನ್ನು 
ನಡೆಸಿದನು! (ಅವನು ಪಟ್ಟಾಭಿಷಿಕನಾಗುವುದಕ್ಕೆ ಮೊದಲು) ಅರಾಜಕ 
ವಾಗಿದ್ದ ರಾಷ್ಟ್ರದಲ್ಲಿ ಸಸ್ಯಸಂಪತ್ತು ನಾಶವಾಗಿತ್ತು. ಹಸಿವಿನಿಂದ ಬಳಲುತ್ತಿದ್ದ 
ಪ್ರಜೆಗಳು ಆತನ ಬಳಿಗೆ ಬಂದು ನಮಸ್ಕರಿಸಲಾಗಿ, ಬಂದ ಕಾರಣ 
ವೇನೆಂದು ರಾಜನು ಪ್ರಶ್ನೆ ಮಾಡಿದನು. ಪ್ರಜೆಗಳು ಹೀಗೆಂದರು (65-66): 
ಮಹಾರಾಜ, ರಾಷ್ಟ್ರವು ಅರಾಜಕವಾದ್ದರಿಂದ ಭೂಮಿಯ ಸಮಸ್ತ ಸಸ್ಯ 
ಸಂಪತ್ತುಗಳನ್ನೂ ನುಂಗಿಬಿಟ್ಟಿದೆ! ಆದ್ದರಿಂದ ಸಮಸ್ತ ಪ್ರಜೆಗಳೂ ಕ್ಷೀಣಿಸು 
ತ್ತಿದ್ದಾರೆ. ನೀನು ನಮಗೆ ಜೀವನದಾತನಾದ ನೃಪತಿಯೆಂದು ಬ್ರಹ್ಮದೇವನು 
ಗೊತ್ತುಪಡಿಸಿದ್ದಾನೆ. ನಿನ್ನ ಪ್ರಜೆಗಳಾದ ನಾವು ಹಸಿವಿನಿಂದ ಸಂಕಟಪಡು 
ತ್ತಿದ್ದೇವೆ. ಜೀವನಕ್ಕೆ ಬೇಕಾದ ಸಸ್ಯಸಂಪತ್ತನ್ನು ನಮಗೆ ಒದಗಿಸಿಕೊಡು' 


158 ಶ್ರೀವಿಷ್ಣುಪುರಾಣಮ್‌ 


ಶ್ರೀಪರಾಶರ ಉವಾಚ: 
ತತಸ್ತು ನೃಪತಿರ್ದಿವೃಮಾದಾಯಾಜಗವಂ ಧನುಃ! 
ಶರಾಂಶ್ಚ ದಿವ್ಮಾನ್ಮುಪಿತಃ ಸೋತನ್ಯಧಾವದ್ಧಸುಂಧರಾಮ್‌ ॥ 69 


ತತೋ ನನಾಶ ತ್ವವಿತಾ ಗೌರ್ಭೂತ್ಸಾ ಚ ವಸುಂಧರಾ! 
ಸಾ ಲೋಕಾನ್ಸ)ಹ್ಮಲೋಕಾದೀನ್‌ ಸಂತ್ರಾಸಾದಗಮನ್ಮಹೀ॥ 70 


ಯತ್ರ ಯತ್ರ ಯಯೌ ದೇವೀ ಸಾ ತದಾ ಭೂತಧಾರಿಣೇ। 
ತತ್ರ ತತ್ರ ತು ಸಾ ವೈನ್ಮಂ ದದೃಶೇತಭುದತಾಯುಧಮ್‌ ॥ 71 


ತತಸ್ತಂ ಪ್ರಾಹ ವಸುಧಾ ಪೃಥುಂ ಪೃಥುಪರಾಕ್ರಮಮ್‌!। 
ಪ್ರವೇಪಮಾನಾ ತದ್ದಾಣಪರಿತ್ರಾಣಪರಾಯಣಾ ॥ 72 


ಪೃಥಿವ್ಯವಾಚ: 
ಸ್ತೀವಧೇ ತ್ವಂ ಮಹಾಪಾಪಂ ಕಿಂ ನರೇಂದ್ರ ನ ಪಶ್ಯಸಿ! 
ಯೇನ ಮಾಂ ಹಂತುಮತ್ಕರ್ಥಂ ಪ್ರಕರೋಷಿ 
ನೃಪೋದ್ಯಮಮ್‌ ॥ 73 


ಎಂದರು (67-68). ಆಗ ಪೃಥು ರಾಜನು ಕೃದ್ಧನಾಗಿ ದಿವ್ಯವಾದ 
ಆಜಗವಧನುಸ್ಸನ್ನೂ ದಿವ್ಯಾಸ್ತಗಳನ್ನೂ ಹಿಡಿದುಕೊಂಡು ಭೂದೇವಿಯನ್ನು 
ಅಟ್ಟಿಸಿಕೊಂಡು ಹೋದನು. ಒಡನೆಯೇ ಭೂದೇವಿಯು ತನ್ನ ರೂಪವನ್ನು 
ಮರೆಸಿ ಗೋ ರೂಪವನ್ನು ಧರಿಸಿಕೊಂಡು ಭಯದಿಂದ ಬ್ರಹ್ಮಲೋಕಾದಿ 
ವಿಭಿನ್ನ ಲೋಕಗಳಿಗೆ ಓಡತೊಡಗಿದಳು (69-70). ಎಲ್ಲಿ ಎಲ್ಲಿಗೆ 
ಭೂತಧಾರಿಣಿಯಾದ ಭೂದೇವಿಯು ಓಡಿಹೋದಳೋ ಅಲ್ಲಲ್ಲಿಗೆ ಫೃಥು 
ರಾಜನೂ ಆಯುಧಧಾರಿಯಾಗಿ ಬೆನ್ನಟ್ಟಿರುವುದನ್ನು ಕಂಡಳು. ವಸುಧೆಯು 
ಮಹಾಪರಾಕ್ರಮಿಯಾದ ಪೃಥುವನ್ನು ಕುರಿತು, ಆತನ ಬಾಣಗಳಿಂದ 
ತನ್ನನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ನಡುಗುತ್ತ “ಮಹಾರಾಜ, ನನ್ನನ್ನು 
ಕೊಲ್ಲಬೇಕೆಂದು ದೃಢನಿಶ್ಚಯದಿಂದ ಯತ್ನಿಸುತ್ತಿರುವೆಯಲ್ಲ , ಸ್ತೀ ವಧೆ 
ಯಿಂದ ಮಹಾಪಾಪ ಬರುವುದೆಂದು ನೀನು ಗಮನಿಸುವುದಿಲ್ಲವೆ?” 
ಎಂದಳು (71-73). ಅದಕ್ಕೆ ಪೃಥುರಾಜನು “ಅನರ್ಥಕಾರಿಯಾದ ಒಬ್ಬ 


ಅಧ್ಯಾಯ 18 ಪ್ರಥಮಾಂಶಃ 159 
ಪೃಥುರುವಾಚ: 


ಏಕಸ್ಮಿನ್‌ ಯತ್ರ ನಿಧನಂ ಪ್ರಾಪಿತೇ ದುಷ್ಟಕಾರಿಣಿ। 
ಬಹೂನಾಂ ಭವತಿ ಕ್ಷೇಮಂ ತಸ್ಮ ಪುಣ್ಮಪ್ರದೋ ವಧಃ॥ 74 


ಪೃಥಿವ್ಯವಾಚ: 
ಪ್ರಜಾನಾಮುಪಕಾರಾಯ ಯದಿ ಮಾಂ ತ್ವಂ ಹನಿಷ್ಠಸಿ। 
ಆಧಾರಃ ಕಃ ಪ್ರಜಾನಾಂ ತೇ ನೃಹಶ್ರೇಷ್ಠ ಭವಿಷ್ಮತಿ ॥ 75 


ಪೃಥುರುವಾಚ: 


ತಾಂ ಹತ್ವಾ ವಸುಧೇ ಬಾಣೈರ್ಮಚ್ಛಾಸನಪರಾಜ್ಮುಖೀಮ್‌ | 
ಆತ್ಮಯೋಗಬಲೇನೇಮಾ ಧಾರಯಿಷ್ಕಾಮ್ಯಹಂ ಪ್ರಜಾಃ॥ 76 


ಶೀಪರಾಶರ ಉವಾಚ: 


ತತಃ ಪ್ರಣಮ್ಮ ವಸುಧಾ ತಂ ಭೂಯಃ ಪ್ರಾಹ ಪಾರ್ಥಿವಮ್‌ | 
ಪ್ರವೇಷಿತಾಂಗೀ ಪರಮಂ ಸಾಧ್ವಸಂ ಸಮುಪಾಗತಾ॥ 77 


ರನ್ನು ವಧಿಸಿದಾಗ, ಬಹುಜನರಿಗೆ ಕ್ಷೇಮವಾಗುವುದಾದರೆ ಆ ವಧೆಯಿಂದ 
ಪುಣ್ಯವೇ ಬರುತ್ತದೆ? ಎಂದನು (74). ಭೂದೇವಿಯು “ನೃಪಶ್ರೇಷ್ಠ, 
ಪ್ರಜೆಗಳ ಉಪಕಾರಕ್ಕಾಗಿ ನೀನು ನನ್ನನ್ನು ಕೊಂದರೆ, ಆಗ ಪ್ರಜೆಗಳಿಗೆ 
ನಿಲ್ಲಲು ಆಧಾರವು ಯಾವುದು?” ಎಂದು ಕೇಳಿದಳು. ಅದಕ್ಕೆ 
ಪೃಥುರಾಜನು “ವಸುಧೆ, ನನ್ನ ಆಜ್ಞೆಯನ್ನು ಉಲ್ಲಂಘಿಸುತ್ತಿರುವ ನಿನ್ನನ್ನು 
ಬಾಣಗಳಿಂದ ಸಂಹರಿಸಿ, ನನ್ನ ಯೋಗಬಲದಿಂದಲೇ ಈ ಪ್ರಜೆಗಳಿಗೆ 
ಆಧಾರವನ್ನಿತ್ತು ಧರಿಸುವೆನು'” ಎಂದು ಹೇಳಿದನು (75-76). ಆಗ 
ಭೂದೇವಿಯು ಅತ್ಯಂತ ಭಯವಿಹ್ವಲಳಾಗಿ ನಡುಗುತ್ತ ಭೂಪಾಲನಿಗೆ 
ನಮಸ್ಕರಿಸಿ ಇಂತೆಂದಳು: “ಎಲ್ಲ ಆರಂಭಗಳೂ ಉಪಾಯದಿಂದ 
ಯತ್ನಿಸಿದರೆ ಸುಗಮವಾಗಿ ಸಿದ್ಧಿಸುತ್ತವೆ. ಆದ್ದರಿಂದ ನಿನಗೊಂದು 
ಉಪಾಯಮಾರ್ಗವನ್ನು ಹೇಳುತ್ತೇನೆ, ಒಪ್ಪಿಗೆಯಾದರೆ ಮಾಡಬಹುದು 


160 ಶ್ರೀವಿಷ್ಣುಪುರಾಣಮ್‌ 


ಪೃಧಿವ್ಯವಾಚ: 
ಉಪಾಯತಃ ಸಮಾರಬ್ದಾಃ ಸರ್ವೇ ಸಿದ್ಧಂತ್ಕುಪಕ್ರಮಾಃ। 
ತಸ್ಮಾದ್ದದಾಮ್ಮುಪಾಯಂ ತೇ ತಂ ಕುರುಷ್ಟ ಯದೀಚ್ಛಸಿ॥ 78 


ಸಮಸ್ತಾ ಯಾ ಮಯಾ ಜೀರ್ಣಾ ನರನಾಥ ಮಹೌಷಧೀಃ। 
ಯದೀಚ್ಛೆಸಿ ಪ್ರದಾಸ್ಮಾಮಿ ತಾಃ ಕ್ಷೀರಪರಿಣಾಮಿನೀಃ ॥ 79 


ತಸ್ಮಾತ್ಸಜಾಹಿತಾರ್ಥಾಯ ಮಮ ಧರ್ಮಭೃತಾಂ ವರ। 
ತಂ ತು ವತ್ಸಂ ಕುರುಷ್ವ ತ್ವಂ ಕ್ಷರೇಯಂ ಯೇನ ವತ್ಸಲಾ॥ 80 


ಸಮಾಂ ಚೆ ಕುರು ಸರ್ವತ್ರ ಯೇನ ಕ್ಷೀರಂ ಸಮಂತತಃ! 
ವರೌಷಧೀಬೀಜಭೂತಂ ಬೀಜಂ ಸರ್ವತ್ರ ಭಾವಯೇ॥ 81 


ಶೀಪರಾಶರ ಉವಾಚ: 
ತತ ಉತ್ಸಾರಯಾಮಾಸ ಶೈಲಾನ್‌ ಶತಸಹಸ್ರಶಃ। 
ಧನುಷ್ಕೋಟ್ಕಾ ತದಾ ವೈನ್ಯಸ್ಟೇನ ಶೈಲಾ ವಿವರ್ದ್ವಿತಾಃ॥ 82 


ನ ಹಿ ಪೂರ್ವವಿಸರ್ಗೇ ವೈ ವಿಷಮೇ ಪೃಥಿವೀತಲೇ | 
ಪ್ರವಿಭಾಗಃ ಪುರಾಣಾಂ ವಾ ಗ್ರಾಮಾಣಾಂ ವಾ ಪೃರಾಭವತ್‌ ॥ 83 


(77-78). ನಾನು ಯಾವ ಸಸ್ಕಸಂಪತ್ತುಗಳನ್ನು ಜೀರ್ಣಿಸಿಕೊಂಡಿದ್ದೇನೋ 
ಅದೆಲ್ಲವನ್ನೂ, ನಿನಗೆ ಒಪ್ಪಿಗೆಯಾದರೆ, ಹಾಲಿನ ರೂಪದಲ್ಲಿ ಕೊಟ್ಟುಬಿಡು 
ತ್ತೇನೆ. ಓ ಧರ್ಮಾತ್ಕಾ-ನರೇಂದ್ರ, ಆದ್ದರಿಂದ ಪ್ರಜೆಗಳ ಹಿತಕ್ಕಾಗಿ ನನಗೆ 
ಯೋಗ್ಯವಾದ ಒಂದು ಕರುವನ್ನು ಗೊತ್ತು ಮಾಡು. ನಾನು ಅಕ್ಕರೆಯಿಂದ 
ಹಾಲನ್ನು ಕ್ಷರಿಸುವೆನು (79-80). ಅಲ್ಲದೆ ನೆಲವೆಲ್ಲವನ್ನೂ ಸಮತಳವನ್ನಾಗಿ 
ಮಾಡು. ಉತ್ತಮ ಸಸ್ಯಸಂಪತ್ತಿಗೆ ಬೀಜರೂಪವಾಗಿರುವ ಹಾಲು 
ಎಲ್ಲೆಡೆಯೂ ಹರಿಯುವಂತೆ ನಾನು ನೋಡಿಕೊಳ್ಳುವೆನು'”' ಎಂದಳು 
(81). ಆಗ ವೈನ್ಯನು ತನ್ನ ಧನುಸ್ಸಿನ ಅಗ್ರಭಾಗದಿಂದ ಎಲ್ಲೆಲ್ಲಿಯೂ 
ಹರಡಿದ್ದ ನೂರಾರು ಸಾವಿರಾರು ಬೆಟ್ಟಗಳನ್ನು ಬೇರೆ ಬೇರೆ ಕಡೆಗೆ 
ತಳ್ಳಿದನು. ಅದಕ್ಕೆ ಮೊದಲು ಭೂತಳವು ಏರು ತಗ್ಗುಗಳಿಂದ ತುಂಬಿದ್ದ 
ಪ್ರಯುಕ್ತ ಪಟ್ಟಣ, ಹಳ್ಳಿಯೆಂದು ಸರಿಯಾದ ವಿಭಾಗವಿರಲಿಲ್ಲ (82-83). 


ಅಧ್ಯಾಯ 18 ಪ್ರಥಮಾಂಶಃ 161 
ನ ಸಸ್ಮಾನಿ ನ ಗೋರಕ್ಷ್ಮಂ ನ ಕೃಷಿರ್ನ ವಣಿಕ್‌ಪಥಃ! 
ವೈನ್ಯಾತ್ರಭೃತಿ ಮೈತ್ರೇಯ ಸರ್ವಸ್ಮೈತಸ್ಮ ಸಂಭವಃ ॥ 84 


ಯತ್ರಯತ್ರ ಸಮಂ ತ್ವಸ್ಕಾ ಭೂಮೇರಾಸೀದ್‌ದ್ದಿಜೋತ್ತಮ!। 
ತತ್ರ ತತ್ರ ಪ್ರಜಾಃ ಸರ್ವಾ ನಿವಾಸಂ ಸಮರೋಚೆಯನ್‌ ॥ 85 


ಆಹಾರಃ ಫಲಮೂಲಾನಿ ಪ್ರಜಾನಾಮಭವತ್ತದಾ। 
ಕೃಚ್ಛಿ ಖಣ ಮಹತಾ ಸೋಪಿ ಪುಣಷ್ಟಾಸ್ಟೋಹಧೀಹು ವೆ ul 86 


ಸ ಕಲ್ಪಯಿತ್ಚಾ ವತ್ಸಂ ತು ಮನುಂ ಸ್ಟಾಯಂಭುವಂ ಪ್ರಭುಮ್‌। 
ಸ್ವಪಾಣೌ ಪೃಥಿವೀನಾಥೋ ದುದೋಹ ಪೃಥಿವೀಂ ಪೃಥುಃ॥ 87 


ಸಸ್ಮಜಾತಾನಿ ಸರ್ವಾಣಿ ಪ್ರಜಾನಾಂ ಹಿತಕಾಮ್ಮಯಾ। 


ತೇನಾನ್ನೇನ ಪ್ರಜಾಸ್ತಾತ ವರ್ತಂತೇಇ-ದ್ಯಾಪಿ ನಿತೃಶಃ ॥ 88 
ಪ್ರಾಣಪ್ರದಾತಾ ಸ ಪೃಥುರ್ಯಸ್ಮಾದ್ಭೂಮೇರಭೂತ್‌ ಹಿತಾ। 
ತತಸ್ತು ಪೃಥಿವೀಸಂಜ್ಞಾಮವಾಪಾಖಲಧಾರಿಣೀ ॥ 89 


ಆ ಸಮಯದಲ್ಲಿ , ಮೈತ್ರೇಯ, ಸಸ್ಯ ಸಂಪತ್ತು ಗೋರಕ್ಷಣೆ ಕೃಷಿ ವಾಣಿಜ್ಯ 
ಮಾರ್ಗ ಇವುಗಳ ಸರಿಯಾದ ವ್ಯವಸ್ಥೆ ಇರಲಿಲ್ಲ. ವೈನ್ಯನಿಂದ 
ಮೊದಲ್ಗೊಂಡು ಇವೆಲ್ಲವೂ ವ್ಯವಸ್ಥಿತವಾದವು (84). ಎಲ್ಲೆಲ್ಲಿ ಭೂಮಿಯು 
ಸಮತಳವಾಯಿತೋ ಅಲ್ಲಲ್ಲಿ ವಾಸಮಾಡಲು ಪ್ರಜೆಗಳು ಅಪೇಕ್ಷಿಸಿದರು. 
ಆಗ ಪ್ರಜೆಗಳ ಆಹಾರವು ಕೇವಲ ಫಲಮೂಲಗಳಾಗಿದ್ದವು. ಸಸ್ಯಸಂಪತ್ತು 
ನಷ್ಟವಾದ ಮೇಲೆ ಅದೂ ಸಹ ದುರ್ಲಭವಾಗಿತ್ತು (85-86). ಅನಂತರ 
ಪೃಥುರಾಜನು ಸ್ವಾಯಂಭುವಮನುವನ್ನು ಕರುವನ್ನಾಗಿ ಮಾಡಿಕೊಂಡು, 
ತನ್ನ ಕೈಯಲ್ಲಿ ಗೋರೂಪಿಣಿಯಾದ ಭೂದೇವಿಯಿಂದ ಹಾಲನ್ನು ಕರೆದನು. 
ಪ್ರಜೆಗಳ ಹಿತಕ್ಕಾಗಿ (ಹಾಲಿನ ರೂಪದಲ್ಲಿದ್ದ) ಸಮಸ್ತ ಸಂಪತ್ತನ್ನೂ ಹೊರ 
ಗೆಡವಿದನು. ಈಗಲೂ ಸಹ ಜನರು ಅದನ್ನೇ ಆಹಾರವಾಗಿ ಬಳಸುತ್ತಿದ್ದಾರೆ 
(87-88). ಪ್ರಾಣದಾನಮಾಡಿ ಪೃಥುವು ತಂದೆಯಾದ್ದರಿಂದ ಭೂಮಿಗೆ 
ಪೃಥಿವಿಯೆಂದು ಹೆಸರಾಯಿತು. ಅನಂತರ ದೇವತೆಗಳು, ಮುನಿಗಳು, 
ದೈತ್ಯರು, ರಾಕ್ಷಸರು, ಪರ್ವತಗಳು, ಗಂಧರ್ವರು, ಉರಗರು, ಯಕ್ಷರು, 


162 ಶ್ರೀವಿಷ್ಣುಪುರಾಣಮ್‌ 


ತತಶ್ಚ ದೇವೆ ರ್ಮುನಿಭಿರ್ದೆ ತೈ ಪರಕ್ನೋಭಿರದಿಭಃ | 
ಗಂಧರ್ವೆ ರುರಗೆ ಟರ್ಯಕ್ಷೆ ಕ ಹಿತೃಭಿಸರುಭಸಥಾ॥ 90 


ತತ್ತತ್ಪಾಶ್ರಮುಪಾದಾಯ ತತ್ತದ್‌ದುಗ್ಗಂ ಮುನೇ ಪಯಃ। 


ಸೈಷಾ ಧಾತ್ರೀ ವಿಧಾತ್ರೀ ಚ ಧಾರಿಣೀ ಪೋಷಣೀ ತಥಾ! 
ಸರ್ವಸ್ಮ ತು ತತಃ ಪೃಥ್ವೀ ವಿಷ್ಣುಪಾದತಲೋದ್ಧವಾ॥ 92 


ಏವಂಪುಭಾವಸ್ಮ ಪೃಥುಃ ಪುತ್ರೋ ವೇನಸ್ಕ ವೀರ್ಯವಾನ್‌!। 
ಜಜ್ಞೇ ಮಹೀಪತಿಃ ಪೂರ್ವೋ ರಾಜಾಭೂಜ್ಜನರಂಜನಾತ್‌ ॥ 93 


ಯ ಇದಂ ಜನ್ಮ ವೈನಹ್ಮ ಪೃಥೋಸ್ಸಂಕೀರ್ತ್ರಯೇನ್ನರಃ | 
ನ ತಸ್ಕ ದುಷ್ಕೃತಂ ಕಿಂಚಿತ್‌ ಫಲದಾಯಿ ಪ್ರಜಾಯತೇ॥ 94 


ಪಿತೃದೇವತೆಗಳು, ವೃಕ್ಷಗಳು ಬೇರೆ ಬೇರೆಯ ಪಾತ್ರೆಗಳನ್ನು ಹಿಡಿದು 
ತಮಗೆ ಬೇಕಾದ ಬಗೆಯ ಹಾಲನ್ನು ಕರೆದುಕೊಂಡರು. ಆಗ ಕರುಗಳು 
ಮತ್ತು ಹಾಲು ಕರೆಯತಕ್ಕವರು ಅವರವರಿಗೆ ಅವರವರ* ಸಜಾತೀಯ 
ರಾಗಿದ್ದರು (89-91). ಹೀಗೆ ವಿಷ್ಣುಪಾದತಲದಿಂದ ಹುಟ್ಟಿದ ಪೃಥ್ವಿಯು 
ಸಮಸ್ತ ಜಗತ್ತಿಗೆ ತಾಯಿಯೂ ನಿರ್ಮಾಪಕಳೂ ಧಾರಿಣಿಯೂ 
ಪೋಷಿಣಿಯೂ ಆಗಿದ್ದಾಳೆ. ಇಂತಹ ಪ್ರಭಾವಶಾಲಿಯೂ ವೀರನೂ ಆದ 
ಪೃಥುವು ವೇನನ ಪುತ್ರನಾಗಿ ಜನಿಸಿದ್ದನು. ಆ ಮಹೀಪತಿಯು ಜನರಂಜನೆ 
ಮಾಡಿದ್ದರಿಂದ ಅನ್ವರ್ಥವಾಗಿ ರಾಜನೆನಿಸಿದ್ದನು (92-93). ವೇನಪುತ್ರ 
ನಾದ ಪೃಥುವಿನ ಈ ಜನವೃತ್ತಾಂತವನ್ನು ಯಾವ ಮನುಷ್ಯನು ಕೀರ್ತಿ 
ಸುವನೋ ಆತನ ಯಾವ ಪಾಪಕೃತ್ಯವೂ ಕೆಟ್ಟ ಫಲವನ್ನು ಕೊಡುವುದಿಲ್ಲ. 


*ಉದಾ: ಪರ್ವತಗಳು ರತ್ನಗಳನ್ನೂ, ಮಹೌಷಧಿಗಳನ್ನೂ ಕರೆದುಕೊಂಡುವು. 
ಆಗ ಮೇರು ಹಾಲುಕರೆಯತಕ್ಕವನಾಗಿದ್ದ. ಹಿಮವಂತನು ಕರುವಾಗಿದ್ದ. ನೋಡಿ-- 
ಯಂ ಸರ್ವಶೈಲಾಃ ಪರಿಕಲ್ಪ್ಯ ವತ್ಸಂ (ಕು. ಸಂ. 1-2). 


ಅಧ್ಯಾಯ 18 ಪ್ರಥಮಾಂಶಃ 163 


ದುಃಸ್ಸಪ್ನೋಂಪಶಮಂ ನ್ವಣಾಂ ಶೃಣ್ಣತಾಮೇತದುತ್ತಮಮ್‌ । 
ಪೃಥೋರ್ಜನ್ಮ ಪ್ರಭಾವಶ್ಚ ಕರೋತಿ ಸತತಂ ನೃಣಾಮ್‌ ॥ 95 


ಇತಿ ಶ್ರೀವಿಷ್ಣುಪುರಾಣೇ ಪ್ರಥಮೇಂಶೇ ತ್ರಯೋದಶೋಇಧ್ಯ್ಕಾಯಃ 





ಈ ಪುಣ್ಯಚರಿತ್ರೆಯನ್ನು ಕೇಳತಕ್ಕವರಿಗೆ ಬೀಳುವ ಕೆಟ್ಟ ಕನಸುಗಳನ್ನು, 
ಪೃಥುವಿನ ಜನವೃತ್ತಾಂತವೂ ಪ್ರಭಾವವೂ ಶಮನಮಾಡುತ್ತವೆ (94-95). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಪ್ರಥಮಾಂಶದಲ್ಲಿ 
ಹದಿಮೂರನೆಯ ಅಧ್ಯಾಯ ಮುಗಿಯಿತು. 


% 


ಚತುರ್ದಶೋಂಧ್ಕಾಯಃ 


ಶ್ರೀಪರಾಶರ ಉವಾಚ: 
ಪೃಥೋಃ ಪುತ್ರೌ ತು ಧರ್ಮಜ್ಞೌ ಜಜ್ಞಾತೇಇಂತರ್ದ್ವಿವಾದಿನೌ। 


ಶಿಖಂಡಿನೀ ಹವಿರ್ಧಾನಮಂತರ್ಧಾನಾದ್ಹಜಾಯತ ॥ 
ಹವಿರ್ಧಾನಾತ್‌ ಹಡಾಗ್ನೇಯೀ ಧಿಷಣಾಜನಯತ್ಸುತಾನ್‌ | 
ಪ್ರಾಚೀನಬರ್ಹಿಷಂ ಶುಕ್ರಂ ಗಯಂ ಕೃಷ್ಣಂ ವೃಜಾಜಿನೌ॥ 2 
ಪ್ರಾಚೀನಬರ್ಶಿರ್ಭಗವಾನ್‌ ಮಹಾನಾಸೀತ್ಸಜಾಪತಿಃ | 
ಹವಿರ್ಧಾನಾನ್ಮಹಾಭಾಗ ಯೇನ ಸಂವರ್ಧಿತಾಃ ಪ್ರಜಾಃ ॥ 3 
ಪ್ರಾಚೀನಾಗ್ರಾಃ ಕುಶಾಸ್ಪಸ್ಮ ಪೃಥಿವ್ಯಾಂ ವಿಶ್ರುತಾ ಮುನೇ! 
ಪ್ರಾಚೀನಬರ್ಕಿರಭವತ್‌ ಖ್ಯಾತೋ ಭುವಿ ಮಹಾಬಲಃ ॥ 4 
ಅಧ್ಯಾಯ 14 


ಪ್ರಾಚೀನಬರ್ಹಿಯ ಜನ್ಮ ಪ್ರಚೇತಸರು ಭಗವಂತನನ್ನು ಆರಾಧಿಸಿದ್ದು. 


ಪರಾಶರರು ಹೇಳಿದರು: ಮೈತ್ರೇಯ, ಪೃಥುರಾಜನಿಗೆ ಅಂತರ್ಧಾನ, 
ವಾದಿ-ಎಂಬ ಧರ್ಮಜ್ಗರಾದ ಇಬ್ಬರು ಪುತ್ರರು ಜನಿಸಿದರು. ಅಂತರ್ಧಾನ 
ನಿಂದ ಅವನ ಪತ್ನಿಯಾದ ಶಿಖಂಡಿನಿಯು ಹವಿರ್ಧಾನನೆಂಬ ಮಗನನ್ನು 
ಪಡೆದಳು (1). ಅಗ್ನಿಕುಲೋತ್ಪನ್ನಳಾದ ಧಿಷಣೆಯು ಹವಿರ್ಧಾನನಿಂದ 
ಆರು ಮಂದಿ ಮಕ್ಕಳನ್ನು ಹೆತ್ತಳು. ಪ್ರಾಚೀನಬರ್ಹಿ, ಶುಕ್ರ, ಗಯ, ಕೃಷ್ಣ, 
ವೃಜ ಮತ್ತು ಅಜಿನ ಎಂದು ಅವರ ಹೆಸರು. ಅವರಲ್ಲಿ ಪ್ರಾಚೀನ 
ಬರ್ಹಿಯು ವಿಖ್ಯಾತನಾದ ಭಗವಾನ್‌ ಪ್ರಜಾಪತಿಯಾದನು. ಆತನಿಂದ 
ಪ್ರಜೆಗಳ ಸಂಖ್ಯೆ ಬೆಳೆಯಿತು (2-3). ಆತನ ಕಾಲದಲ್ಲಿ ಎಲ್ಲೆಲ್ಲಿಯೂ 
(ಯಜ್ಞಗಳು ನಡೆದಿದ್ದರಿಂದ) ದರ್ಭೆಗಳು ಪ್ರಾಚೀನಾಗ್ರವಾಗಿ ಪೃಥಿವಿಯಲ್ಲಿ 
ಹರಡಿದ್ದವು. ಆದ್ದರಿಂದ ಆತನಿಗೆ ಪ್ರಾಚೀನಬರ್ಹಿಯೆಂದೇ ಖ್ಯಾತಿ 


ಅಧ್ಯಾಯ 14 ಪ್ರಥಮಾಂಶಃ 165 
ಸಮುದ್ರತನಯಾಯಾಂ ತು ಕೃತದಾರೋ ಮಹೀಪತಿಃ | 


ಮಹತಸ್ಪ್ತಪಸಃ ಪಾರೇ ಸವರ್ಣಾಯಾಂ ಮಹಾಮತೇ ॥ 5 
ಸವರ್ಣಾಧತ್ತ ಸಾಮುದ್ರೀ ದಶ ಪ್ರಾಚೀನಬರ್ಶಿಷಃ। 

ಸರ್ವೇ ಪ್ರಚೇತಸೋ ನಾಮ ಧನುರ್ವೇದಸ್ಕ ಹಾರಗಾಃ॥ 6 
ಅಪೃಥಗರ್ಮಚರಣಾಸ್ತೇಂತಪ್ಕಂತ ಮಹತ್ರಪಃ। 
ದಶವರ್ಷಸಹಸ್ರಾಣಿ ಸಮುದ್ರಸಲಿಲೇಶಯಾಃ ॥ 7 


ಶ್ರೀಮೈತ್ರೇಯ ಉವಾಚ: 
ಯದರ್ಥಂ ತೇ ಮಹಾತ್ಮಾನಸ್ಪಪಸ್ತೇಪುರ್ಮಹಾಮುನೇ। 
ಪ್ರಚೇತಸಃ ಸಮುದ್ರಾಂಭಸ್ಯೇತದಾಖ್ಯಾಶುಮರ್ಹಸಿ॥ 8 


ಪಶ್ರೀಪರಾಶರ ಉವಾಚ: 


ಪಿತ್ರಾ ಪ್ರಚೇತಸಃ ಪ್ರೋಕ್ತಾಃ ಪ್ರಜಾರ್ಥಮಮಿತಾತ್ಮನಾ। 
ಪ್ರಜಾಪತಿನಿಯುಕ್ತೇನ ಬಹುಮಾನಪುರಸ್ಸರಮ್‌ ॥ 9 


ಯುಂಟಾಯಿತು. ಆತನು ತುಂಬ ಬಲಾಢ್ಯನಾಗಿದ್ದನು (4). ಆ ನೃಪಾಲನು 
ಮಹತ್ತರವಾದ ತಪಸ್ಸನ್ನು ಮಾಡಿದ ಮೇಲೆ ಸಮುದ್ರಕನ್ಕೆಯಾದ 
ಸವರ್ಣಾ ಎಂಬವಳನ್ನು ವಿವಾಹವಾದನು. ಸವರ್ಣೆಯು ಪ್ರಾಚೀನಬರ್ಜಿ 
ಯಿಂದ ಹತ್ತುಮಂದಿ ಪುತ್ರರನ್ನು ಪಡೆದಳು. ಅವರೆಲ್ಲರೂ ಪ್ರಚೇತಸ 
ರೆಂದು ವಿಖ್ಯಾತರಾಗಿದ್ದರಲ್ಲದೆ ಧನುರ್ವೇದದಲ್ಲಿ ಪಾರಂಗತರಾಗಿದ್ದರು 
(5-6). ಅವರು ಒಂದೇ ಬಗೆಯ ಧರ್ಮಾಚರಣೆಯಲ್ಲಿ ನಿರತರಾಗಿ 
ಸಮುದ್ರಜಲದಲ್ಲಿ ಮಲಗಿ ಹತ್ತು ಸಾವಿರ ವರ್ಷಗಳ ವರೆಗೆ ಕಠೋರವಾದ 
ತಪಸ್ಸನ್ನಾಚರಿಸಿದರು (7). ಆಗ ಮೈತ್ರೇಯರು “ಮಹರ್ಷಿಗಳೆ, ಮಹಾತ್ಮ 
ರಾದ ಪ್ರಚೇತಸರು ಸಮುದ್ರಜಲದಲ್ಲಿ ತಪಸ್ಸು ಮಾಡಿದ್ದೇಕೆ? ಅದನ್ನು 
ದಯವಿಟ್ಟು ಹೇಳಿರಿ'' ಎಂದರು (8). ಅದಕ್ಕೆ ಪರಾಶರರು ಹೇಳಿದರು: 
ಮೈತ್ರೇಯ, ಸಂತಾನೋತ್ಪತ್ತಿಗಾಗಿ ಬ್ರಹನಿಂದ ಪ್ರೇರಿತನಾದ ತಂದೆ 
ಪ್ರಾಚೀನಬರ್ಹಿಯು ಪ್ರಚೇತಸರನ್ನು ಕುರಿತು ಸಂಮಾನಪೂರ್ವಕವಾಗಿ 


166 ಶ್ರೀವಿಷ್ಣುಪುರಾಣಮ್‌ 
ಪ್ರಾಚೇನಬರ್ಹರುವಾಚ: 


ಬ್ರಹ್ಮಣಾ ದೇವದೇವೇನ ಸಮಾದಿಷ್ಟೋತಸ್ಮ, ಹಂ ಸುತಾಃ! 
ಪ್ರಜಾಃ ಸಂವರ್ದ್ವನೀಯಾಸ್ತೇ ಮಯಾಚೋಕ್ತಂ ತಥೇತಿ ತತ್‌ ॥ 10 


ತನ್ಮಮ ಪ್ರೀತಯೇ ಪುತ್ರಾಃ ಪ್ರಜಾವೃದ್ಧಿಮತಂದಿತಾಃ | 
ಕುರುದ್ದ್ಧಂ ಮಾನನೀಯಾ ವಃ ಸಮಗಾಜ್ಞಾ ಪ್ರಜಾಪತೇಃ ॥ 11 


ಶ್ರೀಪರಾಶರ ಉವಾಚ: 


ತತಸ್ತೇ ತತ್ಲಿತುಃ ಶ್ರುತ್ವಾ ವಚನಂ ನೃಪನಂದನಾಃ। 
ತಥೇತ್ಕುಕ್ತಾ ಚ ತಂ ಭೂಯಃ ಪಪ್ರಚ್ಛುಃ ಪಿತರಂ ಮುನೇ॥ 12 


ಎವ 
ಪ್ರಚೇತಸ ಊಚುಃ : 
ಯೇನ ತಾತ ಪ್ರಜಾವೃದ್ಧೌ ಸಮರ್ಥಾಃ ಕರ್ಮಣಾ ವಯಮ್‌! 
ಭವೇಮ ತತ್‌ ಸಮಸ್ತಂ ನಃ ಕರ್ಮ ವ್ಯಾಖ್ಯಾತುಮರ್ಹಸಿ 13 


ಮಿತೋವಾಚ: 
ಆರಾಧ್ಯ ವರದಂ ವಿಷ್ಣುಮಿಷ್ಟಪ್ರಾಪ್ತಿಮಸಂಶಯಮ್‌ | 
ಸಮೇತಿ ನಾನ್ಯಥಾ ಮರ್ತೃಃ ಕಿಮನ್ಯತಥಯಾಮಿ ವಃ॥ 14 


“ಪುತ್ರರೆ, ದೇವದೇವನಾದ ಬ್ರಹನು ಪ್ರಜೆಗಳ ಸಂಖ್ಯೆಯನ್ನು ಬೆಳೆಸ 
ಬೇಕೆಂದು ನನಗೆ ಆದೇಶವನ್ನಿತ್ತನು. ಹಾಗೆಯೇ ಆಗಲೆಂದು ನಾನು ಒಪ್ಪಿ 
ಕೊಂಡಿದ್ದೇನೆ (9-10). ಆದ್ದರಿಂದ, ಮಕ್ಕಳೆ, ನನ್ನ ಸಂತೋಷಕ್ಕಾಗಿ ನೀವು 
ಆಲಸ್ಯವಿಲ್ಲದೆ ಪ್ರಜಾಸಂಖ್ಯೆಯನ್ನು ಬೆಳೆಸುವುದರಲ್ಲಿ ತೊಡಗಿರಿ. ಬ್ರಹ್ಮ 
ದೇವನ ಆಜ್ಞೆಯನ್ನು ನೀವು ಗೌರವಿಸಬೇಕು” ಎಂದನು (11). -ತಂದೆಯ 
ಮಾತನ್ನು ಕೇಳಿ ರಾಜಪುತ್ರರು ಆಗಲೆಂದೊಪ್ಪಿಕೊಂಡು ಮತ್ತೆ ಆತನನ್ನು 
ಕುರಿತು “ತಂದೆಯೆ, ಯಾವ ವಿಧಾನದಿಂದ ನಾವು ಪ್ರಜಾಸಂಖ್ಯೆಯನ್ನು 
ವರ್ಧಿಸಲು ಸಮರ್ಥರಾದೇವು, ಅದನ್ನು ವಿವರಿಸಬೇಕು'' ಎಂದರು (12- 
13). ಅವರಿಗೆ ತಂದೆ ಪ್ರಾಚೀನಬರ್ಹಿಯು ಹೇಳಿದ್ದೇನೆಂದರೆ: “ವರದ 
ನಾದ ವಿಷ್ಣುವನ್ನು ಆರಾಧಿಸಿದರೆ ಮನುಷ್ಯನು ಇಷ್ಟವಾದ್ದನ್ನು ನಿಃಸಂಶಯ 


ಅಧ್ಯಾಯ 14 ಪ್ರಥಮಾಂಶಃ 167 


ತಸ್ಮಾತ್ಮಜಾವಿವೃದ್ಧರ್ಥಂ ಸರ್ವಭೂತಪ್ರಭುಂ ಹರಿಮ್‌ | 
ಆರಾಧಯತ ಗೋವಿಂದಂ ಯದಿ ಸಿದ್ಧಿಮಭೀಪ್ಸಥ ॥ 15 


ಧರ್ಮಮರ್ಥಂ ಚ ಕಾಮಂ ಚ ಮೋಕ್ಷಂ ಚಾನ್ಹಿಚ್ಛತಾಂ ಸದಾ! 
ಆರಾಧನೀಯೋ ಭಗವಾನನಾದಿಪ್ಪರುಷೋತ್ತಮಃ॥ 16 


ಯಸ್ಮಿನ್ನಾರಾಧಿತೇ ಸರ್ಗಂ ಚಕಾರಾದೌ ಪ್ರಜಾಪತಿಃ | 
ತಮಾರಾಧ್ಯಾಚ್ಛುತಂ ವೃದ್ಧಿಃ ಪ್ರಜಾನಾಂ ವೋ ಭವಿಷ್ಮಿ॥ 17 


ಶ್ರೀಪರಾಶರ ಉವಾಚ: 


ಇತ್ಮೇವಮುಕ್ಟಾಸ್ತೇ ಪಿತ್ರಾ ಪುತ್ರಾಃ ಪ್ರಚೇತಸೋ ದಶ! 
ಮಗ್ನಾಃ ಪಯೋಧಿಸಲಿಲೇ ತಪಸ್ತೇಪುಃ ಸಮಾಹಿತಾಃ॥ 18 


ದಶವರ್ಹಸಹಸ್ರಾಣಿ ನಸ್ತಚಿತ್ತಾ ಜಗತ್ಪತೌ। 
ನಾರಾಯಣೇ ಮುನಿಶ್ರೇಷ್ಠ ಸರ್ವಲೋಕಪರಾಯಣೇ ॥ 19 


ವಾಗಿ ಪಡೆಯುತ್ತಾನೆ. ಬೇರೆ ಮಾರ್ಗವಿಲ್ಲ. ನಿಮಗೆ ಇನ್ನೇನು ಹೇಳಲಿ? 
ಆದ್ದರಿಂದ ಪ್ರಜಾ ವೃದ್ಧಿಗಾಗಿ, ಕಾರ್ಯಸಿದ್ದಿಯಾಗಬೇಕೆಂದಿದ್ದರೆ, ಸರ್ವ 
ಭೂತೇಶ್ವರನಾದ ಶ್ರೀಹರಿ ಗೋವಿಂದನನ್ನು ಆರಾಧಿಸಿರಿ (14-15). 
ಧರ್ಮ, ಅರ್ಥ, ಕಾಮ, ಮೋಕ್ಟಗಳನ್ನು ಬಯಸತಕ್ಕವರು ಅನಾದಿ 
ಪುರುಷೋತ್ತಮನಾದ ಭಗವಂತನನ್ನು ಆರಾಧಿಸಬೇಕು. ಬ್ರಹಮ 
ಆತನನ್ನು ಉಪಾಸನೆ ಮಾಡಿದ್ದರಿಂದ ಜಗತ್ತನ್ನು ಸೃಷ್ಟಿಮಾಡಲು ಸಾಧ್ಯ 
ವಾಯಿತು. ಆದ್ದರಿಂದ ಅಚ್ಯುತನ ಉಪಾಸನೆಯನ್ನು ಮಾಡಿರಿ. ನಿಮಗೆ 
ಸಂತಾನವೃದ್ದಿಯಾಗುವುದು'' ಎಂದನು (16-17). ಈ ಪ್ರಕಾರ ತಂದೆಯು 
ಹೇಳಲಾಗಿ ಪ್ರಚೇತಸರು ಸಮುದ್ರಜಲದಲ್ಲಿ ಮುಳುಗಿ ಏಕಾಗ್ರತೆಯಿಂದ 
ತಪಸ್ಸಿನಲ್ಲಿ ನಿರತರಾದರು. ಮೈತ್ರೇಯ, ಅವರು ಜಲದಲ್ಲಿದ್ದು ಜಗದೀ 
ಶ್ವರನೂ ಸರ್ವಲೋಕಗಳಿಗೆ ಪರಮಗತಿಯೂ ಆದ ಶ್ರೀಮನ್ನಾರಾಯಣ 
ನಲ್ಲಿ ಚಿತ್ರವನ್ನು ನಿಲ್ಲಿಸಿ ಹತ್ತುಸಾವಿರ ವರ್ಷಗಳ ಕಾಲ ತಪಸ್ಸು 


168 ಶ್ರೀವಿಷ್ಣುಪುರಾಣಮ್‌ 


ತತ್ರೆ ಲವಾವಸ್ಥಿತಾ ದೇವಮೇಕಾಗ್ರಮನಸೋ ಹರಿಮ್‌ | 
ತುಷ್ಟುವುರ್ಯಸ್ಸುತಃ ಕಾಮಾನ್‌ ಸ್ತೋತುರಿಷ್ಠಾನ್ಹ್ವಯಚ್ಛತಿ ॥ 20 


ಶ್ರೀಮೈತ್ರೇಯ ಉವಾಚ: 


ಸ್ತವಂ ಪ್ರಚೇತಸೋ ವಿಷ್ಣೋಃ ಸಮುದ್ರಾಂಭಸಿ ಸಂಸ್ಥಿತಾಃ! 
ಚಕ್ರುಸ್ತನ್ಮೇ ಮುನಿಶ್ರೇಷ್ಠ ಸುಪ್ಪಣ್ಮಂ ವಕ್ತುಮರ್ಹಸಿ॥ 21 


ಶ್ರೀಪರಾಶರ ಉವಾಚ: 
ಶೃಣು ಮೈತ್ರೇಯ ಗೋವಿಂದಂ ಯಥಾಪೂರ್ವಂ ಪ್ರಚೇತಸಃ। 


ತುಷ್ಟುವುಸ್ತನ್ನಯೀಭೂತಾಃ ಸಮುದ್ರಸಲಿಲೇಶಯಾಃ॥ 22 
ಪ್ರಚೇತಸ ಊಚುಃ : 

ನತಾಃ ಸ್ಮ ಸರ್ವವಚಸಾಂ ಪ್ರತಿಷ್ಠಾ ಯತ್ರ ಶಾಶ್ಚತೀ। 
ತಮಾದೃಂತಮಶೇಹಸ್ಮ ಜಗತಃ ಪರಮಂ ಪ್ರಭುಮ್‌ ॥ 23 
ಜ್ಕೋತಿರಾದಮನೌಪಮ್ಯಮಣ್ಣನಂತಮಪಾರವತ್‌!। 
ಯೋನಿಭೂತಮಶೇಷಸ್ಮ ಸ್ಥಾವರಸ್ಮ ಚರಸ್ಮ ಚ॥ 24 


ಮಾಡಿದರು. ಶ್ರೀಹರಿಯನ್ನು ಏಕಾಗ್ರಚಿತ್ತದಿಂದ ಸ್ತುತಿಸುತ್ತಿದ್ದರು. ಹಾಗೆ 
ಸ್ತುತನಾದರೆ ಶ್ರೀಹರಿಯು ಇಷ್ಟಾರ್ಥಗಳನ್ನು ಸಲ್ಲಿಸುತ್ತಾನೆ (18-20). ಆಗ 
ಮೈತ್ರೇಯರು “ಮುನಿಶ್ರೇಷ್ಠರೆ, ಪ್ರಚೇತಸರು ಸಮುದ್ರಜಲದಲ್ಲಿ ಶ್ರೀಹರಿ 
ಯನ್ನು ಯಾವ ಪ್ರಕಾರ ಸ್ತುತಿಸುತ್ತಿದ್ದರು? ಪುಣ್ಯಪ್ರದವಾದ ಆ ಸ್ತುತಿಯನ್ನು 
ನನಗೆ ತಿಳಿಸಬೇಕು” ಎಂದು ಕೇಳಿದರು (21). ಅದಕ್ಕೆ ಪರಾಶರರು 
ಹೇಳಿದರು: ಮೈತ್ರೇಯ, ಪ್ರಚೇತಸರು ಸಮುದ್ರಜಲದಲ್ಲಿದ್ದುಕೊಂಡು 
ತನ್ಮಯೀಭೂತರಾಗಿ ಗೋವಿಂದನನ್ನು ಸ್ತುತಿಸಿದ್ದನ್ನು ಹೇಳುತ್ತೇನೆ, ಕೇಳು: 
“ಸಮಸ್ತ ವಾಜ್ಯಯವೂ ಯಾರಲ್ಲಿ ಕೊನೆಗೊಂಡು ಶಾಶ್ವತವಾಗಿ ನಿಲ್ಲು 
ವುದೋ ಅಂತಹ ಪರಮಪ್ರಭುವೂ ಜಗತ್ತೆಲ್ಲಕ್ಕೆ ಆದ್ಯಂತವೂ ಆಗಿರುವ 
ಭಗವಂತನಿಗೆ ನಾವು ನಮಸ್ಕರಿಸುತ್ತೇವೆ. (22-23). ಆದಿಜ್ಯೋತಿ, 
ಉಪಮಾನರಹಿತ, ಅಣು, ಅನಂತ, ಅಪಾರ ಮತ್ತು ಸಮಸ್ತಸ್ಥಾವರ 
ಜಂಗಮಗಳಿಗೆ ಕಾರಣವಾದದ್ದು ಯಾವುದೋ ಅದಕ್ಕೆ ನಮಸ್ಕರಿಸುತ್ತೇವೆ. 


ಅಧ್ಯಾಯ 14 ಪ್ರಥಮಾಂಶಃ 169 


ಯಸ್ಮಾಹಃ ಪ್ರಥಮಂ ರೂಪಮರೂಪಸ್ಕ ತಥಾ ನಿಶಾ। 
ಸಂಧ್ಮಾ ಚೆ ಪರಮೇಶಸ್ಕ ತಸ್ಮೈ ಕಾಲಾತ್ಮನೇ ನಮಃ॥ 25 


ಭುಜ್ಯ್ಕತೇ5ನುದಿನಂ ದೇವೆ ಲ! ಪಿತೃಭಿಶ್ಚ ಸುಧಾತ್ಮಕಃ 
ಜೀವಭೂತಃ ಸಮಸ್ಪಸ್ಮ ತಸ್ಮೈ ಸೋಮಾತ್ಮನೇ ನಮಃ॥ 26 


ಯಸ್ತಮಾಂಸ್ಕತ್ತಿ ತೀವ್ರಾತ್ಮಾ ಪ್ರಭಾಭಿರ್ಭಾಸಯನ್ನಭಃ। 
ಧರ್ಮಶೀತಾಂಭಸಾಂ ಯೋನಿಸ್ಪಸ್ಮೈ ಸೂರ್ಯಾತ್ಮನೇ ನಮಃ॥ 27 


ಕಾಠಿನ್ನವಾನ್‌ ಯೋ ಬಿಭರ್ತಿ ಜಗದೇತದಶೇಷತಃ। 
ಶಬ್ದಾದಿಸಂಶ್ರಯೋ ವ್ಯಾಷೀ ತಸ್ಮೈ ಭೂಮ್ಯಾತ್ಮನೇ ನಮಃ ॥ 28 


ಯದ್ಯ್ಯೋನಿಭೂತಂ ಜಗತೋ ಬೀಜಂ ಯತ್ಸರ್ವದೇಹಿನಾಮ್‌ | 
ತತ್ತೋಯರೂಪಮೀಶಸ್ಮ ನಮಾಮೋ ಹರಿಮೇಧಸಃ॥ 29 


ರೂಪರಹಿತನಾದ ಯಾವ ಪರಮೇಶ್ವರನಿಗೆ ಹಗಲು, ರಾತ್ರಿ ಮತ್ತು 
ಸಂಧ್ಯಾ--ಇವು ಮೊದಲನೆಯ ರೂಪವಾದವೋ ಆ ಕಾಲಾತವಿಗೆ 
ನಮಸ್ಕಾರ (24-25). ಯಾವಾತನು ಅಮೃತಸ್ತರೂಪನಾಗಿ ಪ್ರತಿದಿನ 
ದೇವತೆಗಳಿಂದಲೂ ಪಿತೃಗಳಿಂದಲೂ ಭುಜಿಸಲ್ಪಡುತ್ತಲಿರುವನೋ ಸಮಸ್ತ 
ಪ್ರಾಣಿಗಳ ಜೀವರೂಪನಾಗಿರವನೋ ಅಂತಹ ಸೋಮಾತ್ಮನೇ ನಮಃ 
(26). ಯಾವಾತನು ತೀವ್ರರೂಪನಾಗಿ ಪ್ರಭೆಯಿಂದ ಗಗನವನ್ನು ಬೆಳಗುತ್ತ 
ಕತ್ತಲನ್ನು ನುಂಗಿಹಾಕುವನೋ, ಸೆಕೆ, ಚಳಿ ನೀರು-ಇಇವುಗಳಿಗೆ 
ಕಾರಣನೋ ಅಂತಹ ಸೂರ್ಯಾತ್ಮನೇ ನಮಃ (27). ಯಾವಾತನು 
ಕಾಠಿಣ್ಯಗುಣವುಳ್ಳವನಾಗಿ ಈ ಜಗತ್ತನ್ನು ಧರಿಸಿದ್ದಾನೋ, ಶಬ್ದಾದಿ (ಶಬ್ದ, 
ಸ್ಪರ್ಶ, ರೂಪ, ರಸ, ಗಂಧ) ಪಂಚಗುಣಗಳಿಗೆ ಆಶ್ರಯನಾಗಿದ್ದಾನೋ 
ಅಂತಹ ಭೂಮ್ಯಾತ್ಮನೇ ನಮಃ (28). ಯಾವುದು ಜಗತ್ತಿಗೆ ಕಾರಣವೂ 
ಸರ್ವದೇಹಧಾರಿಗಳಿಗೆ ಬೀಜವೂ ಆಗಿದೆಯೋ ಅಂತಹ ಪರಮೇಶ್ವರ 
ಶ್ರೀಹರಿಯ ಜಲರೂಪಕ್ಕೆ ನಮಸ್ಕರಿಸುತ್ತೇವೆ. ಯಾವುದು ಸರ್ವದೇವತೆ 


170 ಶ್ರೀವಿಷ್ಣುಪುರಾಣಮ್‌ 


ಯೋ ಮುಖಂ ಸರ್ವದೇವಾನಾಂ ಹವ್ಯಭುಕ್ಕವಭುಕ್‌ ತಥಾ! 


ಪಿತಣಾಂ ಚೆ ನಮಸ್ತ್ಪಸ್ಮೈ ವಿಷ್ಠವೇ ಪಾವಕಾತ್ಮನೇ॥ 30 
ಳೌ 

ಪಂಚಧಾವಸ್ಥಿತೋ ದೇಹೇ ಯಶ್ಚೇಷ್ಟಾಂ ಕುರುತೇಇನಿಶಮ್‌। 

ಆಕಾಶಯೋನಿರ್ಭಗವಾಂಸ್ತಸ್ಕೈ ವಾಯ್ದಾತ್ಮನೇ ನಮಃ ॥ 31 


ಅವಕಾಶಮಶೇಷಾಣಾಂ ಭೂತಾನಾಂ ಯಃ ಪ್ರಯಚ್ಛತಿ | 
ಅನಂತಮೂರ್ತಿಮಾನ್‌ ಶುದಸ್ಪಸ್ಮೈ ವ್ಯೋಮಾತ್ಮನೇ ನಮಃ॥ 32 


ಸಮಸ್ತೇಂದ್ರಿಯಸರ್ಗಸ್ಕ್ಥ ಯಃ ಸದಾ ಸ್ಥಾನಮುತ್ತಮಮ್‌ | 
ತಸ್ಮೈ ಶಬ್ದಾದಿರೂಪಾಯ ನಮಃ ಕೃಷ್ಣಾಯ ವೇಧಸೇ॥ 33 


ಗೃಹ್ನಾತಿ ವಿಷಯಾನ್ನಿತ್ಮ್ತಮಿಂದ್ರಿಯಾತ್ಮಾ ಕ್ಷರಾಕ್ಷರಃ | 
ಯಸ್ವಸ್ಮೈ ಜ್ಞಾನಮೂಲಾಯ ನತಾಃ ಸ್ಮ ಹರಿಮೇಧಸೇ॥ 34 


ಗೃಹೀತಾನೀಂದ್ರಿಯೆ ರರ್ಫ್ಥಾನಾತ್ಮನೇ ಯಃ ಪ್ರಯಚ್ಛತಿ | 
ಅಂತಃಕರಣರೂಪಾಯ ತಸ್ಮೆ J ವಿಶ್ವಾತ್ಮನೇ ನಮಃ॥ 35 


ಗಳಿಗೂ ಪಿತೃಗಳಿಗೂ ಮುಖವೆನಿಸಿ ಹವ್ಯಕವ್ಯಗಳನ್ನು ಭುಜಿಸುತ್ತದೆಯೋ 
ಅಂತಹ ಅಗ್ನಿಯ ರೂಪದಲ್ಲಿರುವ ವಿಷ್ಣುವಿಗೆ ನಮಸ್ಕಾರ (29-30). 
ಯಾವಾತನು ದೇಹದಲ್ಲಿ ಐದು ರೂಪಗಳಿಂದ (ಪ್ರಾಣ, ಅಪಾನ, ವಾನ, 
ಉದಾನ, ಸಮಾನ) ಇದ್ದು ಸದಾ ಕಾರ್ಯನಿರತನಾಗಿರುವನೋ ಆಕಾಶ 
ದಿಂದ ಹುಟ್ಟಿದ ವಾಯುರೂಪನಾಗಿರುವ ಆತನಿಗೆ ನಮಸ್ಕಾರ (31). 
ಅಶೇಷಭೂತಗಳಿಗೂ ಅವಕಾಶವನ್ನಿತ್ತು ಅನಂತಮೂರ್ತಿಯೂ ಶುದ್ಧನೂ 
ಆದ ವ್ಯೋಮಾತವಿಗೆ ನಮಸ್ಕಾರ. ಸಕಲೇಂದ್ರಿಯಗಳ ನಿರ್ಮಾಣಕ್ಕೂ 
ಉತ್ತಮ ಸ್ಥಾನವಾಗಿ ಶಬ್ದಾದಿ ಪಂಚತನಾತ್ರೆಗಳ ರೂಪದಲ್ಲಿರುವ ವಿಧಾತೃ 
ವಾದ ಶ್ರೀಕೃಷ್ಣನಿಗೆ ನಮಸ್ಕಾರ (32-33). ಯಾರು ಇಂದ್ರಿಯಸ್ವರೂಪನಾಗಿ 
ಸದಾ ಶಬ್ದಾದಿ ವಿಷಯಗಳನ್ನು ಗ್ರಹಿಸುತ್ತಾನೋ, ಕ್ಷರ-ಅಕ್ಷರಗಳೆರಡೂ 
ಆಗಿದ್ದಾನೋ ಅಂತ ಜ್ಞಾನಕಾರಣನಾದ ಶ್ರೀಹರಿಗೆ ನಮಸ್ಕಾರ (34). 
ಇಂದ್ರಿಯಗಳಿಂದ ಗೃಹೀತಗಳಾದ ವಿಷಯಗಳನ್ನು ಯಾವುದು ಜೀವಾತ್ಮನ 
ಬಳಿಗೆ ಸಾಗಿಸುವುದೋ ಅಂತಹ ಅಂತಃಕರಣರೂಪನಾದ ವಿಶ್ವಾತದಿಗೆ 


ಅಧ್ಯಾಯ 14 ಪ್ರಥಮಾಂಶಃ 171 
ಯಸ್ಮಿನ್ನನಂತೇ ಸಕಲಂ ವಿಶ್ವಂ ಯಸ್ಮಾತಥೋದ್ಧತಮ್‌!। 
ಲಯಸ್ಕಾನಂ ಚ ಯಸ್ತಸ್ಮೆ 0 ನಮಃ ಪ್ರಕೃತಿಧರ್ಮಿಣೇ॥ 36 


ಶುದ್ಧಃ ಸಲಕ್ಷ್ಮತೇ ಭ್ರಾಂತ್ಕಾ ಗುಣವಾನಿವ ಯೋಣಇಗುಣಃ। 
ತಮಾತ್ಮರೂಪಿಣಂ ದೇವಂ ನತಾಃ ಸ್ಮ ಪುರುಷೋತ್ತಮಮ್‌ ॥ 37 


ಅವಿಕಾರಮಜಂ ಶುದ್ಧಂ ನಿರ್ಗುಣಂ ಯನ್ನಿರಂಜನಮ್‌ | 
ನತಾಃ ಸ್ಮ ತತ್ನರಂ ಬ್ರಹ್ಮ ವಿಷ್ಣೋರ್ಯತ್ಪರಮಂ ಪದಮ್‌ ॥ 38 


ಅದೀರ್ಫಹ್ರಸ್ಥಮಸ್ಥೂಲಮನಣ್ಣಶ್ಶಾಮಲೋಹಿತಮ್‌ | 


ಅಸ್ನೇಹಚ್ಛಾಯಮತನುಮಸಕ್ತಮಶರೀರಿಣಮ್‌ ॥ 39 
ಅನಾಕಾಶಮಸಂಸ್ಪರ್ಶಮಗಂಧಮರಸಂ ಚ ಯತ್‌! 
ಅಚಕ್ಷುಃ ಶ್ರೋತ್ರಮಚಲಮವಾಕ್‌ಪಾಣಿಮಮಾನಸಮ್‌ ॥ 40 
ಅನಾಮಗೋತ್ರಮಸುಖಮತೇಜಸ್ಕ್ಮಮಹೇತುಕಮ್‌!। 


ಅಭಯಂ ಭ್ರಾಂತಿರಹಿತಮನಿದ್ರಮಜರಾಮರಮ್‌ ॥ 41 


ನಮಸ್ಕಾರ (35). ಯಾವ ಅನಂತನಲ್ಲಿ ಸಕಲ ವಿಶ್ವವೂ ನಿಂತಿದೆಯೋ 
ಯಾರಿಂದ ಹುಟ್ಟಿ ಲಯವಾಗುತ್ತದೆಯೋ ಅಂತಹ ವಿಶ್ವವಾಗಿ ಪ್ರಕೃತಿ 
ರೂಪದಲ್ಲಿರುವ ಪರಮಾತ್ಮನಿಗೆ ನಮಸ್ಕಾರ (36). ಯಾರು ಶುದ್ಧನೂ 
ಗುಣರಹಿತನೂ ಆಗಿದ್ದರೂ ಭ್ರಾಂತಿಯಿಂದ ಗುಣವುಳ್ಳವನೋ ಎಂಬಂತೆ 
ಕಂಡುಬರುತ್ತಾನೋ ಅಂತಹ ಆತ್ಮರೂಪನಾದ ದೇವಪುರುಷೋತ್ತಮನಿಗೆ 
ಶರಣಾಗಿದ್ದೇವೆ (37). ವಿಕಾರರಹಿತವೂ ಅಜವೂ ಶುದ್ಧವೂ ನಿರ್ಗುಣವೂ 
ನಿರಂಜನವೂ ಆದ ವಿಷ್ಣುವಿನ ಪರಮಸ್ವರೂಪವಾದ ಪರಬ್ರಹಕ್ಷೆ 
ಶರಣಾಗಿದ್ದೇವೆ (38). ದೀರ್ಫವಲ್ಲ , ಹ್ರಸ್ತವಲ್ಲ , ಸ್ಥೂಲವಲ್ಲ » ಸೂಕ್ಷ್ಮ 
ವಲ್ಲ, ಕಪ್ಪಲ್ಲ , ಕೆಂಪಲ್ಲ , ದ್ರವವಲ್ಲ , ನೆರಳಲ್ಲ, ಸಂಗವುಳ್ಳದ್ದಲ್ಲ , 
ಶರೀರವುಳ್ಳದ್ದಲ್ಲ (39), ಮತ್ತು ಆಕಾಶಗುಣವಾದ ಶಬ್ದ ಮತ್ತು ಸ್ಪರ್ಶ, 
ಗಂಧ, ರಸಗಳಿಂದ ರಹಿತವಾದದ್ದು, ಕಣ್ಣು ಕಿವಿಗಳಿಲ್ಲದ್ದು, ಚಲನಕ್ರಿಯೆ 
ಯಿಲ್ಲದ್ದು. ವಾಕ್‌ಪಾಣಿರಹಿತವಾದದ್ದು, ಮನಸ್ಸಿಲ್ಲದ್ದು (40), ಮತ್ತು 
ನಾಮಗೋತ್ರರಹಿತವಾದದ್ದು, (ಇಂದ್ರಿಯ)ಸುಖವಿಲ್ಲದ್ದು, ಹೊಳಪಿಲ್ಲದ್ದು, 


172 ಶ್ರೀವಿಷ್ಣುಪುರಾಣಮ್‌ 


ಅರಜೋ೨5ಶಬಮಮೃತಮಪ್ಪತಂ ಯದಸಂವೃತಮ್‌!। 
ಪೂರ್ವಾಪರೇ ನ ವೈ ಯಸ್ಮಿಂಸ್ಪದ್ದಿಷ್ಟೋಃ ಪರಮಂ ಪದಮ್‌ ॥ 42 


ಪರಮೇಶತ್ವಗುಣವತ್‌ ಸರ್ವಭೂತಮಸಂಶ್ರಯಮ್‌ | 
ನತಾಃ ಸ್ಮ ತತ್ಪದಂ ವಿಷ್ಣೋರ್ಜಿಹ್ಹಾದೃಗ್ಗೋಚರಂ ನ ಯತ್‌ ॥ 43 


ಶ್ರೀಪರಾಶರ ಉವಾಚ: 
ಏವಂ ಪ್ರಚೇತಸೋ ವಿಷ್ಣುಂ ಸ್ತುವಂತಸ್ಪತ್ಸಮಾಧಯಃ। 


ದಶವರ್ಹಸಹಸ್ರಾಣಿ ತಪಶ್ಚೇರುರ್ಮಹಾರ್ಣವೇ॥ 44 
ತತಃ ಪ್ರಸನ್ನೋ ಭಗವಾಂಸ್ತೇಷಾಮಂತರ್ಜಲೇ ಹರಿಃ! 

ದದೌ ದರ್ಶನಮುನ್ನಿದ್ರನೀಲೋತ್ಪಲದಲಚ್ಛವಿಃ॥ 45 
ಪತತ್ರಿರಾಜಮಾರೂಢಮವಲೋಕ್ಕ ಪ್ರಚೇತಸಃ। 

ಪ್ರಣಿಪೇತುಃ ಶಿರೋಭಿಸ್ತಂ ಭಕ್ತಿಭಾರಾವನಾಮಿತೆ sl 46 


ಕಾರಣಶೂನ್ಯವಾದದ್ದು , ಅಭಯ, ಭ್ರಾಂತಿರಹಿತ, ಅನಿದ್ರ, ಅಜರ, 
ಅಮರ (41), ಮತ್ತು ಕಲ್ಮಷವಿಲ್ಲದ್ದು ಸ ಶಬ್ದಗೋಚರವಲ್ಲದ್ದು » ಅಮೃತ, 
ಪರಿಣಾಮರಹಿತ, ಅನಾಚ್ಛಾದಿತ, ಪೂರ್ವ-ಅಪರಗಳೆಂದು ದೇಶಕಾಲ 
ಪರಿಬ್ಬೇದವಿಲ್ಲದ್ದು , ವಿಷ್ಣುವಿನ ಪರಮಸ್ವರೂಪವಾದದ್ದು (42), ಮತ್ತು 
ಪರಮೇಶ್ವರಸ್ವರೂಪವಾದದ್ದು , ಸರ್ವವೂ ಅನಾಧಾರವೂ ಆದದ್ದು, 
ವಾಗ್‌ದೃಷ್ಟಿಗಳಿಗೆ ಅಗೋಚರವಾದದ್ದು- ಇಂತಹ ವಿಷ್ಣುವಿನ ಪರಮ 
ಪದಕ್ಕೆ ನಮಸ್ಕಾರ ಮಾಡುತ್ತೇವೆ” (43). ಈ ಪ್ರಕಾರವಾಗಿ ಸುತಿಸುತ್ತ 
ವಿಷ್ಣುವಿನಲ್ಲಿ ಏಕಾಗ್ರಮನಸ್ಕರಾಗಿ ಪ್ರಚೇತಸರು ಮಹಾಸಾಗರಜಲದಲ್ಲಿ 
ಹತ್ತುಸಾವಿರ ವರ್ಷಗಳ ಕಾಲ ತಪಸ್ಸು ಮಾಡಿದರು (44). ಅನಂತರ 
ಭಗವಾನ್‌ ಶ್ರೀಹರಿಯು ಪ್ರಸನ್ನನಾಗಿ, ಅರಳಿದ ನೀಲೋತ್ಪಲದ ದಳದಂತೆ 
ಶ್ಯಾಮಕಾಂತಿಯುಳ್ಳವನಾಗಿ ನೀರಿನ ನಡುವೆ ಅವರಿಗೆ ದರ್ಶನವನ್ನಿತ್ತನು. 
ಪಕ್ಷಿರಾಜನಾದ ಗರುಡನನ್ನೇರಿದ್ದ ಆತನನ್ನು ನೋಡಿ ಪ್ರಚೇತಸರು 
ಭಕ್ತಿಭಾರದಿಂದ ಬಗ್ಗಿದ ಶಿರಸ್ಸುಗಳಿಂದ ಪ್ರಣಾಮಮಾಡಿದರು (45-46). 


ಅಧ್ಯಾಯ 14 ಪ್ರಥಮಾಂಶಃ 178 


ತತಸ್ನಾನಾಹ ಭಗವಾನ್‌ ಪ್ರೀಯತಾಮೀಪ್ಸಿತೋ ವರಃ! 
ಪ್ರಸಾದಸುಮುಖೋಂ5ಂಹಂ ವೋ ವರದಃ ಸಮುಪಸ್ಥಿತಃ॥ 47 


ತತಸ್ತಮೂಚುರ್ವರದಂ ಪ್ರಣಿಪತ್ಮ ಪ್ರಚೇತಸಃ। 
ಯಥಾ ಪಿತ್ರಾ ಸಮಾದಿಷ್ಟಂ ಪ್ರಜಾನಾಂ ವೃದ್ಧಿಕಾರಣಮ್‌ ॥ 48 


ಸ ಚಾಪಿ ದೇವಸ್ತಂ ದತ್ತ್ವಾ ಯಥಾಭಿಲಷಿತಂ ವರಮ್‌। 
ಅಂತರ್ಧಾನಂ ಜಗಾಮಾಶು ತೇ ಚ ನಿಶ್ಚಕ್ರಮುರ್ಜಲಾತ್‌॥ 49 


ಇತಿ ಶ್ರೀವಿಷ್ಣುಪುರಾಣೇ ಪ್ರಥಮೇsಂಶೇ ಚತುರ್ದಶೋಇಧ್ಯಾಯಃ 


ಆಗ ಭಗವಂತನು ಅವರನ್ನು ಕುರಿತು “ನಿಮಗೆ ಬೇಕಾದ ವರವನ್ನು 
ಕೇಳಿಕೊಳ್ಳಿರಿ. ನಾನು ಪ್ರಸನ್ನನಾಗಿ ನಿಮಗೆ ವರವನ್ನು ಕೊಡುವುದಕ್ಕೆ 
ಬಂದಿದ್ದೇನೆ” ಎಂದು ನುಡಿದನು (47). ಪ್ರಚೇತಸರು ವರದನಾದ 
ವಿಷ್ಣುವಿಗೆ ನಮಸ್ಕರಿಸಿ, ತಮ್ಮ ತಂದೆಯ ಆದೇಶವನ್ನನುಸರಿಸಿ 
ಪ್ರಜಾವೃದ್ದಿಗೆ ಬೇಕಾದ ಅರ್ಹತೆಯನ್ನು ಕೊಡಬೇಕೆಂದು ಕೇಳಿಕೊಂಡರು. 
ಸ್ವಾಮಿಯು ಅವರಿಗೆ ಅಭೀಷ್ಟವಾದ ವರವನ್ನಿತ್ತು ಅಂತರ್ಧಾನ ಹೊಂದಿ 
ದನು. ಪ್ರಚೇತಸರು ಸಮುದ್ರಜಲದಿಂದ ಈಚೆಗೆ ಬಂದರು (48-49). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಪ್ರಥಮಾಂಶದಲ್ಲಿ 
ಹದಿನಾಲ್ಕನೆಯ ಅಧ್ಯಾಯ ಮುಗಿಯಿತು. 


% 


ಪಂಚದಶೋsಧ್ಯಾಯಃ 


ಶ್ರೀಪರಾಶರ ಉವಾಚ: 
ತಪಶ್ನರತ್ಸು ಪೃಥಿವೀಂ ಪ್ರಚೇತಃಸು ಮಹೀರುಹಾಃ। 


ಅರಕ್ಷಮಾಣಾಮವಬುರ್ಬಭೂವಾಥ ಪ್ರಜಾಕ್ಷಯಃ॥ 
ನಾಶಕನ್ಮರುತೋ ವಾತುಂ ವೃತಂ ಖಮಭವದ್‌ದುುಮೈಃ। 
ದಶವರ್ಷಸಹಸ್ಪಾಣಿ ನ ಶೇಕುಶ್ಚೇಷ್ಟಿತುಂ ಪ್ರಜಾಃ॥ 2 
ತಾನ್‌ ದೃಷ್ಟ್ವಾ ಜಲನಿಷ್ಕಾ)ಂತಾಃ ಸರ್ವೇ ಕ್ರುದ್ಧಾಃ ಪ್ರಚೇತಸಃ। 


ಮುಖೇಭ್ಕೋ ವಾಯುಮಗ್ನಿಂ ಚ ತೇ5ಸೃಜನ್‌ ಜಾತಮನ್ಮವಃ ॥ 3 


ಉನ್ಮೂಲಾನಥ ತಾನ್‌ ವೃಕ್ಷಾನ್‌ ಕೃತ್ವಾ ವಾಯುರಶೋಷಯತ್‌ | 
ತಾನಗ್ನಿರದಹದ್‌ ಘೋರಸ್ಪತ್ರಾಭೂದ್‌ ಧ್ರುಮಸಂಕ್ಷಯಃ॥ 4 


ಅಧ್ಯಾಯ 15 


ಕಂಡುಮುನಿ ಮತ್ತು ಪ್ರಮ್ಲೋಚಾ ಎಂಬ ಅಪ್ಸರೆಯ ವೃತ್ತಾಂತ. ಮಾರಿಷಾ ಎಂಬ 
ಕನ್ಯೆಯ ಜನನ. ಅವಳನ್ನು ಪ್ರಚೇತಸರು ಮದುವೆಯಾಗುವುದು. ದಕ್ಷಪ್ರಜಾಪತಿಯ 
ಉತ್ಪತ್ತಿ. ದಕ್ಷಪುತ್ರಿಯರ ವಂಶದ ವರ್ಣನೆ. 


ಪರಾಶರರು ಹೇಳಿದರು: ಪ್ರಚೇತಸರು ತಪಸ್ಸಿನಲ್ಲಿ ಮಗ್ನರಾಗಿರು 
ವಾಗ ಭೂಮಿಗೆ ರಕ್ಷಣೆಯಿಲ್ಲದೆ ಹೋದದ್ದರಿಂದ ಎಲ್ಲೆಲ್ಲಿಯೂ ಮರಗಳು 
ಬೆಳೆದು ಆವರಿಸಿದವು. ಬಹು ಮಂದಿ ಪ್ರಜೆಗಳು ನಶಿಸಿದರು (1). 
ಎಲ್ಲೆಲ್ಲಿಯೂ ಮರಗಳು ಆಕಾಶವನ್ನು ವ್ಯಾಪಿಸಿಕೊಂಡವು. ಗಾಳಿಗೆ ಸರಿ 
ಯಾಗಿ ಬೀಸಲಾಗಲಿಲ್ಲ. ಹಾಗೆ ಹತ್ತು ಸಾವಿರ ವರ್ಷಗಳ ಕಾಲ ನಡೆದದ್ದ 
ರಿಂದ ಪ್ರಜೆಗಳು ನಿಶ್ಲೇಷ್ಟರಾದರು. ಪ್ರಚೇತಸರು ಸಮುದ್ರಜಲದಿಂದ 
ಹೊರಗೆ ಬಂದು, (ಆ ಪರಿಯಲ್ಲಿ ವ್ಯಾಪಿಸಿಕೊಂಡಿದ್ದ) ವೃಕ್ಷಗಳನ್ನು ನೋಡಿ 
ಕ್ರುದ್ದರಾದರು. ಅವರ ಮುಖದಿಂದ ವಾಯುವೂ ಅಗ್ನಿಯೂ ಹೊಮ್ಮಿದವು 


ಅಧ್ಯಾಯ 15 ಪ್ರಥಮಾಂಶಃ 175 


ದ್ರುಮಕ್ಷಯಮಥೋ ದೃಷ್ಟ್ವಾ ಕಿಂಚಿಚ್ಛಿಷ್ಟೇಷು ಶಾಖಷು। 
ಉಪಗಮ್ಮಾಬ್ರವೀದೇತಾನ್‌ ರಾಜಾ ಸೋಮಃ ಪ್ರಜಾಪತೀನ್‌ ॥ 5 


ಕೋಪಂ ಯಚ್ಛತ ರಾಜಾನಃ ಶೃಣುಧ್ದಂ ಚ ವಚೋ ಮಮ! 
ಸಂಧಾನಂ ವಃ ಕರಿಷ್ಕಾಮಿ ಸಹ ಕ್ಲಿತಿರುಹೈರಹಮ್‌ ॥ 6 


ರತ್ನಭೂತಾ ಚ ಕನ್ನೇಯಂ ವಾರ್ಕೇಯೀ ವರವರ್ಣಿನೀ। 
ಭವಿಷ್ಯಜ್ಜಾನತಾ ಪೂರ್ವಂ ಮಯಾ ಗೋಭಿರ್ವಿವರ್ದಿತಾ॥) 7 


ಮಾರಿಷಾ ನಾಮ ನಾಮ್ನೈಹಾ ವೃಕ್ಷಾಣಾಮಿತಿ ನಿರ್ಮಿತಾ। 
ಭಾರ್ಯಾ ವೋಪಸಸ್ತು ಮಹಾಭಾಗಾ ಧ್ರುವಂ ವಂಶವಿವರ್ದಿನೀ | 


ಯುಷ್ಮಾಕಂ ತೇಜಸೋವಂರ್ದ್ವೇನ ಮಮ ಚಾರ್ದ್ವೇನ ತೇಜಸಃ। 
ಅಸ್ಕಾಮುತ್ಪತ್ಸತೇ ವಿದ್ದಾನ್‌ ದಕ್ಷೋ ನಾಮ ಪ್ರಜಾಪತಿಃ ॥॥ 9 


(2-3). ವಾಯುವು ವೃಕ್ಷಗಳನ್ನು ಉರುಳಿಸಿ ಒಣಗಿಸಿತು. ಅಗ್ನಿ ಅವುಗಳನ್ನು 
ಸುಟ್ಟುಹಾಕಿತು. ಹೀಗೆ ಘೋರವಾದ ವೃಕ್ಷ ನಾಶವಾಯಿತು. ಆ ಪ್ರಕಾರ 
ದಲ್ಲಿ ವೃಕ್ಷನಾಶವಾಗಿ ಕೆಲವೇ ಮರಗಳು ಉಳಿದಿರಲಾಗಿ, ಓಷಧಿರಾಜ 
ನಾದ ಸೋಮನು ಬಂದು ಆ ಪ್ರಜಾಪತಿಗಳನ್ನು ಕುರಿತು ಇಂತೆಂದನು 
(4-5). “ಎಲೈ ರಾಜರೆ, ಕೋಪವನ್ನು ನಿಯಂತ್ರಿಸಿರಿ. ನನ್ನ ಮಾತನ್ನು 
ಕೇಳಿರಿ. ವೃಕ್ಷಗಳಿಗೂ ನಿಮಗೂ ನಾನು ಸಂಧಾನವನ್ನೇರ್ಪಡಿಸುತ್ತೇನೆ. 
(ಬಳಿಯಲ್ಲಿದ್ದ ಕನ್ಯೆಯನ್ನು ತೋರಿಸಿ) ಇವಳು ವೃಕ್ಷಗಳಿಂದ ಉತ್ಪನ್ನಳಾದ 
ಕನ್ಯಾರತ್ನ. ಮುಂದಾಗುವುದನ್ನು ತಿಳಿದ ನಾನು ಈ ಸುಂದರಿಯನ್ನು ನನ್ನ 
(ಅಮೃತಮಯ) ಕಿರಣಗಳಿಂದ ಸಂರಕ್ಷಿಸಿದ್ದೇನೆ (6-7). ವೃಕ್ಷಗಳಿಂದ 
ಉತ್ಸನ್ನಳಾದ ಇವಳ ಹೆಸರು ಮಾರಿಷಾ. ಈ ಮಹಾಭಾಗೆಯು ನಿಮಗೆ 
ಪತ್ನಿಯಾಗಲಿ. ನಿಶ್ಚಯವಾಗಿಯೂ ಇವಳು ನಿಮ್ಮ ವಂಶವನ್ನು 
ಬೆಳಸುವಳು. ನಿಮ್ಮಅರ್ಧ ತೇಜಸ್ಸು ಮತ್ತು ನನ್ನ ಅರ್ಧ ತೇಜಸ್ಸು ಇವು 
ಗಳಿಂದ ಈ ಮಾರಿಷೆಯಲ್ಲಿ ವಿದ್ವಾಂಸನಾದ ದಕ್ಷನೆಂಬ ಪ್ರಜಾಪತಿಯು 
ಹುಟ್ಟುವನು (8-9). ನನ್ನ ಮತ್ತು ನಿಮ್ಮ ತೇಜೋಭಾಗಗಳಿಂದ ಕೂಡಿದ 


176 ಶ್ರೀವಿಷ್ಣುಪುರಾಣಮ್‌ 
ಮಮ ಚಾಂಶೇನ ಸಂಯುಕ್ತೋ ಯುಷ್ಮತ್ತೇಜೋಮಯೇನ ವೈ! 
ತೇಜಸಾಗ್ನಿಸಮೋ ಭೂಯಃ ಪ್ರಜಾಃ ಸಂವರ್ದ್ವಯಿಷೃತಿ ॥ 10 


ಕಂಡುರ್ನಾಮ ಮುನಿಃ ಪೂರ್ವಮಾಸೀದ್ವೇದವಿದಾಂ ವರಃ! 
ಸುರಮ್ಮೇ ಗೋಮತೀತೀರೇ ಸ ತೇಪೇ ಪರಮಂ ತಪಃ॥ 11 


ತತ್‌ಕ್ಲೋಭಾಯ ಸುರೇಂದ್ರೇಣ ಪ್ರಮ್ಹೋಚಾಖ್ಕ್ಮಾ ವರಾಪ್ಸರಾಃ। 
ಪ್ರಯುಕ್ತಾ ಕ್ಷೋಭಯಾಮಾಸ ತಮೃಷಿಂ ಸಾ ಶುಚಸ್ಮಿತಾ॥ 12 


ಕ್ಲೋಭಿತಃ ಸ ತಯಾ ಸಾರ್ದಂ ವರ್ಹಾಣಾಮಧಿಕಂ ಶತಮ್‌! 


ಅತಿಷ್ನನ್ನ್ಮಂದರದ್ರೋಣ್ಕಾಂ ವಿಷಯಾಸಕ್ತಮಾನಸಃ॥ 13 
ತಂ ಸಾ ಪ್ರಾಹ ಮಹಾಭಾಗ ಗಂತುಮಿಚ್ಛಾಮ್ಮಹಂ ದಿವಮ್‌ | 
ಪ್ರಸಾದಸುಮುಖೋ ಬ್ರಹ್ಮನ್ನನುಜ್ಞಾಂ ದಾತುಮರ್ಹಸಿ॥ 14 
ತಯೈವಮುಕ್ತಃ ಸ ಮುನಿಸ್ತನ್ಕಾಮಾಸಕ್ತಮಾನಸಃ | 

ದಿನಾನಿ ಕತಿಚಿದ್ದದೇ ಸ್ಥೀಯತಾಮಿತ್ಕಭಾಹತ | 15 


ಆತನು ಅಗ್ನಿಸಮಾನ ತೇಜಸ್ವಿಯಾಗಿ ಪ್ರಜಾಸಂತತಿಯನ್ನು ವಿಶೇಷವಾಗಿ 
ಬೆಳಸುವನು (10). ಹಿಂದೆ ಕಂಡು ಎಂಬ ಮುನಿಯೊಬ್ಬನಿದ್ದನು. ಅವನು 
ವೇದವಿದರಲ್ಲಿ ಅಗ್ರಗಣ್ಯ. ರಮ್ಯವಾದ ಗೋಮತೀ ತೀರದಲ್ಲಿ ಆತನು 
ಕಠೋರವಾದ ತಪಸ್ಸಿನಲ್ಲಿ ತೊಡಗಿದ್ದನು. ಆ ತಪಸ್ಸನ್ನು ಕೆಡಿಸಬೇಕೆಂದು 
ದೇವೇಂದ್ರನು ಪ್ರಮ್ಲೋಚೆಯೆಂಬ ಸುಂದರಿಯಾದ ಅಪ್ಸರೆಯನ್ನು ಕಳಿಸಿ 
ದನು. ಆ ಶುಚಿಸಿತ್ರೆಯು ಕಂಡುಮುನಿಯನ್ನು ಕ್ಲೋಬೆಗೊಳಿಸಿದಳು (11- 
12). ಕ್ಪೋಭೆಗೊಂಡ ಕಂಡುಮುನಿಯು ವಿಷಯಸುಖದಲ್ಲಿ ಆಸಕ್ತನಾಗಿ, 
ಮಂದರಾಚಲದ ಒಂದು ಕಂದರದಲ್ಲಿ ಆ ಅಪ್ಸರೆಯೊಡನಿದ್ದನು. ನೂರು 
ವರ್ಷಗಳಿಗಿಂತಲೂ ಹೆಚ್ಚಾದ ಕಾಲ ಕಳೆಯಿತು (13). ಒಂದು ದಿನ 
ಪ್ರಮ್ಲೋಚಿಯು ಕಂಡುವನ್ನು ಕುರಿತು “ಓ ಮಹಾತ್ವ-ಬ್ರಾಹ್ಮಣ, ನಾನು 
ಸ್ವರ್ಗಕ್ಕೆ ಹಿಂದಿರುಗಲು ಬಯಸುತ್ತೇನೆ. ನೀನು ಪ್ರಸನ್ನನಾಗಿ ನನಗೆ 
ಅನುಮತಿಯನ್ನು ಕೊಡಬೇಕು” ಎಂದಳು (14). ಹೀಗೆನ್ನಲು ಮುನಿಯು 
ಅವಳಲ್ಲಿ ಆಸಕ್ಷಚಿತ್ತನಾಗಿ “ಭದ್ರೆ, ಇನ್ನೂ ಕೆಲವು ದಿನಗಳವರೆಗೆ ಇರು” 


ಅಧ್ಯಾಯ 15 ಪ್ರಥಮಾಂಶಃ 177 
ಏವಮುಕ್ತಾ ತತಸ್ನೇನ ಸಾಗ್ರಂ ವರ್ಷಶತಂ ಪುನಃ। 
ಬುಭುಜೇ ವಿಷಯಾಂಸ್ಪನ್ನೀ ತೇನ ಸಾಕಂ ಮಹಾತ್ಮನಾ ॥ 16 


ಅನುಜ್ಞಾಂ ದೇಹಿ ಭಗವನ್‌ ವ್ರಜಾಮಿ ತ್ರಿದಶಾಲಯಮ್‌!। 
ಉಕ್ತಸ್ತಥೇತಿ ಸ ಪುನಃ ಸ್ಲೀಯತಾಮಿತ್ಮಭಾಷತ | 17 


_ಪುನರ್ಗತೇ ವರ್ಷಶತೇ ಸಾಧಿಕೇ ಸಾ ಶುಭಾನನಾ। 
ಯಾಮೀತ್ಕಾಹ ದಿವಂ ಬ್ರಹ್ಮನ್‌ ಪ್ರಣಯಸ್ಮಿತಶೋಭನಮ್‌ ॥ 18 


ಉಕ್ತಸ್ತಯೈವಂ ಸ ಮುನಿರುಪಗುಹ್ಮಾಯತೇಕ್ಷಣಾಮ್‌ | 


ಇಹಾಸ್ಮತಾಂ ಕ್ಷಣಂ ಸುಭ್ರು ಚಿರಕಾಲಂ ಗಮಿಷ್ಯಸಿ ॥ 19 
ಸಾ ಕೀಡಮಾನಾ ಸುಶ್ರೋಣೀ ಸಹ ತೇನರ್ಷಿಣಾ ಪುನಃ। 
ಶತದ್ದ್ಧಯಂ ಕಿಂಚದೂನಂ ವರ್ಹಾಣಾಮನ್ನತಿಷ್ಮತ ॥ 20 
ಗಮನಾಯ ಮಹಾಭಾಗ ದೇವರಾಜನಿವೇಶನಮ್‌ | 

ಪ್ರೋಕ್ತಃ ಪ್ರೋಕ್ರಸ್ತಯಾ ತನ್ನಾ ಸ್ಲೀಯತಾಮಿತ್ಮಭಾಷತ ॥ 21 


ಎಂದನು. ಹೀಗೆ ಹೇಳಿದ್ದರಿಂದ ಆ ಸುಂದರಿಯು ಆ ಮಹಾತ್ಮನೊಡನೆ 
ವಿಷಯಸುಖವನ್ನನುಭವಿಸುತ್ತ ಮತ್ತೆ ನೂರು ವರ್ಷಗಳಿಗಿಂತಲೂ ಹೆಚ್ಚಾಗಿ 
ಅಲ್ಲಿದ್ದಳು (15-16). ಅನಂತರ ಪ್ರಮ್ಲೋಚಿಯು “ಭಗವನ್‌, ಅನುಜ್ಞೆ 
ಯನ್ನು ನೀಡು. ದೇವಲೋಕಕ್ಕೆ ಹೋಗುವೆನು” ಎನ್ನಲಾಗಿ ಮತ್ತೆ ಆತನು 
"ಇರು' ಎಂದೇ ಹೇಳಿದನು. ಪುನಃ ನೂರಾರು ವರ್ಷಗಳು ಕಳೆಯಲಾಗಿ 
ಆ ಸುಮುಖಿಯು “ಇನ್ನು ದೇವಲೋಕಕ್ಕೆ ಹೋಗುವೆನು” ಎಂದು 
ಪ್ರಣಯದಿಂದ ಮುಗುಳ್ನಗೆ ಬೀರುತ್ತ ನುಡಿದಳು (17-18). ಹೀಗೆ 
ನುಡಿಯಲಾಗಿ ಮುನಿಯು ಆ ವಿಶಾಲಾಕ್ಷಿಯನ್ನು ಅಪ್ಪಿಕೊಂಡು “ಸುಭ್ರು, 
ಕ್ಷಣಕಾಲ ಇರು. ಹೋದರೆ ಬಹಳ ದಿನ ಹೋಗಿಯೇ ಬಿಡುತ್ತೀಯೆ!” 
ಎಂದನು. ತರುವಾಯ ಆ ಸುಶ್ರೋಣಿಯು ಯಷಿಯೊಡನೆ ಕ್ರೀಡಿಸುತ್ತ 
ಮತ್ತೆ ಇನ್ನೂರು ವರ್ಷಗಳಿಗಿಂತ ಸ್ವಲ್ಪ ಕಡಿಮೆಯಾಗಿ ಆತನೊಡನಿದ್ದಳು 
(19-20). ಮೈತ್ರೇಯ, ದೇವೇಂದ್ರನಿದ್ದ ಸ್ಥಳಕ್ಕೆ ಹೋಗಬೇಕೆಂದು ಆ 
ಸುಂದರಿಯು ಪುನಃ ಪುನಃ ಹೇಳಿದರೂ ಆ ಮುನಿಯು ಇನ್ನೂ ಇರು 


178 ಶ್ರೀವಿಷ್ಣುಪುರಾಣಮ್‌ 


ತಸ್ಮ ಶಾಪಭೆಯಾದ್ದೀತಾ ದಾಕ್ಷಿಣ್ಮೇನ ಚ ದಕ್ಷಿಣಾ! 
ಪ್ರೋಕ್ತಾ ಪ್ರಣಯಭಂಗಾರ್ತಿವೇದಿನೀ ನ ಜಹೌ ಮುನಿಮ್‌ ॥ 22 


ತಯಾ ಚ ರಮತಸ್ತಸ್ಕ್ಮ ಪರಮರ್ಷೇರಹರ್ನಿಶಮ್‌!। 
ನವಂ ನವಮಭೂತ್‌ ಪ್ರೇಮ ಮನ್ಮಥಾವಿಷೃ್ಠಚೇತಸಃ॥ 23 


ಏಕದಾ ತು ತ್ವರಾಯುಕ್ತೋ ನಿಶ್ಚಕ್ರಾಮೋಟಜಾನ್ಮುನಿಃ। 
ನಿಷ್ಕಾಮಂತಂ ಚ ಕುತ್ರೇತಿ ಗಮ್ಮತೇ ಪ್ರಾಹ ಸಾ ಶುಭಾ! 24 


ಇತ್ಯುಕ್ರಟ ಸ ತಯಾ ಪ್ರಾಹ ಪರಿವೃತ್ತಮಹಃ ಶುಭೇ। 
ಸಂಧ್ಯೋಪಾಸ್ತಿಂ ಕರಿಷ್ಮಾಮಿ ಕ್ರಿಯಾಲೋಪೋಇನ್ಯಥಾ ಭವೇತ್‌ ॥ 


ತತಃ ಪ್ರಹಸ್ಕ ಸುದತೀ ತಂ ಸಾ ಪ್ರಾಹ ಮಹಾಮುನಿಮ್‌। 
ಕಿಮದ್ಮ ಸರ್ವಧರ್ಮಜ್ಞ ಪರಿವೃತ್ತಮಹಸ್ತವ ॥ 26 


ಎಂದೇ ಹೇಳುತ್ತಿದ್ದನು. ಪ್ರಣಯಭಂಗದಿಂದಾಗುವ ವೇದನೆಯನ್ನು ಬಲ್ಲ 
ದಕ್ಷಿಣಾ*ನಾಯಿಕೆಯಾದ ಪ್ರಮ್ಲೋಚಿಯು ತನ್ನ ದಾಕ್ಷಿಣ್ಯಸ್ವಭಾವದಿಂದಲೂ 
ಯಷಿಯು ಶಾಪವಿತಾನೆಂದು ಭೀತಳಾಗಿಯೂ ಆತನ್ನು ಬಿಟ್ಟು ಹೋಗಲಿಲ್ಲ 
(21-22). ಆ ಮಹರ್ಷಿಯು ಆಕೆಯೊಡನೆ ರಮಿಸುತ್ತ ಮನಹಾವಿಷ್ಟಚಿತ್ತ 
ನಾಗಿರಲು, ನಿತ್ಯನೂತನವಾಗಿ ಪ್ರೇಮವು ವರ್ಧಿಸುತ್ತಿತ್ತು. ಒಂದು ದಿನ ಆ 
ಮುನಿಯು ತ್ವರಾಮುಕ್ತನಾಗಿ ಆಶ್ರಮದಿಂದ ಹೊರಟನು. ಹಾಗೆ ಹೊರಡು 
ತ್ತಿದ್ದ ಅವನನ್ನು ನೋಡಿ ಆ ಶುಭಾಂಗಿಯು “ಎಲ್ಲಿಗೆ?'' ಎಂದು ಕೇಳಿದಳು 
(23-24). ಅದಕ್ಕೆ ಮುನಿಯು “ಶೋಭನೆ, ಹಗಲು ಕಳೆಯಿತು. ಸಂಧ್ಯಾ 
ವಂದನೆಯನ್ನು ಮಾಡುವೆನು. ಇಲ್ಲದಿದ್ದರೆ ಕ್ರಿಯಾಲೋಪವಾದೀತು?” 
ಎಂದನು. ಆಗ ಆ ಸುಂದರಿಯು ಗಟ್ಟಿಯಾಗಿ ನಕ್ಕು ಆ ಮಹರ್ಷಿಯನ್ನು 


* ದಕ್ಷಿಣಾನಾಯಿಕೆಯ ಲಕ್ಷಣ ಇದು-- 

ಯಾ ಗೌರವಂ ಭಯಂ ಪ್ರೇಮಸದ್ಭಾವಂ ಪೂರ್ವನಾಯಕೇ | 

ನ ಮುಂಚತ್ಯನ್ಯಸಕ್ತಾಪಿ ಸಾ ಜ್ಞೇಯಾ ದಕ್ಷಿಣಾ ಬುಧ್ಯೆಃ ॥ 
“ಯಾವಳು ಅನ್ಯಾಸಕ್ತಳಾಗಿದ್ದರೂ ಮೊದಲನೆಯವನಲ್ಲಿ ಗೌರವ, ಭಯ, ಪ್ರೇಮ, 
ಸೌಜನ್ಯಗಳನ್ನು ತ್ಯಜಿಸುವುದಿಲ್ಲವೋ--ಅವಳು ದಕ್ಷಿಣಾನಾಯಿಕೆಯೆನಿಸುತ್ತಾಳೆ'”. 


ಅಧ್ಯಾಯ 15 ಪ್ರಥಮಾಂಶಃ 179 


ಬಹೂನಾಂ ವಿಪ್ರ ವರ್ಷಾಣಾಂ ಪರಿವೃತ್ತಮಹಸ್ಪವ। 
ಗತಮೇತನ್ನ ಕುರುತೇ ವಿಸ್ಮಯಂ ಕಸ್ಕ ಕಥ್ಮತಾಮ್‌ ॥ 27 


ಮುನಿರುವಾಚ: 
ಪ್ರಾತಸ್ಥಮಾಗತಾ ಭದ್ರೇ ನದೀತೀರಮಿದಂ ಶುಭಮ್‌! 
ಮಯಾ ದೃಷ್ಟಾಸಿ ತನ್ನಂಗಿ ಪ್ರವಿಷ್ಟಾಸಿ ಮಮಾಶ್ರಮಮ್‌ ॥ 28 


ಇಯಂ ಚ ವರ್ತತೇ ಸಂಧ್ಕಾ ಪರಿಣಾಮಮಹರ್ಗತಮ್‌ | 
ಉಪಹಾಸಃ ಕಿಮರ್ಥೋಂಯಂ ಸದ್ಧಾವಃ ಕಥೃತಾಂ ಮಮ ॥ 29 


ಪ್ರಮ್ತ್ಹೋಚೋವಾಚ: 
ಪ್ರತ್ಕೂಹಸ್ಕಾಗತಾ ಬ್ರಹ್ಮನ್‌ ಸತ್ಮಮೇತನ್ನ ತನ್ಮೃಹಾ। 
ನನ್ನ್ವಸ್ಮ ತಸ್ಕ ಕಾಲಸ್ಕ ಗತಾನ್ಯಬ್ಬಶತಾನಿ ತೇ॥ 30 


ಸೋಮ ಉವಾಚ: 
ತತಸ್ಸಸಾಧ್ಹಸೋ ವಿಪುಸ್ತಾಂ ಪಪ್ರಚ್ಛಾಯತೇಕ್ಷಣಾಮ್‌ । 
ಕಥ್ಯತಾಂ ಭೀರು ಕಃ ಕಾಲಸ್ವ್ವಾಯಾ ಮೇ ರಮತಃ ಸಹ॥ 31 


ಕುರಿತು “ಹೇ ಸರ್ವಧರ್ಮಜ್ಞ, ನಿನಗೆ ಈಗ ಹಗಲು ಕಳೆಯಿತೆ? ಎಷ್ಟೋ 
ವರ್ಷಗಳಿಂದ ಎಷ್ಟೋ ಹಗಲು ಕಳೆದುಹೋಗಿದೆ! ಇದು ಯಾರಿಗೆ 
ವಿಸ್ಮಯವನ್ನು ಉಂಟುಮಾಡದೆ ಇದ್ದೀತು, ಹೇಳು!” ಎಂದಳು (25-27). 
ಕಂಡುಮುನಿಯು “ಭದ್ರೆ, ನೀನು ಇಂದು ಪ್ರಾತಃಕಾಲದಲ್ಲಿ ಪವಿತ್ರವಾದ 
ಈ ನದೀತೀರಕ್ಕೆ ಬಂದೆ. ನಿನ್ನನ್ನು ನಾನು ನೋಡಿದೆ. ಆಮೇಲೆ, ತನ್ವಂಗಿ, 
ನನ್ನ ಆಶ್ರಮದೊಳಗೆ ಬಂದಿದ್ದೀಯೆ. ಈಗ ಹಗಲು ಕಳೆದು ಸಂಧ್ಯಾಕಾಲ 
ಬಂದಿತು. ಏಕೆ ಹಾಸ್ಯಮಾಡುತ್ತೀಯೆ? ಸತ್ಯವನ್ನು ಹೇಳು” ಎಂದು 
ನುಡಿದನು (28-29). ಪ್ರಮ್ಲೋಚೆಯು “ಬ್ರಾಹ್ಮಣ, ನಾನು ಪ್ರಾತಃಕಾಲ 
ದಲ್ಲಿ ಬಂದದ್ದು ಹೌದು. ಆದರೆ ಆ ಕಾಲದಿಂದ ಇಲ್ಲಿಯವರೆಗೆ ಎಷ್ಟೋ 
ನೂರು ವರ್ಷಗಳು ಸಂದುಹೋದವು!'' ಎಂದಳು. ಆಗ ಭೀತನಾದ ಆ 
ವಿಪ್ರನು “ಭೀರು, ನಿನ್ನೊಡನೆ ರಮಿಸುತ್ತ ನಿಜವಾಗಿ ಎಷ್ಟು ಕಾಲ ಸಂದು 


180 ಶ್ರೀವಿಷ್ಣುಪುರಾಣಮ್‌ 
ಪ್ರಮ್ಲೋಚೋವಾಚ: 


ಸಪ್ರೋತ್ತರಾಣ್ಯ್ಕತೀತಾನಿ ನವವರ್ಹಶತಾನಿ ತೇ! 
ಮಾಸಾಶ್ಚ ಷಟ್‌ತಥೈವಾನ್ಯಶ್ಸಮತೀತಂ ದಿನತ್ರಯಮ್‌ ॥ 32 


ಯಷಿರುವಾಚ: 


ಸತ್ಯಂ ಭೀರು ವದಸ್ಕೇತತ್‌ ಪರಿಹಾಸೋsಥ ವಾ ಶುಭೇ! 
ದಿನಮೇಕಮಹಂ ಮನ್ಯೇ ತ್ವಯಾ ಸಾರ್ದ್ವಮಿಹಾಸಿತಮ್‌ ॥ 33 


ಪ್ರಮ್ಲೋಚೋವಾಚ: 


ವದಿಷ್ಠಾಮ್ಮನೃತಂ ಬ್ರಹ್ಮನ್‌ ಕಥಮತ್ರ ತವಾಂತಿಕೇ। 
ವಿಶೇಷೇಣಾದ್ಕ ಭವತಾ ಪೃಷ್ಟಾ ಮಾರ್ಗಾನುವರ್ತಿನೀ॥ 34 


ಸೋಮ ಉವಾಚ: 


ನಿಶಮ್ಮ ತದ್ದಚಃ ಸತ್ಯಂ ಸ ಮುನಿರ್ನಪನಂದನಾಃ। 
ಧಿಗ್‌ಧಿಜಮಾಮಿತ್ಯತೀವೇತ್ಛಂ ನಿನಿಂದಾತ್ಮಾನಮಾತ್ಮನಾ ॥ 35 


ಹೋಯಿತು, ಹೇಳು'' ಎಂದು ಕೇಳಿದನು (30-31). ಪ್ರಮ್ಲೋಚೆಯು 
“ಇಲ್ಲಿಯವರೆಗೆ ಸರಿಯಾಗಿ ಒಂಭೈನೂರು ಏಳು ವರ್ಷ, ಆರು ತಿಂಗಳು, 
ಮೂರು ದಿನ ಕಳೆದಿದೆ!'' ಎಂದಳು. ಆಗ ಯಷಿಯು “ಹುಭಾಂಗಿ, 
ಸತ್ಯವನ್ನು ಹೇಳುತ್ತಿದ್ದೀಯೋ ಅಥವಾ ಹಾಸ್ಕಮಾಡುತ್ತಿದ್ದೀಯೋ? 
ನಿನ್ನೊಡನೆ ನಾನು ಒಂದು ದಿನ ಮಾತ್ರ ಇದ್ದೆನೆಂದು ತೋರುತ್ತದೆಯಲ್ಲ!'' 
ಎಂದು ನುಡಿಯಲು, ಪ್ರಮ್ಲೋಚೆಯು “ಬ್ರಾಹ್ಮಣ, ನಿನ್ನೆದುರಿಗೆ ನಾನು 
ಹೇಗೆ ತಾನೇ ಸುಳ್ಳು ಹೇಳಿಯೇನು? ವಿಶೇಷವಾಗಿ ನೀನು ಧರ್ಮಮಾರ್ಗ 
ದಲ್ಲಿ ತೊಡಗುತ್ತಿರುವಾಗ ಸುಳ್ಳು ಹೇಳುತ್ತೇನೆಯೆ?'' ಎಂದು ಹೇಳಿದಳು 
(32-34). ಹೇ ರಾಜಪುತ್ರರಾದ ಪ್ರಚೇತಸರೇ, ಮುನಿಯು ಅವಳ ಸತ್ಯ 
ವಾದ ನುಡಿಯನ್ನು ಕೇಳಿ "ಅಯ್ಯೋ! ನನಗೆ ಧಿಕ್ಕಾರ! ಧಿಕ್ಕಾರ!' ಎಂದು 
ತನ್ನನ್ನು ತಾನೇ ಹಳಿದುಕೊಂಡನು (35). “ನನ್ನ ತಪಶ್ಚರ್ಯೆಗಳೆಲ್ಲವೂ 


ಅಧ್ಯಾಯ 15 ಪ್ರಥಮಾಂಶಃ 181 
ಮುನಿರುವಾಚ: 


ತಪಾಂಸಿ ಮಮ ನಷ್ಟಾನಿ ಹತಂ ಬ್ರಹ್ಮವಿದಾಂ ಧನಮ್‌! 
ಹತೋ ವಿವೇಕಃ ಕೇನಾಪಿ ಯೋಷಿನ್ಮೋಹಾಯ ನಿರ್ಮಿತಾ॥ 36 


ಊರ್ಮ`ಿಷಟ್‌ಕಾತಿಗಂ ಬ್ರಹ್ಮ ಜ್ಯೇಯಮಾತ್ಮಜಯೇನ ಮೇ! 
ಮತಿರೇಷಾ ಹೃತಾ ಯೇನ ಧಿಕ್‌ ತಂ ಕಾಮಂ ಮಹಾಗ್ರಹಮ್‌॥ 


ವ್ರತಾನಿ ವೇದವೇದ್ಮಾಪಿಕಾರಣಾನ್ಮಖಿಲಾನಿ ಚ! 


ನರಕಗ್ರಾಮಮಾರ್ಗೇಣ ಸಂಗೇನಾಪಹೃತಾನಿ ಮೇ॥ 38 
ಎಏನಿಂದ್ಯೇತ್ಸ್ನಂ ಸ ಧರ್ಮಜ್ಞ; ಸ್ವಯಮಾತ್ಮಾನಮಾತ್ಮನಾ। 
ತಾಮಪ್ಸರಸಮಾಸೀನಾಮಿದಂ ವಚನಮಬ್ರವೀತ್‌ ॥ 39 


ಗಚ್ಛ ಪಾಪೇ ಯಥಾಕಾಮಂ ಯತ್ಕಾರ್ಯಂ ತತ್ಕೃತಂ ತ್ಹಯಾ। 
ದೇವರಾಜಸ್ಮ ಮತ್ಕೋಭಂ ಕುರ್ವಂತ್ಕಾ ಭಾವಚೇಷ್ಟಿತೈಃ॥ 40 


ಹಾಳಾದವು! ಬ್ರಹವಿದರ ಧನ ಲೂಟಿಯಾಯಿತು! ವಿವೇಕ ಸತ್ತು 
ಹೋಯಿತು! ನನ್ನನ್ನು ಮೋಹಗೊಳಿಸುವುದಕ್ಕಾಗಿಯೇ ಯಾವನೋ ಈ 
ಸ್ತ್ರೀಯನ್ನು ನಿರ್ಮಿಸಿದ್ದಾನೆ! (36). ನಾನು ಮನಸ್ಸನ್ನು ನಿಗ್ರಹಿಸಿ ಆರು* 
ಊರ್ಮಿಗಳ ಆಚೆಗಿರುವ ಪರಬ್ರಹ್ಮವನ್ನು ಅರಿಯಬೇಕೆಂದಿದ್ದೆ. ನನ್ನ ಬುದ್ಧಿ 
ಯನ್ನು ಕೆಡಿಸಿದವನು ಕಾಮನೆಂಬ ಮಹಾಗ್ರಹ! ಅವನಿಗೆ ಧಿಕ್ಕಾರ! (37). 
ನರಕರಾಶಿಗೆ ಮಾರ್ಗವಾದ ಈ ಸ್ತ್ರೀಸಂಗದಿಂದ, ವೇದವೇದ್ಯವಾದ 
ಪರಬ್ರಹಪ್ರಾಪ್ತಿಗೆ ಸಾಧನಗಳಾದ ನನ್ನ ವ್ರತಗಳೆಲ್ಲವೂ ಹಾಳಾದವು!” ಈ 
ಪ್ರಕಾರವಾಗಿ ಆ ಧರ್ಮಜ್ಞನು ತನ್ನನ್ನು ತಾನೇ ನಿಂದಿಸಿಕೊಂಡು, ಅಲ್ಲಿ 
ಕುಳಿತಿದ್ದ ಅಪ್ಸರೆಯನ್ನು ನೋಡಿ ಹೀಗೆಂದನು (38-39). “ಹೋಗು 
ಪಾಪಿಷ್ಠೆ! ಮನಸ್ಸು ಬಂದೆಡೆಗೆ ತೊಲಗು! ಏನು ಮಾಡಬೇಕೆಂದಿದ್ದೆಯೋ 
ಅದನ್ನು ಮಾಡಿ ಮುಗಿಸಿದ್ದೀಯೆ! ನನಗೆ ಕ್ಲೋಭವನ್ನು ಮಾಡಬೇಕೆಂಬ 
ಇಂದ್ರನ ಕಾರ್ಯವನ್ನು ನಿನ್ನ ವೈಯಾರಗಳಿಂದ ಮಾಡಿಬಿಟ್ಟಿದ್ದೀಯೆ (40). 


* ಹಸಿವು, ಬಾಯಾರಿಕೆ, ಲೋಭ, ಮೋಹ, ಮುಪ್ಪು, ಮರಣ--ಇವು ಆರು 
ಊರ್ಮಿಗಳು. 


182 ಶ್ರೀವಿಷ್ಣುಪುರಾಣಮ್‌ 

ನ ತ್ಹಾಂ ಕರೋಮ್ಮಹಂ ಭಸ್ಮ ಕ್ರೋಧತೀವ್ರೇಣ ವಹ್ನಿನಾ! 
ಸತಾಂ ಸಪ್ತಪದಂ ಮೈತ್ರಮುಷಿತೋ5ಹಂ ತ್ವಯಾ ಸಹ॥ 41 
ಅಥವಾ ತವ ಕೋ ದೋಷಃ ಕಿಂ ವಾ ಕುಪ್ಮಾಮ್ಮಹಂ ತವ! 
ಮಮೆ ವ ದೋಷೋ ನಿತರಾಂ ಯೇನಾಹಮಜಿತೇಂದ್ರಿಯಃ ॥ 42 


ಯಯಾ ಶಕ್ರಪ್ರಿಯಾರ್ಥಿನ್ಮಾ ಕೃತೋ ಮೇ ತಪಸೋ ವ್ಯಯಃ। 
ತ್ವಯಾ ಧಿಕ್‌ತ್ಹಾಂ ಮಹಾಮೋಹಮಂಜೂಷಾಂ 
ಸುಜುಗುಪ್ಸಿತಾಮ್‌ ॥ 43 


ಸೋಮ ಉವಾಚ: 
ಯಾವದಿತ್ನಂ ಸ ವಿಪ್ರರ್ಷಿಸ್ತಾಂ ಬ್ರವೀತಿ ಸುಮಧ್ಯಮಾಮ್‌ | 


ತಾವದ್‌ಗಲತ್ಸೇದಜಲಾ ಸಾ ಬಭೂವಾತಿವೇಪಥುಃ॥ 44 
ಪ್ರವೇಪಮಾನಾಂ ಸತತಂ ಸ್ಥಿನ್ನಗಾತ್ರಲತಾಂ ಸತೀಮ್‌!। 
ಗಚ್ಛ ಗಚ್ಛೀತಿ ಸಕ್ರೋಧಮುವಾಚ ಮುನಿಸತ್ತಮಃ॥ 45 


ಕ್ರೋಧಾಗ್ನಿಯಿಂದ ನಿನ್ನನ್ನು ಸುಟ್ಟು ಬೂದಿಮಾಡದೆ ಉಳಿಸುತ್ತೇನೆ. 
ಏಕೆಂದರೆ, ಸಪ್ತಪದ--ಎಂದರೆ ಏಳು ಹೆಜ್ಜೆ ಜೊತೆಗೆ ಹೋದರೆ ಸಾಕು, 
ಅದು ಸ್ನೇಹವೆಂದು ಸಜ್ಜನರು ತಿಳಿಯುತ್ತಾರೆ. ನಿನ್ನೊಡನೆ ಇಷ್ಟು ದಿನ 
ವಾಸಮಾಡಿದ್ದೇನೆ (41). ಅಥವಾ ನಿನ್ನ ತಪ್ಪಾದರೂ ಏನು? ನಿನ್ನ ಮೇಲೆ 
ಏಕೆ ಸಿಟ್ಟಾಗಲಿ? ಇಂದ್ರಿಯವನ್ನು ಜಯಿಸಲಾರದೆ ಹೋದದ್ದು ನನ್ನದೇ 
ದೊಡ್ಡ ತಪ್ಪು. ಆದರೆ ದೇವೇಂದ್ರನಿಗೆ ಪ್ರಿಯವನ್ನು ಮಾಡಬೇಕೆಂದು 
ಬಯಸಿ ಯಾವ ನೀನು ನನ್ನ ತಪಸ್ಸಿನ ವ್ಯಯಮಾಡಿದೆಯೋ ಅಂತಹ 
ನಿನಗೆ ಧಿಕ್ಕಾರವಿರಲಿ! ಜುಗುಪ್ಸನೀಯವಾದ ಮಹಾಮೋಹದ ಪಿಠಾರಿ 
(ಪೆಟ್ಟಿಗೆ) ನೀನು?” ಎಂದು ಮೂದಲಿಸಿದನು (42-43). ಈ ಪ್ರಕಾರ 
ಬ್ರಹ್ಮರ್ಹಿಯು ಹೇಳುತ್ತಿರಲಾಗಿ ಅಪ್ಸರೆಯ ಮೈಯಿಂದ ಬೆವರು ನೀರು 
ಹರಿಯಿತು. ಅವಳು ಗಡಗಡನೆ ನಡುಗಿದಳು. ಗಾತ್ರದಿಂದ ಬೆವರು 
ಹರಿದು ನಡುಗುತ್ತಿದ್ದ ಪ್ರಮ್ಸೋಚೆಯನ್ನು ನೋಡಿ ಮುನಿಸತ್ತಮನು ಕೋಪ 
ದಿಂದ “ತೊಲಗು ತೊಲಗು!' ಎಂದು ಅಬ್ಬರಿಸಿದನು (44-45). ಹೀಗೆ 


ಅಧ್ಯಾಯ 15 ಪ್ರಥಮಾಂಶಃ 188 


ಸಾ ತು ನಿರ್ಭರ್ತ್ಸಿತಾ ತೇನ ವಿನಿಷ್ಠಮ್ಮ ತದಾಶ್ರಮಾತ್‌ | 
ಆಕಾಶಗಾಮಿನೀ ಸ್ಟೇದಂ ಮಮಾರ್ಜ ತರುಪಲ್ಲವೈಃ॥ 46 


ನಿರ್ಮಾರ್ಜಮಾನಾ ಗಾತ್ರಾಣಿ ಗಲತ್ಸ್ವೇದಜಲಾನಿ ವೈ! 
ವೃಕ್ಷಾದ್‌ವೃಕ್ಷಂ ಯಯೌ ಬಾಲಾ ತದಗ್ರಾರುಣಪಲ್ಲವೈಃ ॥ 47 


ಹಯುಷಿಣಾ ಯಸ್ತದಾ ಗರ್ಭಸ್ಪಸ್ಮಾ ದೇಹೇ ಸಮಾಹಿತಃ! 
ನಿರ್ಜಗಾಮ ಸ ರೋಮಾಂಚಸ್ಟ್ವೇದರೂಪೀ ತದಂಗತಃ॥ 48 


ತಂ ವೃಕ್ಷಾ ಜಗೃಹುರ್ಗರ್ಭಮೇಕಂ ಚಕ್ರೇ ತು ಮಾರುತಃ! 
ಮಯಾ ಚಾಪ್ಕಾಯಿತೋ ಗೋಭಿಃ ಸ ತದಾ ವವೃಧೇ ಶನೈಃ॥ 


ವೃಕ್ಷಾಗಗರ್ಭಸಂಭೂತಾ ಮಾರಿಷಾಖ್ಕಾ ವರಾನನಾ। 
ತಾಂ ಪ್ರದಾಸಂತಿ ವೋ ವೃಕ್ಷಾಃ ಕೋಪ ಏಷ ಪ್ರಶಾಮೃತಾಮ್‌ ॥ 


ಕಂಡೋರಪತ್ಕಮೇವಂ ಸಾ ವೃಕ್ಷೇಭಶ್ಚ ಸಮುದ್ಧತಾ। 
ಮಮಾಪತ್ಕಂ ತಥಾ ವಾಯೋಃ ಪ್ರಮ್ಲ್ಹೋಚಾತನಯಾ ಚ ಸಾ॥ 51 


ಗದರಿಸಲ್ಪಟ್ಟ ಅಪ್ಸರೆಯು ಮುನಿಯ ಆಶ್ರಮದಿಂದ ಹೊರಬಂದು ಆಕಾಶ 
ವನ್ನಡರಿ ಮರದ ಚಿಗುರೆಲೆಗಳಿಂದ ಬೆವರು ನೀರನ್ನು ಒರಸಿಕೊಂಡಳು. 
ಆ ಬಾಲೆಯು ಸುರಿಯುತ್ತಿದ್ದ ಬೆವರನ್ನು ಮರಗಳ ಕೆಂಪು ಚಿಗುರೆಲೆಗಳಿಂದ 
ಒರಸಿಕೊಳ್ಳುತ್ತ ಮರದಿಂದ ಮರಕ್ಕೆ ಚಲಿಸುತ್ತ ಹೋದಳು (46-47). 
ಅವಳ ದೇಹದಲ್ಲಿ ಯಷಿಯು ಯಾವ ಗರ್ಭವನ್ನಿರಿಸಿದ್ದರೋ ಅದು ಅವಳ 
ದೇಹದಿಂದ ರೋಮಾಂಚದ ಸ್ವೇದರೂಪದಲ್ಲಿ ಹೊರಬಂದಿತು. ಆ ಗರ್ಭ 
ವನ್ನು ವೃಕ್ಷಗಳು ಸ್ವೀಕರಿಸಿದವು. ವಾಯುವು ಅವೆಲ್ಲವನ್ನೂ ಒಂದುಗೂಡಿ 
ಸಿದನು. ನಾನು (ಸೋಮ) ಅದನ್ನು ಕಿರಣಗಳಿಂದ ಪೋಷಿಸಲಾಗಿ ಗರ್ಭವು 
ಮೆಲ್ಲಮೆಲ್ಲಗೆ ಬೆಳೆಯಿತು (48-49). ಆ ಗರ್ಭವೇ ಮಾರಿಷಾ ಎಂಬ 
ಹೆಸರಿನ ಈ ಸುಂದರಿ. ವೃಕ್ಸಾಗ್ರದಲ್ಲಿ ಸೇರಿದ ಗರ್ಭಾಂಶಗಳಿಂದ ಇವಳು 
ಹುಟ್ಟಿದಳು. ವೃಕ್ಷಗಳು ಈ ಕನ್ಯೆಯನ್ನು ನಿಮಗೆ ಕೊಡುತ್ತವೆ. ಆದ್ದರಿಂದ 
ಈ ಕೋಪವು ಶಾಂತವಾಗಲಿ (50). ವಾಸ್ತವದಲ್ಲಿ ಇವಳು ಕಂಡುವಿನ 


ಮಗಳು. ವೃಕ್ಷಗಳಿಂದ ಉತ್ಪನ್ನಳಾದಳು. ನನಗೂ ಮಗಳು, ವಾಯುವಿಗೂ 


184 ಶ್ರೀವಿಷ್ಣುಪುರಾಣಮ್‌ 


ಸ ಚಾಪಿ ಭಗವಾನ್‌ ಕಂಡುಃ ಕ್ಷೀಣೇ ತಪಸಿ ಸತ್ರಮಃ। 
ಪ್ರರುಷೋತ್ತಮಮಾಖ್ಯಾತಂ ವಿಹಷ್ಣೋರಾಯತನಂ ಯಯೌ ॥ 52 


ತತ್ರೆ ಕೌಾಗುಮತಿರ್ಭೂತ್ಸಾ ಚಕಾರಾರಾಧನಂ ಹರೇಃ। 
ಬ್ರಹ್ಮಪಾರಮಯಂ ಕುರ್ವಂಜಪಮೇಕಾಗ್ರಮಾನಸಃ। 
ಊರ್ಥ್ಯಬಾಹುರ್ಮಹಾಯೋಗೀ ಸ್ಥಿತ್ವಾಸೌ ಭೂಪನಂದನಾಃ ॥ 53 


ಪ್ರಚೇತಸ ಊಚುಃ : 
ಬ್ರಹ್ಮಹಾರಂ ಮುನೇಃ ಶ್ರೋತುಮಿಚ್ಛಾಮಃ ಪರಮಂ ಸಮ್‌! 
ಜಪತಾ ಕಂಡುನಾ ದೇವೋ ಯೇನಾರಾಧ್ಯತ ಕೇಶವಃ ॥ 54 


ಸೋಮ ಉವಾಚ: 
ಪಾರಂ ಪರಂ ವಿಷ್ಣುರಪಾರಪಾರಃ 
ಪರಃ ಪರೇಭ್ಯ ಪರಮಾರ್ಥರೂಪೀ। 
ಸ ಬ್ರಹ್ಮಪಾರಃ ಪರಪಾರಭೂತಃ 
ಪರಃ ಪರಾಣಾಮಪಿ ಪಾರಪಾರಃ॥ 55 


ಮಗಳು. ಪ್ರಮ್ಲೋಚೆಯ ಪುತ್ರಿಯೂ ಹೌದು (51). ಅತ್ತಲಾಗಿ ಭಗವಾನ್‌ 
ಕಂಡು ಮುನಿಯು, ತನ್ನ ತಪಸ್ಸು ಈ ರೀತಿ ಕ್ಷೀಣವಾದ ಮೇಲೆ, 
ಪುರುಷೋತ್ತಮ ಎಂಬ ವಿಷ್ಣುಕ್ಷೇತ್ರಕ್ಕೆ ಹೋದನು. ಅಲ್ಲಿ ಏಕಾಗ್ರಚಿತ್ತದಿಂದ 
ಶ್ರೀಹರಿಯನ್ನು ಆರಾಧಿಸಿದನು. ಎಲೈ ಪ್ರಚೇತಸರೆ, ಆ ಮಹಾಯೋಗಿಯು 
ಊರ್ಧ್ವಬಾಹುವಾಗಿ ನಿಂತು ಏಕಾಗ್ರತೆಯಿಂದ "ಬ್ರಹಪಾರ'ವೆಂಬ ಸ್ತೋತ್ರ 
ವನ್ನು ಜಪಿಸತೊಡಗಿದನು (52-53. ಆಗ ಪ್ರಚೇತಸರು ಸೋಮನನ್ನು 
ಕುರಿತು “ಕಂಡು ಮುನಿಯು ಬ್ರಹಪಾರವೆಂಬ ಪರಮಸ್ರೋತ್ರವನ್ನು 
ಜಪಿಸುತ್ತ ಕೇಶವನನ್ನು ಆರಾಧಿಸಿದನಷ್ಟೆ. ಮುನಿಯು ಜಪಿಸುತ್ತಿದ್ದ ಆ 
ಸ್ತೋತ್ರವನ್ನು ಕೇಳಲು ಇಚ್ಛಿಸುತ್ತೇವೆ” ಎಂದರು (54). ಆಗ ಸೋಮನು 
ಹೇಳಿದನು “ವಿಷ್ಣುವು ಸಂಸಾರಮಾರ್ಗದ ಅಂತಿಮ ಅವಧಿ. ಆತನ 
ಪಾರವನ್ನು ಕಾಣುವುದು ಕಠಿಣವಾದದ್ದು. ಸತ್ಯಸ್ತರೂಪನಾದ ಆತನು 
ಆಕಾಶಾದಿ ಪರವಸ್ತುಗಳಿಗಿಂತ ಪರದಲ್ಲಿದ್ದಾನೆ. ಬ್ರಹ್ಮಜ್ಞಾನದ ಸಾರ. 


ಅಧ್ಯಾಯ 15 ಪ್ರಥಮಾಂಶಃ 185 


ಸ ಕಾರಣಂ ಕಾರಣತಸ್ಪ್ತತೋಪಿ 
ತಸ್ಯಾಪಿ ಹೇತುಃ ಪರಹೇತುಹೇತುಃ। 

ಕಾರ್ಯೇಷು ಚೈವಂ ಸಹ ಕರ್ಮಕರ್ತ- 
ರೂಪೈರಶೇಷೈರವತೀಹ ಸರ್ವಮ್‌ ॥ 56 


ಬ್ರಹ್ಮ ಪ್ರಭುರ್ಬಹ್ಮ ಸ ಸರ್ವಭೂತೋ!। 
ಬ್ರಹ್ಮ ಪ್ರಜಾನಾಂ ಪತಿರುಚ್ಛುತೋಸೌ। 

ಬ್ರಹ್ಮಾವ್ಯಯಂ ನಿತ್ಯ್ತಮಜಂ ಸ ವಿಷ್ಣು- 
ರಪಕ್ಷಯಾದೈರಖಲೈರಸಂಗಿ॥ 57 


ಬ್ರಹ್ಮಾಕ್ಷರಮಜಂ ನಿತ್ಯಂ ಯಥಾಸೌ ಪುರುಷೋತ್ತಮಃ। 
ತಥಾ ರಾಗಾದಯೋ ದೋಷಾಃ ಪ್ರಯಾಂತು ಪ್ರಶಮಂ ಮಮ 


ತಪೋನಿಷ್ಠರಾದ ಪರಸ್ವರೂಪರಿಗೆ ಪ್ರಾಪ್ಯನಾದವನು. ಇಂದ್ರಿಯ 
ಗೋಚರವಸ್ತುಗಳಿಗಿಂತ ಪರದಲ್ಲಿರತಕ್ಕವನು. ಪಾರವನ್ನು ಹುಡುಕತಕ್ಕವ 
ರಿಗೆ ಪಾರವನ್ನು ಕಾಣಿಸತಕ್ಕವನು (55). ಸೃಷ್ಟಿಗೆ ಕಾರಣವಾದ ಪಂಚ 
ಭೂತಗಳೂ ವಿಷ್ಣುವೇ. ಅವುಗಳಿಗೆ ಕಾರಣವಾದ ಪಂಚತನಾತ್ರೆಗಳೂ 
ಆತನೇ. ಅವುಗಳಿಗೆ ಕಾರಣವಾದ ಅಹಂಕಾರ ತತ್ತ್ವವೂ ವಿಷ್ಣು. ಅದಕ್ಕೆ 
ಕಾರಣವಾದ ಮಹತ್ತತ್ತ್ವವೂ ಅವನೇ. ಮಹತ್ತತ್ತ್ವ್ವಕ್ಕೆ ಕಾರಣವಾದ 
ಪ್ರಧಾನವೂ, ಅದಕ್ಕೆ ಕಾರಣವಾದ ಪರಮಪುರುಷನೂ ವಿಷ್ಣು. ಹೀಗೆ 
ಸಮಸ್ತ ಕಾರ್ಯವಸ್ತುಗಳಲ್ಲಿ ಕತಣ್ಯವೂ ಕರ್ಮವೂ ಆಗಿ ಈ ವಿಶ್ವವನ್ನು 
ಪಾಲಿಸುತ್ತಿದ್ದಾನೆ (56). ಆತನೇ ಸ್ವಾಮಿಯಾದ ಬ್ರಹ್ಮ ಆತನೇ ಸಕಲವಸ್ತು 
ರೂಪನಾದ ಬ್ರಹ್ಮ ಪ್ರಾಣಿಗಳನ್ನು ಪಾಲಿಸುವ ಬ್ರಹ್ಮ ಆತನೇ. ಅವನೇ 
ಚ್ಯುತಿಯಿಲ್ಲದವನು. ಓಂಕಾರವೆಂಬ ಅಕ್ಷರಬ್ರಹ್ಮ ಅವನು. ಆತನು ನಿತ್ಯ; 
ಅಜ. ಅಪಕ್ಷಯಾದಿ* ಸಕಲ ಭಾವವಿಕಾರಗಳ ಸ್ಪರ್ಶವಿಲ್ಲದ ಬ್ರಹ್ಮವೇ 
ವಿಷ್ಣು (57). ಪುರುಷೋತ್ತಮನಾದ ವಿಷ್ಣು ಅಕ್ಷರವೂ ನಿತ್ಯವೂ ಅಜನೂ 


* ಅಸ್ತಿ, ಜಾಯತೇ, ವರ್ಧತೇ, ವಿಪರಿಣಮತೇ, ಅಪಕ್ಷೀಯತೇ, ನಶ್ಶತಿ-- 
ಇವು ಷಡ್ಭಾವ ವಿಕಾರಗಳು. 


186 ಶ್ರೀವಿಷ್ಣುಪುರಾಣಮ್‌ 


ಏತದ್‌ಬ್ರಹ್ಮಪರಾಖ್ಯಂ ವೈ ಸಂಸ್ತವಂ ಪರಮಂ ಜಪನ್‌!। 
ಅವಾಪ ಪರಮಾಂ ಸಿದ್ಧಿಂ ಸ ತಮಾರಾಧ್ಯ ಕೇಶವಮ್‌ ॥ 59 


ಇಯಂ ಚ ಮಾರಿಷಾ ಪೂರ್ವಮಾಸೀದ್ಕಾ ತಾಂ ಬ್ರವೀಮಿ ವಃ! 
ಕಾರ್ಯಗೌರವಮೇತಸ್ಮಾ ಕಥನೇ ಫಲದಾಯಿ ವಃ॥ 60 


ಅಪುತ್ರಾ ಪ್ರಾಗಿಯಂ ವಿಷ್ಣುಂ ಮೃತೇ ಭರ್ತರಿ ಸತ್ತಮಾಃ। 
ಭೂಪಪತ್ನೀ ಮಹಾಭಾಗಾ ತೋಷಯಾಮಾಸ ಭಕ್ತಿತಃ॥ 61 


ಆರಾಧಿತಸ್ತಯಾ ವಿಷ್ಣುಃ ಪ್ರಾಹ ಪುತ್ಯಕ್ಷತಾಂ ಗತಃ! 
ವರಂ ವೃಣೀಷ್ಟೇತಿ ಶುಭೇ ಸಾ ಚ ಪ್ರಾಹಾತ್ಮವಾಂಛಿತಮ್‌ ॥ 62 


ಭಗವನ್‌ ಬಾಲವೈಧವ್ಯಾದ್ವಥಾ ಜನ್ಮಾಹಮೀದೃಶೀ। 
ಮಂದಭಾಗ್ಮಾ ಸಮುದ್ಧೂತಾ ವಿಫಲಾ ಚೆ ಜಗತ್ಪತೇ॥ 63 


ಆದ ಬ್ರಹ ವಾಗಿದ್ದಾನೆ. ಆದ್ದರಿಂದ ನನ್ನಲ್ಲಿರುವ ರಾಗಾದಿ ಸಮಸ್ತ 
ದೋಷಗಳೂ ಲಯವಾಗಲಿ (58). ಬ್ರಹಪರ(-ಪಾರ)ವೆಂಬ ಈ ಪವಿತ್ರ 
ಮಂತ್ರವನ್ನು ಜಪಿಸುತ್ತ ಆ ಕಂಡುಮುನಿಯು ಕೇಶವನನ್ನು ಆರಾಧಿಸಿ 
ಪರಮಸಿದ್ದಿಯನ್ನೈದಿದನು (59). ಎಲೈ ಪ್ರಚೇತಸರೆ, ಈ ಮಾರಿಷೆಯು 
ಪೂರ್ವಜನ್ಮದಲ್ಲಿ ಏನಾಗಿದ್ದಳೆಂಬುದನ್ನು ನಿಮಗೆ ಹೇಳುವೆನು. ಅದರಿಂದ 
ನಿಮ್ಮ ಈ ಗುರುತರವಾದ ಕಾರ್ಯವು ಫಲಕಾರಿಯಾಗುತ್ತದೆ (60). 
ಇವಳು ಪೂರ್ವಜನ್ಮದಲ್ಲಿ ಒಬ್ಬ ರಾಜನ ಪತ್ನಿಯಾಗಿದ್ದಳು. ಮಕ್ಕಳಿಲ್ಲ 
ದಿರುವಾಗ ಇವಳ ಪತಿ ಮೃತನಾದನು. ಆಗ ಈ ಪುಣ್ಯಾತಳು ಭಕ್ತಿಯಿಂದ 
ವಿಷ್ಣುವನ್ನು ಆರಾಧಿಸಿ ಸಂತೋಷಪಡಿಸಿದಳು (61). ವಿಷ್ಣುವು ಪ್ರತ್ಯಕ್ಷನಾಗಿ 
ಇವಳನ್ನು ಕುರಿತು “ಸೌಮ್ಯೆ, ವರವನ್ನು ಕೇಳಿಕೊ'' ಎಂದು ಹೇಳಲು, 
ಇವಳು ತನ್ನ ಅಭಿಲಾಷೆಯನ್ನು ಹೇಳಿಕೊಂಡಳು: “ಹೇ ಭಗವನ್‌, ನಾನು 
ಬಾಲವಿಧವೆಯಾದ್ದರಿಂದ ಈ ರೀತಿ ಜನ್ಮ ವ್ಯರ್ಥವಾಯಿತು. ಜಗದೀಶ್ವರ, 
ಮಂದಭಾಗ್ಯಳಾದ ನಾನು ಪುತ್ರಹೀನೆಯಾಗಿಬಿಟ್ಟೆನು (62-63). ಮುಂದಿನ 


ಅಧ್ಯಾಯ 15 ಪ್ರಥಮಾಂಶಃ 187 
ಭವಂತು ಪತಯಃ ಶ್ಲಾಘ್ಕಾ ಮಮ ಜನ್ಮನಿ ಜನ್ಮನಿ। 


ತ್ವತ್ಫಸಾದಾತ್ರಥಾ ಪುತ್ರಃ ಪುಜಾಪತಿಸಮೋತಸ್ತು ಮೇ॥ 64 
ಕುಲಂ ಶೀಲಂ ವಯಃ ಸತ್ಯಂ ದಾಕ್ಷಿಣ್ಮಂ ಕ್ಲಿಪ್ಪಕಾರಿತಾ | 
ಅವಿಸಂವಾದಿತಾ ಸತ್ತ್ವಂ ವೃದ್ದಸೇವಾ ಕೃತಜ್ಞತಾ॥ 65 


ರೂಪಸಂಪತ್ಸಮಾಯುಕ್ತಾ ಸರ್ವಸ್ಮ ಪ್ರಿಯದರ್ಶನಾ। 
ಅಯೋನಿಜಾ ಚೆ ಜಾಯೇಯಂ ತ್ವತ್ಛಸಾದಾದಧೋಕ್ಷಜ ॥ 66 


ಸೋಮ ಉವಾಚ: 


ತಯೈವಮುಕ್ತೋ ದೇವೇಶೋ ಹೃಷೀಕೇಶ ಉವಾಚ ತಾಮ್‌! 
ಪ್ರಣಾಮನಮ್ರಾಮುತ್ಥಾಷ್ಕ ವರದಃ ಪರಮೇಶ್ವರಃ ॥ 67 


ಶ್ರೀಭಗವಾನುವಾಚ: 


ಭವಿಷ್ಠಂತಿ ಮಹಾವೀರ್ಯಾ ಏಕಸ್ಮಿನ್ನೇವ ಜನ್ಮನಿ! 
ಪ್ರಖ್ಯಾತೋದಾರಕರ್ಮಾಣೋ ಭವತ್ಕಾಃ ಪತಯೋ ದಶ॥ 68 


ಜನ್ಮಜನದಲ್ಲಿಯೂ ನನಗೆ ಪ್ರಶಂಸನೀಯರಾದ ಪತಿಗಳು ದೊರಕಲಿ. ನಿನ್ನ 
ಅನುಗ್ರಹದಿಂದ ಪ್ರಜಾಪತಿಸಮನಾದ ಪುತ್ರನು ನನಗೆ ಲಭಿಸಲಿ (64). 
ಕುಲ, ಶೀಲ, ಆಯುಸ್ಸು, ಸತ್ಯ, ದಾಕ್ಷಿಣ್ಯ, ಶೀಘಕಾರಿತೆ, ಯಾವ 
ವಿವಾದಕ್ಕೂ ಒಳಗಾಗದಿರುವಿಕೆ, ಸತ್ತ್ವಗುಣ, ವೃದ್ಧಸೇವೆ, ಕೃತಜ್ಞತೆ ಈ 
ಎಲ್ಲ ಗುಣಗಳು ನನಗೆ ಪ್ರಾಪ್ತವಾಗಲಿ. ನಿನ್ನ ಪ್ರಸಾದದಿಂದ, ಸ್ವಾಮಿ, 
ನಾನು ರೂಪಸಂಪತ್ತಿನಿಂದ ಕೂಡಿದವಳೂ ಸರ್ವರಿಗೆ ಪ್ರಿಯದರ್ಶನೆಯೂ 
ಅಯೋನಿಜೆಯೂ ಆಗಿ ಹುಟ್ಟುವಂತಾಗಲಿ'” ಎಂದಳು (65-66). ಹೀಗೆ 
ಹೇಳಿ ಆ ರಾಜಪತ್ನಿಯು ನಮಸ್ಕರಿಸಲಾಗಿ ಅವಳನ್ನೆತ್ತಿ, ದೇವೇಶ್ವರನೂ 
ಪರಮೇಶ್ವರನೂ ವರದನೂ ಆದ ವಿಷ್ಣುವು “ಸೌಮ್ಯೆ, ನಿನಗೆ ಒಂದೇ 
ಜನ್ಮದಲ್ಲಿ ಮಹಾವೀರರೂ ಪ್ರಖ್ಯಾತರೂ ಉದಾರಿಗಳೂ ಆದ ಹತ್ತು 
ಮಂದಿ ಗಂಡಂದಿರು ದೊರಕುವರು (67-68). ಮಹಾವೀರ್ಯವುಳ್ಳ 
ವನೂ ಬಲಪರಾಕ್ರಮಯುಕ್ತನೂ ಪ್ರಜಾಪತಿಗೆ ಇರಬೇಕಾದ ಗುಣಗಳಿಂದ 


188 ಶ್ರೀವಿಷ್ಣುಪುರಾಣಮ್‌ 


ಪುತ್ರಂಚೆ ಸುಮಹಾವೀರ್ಯಂ ಮಹಾಬಲಪರಾಕ್ರಮಮ್‌ | 


ಪ್ರಜಾಪತಿಗುಣೆ ರ್ಯುಕ್ರಂ ತ್ವಮವಾಪ್ಟ್ಪಸಿ ಶೋಭನೇ ॥ 69 
ವಂಶಾನಾಂ ತಸ್ಮ ಕತಗ್ಸೃತ್ವಂ ಜಗತ್ಯಸ್ಮಿನ್‌ ಭವಿಷ್ಯತಿ | 
ತ್ರೈಲೋಕ್ಕಮಖಲಾ ಸೂತಿಸ್ಪಸ್ಮ ಚಾಪೂರಯಿಷೃತಿ॥ 70 
ತ್ವಂ ಚಾಪ್ಮಯೋನಿಜಾ ಸಾಧ್ವೀ ರೂಪೌದಾರ್ಯಗುಣಾನ್ಹಿತಾ। 
ಮನಃಪ್ರೀತಿಕರೀ ನೃಣಾಂ ಮತ್ಚಸಾದಾದ್ಧವಿಷ್ಮಸಿ ॥ 71 


ಇತ್ಯುಕ್ತಾಂತರ್ದಧೇ ದೇವಸ್ತಾಂ ವಿಶಾಲವಿಲೋಚನಾಮ್‌ | 


ರಿ ಎವ 


ಸಾ ಚೇಯಂ ಮಾರಿಹಷಾ ಜಾತಾ ಯುಷ್ಕತ್ಪಶ್ನೀ ನೃಪಾತ್ಮಜಾಃ ॥ 72 


ಶ್ರೀಪರಾಶರ ಉವಾಚ: 


ತತಃ ಸೋಮಸ್ಕ ವಚನಾಜ್ಯಗೃಹುಸ್ತೇ ಪ್ರಚೇತಸಃ। 
ಸಂಹೃತ್ಯ ಕೋಪಂ ವೃಕ್ಷೇಭ್ಯ ಪತ್ನೀಧರ್ಮೇಣ ಮಾರಿಷಾಮ್‌ ॥ 73 


ದಶಭಸ್ತು ಪ್ರಚೇತೋಭ್ಕೋ ಮಾರಿಷಾಯಾಂ ಪ್ರಜಾಪತಿಃ । 
ಜಜ್ಞೇ ದಕ್ಷೋ ಮಹಾಭಾಗೋ ಯಃ ಪೂರ್ವಂ 
ಬ್ರಹ್ಮಣೋಂಭವತ್‌ ॥ 74 


ಸಂಯುಕ್ತನೂ ಆದ ಪುತ್ರನನ್ನು ಪಡೆಯುವೆ. ಆ ಪುತ್ರನು ಹಲವಾರು 
ವಂಶಗಳ ಕತನ್ಯವಾಗುವನು. ಆತನ ಎಲ್ಲ ಸಂತತಿಯೂ ಮೂರು ಲೋಕ 
ಗಳನ್ನೂ ತುಂಬುವುದು (69-70). ನೀನೂ ಸಹ ನನ್ನ ಅನುಗ್ರಹದಿಂದ 
ಅಯೋನಿಜೆಯಾಗಿ ಹುಟ್ಟುವೆ. ಸಾದ್ವಿಯಾಗಿ, ರೂಪ ಔದಾರ್ಯಾದಿಗುಣ 
ಗಳಿಂದ ಸಮನ್ವಿತಳಾಗಿ ಜನರಿಗೆ ಪ್ರಿಯದರ್ಶನೆಯಾಗುವೆ” ಎಂದು ಆ 
ವಿಶಾಲಾಕ್ಷಿಗೆ ಹೇಳಿ ಸ್ವಾಮಿಯು ಅಂತರ್ಧಾನ ಹೊಂದಿದನು. ಅವಳೇ ಈ 
ಮಾರಿಷೆಯಾಗಿ ಹುಟ್ಟಿದ್ದಾಳೆ. ಎಲ್ಫೆ ರಾಜಪುತ್ರರೇ, ಇವಳು ನಿಮ್ಮ 
ಪತ್ನಿಯಾಗಲಿ'” ಎಂದು ಸೋಮನು ಹೇಳಿದನು (71-72). ಮೈತ್ರೇಯ, 
ಅನಂತರ ಪ್ರಚೇತಸರು ಸೋಮನ ಮಾತಿನಂತೆ ವೃಕ್ಷಗಳಲ್ಲಿ ಕೋಪವನ್ನು 
ತ್ಯಜಿಸಿ, ಮಾರಿಷೆಯನ್ನು ವಿಧಿಪೂರ್ವಕವಾಗಿ ಪತ್ನಿಯೆಂದು ಸ್ವೀಕರಿಸಿದರು 
(73). ಹತ್ತು ಮಂದಿ ಪ್ರಚೇತಸರಿಂದ ಮಾರಿಷೆಯಲ್ಲಿ ದಕ್ಷನೆಂಬ 


ಅಧ್ಯಾಯ 15 ಪ್ರಥಮಾಂಶಃ 189 


ಸ ತು ದಕ್ಷೋ ಮಹಾಭಾಗಸ್ಸಷ್ಟರ್ಥಂ ಸುಮಹಾಮತೇ। 
ಪ್ರತ್ರಾನುತ್ಪಾದಯಾಮಾಸ ಪ್ರಜಾಸೃಷ್ಟರ್ಥಮಾತ್ಮನಃ॥ 75 


ಅವರಾಂಶ್ಚ ವರಾಂಶ್ಚೈವ ದ್ವಿಪದೋ5ಫಥ ಚತುಷ್ನದಾನ್‌ | 
ಆದೇಶಂ ಬ್ರಹ್ಮಣಃ ಕುರ್ವನ್‌ ಸೃಷ್ಟರ್ಥಂ ಸಮುಪಸ್ಥಿತಃ॥ 76 


ಸ ಸೃಷ್ಟ್ವಾ ಮನಸಾ ದಕ್ಷಃ ಪಶ್ಚಾದಸೃಜತ ಸ್ತ್ರಿಯಃ | 


ದದೌ ಸ ದಶ ಧರ್ಮಾಯ ಕಶ್ಯ್ನಪಾಯ ತ್ರಯೋದಶ!॥ 77 
ಕಾಲಸ್ಕ ನಯನೇ ಯುಕ್ತಾಃ ಸಪ್ತವಿಂಶತಿಮಿಂದವೇ। 

ತಾಸು ದೇವಾಸ್ಪಥಾ ದೈತ್ಕಾ ನಾಗಾ ಗಾವಸ್ತಥಾ ಖಗಾಃ॥ 78 
ಗಂಧರ್ವಾಪ್ಸರಸಶ್ಚೈವ ದಾನವಾದ್ಯಾಶ್ಚ ಜಜ್ಜಿರೇ | 

ತತಃ ಪ್ರಭೃತಿ ಮೆ ತೀಯ ಪ್ರಜಾ ಮೆ ಥುನಸಂಭವಾಃ | 79 


ಮಹಾಭಾಗನು ಪ್ರಜಾಪತಿಯಾಗಿ ಜನಿಸಿದನು. ಅವನು ಹಿಂದೆ ಬ್ರಹನಿಂದ 
ಜನ್ಮತಾಳಿದ್ದನು (74). ಮಹಾಭಾಗನಾದ ದಕ್ಷಪ್ರಜಾಪತಿಯು ಪ್ರಜಾಸ್ಫಷ್ಟಿ 
ಯನ್ನು ಬೆಳೆಸಬೇಕೆಂದು ಸಂಕಲ್ಪಿಸಿ, ಬ್ರಹ್ಮನ ಆದೇಶದಂತೆ ಉದ್ಯುಕ್ತನಾಗಿ 
ನೀಚೋಚ್ಚಗಳೂ ದ್ವಿಪದ ಚತುಷ್ಪದಗಳೂ ಆದ ಪ್ರಾಣಿಗಳನ್ನು ಸಂತಾನ 
ವಾಗಿ ಪಡೆದನು (75-76). ಇವೆಲ್ಲವನ್ನೂ ದಕ್ಷನು ಮನಸ್ಸಿನಿಂದಲೇ ಸೃಷ್ಟಿಸಿ 
ಆಮೇಲೆ ಸ್ತ್ರೀಯರನ್ನು ಸೃಷ್ಟಿಸಿದನು. ಆ ಸ್ತ್ರೀಯರಲ್ಲಿ ಹತ್ತು ಜನರನ್ನು 
ಧರ್ಮನಿಗೂ ಹದಿಮೂರು ಕನ್ಯಕೆಯರನ್ನು ಕಶ್ಯಪನಿಗೂ ಕಾಲಪರಿವರ್ತನೆ 
ಯಲ್ಲಿ ನಿಯುಕ್ತರಾದ (ಅಶ್ವಿನಿ ಮೊದಲಾದ) ಇಪ್ಪತ್ತೇಳು ಪುತ್ರಿಯರನ್ನು 
ಚಂದ್ರನಿಗೂ ಮದುವೆ ಮಾಡಿಕೊಟ್ಟನು. ಆ ವಿವಿಧ ಸ್ತ್ರೀಯರಲ್ಲಿ ದೇವತೆ 
ಗಳೂ, ದೈತ್ಯರೂ, ನಾಗರೂ, ಗೋವುಗಳೂ, ಪಕ್ಷಿಗಳೂ ಜನಿಸಿದವು 
(77-78). ಮತ್ತು ಗಂಧರ್ವರೂ ಅಪ್ಸರೆಯರೂ ದಾನವಾದಿಗಳೂ 
ಹುಟ್ಟಿದರು. ಅಲ್ಲಿಂದ, ಎಂದರೆ ದಕ್ಷನಿಂದ ಮುಂದೆ, ಮೈತ್ರೇಯ, 
ಪ್ರಜೆಗಳೆಲ್ಲರೂ ಸ್ತ್ರೀಪುರುಷ ಸಂಯೋಗದಿಂದ ಹುಟ್ಟುತ್ತಿದ್ದಾರೆ. ಅದಕ್ಕೆ 
ಮೊದಲು ತಪೋವಿಶೇಷಗಳಿಂದ ಸಿದ್ಧಪುರುಷರಾದ ಪ್ರಾಚೀನರಿಗೆ 


190 ಶ್ರೀವಿಷ್ಣುಪುರಾಣಮ್‌ 


ಸಂಕಲ್ಪಾದರ್ಶನಾತ್‌ ಸ್ಪರ್ಶಾತ್‌ ಪೂರ್ವೇಷಾಮಭವನ್‌ ಪ್ರಜಾಃ। 
ತಪೋವಿಶೇಷೈಃ ಸಿದ್ಧಾನಾಂ ತದಾತ್ಮಂತತಪಸ್ವಿನಾಮ್‌ ॥ 80 


ಶ್ರೀಮೈತ್ರೇಯ ಉವಾಚ: 
ಅಂಗುಷ್ಠಾದಕ್ಷಿಣಾದಕ್ಷಃ ಪೂರ್ವಂ ಜಾತೋ ಮಯಾ ಶ್ರುತಃ! 
ಕಥಂ ಪ್ರಾಚೇತಸೋ ಭೂಯಃ ಸಮುತ್ನನ್ನೋ ಮಹಾಮುನೇ॥ 


ಏಷ ಮೇ ಸಂಶಯೋ ಬ್ರಹ್ಮನ್‌ ಸುಮಹಾನ್‌ ಹೃದಿ ವರ್ತತೇ! 
ತದ್ದೌಹಿತ್ರಶ್ನ ಸೋಮಸ್ಕ ಪುನಃ ಶ್ವಶುರತಾಂ ಗತಃ॥ 82 


ಶೀಪರಾಶರ ಉವಾಚ: 


ಉತ್ಪತಿಶ್ಚ ನಿರೋಧಶ್ಚ ನಿತ್ಕೋ ಭೂತೇಷು ಸರ್ವದಾ! 
ಹಯಷಯೋಇತ್ರ ನ ಮುಹ್ಯಂತಿ ಯೇ ಚಾನ್ಯೇ ದಿವ್ಮಚಕ್ಷುಷಃ ॥ 83 


ಯುಗೇ ಯುಗೇ ಭವಂತ್ಯೇತೇ ದಕ್ಷಾದ್ಮಾ ಮುನಿಸತಮ। 
ಪುನಶ್ಚೈವಂ ನಿರುದ್ಧಂತೇ ವಿದ್ದಾಂಸ್ತತ್ರ ನ ಮುಹ್ಮತಿ॥ 84 


ಸಂಕಲ್ಪ, ದರ್ಶನ, ಸ್ಪರ್ಶನಗಳಿಂದಲೂ ಪ್ರಜೆಗಳು ಹುಟ್ಟುತ್ತಿದ್ದರು (79- 
80). ಆಗ ಮೈತ್ರೇಯರು ಕೇಳಿದರು: “ಮಹರ್ಷಿಗಳೆ, ಬ್ರಹ್ಮನ ಬಲ 
ಅಂಗುಷ್ಕದಿಂದ ದಕ್ಷನು ಹುಟ್ಟಿದನೆಂದು ಹಿಂದೆ ಕೇಳಿದ್ದೇನೆ. ಹೀಗಿರುವಾಗ 
ಆತನು ಪ್ರಚೇತಸರಿಂದ ಹುಟ್ಟಿದನೆಂಬುದು ಹೇಗೆ? ಅಲ್ಲದೆ ಒಂದು ದೊಡ್ಡ 
ಸಂಶಯವು. ನನ್ನ ಹೃದಯದಲ್ಲಿ ಉಳಿದಿದೆ. ಏನೆಂದರೆ, ದಕ್ಷನು ಸೋಮನ 
(ಚಂದ್ರನ) ಮಗಳಾದ ಮಾರಿಷೆಯ ಮಗನಾಗಿದ್ದರೂ ಮತ್ತೆ ಸೋಮನಿಗೆ 
ಮಾವನಾದದ್ದು ಹೇಗೆ?'' ಎಂದನು (81-82). ಅದಕ್ಕೆ ಪರಾಶರರು 
ಹೇಳಿದರು: “ಮೈತ್ರೇಯ, ಪ್ರಾಣಿಗಳಿಗೆ ಹುಟ್ಟು ಸಾವು ಇವು ನಿರಂತರ 
ವಾಗಿ ನಡೆಯುತ್ತಲೇ ಇರುತ್ತವೆ. ಖುಷಿಗಳೂ ದಿವ್ಯದ್ಧಷ್ಟಿಗಳುಳ್ಳ ಅನ್ಯರೂ 
ಈ ವಿಷಯದಲ್ಲಿ ಭ್ರಾಂತರಾಗುವುದಿಲ್ಲ (83). ಪ್ರತಿ ಯುಗದಲ್ಲಿಯೂ ದಕ್ಷ 
ಮೊದಲಾದವರು ಹುಟ್ಟುತ್ತಲೇ ಇದ್ದಾರೆ. ಮತ್ತೆ ಲಯವಾಗುತ್ತಿದ್ದಾರೆ. 


ಅಧ್ಯಾಯ 15 ಪ್ರಥಮಾಂಶಃ 191 


ಕಾನಿಷ್ಠಂ ಜ್ಯೇಷ್ಠಮಹ್ಯೇಷಾಂ ಪೂರ್ವಂ ನಾಭೂದ್‌ದ್ದಿಜೋತ್ತಮ! 
ತಪ ಏವ ಗರೀಯೋತಭೂತ್‌ ಪುಭಾವಶ್ಚೆ ವ ಕಾರಣಮ್‌ ॥ 85 


ಶ್ರೀಮೆತೇಯ ಉವಾಚ: 


ಅಲ್‌ ಐಂ 
ದೇವಾನಾಂ ದಾನವಾನಾಂ ಚ ಗಂಧರ್ವೋರಗರಕ್ಷಸಾಮ್‌!। 
.ಉತ್ಪತ್ತಿಂ ವಿಸರೇಣೇಹ ಮಮ ಬ್ರಹ್ಮನ್‌ ಪ್ರಕೀರ್ತಯ!॥ 86 


ಶ್ರೀಪರಾಶರ ಉವಾಚ: 
ಪ್ರಜಾಃ ಸೃಜೇತಿ ವ್ಯಾದಿಷ್ಟಃ ಪೂರ್ವಂ ದಕ್ಷಃ ಸ್ಹಯಂಭುವಾ। 
ಯಥಾ ಸಸರ್ಜ ಭೂತಾನಿ ತಥಾ ಶೃಣು ಮಹಾಮುನೇ॥ 87 


ಮಾನಸಾನ್ಯೇವ ಭೂತಾನಿ ಪೂರ್ವಂ ದಕ್ಲೋತಸೃಜತದಾ ! 
ದೇವಾನೃಷೀನ್‌ ಸಗಂಧರ್ವಾನಸುರಾನ್‌ ಪನ್ನಗಾಂಸಹಾ ॥ 88 


ವಿದ್ವಾಂಸನು ಈ ವಿಷಯದಲ್ಲಿ ಮೋಹಗೊಳ್ಳುವುದಿಲ್ಲ * (84). ಮೈತ್ರೇಯ, 
ಅವರಿಗೆ, ಕನಿಷ್ಠ, ಜ್ಯೇಷ್ಠ ಎಂಬ ಯಾವ ವ್ಯವಸ್ಥೆಯೂ ಇರಲಿಲ್ಲ. ತಪಸ್ಸು, 
ಮಹಿಮೆ ಇವು ಮಾತ್ರ ಜ್ಯೇಷ್ಠತೆಗೆ ಕಾರಣವಾಗಿದ್ದವು” ಎಂದರು (85). 
ಈಗ ಮೈತ್ರೇಯರು “ಬ್ರಾಹ್ಮಣೋತ್ತಮರೆ, ದೇವ ದಾನವ ಗಂಧರ್ವ 
ಉರಗ ರಾಕ್ಷಸರ ಉತ್ಪತ್ತಿಯನ್ನು ನನಗೆ ವಿಸ್ತಾರವಾಗಿ ಹೇಳಿರಿ” ಎಂದರು 
(86). ಪರಾಶರರು ಹೇಳಿದರು: ಪ್ರಜೆಗಳನ್ನು ಸೃಜಿಸೆಂದು ಬ್ರಹವಿಂದ 
ಆಜ್ಲಪ್ರ್ತನಾದ ದಕ್ಷಪ್ರಜಾಪತಿಯು ಪ್ರಾಣಿಗಳನ್ನು ಹೇಗೆ ಸೃಜಿಸಿದನೆಂಬು 
ದನ್ನು ಹೇಳುತ್ತೇನೆ, ಕೇಳು. ದಕ್ಷನು ಮೊದಲು ದೇವ, ಖಷಿ, ಗಂಧರ್ವ, 
ಅಸುರ, ಪನ್ನಗ ಮೊದಲಾದವರನ್ನು ತನ್ನ ಮನಸ್ಸಿನಿಂದಲೇ ಸೃಷ್ಟಿಸಿದನು 

* ಪ್ರತಿಯೊಂದು ಮನ್ವಂತರದಲ್ಲೀಿಯೂ ಯಷಿಗಳೇ ಮೊದಲಾದ ಕಾರಣ 
ಪುರುಷರು ಅದೇ ಹೆಸರಿನಿಂದ ಮತ್ತೆ ಮತ್ತೆ ಹುಟ್ಟುತ್ತಾರೆ. ಮೂಲವೂ ಮಾತ್ರ 
ಬೇರೆಯಾಗಬಹುದು. ದಕ್ಷನು ಒಂದು ಮನ್ವಂತರದಲ್ಲಿ ಬ್ರಹನಿಂದಲೂ ಇನ್ನೊಂದು 
ಸಲ ಪ್ರಚೇತಸರಿಂದಲೂ ಜನಿಸಿದನು. ಹಾಗೆಯೇ ಸೋಮನು ಒಮ್ಮೆ ಅತ್ರಿಗೆ 
ಮಗನಾಗಿ ಹುಟ್ಟಿ, ಇನ್ನೊಮ್ಮೆ ಕ್ಷೀರಸಮುದ್ರದಿಂದ ಹುಟ್ಟಿದನು. ಹೀಗೆಯೇ ವಸಿಷ್ಠಾದಿ 
ಗಳು--ಎಂದು ತಿಳಿಯಬೇಕು. 


192 ಶ್ರೀವಿಷ್ಣುಪುರಾಣಮ್‌ 
ಯದಾಸ್ಕ ಸೃಜಮಾನಸ್ಕ ನ ವೃವರ್ಧಂತ ತಾಃ ಪ್ರಜಾಃ! 
ತತಃ ಸಂಚಂತ್ಮ ಸ ಪುನಃ ಸೃಷ್ಟಿಹೇಶೋಃ ಪ್ರಜಾಪತಿಃ ॥ 89 


ಮೈಥುನೇನೈವ ಧರ್ಮೇಣ ಸಿಸೃಕ್ಷುರ್ವಿವಿಧಾಃ ಪ್ರಜಾಃ | 
ಅಸಿಕ್ನೀಮಾವಹತ್ಕನ್ಕಾಂ ವೀರಣಸ್ಕ ಪ್ರಜಾಪತೇಃ! 
ಸುತಾಂ ಸುತಹಸಾ ಯುಕ್ತಾಂ ಮಹತೀಂ ಲೋಕಧಾರಿಣೀಮ್‌॥ 


ಅಥ ಪುತ್ರ ಸಹಸ್ರಾಣಿ ವೈರುಣ್ಮಾಂ ಪಂಚ ವೀರ್ಯವಾನ್‌ | 


ಅಸಿಕ್ನಾಂ ಜನಯಾಮಾಸ ಸರ್ಗಹೇತೋಃ ಪ್ರಜಾಪತಿಃ ॥ 91 
ತಾನ್‌ ದೃಷ್ಟ್ವಾ ನಾರದೋ ವಿಪ್ರ ಸಂವಿವರ್ದ್ವಯಿಷೂನ್‌ ಪ್ರಜಾಃ। 
ಸಂಗಮ್ಮ ಪ್ರಿಯಸಂವಾದೋ ದೇವರ್ಷಿರಿದಮಬ್ರವೀತ್‌ ॥ 92 


ಹೇ ಹರ್ಯಶ್ಚಾ ಮಹಾವೀರ್ಯಾಃ ಪ್ರಜಾ ಯೂಯಂ ಕರಿಷ್ಕಥ। 
ಈದೃಶೋ ದೃಶ್ಯತೇ ಯತ್ನೋ ಭವತಾಂ ಶ್ರೂಯತಾಮಿದಮ್‌ ॥ 


ಬಾಲಿಶಾ ಬತ ಯೂಯಂ ವೈ ನಾಸ್ಕಾ ಜಾನೀತ ವೈ ಭುವಃ। 
ಅಂತರೂರ್ಧ್ವಮದಶ್ಚೈವ ಕಥಂ ಸೃಕ್ಷ್ಯಥ ವೈ ಪ್ರಜಾಃ॥ 94 


(87-88). ಹೀಗೆ ಸೃಜಿಸುತ್ತಿದ್ದರೂ ಅವರ ಸಂಖ್ಯೆ ಬೆಳೆಯಲಿಲ್ಲ. ಆಗ ದಕ್ಷ 
ಪ್ರಜಾಪತಿಯು ತುಂಬ ಆಲೋಚಿಸಿ, ಮೈಥುನಧರ್ಮದಿಂದ ಪ್ರಜೆಗಳನ್ನು 
ಸೃಜಿಸಬೇಕೆಂದು ನಿಶ್ಚಯಿಸಿದನು. ಆಮೇಲೆ ವೀರಣಪ್ರಜಾಪತಿಯ 
ಮಗಳಾದ ಅಸಿಕ್ನೀ ಎಂಬ ಕನ್ಯೆಯನ್ನು ಮದುವೆಯಾದನು. ಅವಳು 
ಮಹಾತಪಸ್ವಿನಿಯೂ ಲೋಕಧಾರಣ ಸಮರ್ಥಳೂ ಆಗಿದ್ದಳು (89-90). 
ದಕ್ಷಪ್ರಜಾಪತಿಯು ಅಸಿಕ್ನಿಯಲ್ಲಿ ಸೃಷ್ಟಿಯನ್ನು ಬೆಳೆಸಬೇಕೆಂಬ ಉದ್ದೇಶ 
ದಿಂದ ಐದು ಸಾವಿರ ಪುತ್ರರನ್ನು ಉತ್ಪಾದಿಸಿದನು. ಆ ಪುತ್ರರೂ ಪ್ರಜೆ 
ಗಳನ್ನು ವರ್ಧಿಸಬೇಕೆಂಬ ಇಚ್ಛೆಯುಳ್ಳವರಾದರು. ಆಗ ಪ್ರಿಯವಾದಿಯಾದ 
ದೇವರ್ಷಿ ನಾರದನು ಅವರನ್ನು ಕಂಡು “ಎಲೈ ಹರ್ಯಶ್ವರೇ, ಮಹಾವೀರ 
ರಾದ ನೀವು ಪ್ರಜೆಗಳನ್ನು ಉತ್ಪಾದಿಸಬೇಕೆಂದಿದ್ದೀರಷ್ಟೆ. ನನ್ನ ಮಾತನ್ನು 
ಕೇಳಿರಿ. ಈ ಭೂಮಂಡಲದ ಒಳಗೆ, ಮೇಲೆ, ಕೆಳಗೆ ಏನಿದೆಯೆಂಬುದು 
ಸಹ ನಿಮಗೆ ಗೊತ್ತಿಲ್ಲ. ಅಜ್ಜರಾದ ನೀವು ಪ್ರಜೆಗಳನ್ನು ಹೇಗೆ ನಿರ್ಮಿಸ 


ಅಧ್ಯಾಯ 15 ಪ್ರಥಮಾಂಶಃ 198 
ಊರ್ಧ್ವಂ ತಿರ್ಯಗದಶ್ಚೈವ ಯದಾಪುತಿಹತಾ ಗತಿಃ । 

ತದಾ ಕಸ್ಮಾದ್ದುವೋ ನಾಂತಂ ಸರ್ವೇ ದೃಕ್ಷಥ ಬಾಲಿಶಾಃ॥ 95 
ತೇ ತು ತದ್ವಚನಂ ಶ್ರುತ್ಹಾ ಪ್ರಯಾತಾಃ ಸರ್ವತೋ ದಿಶಮ್‌!।! 


ಅದ್ಮಾಪಿ ನೋ ನಿವರ್ತಂತೇ ಸಮುದೇಭ್ಮ ಇವಾಪಗಾಃ ॥ 96 
ಹರ್ಯಶ್ವ್ಚೇಷ್ಟಥ ನಷ್ಟೇಷು ದಕ್ಷಃ ಪ್ರಾಚೇತಸಃ ಪುನಃ! 
ವೆ ರುಣ್ಮಾಮಥ ಪುತ್ರಾಣಾಂ ಸಹಸ್ರಮಸೃಜತ್‌ ಪ್ರಭುಃ॥ 97 


ಎವರ್ದ್ವಯಿಹವಸ್ತೇ ತು ಶಬಲಾಶ್ಚಾಃ ಪ್ರಜಾಃ ಪುನಃ! 
ಪೂರ್ವೋಕ್ತಂ ವಚನಂ ಬ್ರಹ್ಮನ್‌ ನಾರದೇನೈವ ನೋದಿತಾಃ॥ 98 


ಅನ್ಕೋಂನಮೂಚುಸ್ತೇ ಸರ್ವೇ ಸಮ್ಮಗಾಕ ಮಹಾಮುನಿಃ! 
ಭ್ರಾತ್ಮಣಾಂ ಪದವೀ ಚೆ ವ ಗಂತವ್ಮಾ ನಾತ್ರ ಸಂಶಯಃ ॥| 99 


ಬಲ್ಲಿರಿ? (91-94). ಭೂಮಿಯ ಮೇಲೆ ಅಡ್ಡ ಕೆಳಗೆ ಎಲ್ಲೆಡೆಯೂ 
ಸಂಚರಿಸಲು ನಿಮಗೆ ಅಪ್ರತಿಹತವಾದ ಗತಿಸಾಮರ್ಥ್ಯವಿರುವಾಗ ಈ 
ವಿಶ್ವದ ತುದಿಯಲ್ಲಿ ಏನಿದೆಯೆಂದು ಏಕೆ ಹೋಗಿ ನೋಡಿಕೊಂಡು ಬರ 
ಬಾರದು? ಎಂತಹ ಮೂಡರು ನೀವು!'' ಎಂದು ಹೇಳಿದನು (95). ಆಗ 
ದಕ್ಷಪುತ್ರರಾದ ಹರ್ಯಶ್ವರು ನಾರದನ ಮಾತನ್ನು ಕೇಳಿ (ವಿಶ್ವದ ತುದಿ 
ಯನ್ನು ನೋಡಬೇಕೆಂದು) ಬೇರೆ ಬೇರೆ ದಿಕ್ಕುಗಳಿಗೆ ಹೋದರು! 
ಹೋದವರು ಇದುವರೆಗೂ ಹಿಂದಕ್ಕೆ ಬರಲಿಲ್ಲ! ನದಿಗಳು ಸಮುದ್ರಗಳಿಗೆ 
ಹೋಗಿ ಸೇರಿದಂತಾಯಿತು! (96). ಹೀಗೆ ಹರ್ಯಶ್ವರು ಕಾಣದಂತಾಗಲು 
ಪ್ರಭುವಾದ ದಕ್ಷನು ವೀರಣಪುತ್ರಿಯಾದ ಅಸಿಕ್ಷಿಯಲ್ಲಿ ಮತ್ತೆ ಒಂದು 
ಸಾವಿರ ಪುತ್ರರನ್ನು ಉತ್ಪಾದಿಸಿದನು. ಶಬಲಾಶ್ಚರೆಂಬ ಆ ಪುತ್ರರು ಪ್ರಜಾ 
ಸಂಖ್ಯೆಯನ್ನು ಬೆಳೆಸಬೇಕೆಂದಿದ್ದರು. ಅಷ್ಟರಲ್ಲಿ ನಾರದನು ಮತ್ತೆ ಬಂದು, 
ಮೈತ್ರೇಯ, ಹಿಂದೆ ಹರ್ಯಶ್ವರಿಗೆ ಹೇಳಿದ ಮಾತನ್ನೇ ನುಡಿದು ದಿಕ್ಕು 
ದಿಕ್ಕುಗಳಿಗೆ ಹೋಗುವಂತೆ ಪ್ರೇರಿಸಿದನು! (97-98). ಆಗ ಶಬಲಾಶ್ಚರು 
ತಮ್ಮ ತಮಲ್ಲಿ “ಈ ಮಹರ್ಷಿಯು ಹೇಳುವುದು ಸರಿಯಾಗಿದೆ. ನಮ್ಮ 
ಸೋದರರು ಹೋದ ದಾರಿಯನ್ನು ಹಿಡಿದು ಅವರನ್ನು ಅನ್ವೇಷಿಸುವುದು 


194 ಶ್ರೀವಿಷ್ಣುಪುರಾಣಮ್‌ 


ಜ್ಞಾತ್ವಾ ಪ್ರಮಾಣಂ ಪೃಥ್ಣ್ವಾಶ್ಚ ಪ್ರಜಾಸ್ಪಕ್ಸ್ಯಾಮಹೇ ತತಃ! 
ತೇ5ಪಿ ತೇನೆ ವ ಮಾರ್ಗೇಣ ಪ್ರಯಾತಾಃ ಸರ್ವತೋಮುಖಮ್‌ | 
ಅದ್ಮಾಪಿ ನ ನಿವರ್ತಂತೇ ಸಮುದೇಭ್ಮ ಇವಾಪಗಾಃ ॥ 100 


ತತಃ ಪ್ರಭೃತಿ ವೈ ಭ್ರಾತಾ ಭ್ರಾತುರನ್ಹೇಷಣೇ ದ್ವಿಜ | 
ಪ್ರಯಾತೋ ನಶೃತಿ ತಥಾ ತನ್ನ ಕಾರ್ಯಂ ವಿಜಾನತಾ॥ 101 


ತಾಂಶ್ಚಾಪಿ ನಷ್ಟಾನ್‌ ವಿಜ್ಞಾಯ ಪುತ್ರಾನ್‌ ದಕ್ಷಃ ಪ್ರಜಾಪತಿಃ! 
ಕ್ರೋಧಂ ಚಕ್ರೇ ಮಹಾಭಾಗೋ ನಾರದಂ ಸ ಶಶಾಪ ಚ॥ 102 


ಸರ್ಗಕಾಮಸ್ತತೋ ವಿದ್ದಾನ್‌ ಸ ಮೆ ತ್ರೇಯ ಪ್ರಜಾಪತಿಃ | 
ಷಷ್ಟಿ ದಕ್ಷೋ5ಸೃಜತ್ಕನ್ಮಾ ವೈರುಣ್ಮಾಮಿತಿ ನಃ ಶ್ರುತಮ್‌॥ 103 


ದದೌ ಸ ದಶ ಧರ್ಮಾಯ ಕಶ್ಯಪಾಯ ತ್ರಯೋದಶ! 
ಸಪ್ತವಿಂಶತಿ ಸೋಮಾಯ ಚತಸ್ರೋರರಿಷ್ಟನೇಮಿನೇ॥ 104 


ಯುಕ್ತವಾಗಿದೆ. ಸಂದೇಹವಿಲ್ಲ. ಪೃಥ್ವಿಯ ಪ್ರಮಾಣವೆಷ್ಟಿದೆಯೆಂದು 
ಗೊತ್ತುಮಾಡಿ, ಅನಂತರ ಪ್ರಜೆಗಳನ್ನು ಉತ್ಪಾದಿಸೋಣ'' ಎಂದು 
ಕೊಂಡರು. ಅವರೂ ಸಹ ಅದೇ ದಾರಿಯನ್ನು ಹಿಡಿದು ಎಲ್ಲ ದಿಕ್ಕುಗಳಿಗೂ 
ಹೋದರು. ಇದುವರೆಗೂ ಹಿಂದಕ್ಕೆ ಬರಲಿಲ್ಲ! ಸಮುದ್ರಗಳನ್ನು ಸೇರಿದ 
ನದಿಗಳಂತಾದರು! (99-100). ಅಲ್ಲಿಂದ ಮೊದಲು, ಮೈತ್ರೇಯ, 
ಸೋದರನು ಸೋದರನ ಅನ್ವೇಷಣೆಗೆ ಹೋದರೆ ನಾಶವಾಗುತ್ತಾನೆಂದು 
ಪ್ರಸಿದ್ಧಿಯಾಯಿತು! ಆದ್ದರಿಂದ ಆ ಕೆಲಸವನ್ನು ಬುದ್ಧಿಶಾಲಿಯು ಮಾಡ 
ಬಾರದು (101). ಆ ಪುತ್ರರೂ ನಷ್ಟರಾದರೆಂಬುದನ್ನು ತಿಳಿದ ದಕ್ಷ 
ಪ್ರಜಾಪತಿಯು ಕ್ರುದ್ದವಾಗಿ ನಾರದನನ್ನು (ನೀನು ಒಂದು ಕಡೆ ನಿಲ್ಲದೆ ಸದಾ 
ಅಲೆಯುತ್ತಿರು ಎಂದು) ಶಪಿಸಿದನು. ಆಮೇಲೆ ಪ್ರಾಜ್ಞನಾದ ದಕ್ಷನು 
ಸೃಷ್ಟಿಯನ್ನು ಬೆಳೆಸಬೇಕೆಂಬ ಉದ್ದೇಶದಿಂದ ಮಾರಿಷೆಯಲ್ಲಿ ಅರವತ್ತು 
ಮಂದಿ ಹೆಣ್ಣು ಮಕ್ಕಳನ್ನು ಪಡೆದನೆಂದು ನಾವು ಕೇಳಿದ್ದೇವೆ (102-103). 
ಅವರಲ್ಲಿ ಹತ್ತು ಮಂದಿ ಕನ್ಯೆಯರನ್ನು ಧರ್ಮನಿಗೂ ಹದಿಮೂರು ಕನ್ಯೆಯ 
ರನ್ನು ಕಶ್ಯಪನಿಗೂ ಇಪ್ಪತ್ತೇಳು ಜನರನ್ನು ಚಂದ್ರನಿಗೂ ನಾಲ್ವರನ್ನು ಅರಿಷ್ಟ 


ಅಧ್ಯಾಯ 15 ಪ್ರಥಮಾಂಶಃ 195 


ದ್ವೇ ಚೈವ ಬಹುಪುತ್ರಾಯ ದ್ವೇ ಚೈವಾಂಗಿರಸೇ ತಥಾ! 
ದ್ವೇ ಕೃಶಾಶ್ಚ್ವಾಯ ವಿದುಷೇ ತಾಸಾಂ ನಾಮಾನಿ ಮೇ ಶೃಣು ॥ 105 


ಅರುಂಧತೀ ವಸುರ್ಯಾಮಿರ್ಲಂಬಾ ಭಾನುರ್ಮರುತ್ವತೀ | 
ಸಂಕಲ್ಪಾ ಚ ಮುಹೂರ್ತಾ ಚ ಸಾಧ್ಯಾ ವಿಶ್ವಾ ಚ ತಾದೃಶೀ ॥ 106 


ಧರ್ಮಪತ್ನೋ್ಯೋ ದಶ ತ್ವೇತಾಸ್ತಾಸ್ಪಪತ್ಕಾನಿ ಮೇ ಶೃಣು। 
ವಿಶ್ವೇದೇವಾಸ್ತು ವಿಶ್ವಾಯಾಃ ಸಾಧ್ಮಾ ಸಾಧ್ಯಾನಜಾಯತ ॥ 107 


ಮರುತ್ವತ್ಕಾಂ ಮರುತ್ಚಂತೋ ವಸೋಶ್ಚ ವಸವಃ ಸ್ಮೃತಾಃ। 
ಭಾನೋಎಸ್ತು ಭಾನವಃ ಪುತ್ರಾಃ ಮುಹೂರ್ತಾಯಾಂ 
ಮೂಹೂರ್ತಜಾಃ॥ 108 


ನೇಮಿಗೂ ಇಬ್ಬರನ್ನು ಬಹುಪುತ್ರನೆಂಬುವನಿಗೂ ಇಬ್ಬರನ್ನು ಅಂಗಿರಸ್ಸಿಗೂ 
ಇಬ್ಬರನ್ನು ಕೃಶಾಶ್ವನೆಂಬ ವಿದ್ದಾಂಸನಿಗೂ ಕೊಟ್ಟು ಮದುವೆ ಮಾಡಿದನು. 
ಆ ಕನೈಯರ ಹೆಸರನ್ನು ಕೇಳು (104-105): ಅರುಂಧತಿ*, ವಸು, 
ಯಾಮಿ, ಲಂಬಾ, ಭಾನು, ಮರುತ್ವತೀ, ಸಂಕಲ್ಪಾ, ಮುಹೂರ್ತಾ, 
ಸಾಧ್ಯಾ ಮತ್ತು ವಿಶ್ವಾ. ಈ ಹತ್ತು ಮಂದಿ ಧರ್ಮನ ಪತ್ನಿಯರು. ಈಗ 
ಅವರ ಮಕ್ಕಳ ಹೆಸರನ್ನು ಕೇಳು. ವಿಶ್ವೆಯು ವಿಶ್ವೇದೇವ**ರನ್ನು 
ಸಾಧ್ಯೆಯು ಸಾಧ್ಯ8ರನ್ನು ಹಡೆದರು (106-107). ಮರುತ್ವತಿಯಲ್ಲಿ 
ಮರುತ್ವಂತರೂ (ಮರುತ್ತುಗಳು), ವಸುವಿನಿಂದ (ಅಷ್ಟ) ವಸುಗಳೂ 
ಭಾನುವಿನಿಂದ ಭಾನುಗಳೂ (ದ್ವಾದಶಾದಿತ್ಯರು), ಮುಹೂರ್ತೆಯಲ್ಲಿ 
ಮುಹೂತ್ತಾಧಿದೇವತೆಗಳೂ ಜನಿಸಿದರು (108). ಲಂಬೆಯಿಂದ ಹುಟ್ಟಿ 
ದವನು ಘೋಷ (ಗಗನದ ಒಂದು ಪ್ರಕಾಶವಿಶೇಷ). ಯಾಮಿಯಿಂದ 
ಜನಿಸಿದವಳು ನಾಗವೀಧಿಕಾ (ಕ್ಷೀರಪಥ). ಪೃಥಿವೀ ವಿಷಯಕವಾದ 


* ಇವಳು ವಸಿಷ್ಠರ ಪತ್ನಿಯಾದ ಅರುಂಧತಿಯಲ್ಲ. ಈ ಹೆಸರಿಗೆ ಬದಲಾಗಿ 
ಭಾಗವತದಲ್ಲಿ ಕಕುದ್‌ ಎಂದು ಹೇಳಿದೆ. 

** ವಿಶ್ವೇದೇವರು ಶ್ರಾದ್ಧದೇವತೆಗಳು. ಇವರ ಸಂಖ್ಯೆ ಹತ್ತು ಎಂದು ವಾಯು 
ಪುರಾಣವೂ ಹನ್ನೆರಡು ಎಂದು ಮತ್ತ್ಯಪುರಾಣವೂ ಹೇಳುತ್ತವೆ. 

ಕಿ ಸಾಧ್ಯರು ಮಂತ್ರಶರೀರಿಗಳೆಂದು ವಾಯುಪುರಾಣ. 


196 ಶ್ರೀವಿಷ್ಣುಪುರಾಣಮ್‌ 


ಲಂಬಾಯಾಶ್ಚೈವ ಫಘೋಷಹೋಂ5ಂಥ ನಾಗವೀಥೀ ತು ಯಾಮಿಜಾ। 
ಪೃಥಿವೀವಿಷಯಂ ಸರ್ವಮರುಂಧತ್ಕಾಮಜಾಯತ!। 
ಸಂಕಲ್ಪಾಯಾಸ್ತು ಸರ್ವಾತ್ಮಾ ಜಜ್ಞೇ ಸಂಕಲ್ಪ ಏವ ಹಿ॥ 109 


ಯೇ ತ್ವನೇಕವಸುಪ್ರಾಣದೇವಾ ಜ್ಯೋತಿಃ ಪುರೋಗಮಾಃ। 
ವಸವೋಇಷ್ಟೌ ಸಮಾಖ್ಯಾತಾಸ್ತೇಹಾಂ ವಕ್ಷ್ಯಾಮಿ ವಿಸ್ತರಮ್‌ ॥ 110 


ಆಪೋ ಧ್ರುವಶ್ಚ ಸೋಮಶ್ಚ ಧರ್ಮಶ್ಚೈವಾನಿಲೋ5ನಲಃ | 
ಪ್ರತ್ಕೂಹಶ್ಚ ಪ್ರಭಾಸಶ್ಚ ವಸವೋ ನಾಮಭಿಃ ಸ್ಮೃತಾಃ॥ 111 


ಆಪಸ್ಮ ಪುತ್ರೋ ವೆ ಲತೆಂಡಃ ಶ್ರಮಃ ಶಾಂತೋ ಧ್ವನಿಸ್ಪಥಾ। 
ಧ್ರುವಸ್ಕ ಪುತ್ರೋ ಭಗವಾನ್‌ ಕಾಲೋ ಲೋಕಪ್ರುಕಾಲನಃ ॥ 112 


ಸೋಮಸ್ಕ ಭಗವಾನ್‌ ವರ್ಚಾ ವರ್ಚಸ್ಟೀ ಯೇನ ಜಾಯತೇ! 
ಧರ್ಮಸ್ಮ ಪುತ್ರೋ ದ್ರವಿಣೋ ಹುತಹವ್ಮವಹಸಥಾ ॥ 113 


ಮನೋಹರಾಯಾಂ ಶಿಶಿರಃ ಪ್ರಾಣೋ5ಥ ವರುಣಸಥಾ! 
ಅನಿಲಸ್ಮ ಶಿವಾ ಭಾರ್ಯಾ ತಸ್ಮಾ ಪುತ್ರೋ ಮನೋಜವಃ॥ 114 


ಪ್ರಾಣಿಯೆಲ್ಲವೂ ಅರುಂಧತಿಯಲ್ಲಿ ಜನಿಸಿತು. ಸಂಕಲ್ಪೆಯಿಂದ ಸರ್ವಾತಕ 
ನಾದ ಸಂಕಲ್ಪನೇ ಜನಿಸಿದನು (109). ಜ್ಯೋತಿಯಿಂದ ಸಮೇತರಾಗಿ 
ತೇಜಸ್ಸು ಮತ್ತು ಬಲಕ್ಕೆ ಅಧಿದೇವತೆಗಳಾದ ಅಷ್ಟವಸುಗಳಿದ್ದಾರಷ್ಟೇ, 
ಅವರ ವಿಷಯವಾದ ವಿಸ್ತಾರವನ್ನು ಹೇಳುವೆನು. ಆಪ, ಧ್ರುವ, ಸೋಮ, 
ಧರ್ಮ, ಅನಿಲ, ಅನಲ, ಪ್ರತ್ಯೂಷ ಮತ್ತು ಪ್ರಭಾಸ ಎಂದು ಈ 
ವಸುಗಳು ಪ್ರಸಿದ್ಧರಾಗಿದ್ದಾರೆ (111-112). ವೈತಂಡ, ಶ್ರಮ, ಶಾಂತ, 
ಧ್ವನಿ-ಎಂಬುವರು ಆಪನ ಮಕ್ಕಳು. ಲೋಕವನ್ನೇ ಕಬಳಿಸತಕ್ಕ 
ಭಗವಾನ್‌ ಕಾಲನು ಧ್ರುವನೆಂಬ ವಸುವಿನ ಮಗ. ವರ್ಚಸ್‌ ಎಂಬುವನು 
ಸೋಮನ ಮಗ. ಈತನಿಂದ ಮಾನವನು ವರ್ಚಸ್ವಿಯಾಗುತ್ತಾನೆ. 
ಧರ್ಮನ ಮಡದಿಯಾದ ಮನೋಹರೆಯಲ್ಲಿ ಹುಟ್ಟಿದ ಮಕ್ಕಳು ದ್ರವಿಣ, 
ಹುತಹವ್ಯವಹ, ಶಿಶಿರ, ಪ್ರಾಣ ಮತ್ತು ವರುಣ. ಅನಿಲನ ಹೆಂಡತಿ ಶಿವಾ. 
ಅವಳ ಮಗ ಮನೋಜವ (113-114). ಮತ್ತು ಅವಿಜ್ಞಾತಗತಿ 


ಅಧ್ಯಾಯ 15 ಪ್ರಥಮಾಂಶಃ 197 
ಅವಿಜ್ಞಾತಗತಿಶ್ಚೈವ ದ್ವೌ ಪುತ್ರಾವನಿಲಸ್ಕ ತು। 


ಅಗ್ನಿಪುತ್ರಃ ಕುಮಾರಸ್ತು ಶರಸ್ತಂಬೇ ವ್ಯಜಾಯತ ॥ 115 
ತಸ್ಮೆ ಶಾಖೋ ವಿಶಾಖಶ್ಚ ನೈಗಮೇಯಶ್ಚ ಪೃಷ್ಠಜಾಃ | 
ಅಪತ್ಯಂ ಕೃತ್ತಿಕಾನಾಂ ತು ಕಾರ್ತಿಕೇಯ ಇತಿ ಸ್ಮೃತಃ॥ 116 


ಪ್ರತ್ಕೂಹಸ್ಕ ವಿದುಃ ಪುತ್ರಮೃಷಿಂ ನಾಮ್ನಾಥ ದೇವಲಮ್‌!। 
ದ್ವೌ ಪುತ್ರೌ ದೇವಲಸ್ಮಾಪಿ ಕ್ಷಮಾವಂತೌ ಮನೀಷಿಣೌ ॥॥ 117 


ಬೃಹಸ್ಪತೇಆಸ್ತು ಭಗಿನೀ ವರಸ್ತ್ರೀ ಬ್ರಹ್ಮಚಾರಿಣೀ | 
ಯೋಗಸಿದ್ಧಾ ಜಗತ್ಯೃತ್ಸ್ನಮಸಕ್ತಾ ವಿಚರತ್ಕುತ॥ 118 


ಪ್ರಭಾಸಸ್ಮ ತು ಸಾ ಭಾರ್ಯಾ ವಸೂನಾಮಹೃಮಸ್ಕ ತು। 
ವಿಶ್ವಕರ್ಮಾ ಮಹಾಭಾಗಸ್ತಸ್ಕಾಂ ಜಜ್ಞೇ ಪ್ರಜಾಪತಿಃ ॥ 119 


ಎಂಬವನೂ ಸೇರಿ ಅನಿಲನಿಗೆ ಇಬ್ಬರು ಪುತ್ರರು. ಅನಲ(ಅಗ್ರಿ)ಪುತ್ರನಾದ 
ಕುಮಾರನು ಮೆದೆಹುಲ್ಲುಗಳ ಮಧ್ಯದಲ್ಲಿ ಹುಟ್ಟಿದನು. ಶಾಖ, ವಿಶಾಖ, 
ನೈಗಮೇಯ ಎಂಬವರು ಕುಮಾರನ ಅನಂತರ ಹುಟ್ಟಿದ ತಮ್ಮಂದಿರು. 
ಕೃತ್ತಿಕೆಯರಲ್ಲಿ ಹುಟ್ಟಿದ ಅಗ್ನಿಪುತ್ರನು ಕಾರ್ತಿಕೇಯ* (115-116). 
ಪ್ರತ್ಯೂಷನ ಪುತ್ರನನ್ನು ದೇವಲಖಷಿಯೆನ್ನುತ್ತಾರೆ. ದೇವಲನಿಗೆ 
ಕೃಮಾಶೀಲರೂ ವಿದ್ವಾಂಸರೂ ಆದ ಇಬ್ಬರು ಮಕ್ಕಳಾದರು (117). 
ಬೃಹಸ್ಪತಿಯ ಸೋದರಿಯಾದ ವರಸ್ತ್ರೀ ಎಂಬುವಳು ಬ್ರಹ್ಮಚಾರಿಣಿಯೂ 
ಯೋಗಿನಿಯೂ ಆಗಿ ಅನಾಸಕ್ತಭಾವದಿಂದ ಜಗತ್ತಿನಲ್ಲಿ ಸಂಚರಿಸಿ 
ಕೊಂಡಿದ್ದಳು. ಕೊನೆಯಲ್ಲಿ ಅವಳು ಎಂಟನೆಯ ವಸುವಾದ ಪ್ರಭಾಸನ 
ಭಾರ್ಯೆಯಾದಳು. ಅವಳಲ್ಲಿ ವಿಶ್ವಕರ್ಮನೆಂಬ ಮಹಾತ್ಮನಾದ 
ಪ್ರಜಾಪತಿಯು ಜನಿಸಿದನು. ಅವನು ಸಾವಿರಾರು ಬಗೆಯ ಶಿಲ್ಪಗಳಿಗೆ 
ಕರ್ತನು. ದೇವತೆಗಳ ಬಡಗಿ. ಶಿಲ್ಪಶಾಸ್ತ್ರಜ್ಞಧಲ್ಲಿ ಶ್ರೇಷ್ಠನಾದ ಆತನು ಸಕಲ 


* %ಕೃತ್ತಿಕೆಯರ ಸಾಕುಮಗನಾದ್ದರಿಂದ ಕುಮಾರನಿಗೆ ಕಾರ್ತಿಕೇಯನೆಂಬ 
ಹೆಸರು ಬಂದಿತು'' ಎಂದೂ ಅರ್ಥಮಾಡಲು ಸಾಧ್ಯವಿದೆ. 


198 ಶ್ರೀವಿಷ್ಣುಪುರಾಣಮ್‌ 


ಕರ್ತಾ ಶಿಲ್ಲನಹಸ್ರಾಣಾಂ ತ್ರಿದಶಾನಾಂ ಚ ವರ್ದ್ವಕೀ। 
ಭೂಷಣಾನಾಂ ಚ ಸರ್ವೇಷಾಂ ಕರ್ತಾ ಶಿಲ್ಲವತಾಂ ವರಃ 120 


ಯಃ ಸರ್ವೇಷಾಂ ವಿಮಾನಾನಿ ದೇವತಾನಾಂ ಚಕಾರ ಹ! 
ಮನುಷ್ಕಾಶ್ಚೋಪಜೀವಂತಿ ಯಸ್ಕ ಶಿಲ್ಪಂ ಮಹಾತ್ಮನಃ ॥ 121 


ತಸ್ಮ ಪುತ್ರಾಸ್ತು ಚತ್ಹಾರಸ್ತೇಷಾಂ ನಾಮಾನಿ ಮೇ ಶೃಣು! 
ಅಜೈಕಪಾದಹಿರ್ಬುದ್ನಸ್ತಷ್ಟಾ ರುದ್ರಶ್ನ ವೀರ್ಯವಾನ್‌ ॥ 122 


ಇರಿ ಎವ 


ತ್ವಷ್ಟುಶ್ನಾಪ್ಕಾತ್ಮಜಃ ಪುತ್ರೋ ವಿಶ್ವರೂಪೋ ಮಹಾತಪಾಃ! 


ಹರಶ್ಚ ಬಹುರೂಪಶ್ಚ ತ್ಯಂಬಕಶ್ನಾಪರಾಜಿತಃ ॥॥ 123 
ವೃಷಾಕಪಿಶ್ಚ ಶಂಭುಶ್ಚ ಕಪರ್ದೀ ರೈವತಃ ಸ್ಮೃತಃ। 
ಮೃಗವ್ಕಾಧಶ್ಚ ಶರ್ವಶ್ಚ ಕಪಾಲೀ ಚ ಮಹಾಮುನೇ ॥ 124 


ಏಕಾದಶೈತೇ ಕಥಿತಾ ರುದ್ರಾಸ್ತ್ರಿಭುವನೇಶ್ವರಾಃ | 
ಶತಂ ತ್ವೇಕಂ ಸಮಾಖ್ಯಾತಂ ರುದ್ರಾಣಾಮಮಿತೌಜಸಾಮ್‌ ॥ 125 


ಆಭರಣಗಳ ನಿರ್ಮಾಪಕನೆನಿಸಿದ್ದಾನೆ (118-120). ವಿಶ್ವಕರ್ಮನು ಸಮಸ್ತ 
ದೇವತೆಗಳ ವಿಮಾನಗಳನ್ನು ನಿರ್ಮಿಸಿದನು. ಆ ಮಹಾತನ ಶಿಲ್ಪ 
ಶಾಸ್ತ್ರವನ್ನೇ ಮನುಷ್ಯರು ಉಪಯೋಗಿಸಿಕೊಳ್ಳುತ್ತಿದ್ದಾರೆ (121). ಆತನಿಗೆ 
ನಾಲ್ಪರು ಮಕ್ಕಳು. ಅವರ ಹೆಸರನ್ನು ಕೇಳು: ಅಜೈಕಪಾತ್‌, 
ಅಹಿರ್ಬುದ್ಧ್ಯ, ತ್ವಷ್ಟೃ, ವೀರನಾದ ರುದ್ರ--ಎಂದು. ಅವರಲ್ಲಿ ತ್ವಷ್ಟೃವಿಗೆ 
ತಪಸ್ವಿಯಾದ ವಿಶ್ವರೂಪನು ಮಗನಾದನು (122). ಮೂರು ಲೋಕ 
ಗಳಿಗೂ ಒಡೆಯರಾದ ಹನ್ನೊಂದು ಮಂದಿ ರುದ್ರರಿದ್ದಾರೆ. ಹರ, 
ಬಹುರೂಪ, ತ್ರ್ಯಂಬಕ, ಅಪರಾಜಿತ, ವೃಷಾಕಪಿ, ಶಂಭು, ಕಪರ್ದಿ, 
ರೈವತ, ಮೃಗವ್ಕಾಧ, ಶರ್ವ, ಕಪಾಲಿ--ಇವರು ಏಕಾದಶರುದ್ರರು. 
ಮಹಾತೇಜಸ್ವಿಗಳಾದ ನೂರು ಮಂದಿ ರುದ್ರರಿದ್ದಾರೆಂದು ಪ್ರಖ್ಯಾತಿ* ಇದೆ 
(123-125). ಇನ್ನು ಕಶ್ಯಪನ ಪತ್ನಿಯರ ಹೆಸರನ್ನು ಕೇಳು: ಅದಿತಿ, ದಿತಿ, 

* ವಿಶ್ವಕರ್ಮನ ಮಗ ರುದ್ರ ಎಂದು ಹಿಂದೆ ಹೇಳಿದೆ. ಇವರೆಲ್ಲರೂ ಸೇರಿ 
ರುದ್ರಗಣವೇ ವಿಶ್ವಕರ್ಮನಿಂದ ಹುಟ್ಟಿತು--ಎಂದು ತಿಳಿಯಬೇಕು. 


ಅಧ್ಯಾಯ 15 ಪ್ರಥಮಾಂಶಃ 199 
ಕಶ್ಮಪಸ್ಮ ತು ಭಾರ್ಯಾ ಯಾಸ್ತಾಸಾಂ ನಾಮಾನಿ ಮೇ ಶೃಣು! 


ಅದಿತಿರ್ದಿತಿರ್ದನುಶ್ಚೈವಾರಿಷ್ಟಾ ಚ ಸುರಸಾ ಖಸಾ॥ 126 
ಸುರಭರ್ವಿನತಾ ಚೆ ವ ತಾಮ್ರಾ ಕ್ರೋಧವಶಾ ಇರಾ! 
ಕದ್ರುರ್ಮುನಿಶ್ಚ ಧರ್ಮಜ್ಞ ತದಹತ್ಕಾನಿ ಮೇ ಶೃಣು॥ 127 


ಪೂರ್ವಮನ್ಹಂತರೇ ಶ್ರೇಷ್ಠಾ ದ್ಹ್ದಾದಶಾಸನ್‌ಸುರೋತ್ತ್ರಮಾಃ। 
ತುಷಿತಾ ನಾಮ ತೇ5ನ್ಮೋ5ನಮೂರ್ಚುವೇವಸ್ವತೇಇಂತರೇ॥ 


ಉಪಸ್ಥಿತೇ5ತಿಯಶಸಶ್ವಾಕ್ಷುಷಸ್ಕಾಂತರೇ ಮನೋಃ। 
ಸಮವಾಯೀಕೃತಾಃ ಸರ್ವೇ ಸಮಾಗಮ್ಮ ಪರಸ್ಪರಮ್‌ ॥ 129 


ಆಗಚ್ಛತ ದ್ರುತಂ ದೇವಾ ಅದಿತಿಂ ಸಂಪುವಿಶ್ಶ ವೆ N 
ಮನ್ಹಂತರೇ ಪ್ರಸೂಯಾಮಸನ್ನಃ ಶ್ರೇಯೋ ಭವೇದಿತಿ ॥ 130 


ಏವಮುಕ್ತ್ವಾ ತು ತೇ ಸರ್ವೇ ಚಾಕ್ಷುಷಸ್ಕಾಂತರೇ ಮನೋಃ। 
ಮಾರೀಚಾತೃಶ್ಮಪಾಜ್ಜಾತಾ ಅದಿತ್ಕಾ ದಕ್ಷಕನ್ಮಯಾ ॥ 131 


ತತ್ರ ವಿಷ್ಣುಶ್ಚ ಶಕ್ರಶ್ಚ ಜಜ್ಗಾತೇ ಪುನರೇವ ಹಿ! 
ಅರ್ಯಮಾ ಚೈವ ಧಾತಾ ಚ ತ್ವಷ್ಟಾ ಪೂಷಾ ತಥೈವ ಚ॥ 132 


ದನು, ಅರಿಷ್ಟಾ, ಸುರಸಾ, ಖಸಾ, ಸುರಭಿ, ವಿನತಾ, ತಾಮ್ರಾ, ಕ್ರೋಧ 
ವಶಾ, ಇರಾ, ಕದ್ರು ಮತ್ತು ಮುನಿ ಎಂದು. ಅವರ ಸಂತತಿಯನ್ನು ಕೇಳು: 
(126-127). ಹಿಂದಿನ (ಚಾಕ್ಷುಷ) ಮನ್ವಂತರದಲ್ಲಿ ತುಷಿತರೆಂಬ ಶ್ರೇಷ್ಠ 
ರಾದ ದೇವತೆಗಳಿದ್ದರು. ಮುಂದೆ ವೈವಸ್ವತ ಮನ್ವಂತರವು ಸಮೀಪಿಸಲಾಗಿ 
ಆ ಕೀರ್ತಿಶಾಲಿಗಳೆಲ್ಲರೂ ಒಟ್ಟಾಗಿ ಸೇರಿ “ಬನ್ನಿರಿ. ನಾವು ಆ ವೈವಸ್ವತ 
ಮನ್ವಂತರದಲ್ಲಿ ಅದಿತಿಯ ಗರ್ಭವನ್ನು ಪ್ರವೇಶಿಸಿ ಹುಟ್ಟೋಣ. ಅದರಿಂದ 
ನಮಗೆ ಶ್ರೇಯಸ್ಸಾಗುತ್ತದೆ'' ಎಂದು ತಮೊಛಗೆ ಮಾತಾಡಿಕೊಂಡರು 
(128-130). ಹೀಗೆ ಅವರು ಚಾಕ್ಷುಷ ಮನ್ವಂತರದಲ್ಲಿ ಮಾತಾಡಿಕೊಂಡು 
ಮುಂದೆ ಮರೀಚಿಪುತ್ರನಾದ ಕಶ್ಯಪನಿಂದ ದಕ್ಷಕನೈೆಯಾದ ಅದಿತಿಯಲ್ಲಿ 
ಜನಿಸಿದರು (131). ಅತಿ ತೇಜಸ್ವಿಗಳಾದ ಅವರು ವಿಷು ತಿ ಇಂದ್ರ, 
ಅರ್ಯಮಾ, ಧಾತೃ, ತೃಷ್ಟ, ಪೂಷಾ, ವಿವಸ್ತಂತ, ಸವಿತಾ, ಮಿತ್ರ, 


200 ಶ್ರೀವಿಷ್ಣುಪುರಾಣಮ್‌ 


ವಿವಸ್ಥಾನ್‌ ಸವಿತಾ ಚೆ ವ ಮಿತ್ರೋ ವರುಣ ಏವ ಚೆ! 
ಅಂಶುರ್ಭಗಶ್ಚಾತಿತೇಜಾ ಆದಿತ್ಕಾ ದ್ವಾದಶ ಸ್ಮೃತಾಃ॥ 133 


ಚಾಕ್ಷುಷಸ್ಕಾಂತರೇ ಪೂರ್ವಮಾಸನ್‌ ಯೇ ತುಷಿತಾಃ ಸುರಾಃ! 
ವೈವಸ್ಪತೇsಂತರೇ ತೇ ವೈ ಆದಿತ್ಕಾ ದ್ಹಾದಶ ಸ್ಮೃತಾಃ॥ 134 


ಯಾಃ ಸಪ್ಪವಿಂಶತಿಃ ಪ್ರೋಕ್ತಾಃಚ ಸೋಮಪತ್ನೋ್ಯೋಂಥ ಸುವತಾಃ। 


ಸರ್ವಾ ನಕ್ಷತ್ರಯೋಗಿನಸ್ಪನ್ನಾಮ್ಮಶ್ಚೈವ ತಾಃ ಸ್ಮೃತಾಃ ॥ 135 


ತಾಸಾಮಪತ್ಕಾನ್ಯಭವನ್‌ ದೀಪ್ತಾನಮಿತತೇಜಸಾಮ್‌ | 
ಅರಿಷ್ಟನೇಮಿಪತ್ನೀನಾಮಪತ್ಕಾನೀಹ ಹೋಡಶ॥ 136 


ಬಹುಪುತ್ರಸ್ಮ ವಿದುಷಶ್ನತಸ್ರೋ ವಿದ್ಯುತಃ ಸ್ಮೃತಾಃ। 
ಪ್ರುತ್ಯಂಗಿರಸಜಾಃ ಶ್ರೇಷ್ಠಾ ಯಚೋ ಬ್ರಹಕ್ಕರ್ಷಿಸತೃತಾಃ॥ 137 


ವರುಣ, ಅಂಶು, ಭಗ--ಎಂದು ದ್ವಾದಶಾದಿತ್ಕರಾಗಿ ವಿಖ್ಯಾತರಾದರು. 
(132-134). ಚಂದ್ರನಿಗೆ ಸುಶೀಲೆಯರಾದ ಇಪ್ಪತ್ತೇಳು ಪತ್ನಿಯರೆಂದು 
ಹೇಳಲಾಯಿತಷ್ಟೆ. ಅವರೆಲ್ಲರೂ ನಕ್ಷತ್ರಾಧಿದೇವತೆಗಳಾಗಿ (ಅಶ್ವಿನೀ 
ಮೊದಲಾದ) ನಕ್ಷತ್ರಗಳ ಹೆಸರಿನಿಂದಲೇ ಪ್ರಸಿದ್ಧರಾಗಿದ್ದಾರೆ (135). 
ತೇಜಸ್ವಿನಿಯರಾದ ಅವರಿಗೆ ತೇಜಸ್ವಿಗಳಾದ ಹಲವು ಮಕ್ಕಳು ಜನಿಸಿದರು. 
ಅರಿಷ್ಟನೇಮಿಯ* ಪತ್ನಿಯರಿಗೆ ಹದಿನಾರು ಮಂದಿ ಮಕ್ಕಳಾದರು. 
ಏದ್ವಾಂಸನಾದ ಬಹುಪುತ್ರನಿಗೆ (ಕಪಿಲಾ, ಅತಿಲೋಹಿತಾ, ಪೀತಾ, ಸಿತಾ 
ಎಂಬ) ನಾಲ್ವರು ವಿದ್ಯುತ್ತುಗಳು ಪುತ್ರಿಯರು. ಯಕ್ಕುಗಳಿಗೆ ಅಭಿಮಾನಿ 
ಗಳೂ ಬ್ರಹ್ಮ ರ್ಹಿಗಳಿಂದ ಪೂಜಿತರೂ ಆದ ದೇವತೆಗಳು ಅಂಗಿರಸ್ಸಿನ 
ಮಕ್ಕಳು (136-137). ಕೃಶಾಶ್ವನೆಂಬ ದೇವರ್ಷಿಗೆ ದೇವಾಯುಧ 
ಗಳೆಂಬವರು (ನೂರು) ಪುತ್ರರು. ಇವರೆಲ್ಲರೂ ಸಾವಿರ ಯುಗಗಳಿಗೆ ಒಮ್ಮೆ 


* ಈತನ ವಿಷಯವಾಗಿ ವಿವರ ತಿಳಿಯದು. ಮಹಾಭಾರತದಲ್ಲಿ ಕಶ್ಯಪನಿಗೆ 
ಅರಿಷ್ಟನೇಮಿಯೆಂದು ಮತ್ತೊಂದು ಹೆಸರಿತ್ತೆಂದು ಹೇಳಿದೆ. 


ಅಧ್ಯಾಯ 15 ಪ್ರಥಮಾಂಶಃ 201 
ಕೃಶಾಶ್ವಸ್ಮ ತು ದೇವರ್ಷೇ ದೇವಪ್ರಹರಣಾಃ ಸ್ಮೃತಾಃ | 


ಏತೇ ಯುಗಸಹಸ್ರಾಂತೇ ಜಾಯಂತೇ ಪುನರೇವ ಹಿ॥ 138 
ಸರ್ವೇ ದೇವಗಣಾಸ್ತಾಶ ತ್ರಯಸ್ತ್ರಿಂಶತ್ತು ಛಂದಜಾಃ | 
ತೇಷಾಮಪೀಕು ಸತತಂ ನಿರೋಧೋತ್ಪತಿರುಚ್ಛತೇ ॥ 139 


ಯಥಾ ಸೂರ್ಯಸ್ಯ ಮೆ ತ್ರೇಯ ಉದಯಾಸ್ತಮಯಾವಿಹ! 
ಏವಂ ದೇವನಿಕಾಯಾಸ್ಟೇ ಸಂಭವಂತಿ ಯುಗೇ ಯುಗೇ॥ 140 


ದಿತ್ಕಾ ಪುತ್ರದ್ದಯಂ ಜಜ್ಞೇ ಕಶ್ಮಪಾದಿತಿ ನಃ ಶ್ರುತಮ್‌। 


ಹಿರಣ್ಮ್ಕಕಶಿಪುಶ್ಚೈವ ಹಿರಣ್ಮಾಕ್ಷಶ್ಚ ದುರ್ಜಯಃ॥ 141 
ಸಿಂಹಿಕಾ ಚಾಭವತ್ಯ್ಸನ್ಮಾ ವಿಪ್ರಚಿತ್ತೇಃ ಪರಿಗ್ರಹಃ | 

ಹಿರಣ್ಮಕಶಿಪೋಃ ಪುತ್ರಾಶ್ನಶ್ವಾರಃ ಪ್ರಥಿತೌಜಸಃ ॥ 142 
ಅನುಹ್ಲಾದಶ್ಚ ಹ್ಲ್ಞಾದಶ್ಚ ಪ್ರಹ್ಲಾದಶ್ಚೈವ ಬುದ್ಧಿಮಾನ್‌ | 

ಸಂಹ್ಲಾದಶ್ಚ ಮಹಾವೀರ್ಯಾ ದೈತ್ಯವಂಶವಿವರ್ದ್ದನಾಃ॥ 143 


ಮತ್ತೆ ಹುಟ್ಟುತ್ತಾರೆ (138). ಅಲ್ಲದೆ ಇವರೆಲ್ಲರೂ ದೇವಗಣಗಳಿಗೆ 
ಸೇರಿದವರು. ಈ ದೇವಗಣಗಳಲ್ಲಿ ಮೂವತ್ತು ಮೂರು ದೇವತೆ*ಗಳು 
ವೇದೋಕ್ತರಾದವರು. ಆ ದೇವಗಣಗಳಿಗೂ ಸಹ ಲಯ-ಉತ್ಪತ್ತಿಗಳನ್ನು 
ಇಲ್ಲಿ ಹೇಳಲಾಗುತ್ತಿದೆ, ಹೇಗೆ ಸೂರ್ಯನಿಗೆ ಈ ಲೋಕದಲ್ಲಿ ಉದಯ 
ಅಸ್ಪಮಗಳನ್ನು ಹೇಳಲಾಗುತ್ತಿದೆಯೋ ಹಾಗೆಯೇ ಇದು. ಮೈತ್ರೇಯ, ಈ 
ಪ್ರಕಾರದಲ್ಲಿ ದೇವಗಣಗಳು ಯುಗಯುಗದಲ್ಲಿಯೂ ಹುಟ್ಟುತ್ತಾರೆ (139- 
140). ಕಶ್ಯಪನಿಂದ ದಿತಿಯಲ್ಲಿ ವೀರರಾದ ಹಿರಣ್ಯಕಶಿಪು, ಹಿರಣ್ಯಾಕ್ಷ 
ರೆಂಬ ಇಬ್ಬರು ಪುತ್ರರು ಜನಿಸಿದರೆಂದು ನಾವು ಕೇಳಿದ್ದೇವೆ, ಮತ್ತು 
ದಿತಿಯಲ್ಲಿ ಸಿಂಹಿಕಾ ಎಂಬ ಮಗಳು ಜನಿಸಿ ವಿಪ್ರಚಿತ್ತಿಯ ಹೆಂಡತಿ 
ಯಾದಳು. ಹಿರಣ್ಯಕಶಿಪುವಿಗೆ ವಿಖ್ಯಾತಪೌರುಷರಾದ ನಾಲ್ವರು 
ಮಕ್ಕಳಿದ್ದರು (141-142). ಅನುಹ್ಲಾದ, ಹ್ಲಾದ, ಬುದ್ಧಿಶಾಲಿಯಾದ 


* ಅಷ್ಟವಸುಗಳು, ದ್ವಾದಶಾದಿತ್ಕರು, ಏಕಾದಶರುದ್ರರು, ಪ್ರಜಾಪತಿ ಮತ್ತು 
ವಷಟ್ಕಾರ. 


202 ಶ್ರೀವಿಷ್ಣುಪುರಾಣಮ್‌ 


ತೇಷಾಂ ಮಧ್ಯೇ ಮಹಾಭಾಗ ಸರ್ವತ್ರ ಸಮದೃಗ್ಗಶೀ। 
ಪ್ರಹ್ಲಾದಃ ಪರಮಾಂ ಭಕ್ತಿಂ ಯ ಉವಾಹ ಜನಾರ್ದನೇ ॥ 144 


ದೈತ್ಕೇಂದ್ರದೀಪಿತೋ ವಸ್ನಿಃ ಸರ್ವಾಂಗೋಪಚಿತೋ ದ್ವಿಜ | 
ನ ದದಾಹ ಚ ಯಂ ವಿಪ್ರ ವಾಸುದೇವೇ ಹೃದಿ ಸ್ನಿತೇ॥ 145 


ಮಹಾರ್ಣವಾಂತಃ ಸಲಿಲೇ ಸ್ಥಿತಸ್ಮ ಚಲತೋ ಮಹೀ! 


ಚಚಾಲ ಸಕಲಾ ಯಸ್ಕ ಪಾಶಬದ್ಧಸ್ಮ ಧೀಮತಃ॥ 146 
ನ ಭಿನ್ನಂ ವಿವಿಧೈಃ ಶಸ್ತ್ರೈರ್ಯುಸ್ಮ ದೈತ್ಮೇಂದ್ರಪಾತಿತೈಃ। 
ಶರೀರಮದ್ರಿಕಠಿನಂ ಸರ್ವತ್ರಾಚ್ಯುತ ಚೇತಸಃ॥ 147 
ವಿಷಾನಲೋಜ್ಜಲಮುಖಾ ಯಸ್ಕ ದೈತ್ಕಪ್ರಚೋದಿತಾಃ! 
ನಾಂತಾಯ ಸರ್ಪಪತಯೋ ಬಭೂವುರುರುತೇಜಸಃ ॥ 148 





ಪ್ರಹ್ಲಾದ, ಸಂಹ್ಲಾದ--ಎಂಬ ಅವರು ಮಹಾವೀರರೂ ದೈತ್ಯವಂಶವನ್ನು 
ಬೆಳೆಸತಕ್ಕವರೂ ಆದರು. ಅವರಲ್ಲಿ ಮೈತ್ರೇಯ, ಪ್ರಹ್ಲಾದನು 
ಸಮದರ್ಶಿಯೂ ಜಿತೇಂದ್ರಿಯನೂ ಆಗಿದ್ದನಲ್ಲದೆ, ಜನಾರ್ದನನಲ್ಲಿ 
ಪರಮಭಕ್ತಿಯುಳ್ಳವನಾಗಿದ್ದನು (143-144). ದೈತ್ಯರಾಜನಾದ ಹಿರಣ್ಯ 
ಕಶಿಪು, ಮೈತ್ರೇಯ, ಪ್ರಹ್ಲಾದನ ಸರ್ವಾಂಗಗಳನ್ನು ವ್ಯಾಪಿಸುವಂತೆ ಬೆಂಕಿ 
ಯನ್ನು ಹೊತ್ತಿಸಿದರೂ ಆತನ ಹೃದಯದಲ್ಲಿ ವಾಸುದೇವನು ನೆಲೆಸಿದ್ದ 
ರಿಂದ ಆತನನ್ನು ಬೆಂಕಿಯು ಸುಡಲಿಲ್ಲ (145). ಧೀಮಂತನಾದ ಆತನನ್ನು 
ಹಗ್ಗದಲ್ಲಿ ಕಟ್ಟಿ ಮಹಾಸಾಗರದ ಜಲದಲ್ಲಿ ಎಸೆದಾಗ, ಆತನು ಚಲಿಸು 
ತ್ತಿದ್ದರೆ ಭೂಮಂಡಲವೇ ಚಲಿಸತೊಡಗಿತು. ಎಲ್ಲೆಡೆಯೂ ವಿಷ್ಣುವನ್ನೇ 
ಚಿತ್ತದಲ್ಲಿ ಕಾಣುತ್ತಿದ್ದ ಪ್ರಹ್ಲಾದನ ಶರೀರವು ಪರ್ವತದಂತೆ ಕಠಿನವಾದ್ದ 
ರಿಂದ, ದೈತ್ಯೇಂದ್ರನು ಚಲಾಯಿಸಿದ ವಿವಿಧ ಶಸ್ತ್ರಗಳು ಆತನನ್ನು ಛಿನ್ನಭಿನ್ನ 
ವಾಗಿ ಮಾಡಲಾರದೆ ಹೋದವು (146-147). ಹಿರಣ್ಯಕಶಿಪುವಿನಿಂದ 
ಪ್ರೇರಿತಗಳಾದ ಪ್ರಬಲಸರ್ಪಗಳು ಬಾಯಿಂದ ವಿಷಾಗ್ನಿಯನ್ನು ಉಗುಳು 
ತ್ತಿದ್ದರೂ ತೇಜಸ್ವಿಯಾದ ಪ್ರಹ್ಲಾದನನ್ನು ಕೊಲ್ಲಲಾರದೆ ಹೋದವು. 
ಬೆಟ್ಟಗಳನ್ನು ದೇಹದ ಮೇಲೆ ತಳ್ಳಿದರೂ ಆತನು ಪುರುಷೋತ್ತಮನನ್ನು 


ಅಧ್ಯಾಯ 15 ಪ್ರಥಮಾಂಶಃ 203 
ಶೈಲೈರಾಕ್ರಾಂತದೇಹೋಇಪಿ ಯಃ ಸ್ಮರನ್‌ ಪುರುಷೋತಮಮ್‌!। 


ತತ್ಕಾಜ ನಾತ್ಮನಃ ಪ್ರಾಣಾನ್‌ ವಿಹ್ಣುಸ್ಮರಣದಂಶಿತಃ॥ 149 
ಪತಂತಮುಚ್ಛಾದವನಿರ್ಯಮುಪೇತ್ಮ ಮಹಾಮತಿಮ್‌। 

ದಧಾರ ದೈತ್ಯಪತಿನಾ ಕ್ಲಿಪ್ತಂ ಸ್ವರ್ಗನಿವಾಸಿನಾ ॥ 150 
ಯಸ್ಕ ಸಂಶೋಷಕೋ ವಾಯುರ್ದೇಹೇ ದೈತ್ಕೇಂದ್ರಯೋಜಿತಃ। 
ಅವಾಪ ಸಂಕ್ಷಯಂ ಸದ ಶ್ಲಿತ್ತಸ್ನೇ ಮಧುಸೂದನೇ ॥ 151 
ವಿಷಾಣಭಂಗಮುನ್ಮತ್ತಾ ಮದಹಾನಿಂ ಚ ದಿಗ್ಗಜಾಃ। 

ಯಸ್ಕ ವಕ್ಷಃಸ್ಠಲೇ ಪ್ರಾಪ್ತಾ ದೆ ಟತ್ಕೇಂದ್ರಪರಿಣಾಮಿತಾಃ ॥ 152 
ಯಸ್ಕ ಚೋತ್ಪಾದಿತಾ ಕೃತ್ಕಾ ದೈತ್ಸರಾಜಪುರೋಹಿತೈಃ | 

ಬಭೂವ ನಾಂತಾಯ ಪುರಾ ಗೋವಿಂದಾಸಕ್ಷಚೇತಸಃ ॥ 153 


ಶಂಬರಸ್ಕ ಚ ಮಾಯಾನಾಂ ಸಹಸ್ರಮತಿಮಾಯಿನಃ | 
ಯಸ್ಮಿನ್‌ ಪ್ರಯುಕ್ತಂ ಚಕ್ರೇಣ ಕೃಷ್ಣಸ್ಮ ವಿತಥೀಕೃತಮ್‌॥ 154 


ಧ್ಯಾನಿಸುತ್ತ, ವಿಷ್ಣುಸದಣೆಯೇ ಕವಚವಾದ್ದರಿಂದ ಪ್ರಾಣವನ್ನು ಬಿಡಲಿಲ್ಲ 
(148-149). ದೈತ್ಯರಾಜನು ಸ್ವರ್ಗದಲ್ಲಿ ನಿಂತು ತಳ್ಳಲಾಗಿ ಎತ್ತರದಿಂದ 
ಕೆಳಗೆ ಬೀಳುತ್ತಿದ್ದ ಮಹಾಪ್ರಾಜ್ಞನಾದ ಪ್ರಹ್ಲಾದನನ್ನು ಭೂದೇವಿಯೇ ಸ್ವತಃ 
ಹೋಗಿ ಹಿಡಿದುಕೊಂಡಳು (150). ಆತನ ದೇಹವನ್ನು ಒಣಗಿಸಿಬಿಡ 
ಬೇಕೆಂದು ದೈತ್ಯರಾಜನಿಂದ ಪ್ರೇರಿತವಾದ ವಾಯುವು, ಮಧುಸೂದನ 
ನನ್ನು ಧ್ಯಾನಿಸುತ್ತಿದ್ದ ಪ್ರಹ್ಲಾದನ ದೇಹದಲ್ಲಿ ತಾನೇ ಒಣಗಿಹೋಯಿತು! 
ದೈತ್ಯೇಂದ್ರನು ನುಗ್ಗಿಸಿದ ಮದಿಸಿದ ದಿಗ್ಗಜಗಳು ಆತನ ಎದೆಯನ್ನು ತಿವಿದು 
ತಮ್ಮ ದಂತಗಳನ್ನೆ ಮುರಿದುಕೊಂಡು ಮದಹೀನವಾದವು! (151-152). 
ದೈತ್ಯರಾಜನ ಪುರೋಹಿತರು ಅಭಿಚಾರದಿಂದ ನಿರ್ಮಿಸಿದ ಕೃತ್ಯೆಯು 
ಗೋವಿಂದಭಕ್ತನಾದ ಪ್ರಹ್ಲಾದನನ್ನು ವಧಿಸಲು ಸಮರ್ಥವಾಗಲಿಲ್ಲ. 
ಅತ್ಯಂತಮಾಯಾವಿಯಾದ ಶಂಬರನು ಸಾವಿರಾರು ಮಾಯೆಗಳನ್ನು ಆತನ 
ಮೇಲೆ ಪ್ರಯೋಗಿಸಲು, ವಿಷ್ಣುವಿನ ಚಕ್ರದಿಂದ ಎಲ್ಲವೂ ನಿರ್ನಾಮ 
ವಾದವು (153-154). ದೈತ್ಯರಾಜನ ಅಡಿಗೆಯವರು ಹಾಲಾಹಲ 


204 ಶ್ರೀವಿಷ್ಣುಪುರಾಣಮ್‌ 


ದೈತ್ಯೇಂಂದ್ರಸೂದೋಪಹೃತಂ ಯಸ್ಮ ಹಾಲಾಹಲಂ ವಿಷಮ್‌। 


ಜರಯಾಮಾಸ ಮತಿಮಾನವಿಕಾರಮಮತ್ಸ್ಪರೀ ॥ 155 
ಸಮಚೇತಾ ಜಗತ್ಯಸ್ಮಿನ್‌ ಯಃ ಸರ್ವೇಷ್ಟೇವ ಜಂತುಷು। 
ಯಥಾತ್ಮನಿ ತಥಾನ್ಯೇಷಾಂ ಪರಂ ಮೆ ತುಗುಣಾನ್ವಿತಃ | 156 


ಧರ್ಮಾತ್ಮಾ ಸತಶೌರ್ಯಾದಿಗುಣಾನಾಮಾಕರಃ ಪರಃ! 
ಉಪಮಾನಮಶೇಷಾಣಾಂ ಸಾಧೂನಾಂ ಯಃ ಸದಾಭವತ್‌ ॥ 157 


ಇತಿ ಶ್ರೀವಿಷ್ಣುಪುರಾಣೇ ಪ್ರಥಮೇ5ಂಶೇ ಪಂಚದಶೋsಧ್ಯಾಯಃ 


ವಿಷವನ್ನು ಪ್ರಹ್ಲಾದನಿಗೆ ಕೊಟ್ಟರು. ಆ ಬುದ್ದಿಶಾಲಿಯು ಯಾವ ದ್ವೇಷವೂ 
ಇಲ್ಲದೆ ನಿರ್ವಿಕಾರಭಾವದಿಂದ ಕುಡಿದು ಜೀರ್ಣಿಸಿಕೊಂಡನು (155). 
ಪ್ರಹ್ಲಾದನು ಈ ಜಗತ್ತಿನಲ್ಲಿರುವ ಸಕಲ ಜಂತುಗಳಲ್ಲಿಯೂ ಸಮಚಿತ್ತ 
ನಾಗಿದ್ದು, ತನ್ನ ವಿಷಯದಲ್ಲಿ ಹೇಗೋ ಹಾಗೆ ಅನ್ಯರನ್ನು ಕಾಣುತ್ತ 
ಮೈತ್ರಭಾವದಿಂದ ಇದ್ದನು. ಅವನು ಧರ್ಮಾತ್ಮನೂ ಸತ್ಯಶೌರ್ಯಾದಿ 
ಸಕಲ ಸದ್ಗುಣಗಳ ಗಣಿಯೂ ಆಗಿ ಸಮಸ್ತ ಸಜ್ಜನರಿಗೆ ಆದರ್ಶಭೂತ 
ನಾಗಿದ್ದನು (156-157). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಪ್ರಥಮಾಂಶದಲ್ಲಿ 
ಹದಿನೈದನೆಯ ಅಧ್ಯಾಯ ಮುಗಿಯಿತು. 


% 


ಹೋಡಶೋsಧ್ಯಾಯಃ 


ಶ್ರೀಮೈತ್ರೇಯ ಉವಾಚ: 
ಕಥಿತೋ ಭವತಾ ವಂಶೋ ಮಾನವಾನಾಂ ಮಹಾತ್ಮನಾಮ್‌। 


ಕಾರಣಂ ಚಾಸ್ಮ ಜಗತೋ ವಿಷ್ಣುರೇವ ಸನಾತನಃ॥ 1 
ಯತ್ನೇತದ್‌ ಭಗವಾನಾಹ ಪ್ರಹ್ಲಾದಂ ದೈತ್ಯಸತ್ತಮಮ್‌ | 
ದದಾಹ ನಾಗ್ನಿರ್ನಾಸ್ತ್ರೈಶ್ಚ ಕ್ಷುಣ್ಣಸ್ತತ್ಕಾಜ ಜೀವಿತಮ್‌ ॥ 2 
ಜಗಾಮ ವಸುಧಾ ಕ್ಷೋಭಂ ಯತ್ರಾಬ್ಧಿಸಲಿಲೇ ಸ್ಥಿತೇ। 
ಪಾಶೈರ್ಬದ್ದೇ ವಿಚಲತಿ ವಿಕ್ಷಿಪ್ತಾಂಗೈಃ ಸಮಾಹತಾ॥ 3 


ಶೈಲೈರಾಕ್ರಾಂತದೇಹೋಇಪಿ ನ ಮಮಾರ ಚ ಯಃ ಪುರಾ। 
ತ್ವಯಾ ಚಾತೀವ ಮಾಹಾತ್ಮಂ ಕಥಿತಂ ಯಸ್ಮ ಧೀಮತಃ ॥ 4 


ಅಧ್ಯಾಯ 16 
ಪ್ರಹ್ಲಾದನ ಚರಿತೆಯನ್ನು ಹೇಳಬೇಕೆಂದು ಮೈತ್ರೇಯರ ಪ್ರಶ್ನೆ 


ಮೈತ್ರೇಯರು ಹೇಳಿದರು: “ಮಹರ್ಷಿಗಳೇ, ಮಹಾತ್ಮರಾದ ಮನು 
ಪುತ್ರರ ವಂಶವನ್ನೂ ಈ ಜಗತ್ತಿಗೆ ಸನಾತನನಾದ ವಿಷ್ಣುವೇ ಕಾರಣನೆಂಬು 
ದನ್ನೂ ಹೇಳಿದಿರಿ. ಆದರೆ ಪ್ರಹ್ಲಾದನು ದೈತ್ಯರಲ್ಲಿ ಶ್ರೇಷ್ಠನೆಂದು ಹೇಳಿದಿರಿ. 
ಅವನನ್ನು ಅಗ್ನಿಯು ಸುಡಲಿಲ್ಲ; ಅಸ್ತ್ರಗಳಿಂದ ಹೊಡೆದರೂ ಜೀವಿತವನ್ನು 
ತ್ಯಜಿಸಲಿಲ್ಲ (1-2); ಹಗ್ಗಗಳಿಂದ ಕಟ್ಟಿ ಸಮುದ್ರಜಲದಲ್ಲಿ ಹಾಕಿದಾಗ, 
ಆತನು ಚಲಿಸುತ್ತಿರಲು ಅವನ ಅಂಗಗಳು ತಾಕಿದ್ದರಿಂದ ಭೂಮಿಯೇ 
ಕ್ಲುಬ್ಬವಾಗಿ ಚಲಿಸತೊಡಗಿತು (3); ಬೆಟ್ಟಗಳನ್ನು ಆತನ ದೇಹದ ಮೇಲೆ 
ತಳ್ಳಿದರೂ ಸಾಯಲಿಲ್ಲ--ಹೀಗೆ ಧೀಮಂತನಾದ ಪ್ರಹ್ಲಾದನ ಮಹಿಮೆ 
ಯನ್ನು ನೀವು ವಿಶೇಷವಾಗಿ ಬಣ್ಣಿಸಿದಿರಿ. ವಿಷ್ಣುಭಕ್ತನಾದ ಆ ತೇಜಸ್ವಿಯ 


206 ಶ್ರೀವಿಷ್ಣುಪುರಾಣಮ್‌ 


ತಸ್ಕ ಪ್ರಭಾವಮತುಲಂ ವಿಷ್ನೋರ್ಭಕ್ತಿಮತೋ ಮುನೇ। 


ಶ್ರೋತುಮಿಚ್ಛಾಮಿ ಯಸ್ಮೈತಚ್ಚರಿತಂ ದೀಪ್ತತೇಜಸಃ॥ 5 
ಕಿನ್ನಿಮಿತ್ತಮಸೌ ಶಸ್ತ್ರೈರ್ವಿಕ್ಷಿಪ್ತೋ ದಿತಿಜೈರ್ಮುನೇ | 

ಕಿಮರ್ಥಂ ಚಾಬ್ದಿಸಲಿಲೇ ವಿಕ್ಷಿಪ್ತೋ ಧರ್ಮತತ್ಪರಃ ॥ 6 
ಆಕ್ರಾಂತಃ ಪರ್ವತೈಃ ಕಸ್ಮಾದ್ದಷ್ಟಶ್ಚೈವ ಮಹೋರಗೈಃ। 

ಕ್ಲಿಪ್ಪ ಕಿಮದ್ರಿಶಿಖರಾತ್ಕಿಂ ವಾ ಪಾವಕಸಂಚಯೇ ॥ 7 


ದಿಗ್ಗಂತಿನಾಂ ದಂತಭೂಮಿಂ ಸ ಚ ಕಸ್ಮಾನ್ನಿರೂಪಿತಃ। 
ಸಂಶೋಷಕೋವದನಿಲಶ್ಚಾಸ್ಕ ಪ್ರಯುಕ್ತಃ ಕಿಂ ಮಹಾಸುರೈಃ ॥ 8 


ಕೃತ್ಕಾಂ ಚ ದೈತ್ಯಗುರವೋ ಯುಯುಜುಸ್ತತ್ರ ಕಿಂ ಮುನೇ! 
ಶಂಬರಶ್ಥಾಪಿ ಮಾಯಾನಾಂ ಸಹಸ್ರಂ ಕಿಂ ಪ್ರಯುಕ್ತವಾನ್‌॥ 9 


ಹಾಲಾಹಲಂ ವಿಷಮಹೋ ದೈತ(್ಯಸೂದೈರ್ಮಹಾತ್ಮನಃ। 
ಕಸ್ಮಾದ್ದತ್ತಂ ವಿನಾಶಾಯ ಯಜ್ಜೀರ್ಣಂ ತೇನ ಧೀಮತಾ॥ 10 


ಅಸಾಧಾರಣವಾದ ಮಹಿಮೆಯನ್ನೂ ಚರಿತೆಯನ್ನೂ ವಿಸ್ತಾರವಾಗಿ 
ಕೇಳಬೇಕೆಂದಿದ್ದೇನೆ (4-5). ದೈತ್ಯರು ಅವನನ್ನು ಆಯುಧಗಳಿಂದ 
ಹೊಡೆದದ್ದೇಕೆ? ಆ ಧರ್ಮಶೀಲನನ್ನು ಸಮುದ್ರಜಲದಲ್ಲಿ ಎಸೆದದ್ದೇಕೆ? 
ಪರ್ವತಗಳನ್ನು ಅವನ ಮೇಲೆ ತಳ್ಳಿದ್ದು, ಘೋರ ಸರ್ಪಗಳಿಂದ ಕಚ್ಚಿಸಿದ್ದು, 
ಪರ್ವತ ಶಿಖರದಿಂದ ಉರುಳಿಸಿದ್ದು, ಬೆಂಕಿಯಲ್ಲಿ ಬೀಳಿಸಿದ್ದು ಇದೆಲ್ಲ 
ಯಾವ ಕಾರಣದಿಂದ? (6-7). ದಿಗ್ಗಜಗಳ ದಾಡೆಗಳಿಂದ ಅವನನ್ನು 
ತಿವಿಸಿದ್ದೇಕೆ? ಒಣಗಿಸಬೇಕೆಂದು ವಾಯುವನ್ನು ಪ್ರೇರಿಸಿದ್ದೇಕೆ? ದೈತ್ಯ 
ಪುರೋಹಿತರು ಕೃತ್ಯೆಯನ್ನು ಯಾವ ಕಾರಣದಿಂದ ಪ್ರಯೋಗಿಸಿದರು? 
ಶಂಬರನೂ ಸಹ ಸಾವಿರಾರು ಮಾಯಾಶಕ್ತಿಗಳನ್ನು ಏಕೆ ಬಳಸಿದನು? 
(8-9). ಹಿರಣ್ಯಕಶಿಪುವಿನ ಅಡಿಗೆಯವರು ಆ ಮಹಾತನಿಗೆ, ಅಯ್ಯೊ! 
ಸಾಯಲೆಂದು ಹಾಲಾಹಲವಿಷವನ್ನೇಕೆ ಕುಡಿಸಿದರು? ಅದನ್ನೂ ಸಹ 
ಪ್ರಹ್ಲಾದನು ಜೀರ್ಣಸಿಕೊಂಡುಬಿಟ್ಟನಲ್ಲ! (10). ಓ ಮಹಾತದ್ರೆ, ಮಹಾತ್ಮ 


ಅಧ್ಯಾಯ 16 ಪ್ರಥಮಾಂಶಃ 207 
ಏತತ್ಸರ್ವಂ ಮಹಾಭಾಗ ಪ್ರಹ್ಲಾದಸ್ಕ ಮಹಾತ್ಮನಃ। 
ಚರಿತಂ ಶ್ರೋತುಮಿಚ್ಛಾಮಿ ಮಹಾಮಾಹಾತ್ಮಸೂಚಕಮ್‌ ॥ 11 


ನ ಹಿ ಕೌತೂಹಲಂ ತತ್ರ ಯದ್ಬೈತ್ಕೈರ್ನ ಹತೋ ಹಿ ಸಃ। 


ಅನನ್ಯಮನಸೋ ವಿಷ್ಣೌ ಕಃ ಸಮರ್ಥೊೋ ನಿಪಾತನೇ॥ 12 


ತಸ್ಮಿನ್‌ ಧರ್ಮಪರೇ ನಿತ್ತಂ ಕೇಶವಾರಾಧನೋದೃಶೇ। 
ಸ್ಹವಂಶಪ್ರಭವೈರ್ದೈತ್ಕೈಃ ಕೃತೋ ದ್ವೇಷೋಇತಿದುಷ್ಕರಃ॥ 13 


ಧರ್ಮಾತ್ಮನಿ ಮಹಾಭಾಗೇ ವಿಹ್ಣುಭಕ್ತೇ ವಿಮತ್ಸರೇ ! 
ದೈತೇಯೈಃ ಪ್ರಹೃತಂ ಕಸ್ಮಾತ್ತನ್ಮಮಾಖ್ಯಾತುಮರ್ಹಸಿ॥ 14 


6.6 


ಪ್ರಹರಂತಿ ಮಹಾತ್ಮಾನೋ ವಿಪಕ್ಷಾ ಅಪಿ ನೇದೃಶೇ। 
ಗುಣೈಸ್ಸಮನ್ನಿತೇ ಸಾಧೌ ಕಿಂ ಪುನರ್ಯಃ ಸ್ವಪಕ್ಷಜಃ॥ 15 


ನಾದ ಪ್ರಹ್ಲಾದನ ಈ ಎಲ್ಲ ಚರಿತೆಯನ್ನೂ ಕೇಳಲಿಚ್ಛಿಸುತ್ತೇನೆ. ಇದು 
ಆತನ ಮಹಾಮಹಿಮೆಯನ್ನು ಸೂಚಿಸುತ್ತದೆ. ದೈತ್ಯರಿಂದ ಆತನನ್ನು 
ವಧಿಸಲಾಗಲಿಲ್ಲ ಎಂಬುದೇನೂ ನನಗೆ ಆಶ್ಚರ್ಯವಾಗಿ ಕಾಣಿಸುವುದಿಲ್ಲ. 
ವಿಷ್ಣುವಿನ ಅನನ್ಯ ಭಕ್ತನನ್ನು ಯಾರಿಂದ ವಧಿಸಲು ಸಾಧ್ಯ? (11-12). 
ಆದರೆ ಸದಾ ಧರ್ಮಶೀಲನೂ ವಿಷ್ಣುವಿನ ಆರಾಧನೆಯಲ್ಲಿ ತತ್ಪರನೂ 
ಆದವನಲ್ಲಿ ಅವನ ವಂಶೀಯರೇ ಆದ ದೈತ್ಯರು ಅಷ್ಟು ದ್ವೇಷವನ್ನು 
ತೋರಿಸಿದರಲ್ಲ, ಅದು ಮಾತ್ರ ಯಾರೂ ಮಾಡತಕ್ಕದ್ದಲ್ಲ (13). 
ಧರ್ಮಾತ್ಮನೂ ಮಹಾಭಾಗನೂ ದ್ವೇಷರಹಿತನೂ ಆದ ಎಷ್ಟುಭಕ್ತನಿಗೆ 
ದೈತ್ಯರು ಅದೇಕೆ ಅಷ್ಟು ಕಷ್ಟವನ್ನಿತ್ತರು? ಅದನ್ನು ನನಗೆ ಹೇಳೋಣವಾಗ 
ಬೇಕು (14). ಈ ರೀತಿಯಲ್ಲಿ ಗುಣಶಾಲಿಯೂ ಸಾಧುವೂ ಆದವನಿಗೆ, 
ಮಹಾಜನರು ಶತ್ರುಗಳಾದರೂ ಸಹ ಪೀಡೆಯನ್ನು ಕೊಡುವುದಿಲ್ಲ. 
ಹೀಗಿರುವಾಗ ಸ್ವಪಕ್ಷದವರೇ ಪೀಡಿಸುವುದಿಲ್ಲವೆಂದು ಹೇಳಬೇಕಾದ್ದಿಲ್ಲ 
(15). ಆದ್ದರಿಂದ ಮುನಿಶ್ರೇಷ್ಠರೇ, ಇದೆಲ್ಲವನ್ನೂ ವಿಸ್ತಾರವಾಗಿ ನಿರೂಪಿಸ 


208 ಶ್ರೀವಿಷ್ಣುಪುರಾಣಮ್‌ 


ತದೇತತ್‌ ಕಥ್ಮತಾಂ ಸರ್ವಂ ವಿಸ್ತರಾನ್ಮುನಿಪುಂಗವ | 
ದೈತ್ಯೇಶ್ವರಸ್ಮ ಚರಿತಂ ಶ್ರೋತುಮಿಚ್ಛಾಮ್ಯಶೇಹತಃ ॥ 16 


ಇತಿ ಶ್ರೀವಿಷ್ಣುಪುರಾಣೇ ಪ್ರಥಮೇ5ಂಶೇ ಷೋಡಶೋ5ಧ್ಯಾಯಃ 


ಬೇಕು. ಈ ದೈತ್ಯರಾಜನ ಚರಿತೆಯನ್ನು ಪೂರ್ಣವಾಗಿ ಕೇಳಬೇಕೆಂದು 


ಅಪೇಕ್ಷಿಸುತ್ತೇನೆ'” (16). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಪ್ರಥಮಾಂಶದಲ್ಲಿ 
ಹದಿನಾರನೆಯ ಅಧ್ಯಾಯ ಮುಗಿಯಿತು. 


% 


ಸಪ್ತದಶೋಇಧ್ಯ್ಮಾಯಃ 


ಶ್ರೀಪರಾಶರ ಉವಾಚ: 


ಮೆ ತೀಯ ಶ್ರೂಯತಾಂ ಸಮ್ಮಕ್‌ ಚರಿತಂ ತಸ್ಕ ಧೀಮತಃ। 


ಪುಹ್ನಾದಸ್ಮ ಸದೋದಾರಚರಿತಸ್ಮ ಮಹಾತ್ಮನಃ॥ | 
ದಿತೇಃ ಪುತ್ರೋ ಮಹಾವೀರ್ಯೋ ಹಿರಣ್ಮಕಶಿಪುಃ ಪುರಾ! 
ತ್ರೈಲೋಕ್ಕಂ ವಶಮಾನಿನ್ನೇ ಬ್ರಹ್ಮಣೋ ವರದರ್ಪಿತಃ ॥ 2 
ಇಂದ್ರತ್ವಮಕರೋದ್ರೈತ್ಯ ಸ ಚಾಸೀತ್‌ ಸವಿತಾ ಸ್ವಯಮ್‌ | 
ವಾಯುರಗ್ನಿರಪಾಂ ನಾಥಃ ಸೋಮಾಶ್ಚಾಭೂನ್ಮಹಾಸುರಃ॥ 3 
ಧನಾನಾಮಧಿಷಃ ಸೋತಭೂತ್‌ ಸ ಏವಾಸೀತ್‌ ಸ್ಹ್ಚಯಂ ಯಮಃ! 
ಯಜ್ಞಭಾಗಾನಶೇಷಾಂಸ್ತು ಸ ಸ್ವಯಂ ಬುಭುಜೇಇಸುರಃ॥ 4 
ಅಧ್ಯಾಯ 17 


ಹಿರಣ್ಯಕಶಿಪುವಿನ ದಿಗ್ವಿಜಯ. ಪ್ರಹ್ಲಾದನ ವಿಷ್ಣುಭಕ್ತಿಯನ್ನರಿತು ಹಿರಣ್ಯಕಶಿಪು 
ಕೋಪದಿಂದ ಅವನನ್ನು ಕೊಲ್ಲಿಸಲು ಪ್ರಯತ್ನಿಸುವುದು. ಪ್ರಹ್ಲಾದನಿಂದ ದೈತ್ಯ 
ಬಾಲಕರಿಗೆ ಹಿತೋಪದೇಶ. 


ಪರಾಶರರು ಹೇಳಿದರು: ಮೈತ್ರೇಯ, ಧೀಮಂತನೂ ಉದಾರ 
ಶೀಲನೂ ಮಹಾತ್ಮನೂ ಆದ ಆ ಪ್ರಹ್ಲಾದನ ಚರಿತ್ರೆಯನ್ನು ಸರಿಯಾಗಿ 
ಆಲಿಸು. ದಿತಿಯ ಪುತ್ರನಾದ ಹಿರಣ್ಯಕಶಿಪು ಮಹಾವೀರ. ಆತನು ಹಿಂದೆ 
ಬ್ರಹ್ಮನ ವರದಿಂದ ದೃಪ್ತನಾಗಿ ತ್ರೈಲೋಕ್ಯವನ್ನು ವಶಪಡಿಸಿಕೊಂಡನು 
(1-2). ಆ ಮಹಾಸುರನು ದೇವೇಂದ್ರಪದವಿಯನ್ನು ಸ್ವಾಧೀನಮಾಡಿ 
ಕೊಂಡು ತಾನೇ ಸೂರ್ಯನೂ ವಾಯುವೂ ಅಗ್ನಿಯೂ ವರುಣನೂ 
ಚಂದ್ರನೂ ಆಗಿಬಿಟ್ಟನು! ತಾನೇ ಕುಬೇರನೂ ಸ್ವಯಂ ಯಮನೂ ಆಗಿಬಿಟ್ಟ 
ನಲ್ಲದೆ, ಯಜ್ಞಭಾಗಗಳನ್ನೆಲ್ಲ ತಾನೇ ಭುಂಜಿಸುತ್ತಿದ್ದನು (3-4). ದೇವತೆ 


210 ಶ್ರೀವಿಷ್ಣುಪುರಾಣಮ್‌ 


ದೇವಾಃ ಸ್ವರ್ಗಂ ಪರಿತ್ಯಜ್ಯ ತತ್ತಾಸಾನ್ಮುನಿಸತ್ತಮ | 
ವಿಚೇರುರವನೌ ಸರ್ವೇ ಬಿಭ್ರಾಣಾ ಮಾನುಷೀಂ ತನುಮ್‌॥ 5 


ಜಿತ್ಹಾ ತ್ರಿಭುವನಂ ಸರ್ವಂ ತ್ರೈಲೋಕ್ಕೈಶ್ಚರ್ಯದರ್ಪಿತಃ। 


ಉಪಗೀಯಮಾನೋ ಗಂಧವೆನ್ಸರ್ಬಭುಜೇ 
ವಿಷಯಾನ್‌ ಪ್ರಿಯಾನ್‌ ॥ 6 


ಪಾನಾಸಕ್ತಂ ಮಹಾತ್ಮಾನಂ ಹಿರಣ್ಮಕಶಿಪುಂ ತದಾ। 


ಉಪಾಸಾಂಚಕ್ರಿರೇ ಸರ್ವೇ ಸಿದ್ಧಗಂಧರ್ವಪನ್ನಗಾಃ ॥ 7 
ಅವಾದಯನ್‌ ಜಗುಶ್ಚಾನ್ಯೇ ಜಯಶಬ್ದಂ ತಥಾಪರೇ!। 
ದೈತ್ಯರಾಜಸ್ಮ ಪುರತಶ್ಚಕ್ರುಃ ಸಿದ್ಧಾ ಮುದಾನ್ಸಿತಾಃ ॥ 8 


ತತ್ರ ಪ್ರನೃತ್ತಾಪ್ಸರಸಿ ಸ್ನಾಟಕಾಭ್ರಮಯೋತಸುರಃ!। 
ಪಪೌ ಪಾನಂ ಮುದಾ ಯುಕ್ತಃ ಪ್ರಸಾದೇ ಸುಮನೋಹರೇ॥ 9 


ತಸ್ಕ ಪುತ್ರೋ ಮಹಾಭಾಗಃ ಪ್ರಹ್ಲಾದೋ ನಾಮ ನಾಮತಃ। 
ಪಪಾಠ ಬಾಲಪಾಠ್ಕಾನಿ ಗುರುಗೇಹಂಗತೋಇನರ್ಭಕಃ॥ 10 


ಗಳು ಅವನ ಉಪಟಳವನ್ನು ತಾಳಲಾರದೆ ಹೆದರಿ ಸ್ವರ್ಗವನ್ನು ತ್ಯಜಿಸಿ 
ಭೂಲೋಕದಲ್ಲಿ ಮನುಷ್ಯವೇಷದಿಂದ ಸಂಚರಿಸುತ್ತಿದ್ದರು! ಹಿರಣ್ಯಕಶಿಪು 
ಮೂರು ಲೋಕಗಳನ್ನು ಗೆದ್ದು ತ್ರೆ Jಲೋಕ್ಕಾಧಿಪತ್ಮದಿಂದ ಸೊಕ್ಕಿ, 
ಗಂಧರ್ವರಿಂದ ಸ್ತುತಿಸಲ್ಪಡುತ್ತ ತನಗೆ ಇಷ್ಟವಾದ ವಿಷಯಸುಖಗಳನ್ನು 
ಅನುಭವಿಸುತ್ತಿದ್ದನು (5-6). ಪಾನಾಸಕ್ತನಾಗಿದ್ದ ಆ ಮಹಾತ್ಮಹಿರಣ್ಯಕಶಿಪು 
ವನ್ನು ಎಲ್ಲ ಸಿದ್ಧ್ದಗಂಧರ್ವಪನ್ನಗರೂ ಸೇವಿಸಿಕೊಂಡಿದ್ದರು. ಆ ದೈತ್ಯರಾಜ 
ನೆದುರಿಗೆ ಸಿದ್ದರು ಸಂತೋಷದಿಂದಲೇ ವಾದ್ಯಗಳನ್ನು ನುಡಿಸುತ್ತ ಹಾಡುತ್ತ 
“ಜಯ ಜಯ' ಎಂದು ಘೋಷಿಸುತ್ತ ಇದ್ದರು (7-8). ಸ್ಪಟಿಕಮಯವಾದ 
ಮನೋಹರಪ್ರಾಸಾದದಲ್ಲಿ ಅಪ್ಸರೆಯರು ನೃತ್ಯಮಾಡುತಿರುವಾಗ ಈ 
ದೈತ್ಯನು ಮದ್ಯವನ್ನು ಕುಡಿಯುತ್ತ ನಲಿಯುತ್ತಿದ್ದನು. ಅವನ ಪುತ್ರನೂ 
ಮಹಾತ್ಮನೂ ಆದ ಪ್ರಹ್ಹಾದನೆಂಬ ಬಾಲಕನು ಗುರುವಿನ ಮನೆಗೆ ಹೋಗಿ 
ಬಾಲ್ಕ್ಯಪಾಠಗಳನ್ನು ಕಲಿಯುತ್ತಿದ್ದನು (9-10). ಒಂದು ಸಲ ತಂದೆಯಾದ 


ಅಧ್ಯಾಯ 17 ಪ್ರಥಹಮಾಂಶಃ 211 


ನ್‌ 


ಏಕದಾ ತು ಸ ಧರ್ಮಾತ್ಮಾ ಜಗಾಮ ಗುರುಣಾ ಸಹ। 


ಪಾನಾಸಕ್ತಸ್ಕ ಪುರತಃ ಪಿತುರ್ದೈತ್ಕಪತೇಸ್ತದಾ॥ 11 
ಪಾದಪ್ರಣಾಮಾವನತಂ ತಮುತ್ನಾಪ್ಯ ಪಿತಾ ಸುತಮ್‌। 
ಹಿರಣ್ಮಕಶಿಪುಃ ಪ್ರಾಹ ಪ್ರಹ್ಲಾದಮಮಿತೌಜಸಮ್‌ ॥ 12 
ಹಿರಣ್ಕಕಶಿಪುರುವಾಚ: 

ಪಠ್ಮತಾಂ ಭವತಾ ವತ್ಸ ಸಾರಭೂತಂ ಸುಭಾಷಿತಮ್‌ | 
ಕಾಲೇನೈತಾವತಾ ಯತ್ತೇ ಸದೋದ್ಯುಕ್ತೇನ ಶಿಕ್ಷಿತಮ್‌ ॥ 13 


ಪ್ರಹ್ಲಾದ ಉವಾಚ: 
ಶ್ರೂಯತಾಂ ತಾತ ವಕ್ಷ್ಯಾಮಿ ಸಾರಭೂತಂ ತವಾಜ್ಞಯಾ। 


ಸಮಾಹಿತಮನಾ ಭೂತ್ವಾ ಯನ್ಮೇ ಚೇತಸ್ಕವಸ್ಥಿತಮ್‌ | 14 
ಅನಾದಿಮಧ್ಮಾಂತಮಜಮವೃದ್ಧಿಕ್ಷಯಮಚ್ಕುತಮ್‌ | 
ಪ್ರಣತೋಸ್ಮಿ ಮಹಾತ್ಮಾನಂ ಸರ್ವಕಾರಣಕಾರಣಮ್‌ ॥ 15 


ದೈತ್ಯರಾಜನು ಪಾನಾಸಕ್ತನಾಗಿದ್ದಾಗ, ಆ ಬಾಲಕನು ತನ್ನ ಗುರುವಿನೊಡನೆ 
ಅಲ್ಲಿಗೆ ಬಂದನು. ಅವನು ತಂದೆಯ ಪಾದಗಳಿಗೆ ನಮಸ್ಕರಿಸಲಾಗಿ, 
ಹಿರಣ್ಯಕಶಿಪು ಮಗನಾದ ತೇಜಸ್ವಿ ಪ್ರಹ್ಲಾದನನ್ನು ಎತ್ತಿ “ಮಗು, ನೀನು 
ಸದಾ ಕಲಿಯುತ್ತ ಇದ್ದೀಯೆ. ಇಷ್ಟು ದಿನಗಳಲ್ಲಿ ನೀನು ಕಲಿತಿರುವ 
ಸಾರಭೂತವಾದ ಒಂದು ಸುಭಾಷಿತವನ್ನು ಹೇಳು'”' ಎಂದು ಕೇಳಿದನು 
(11-13). ಆಗ ಪ್ರಹ್ಲಾದನು “ಅಪ್ಪ, ನನ್ನ ಮನಸ್ಸಿನಲ್ಲಿರುವ ಸಾರಭೂತ 
ವಾದ ವಿಚಾರವನ್ನು ನಿನ್ನ ಆಜ್ಞೆಯಂತೆ ಎಚ್ಚರಿಕೆಯಿಂದ ಹೇಳುವೆನು. 
ಏನೆಂದರೆ, "ಆದಿಮಧ್ಕಾಂತಶೂನ್ಯನೂ ಅಜನೂ ವೃದ್ಧಿಕ್ಷಯರಹಿತನೂ 
ಸರ್ವಕಾರಣಗಳಿಗೆ ಕಾರಣನೂ ಮಹಾತ್ಮನೂ ಆದ ವಿಷ್ಣುವಿಗೆ ನಮಸ್ಕರಿ 
ಸುತ್ತೇನೆ'” ಎಂದನು (14-15). ಈ ಮಾತನ್ನು ಕೇಳಿದೊಡನೆ ಹಿರಣ್ಯ 
ಕಶಿಪುವಿನ ಕಣ್ಣುಗಳು ಕೋಪದಿಂದ ಕೆಂಪಾದವು. ತುಟಿಗಳು ಅದುರಿದವು. 


212 ಶ್ರೀವಿಷ್ಣುಪುರಾಣಮ್‌ 


ಶ್ರೀಪರಾಶರ ಉವಾಚ: 
ಏತನ್ನಿಶಮ್ಮ ದೈಶ್ಯೇಂದ್ರಃ ಸಕೋಪೋ :ರಕ್ತಲೋಚನಃ | 
ವಿಲೋಕ್ಕ ತದ್ಗುರುಂ ಪ್ರಾಹ ಸ್ಫದಿತಾಧರಪಲ್ಲವಃ॥ 16 


ಹಿರಣ್ಯಕಶಿಪುರುವಾಚ: 


ಬ್ರಹ್ಮಬಂಧೋ ಕಿಮೇತತ್ತೇ ವಿಪಕ್ಷಸ್ತುತಿಸಂಹಿತಮ್‌ | 
ಅಸಾರಂ ಗ್ರಾಹಿತೋ ಬಾಲೋ ಮಾಮವಜ್ಞಾಯ ದುರ್ಮತೇ॥ 


ಗುರುರುವಾಚ: 
ದೆತ್ಸೇಶರ ನ ಕೋಪಸ್ಮ ವಶಮಾಗಂತುಮರ್ಹಸಿ! 


ಲ ರಿ 


ಮನಮೋಹಪದೇಶಜನಿತಂ ನಾಯಂ ವದತಿ ತೇ ಸುತಃ॥ 18 


ಹಿರಣ್ಯ ಕಶಿಪುರುವಾಚ: 


ಅನುಶಿಷ್ಟೋಇಸಿ ಕೇನೇದೃಗ್ದತ್ಸ ಪ್ರಹ್ಲಾದ ಕಥೃತಾಮ್‌। 
ಮಯೋಪದಿಷ್ಟಂ ನೇತ್ಮೇಷ ಪ್ರಬ್ರವೀತಿ ಗುರುಸ್ತವ॥ 19 


ಅವನು ಪ್ರಹ್ಲಾದನ ಗುರುವನ್ನು ನೋಡಿ “ಏ ಬ್ರಾಹ್ಮಣಾಧಮ! ಏನಿದು? 
ನನ್ನನ್ನು ಅಲಕ್ಷಿಸಿ ನೀಸಾರವಾದ ವೈರಿಯ ಸ್ತುತಿಯನ್ನು ಈ ಹುಡುಗನಿಗೆ 
ಕಲಿಸಿದ್ದೀಯಾ? ದುರ್ಬುದ್ಧಿಯವನೆ!'' ಎಂದು ಗದರಿಸಿದನು (16-17). 
ಅದಕ್ಕೆ ಗುರುವು “ದೈತ್ಯೇಶ್ವರ, ಕೋಪಿಸಿಕೊಳ್ಳಬಾರದು. ನಾನು ಕಲಿಸಿದ್ದನ್ನು 
ನಿನ್ನ ಮಗನು ಹೇಳುತ್ತಿಲ್ಲ” ಎಂದನು. ಆಗ ಹಿರಣ್ಯಕಶಿಪು “ವತ್ಸ- 
ಪ್ರಹ್ಲಾದ, ಈ ರೀತಿ ನಿನಗೆ ಹೇಳಿಕೊಟ್ಟವನು ಯಾರು? ಹೇಳು. ತಾನು 
ಕಲಿಸಿದ್ದನ್ನು ಹೇಳುತ್ತಿಲ್ಲವೆಂದು ನಿನ್ನ ಉಪಾಧ್ಯಾಯನು ಹೇಳುತ್ತಿದ್ದಾನೆ” 
ಎಂದನು (18-19). (ಅನಂತರ ಪ್ರಹ್ಲಾದನಿಗೂ ಹಿರಣ್ಯಕಶಿಪುವಿಗೂ ಹೀಗೆ 
ಸಂವಾದ ನಡೆಯಿತು) ಪ್ರಹ್ಲಾದ: ಹೃದಯದಲ್ಲಿ ನೆಲೆಸಿರುವ ವಿಷ್ಣುವು 
ಸಮಸ್ತ ಜಗತ್ತನ್ನೂ ನಿಯಮಿಸುತ್ತಾನೆ. ಆ ಪರಮಾತ್ಮನ ಹೊರತಾಗಿ, 


ಅಧ್ಯಾಯ 17 ಪ್ರಥಮಾಂಶಃ 213 
ಪ್ರಹ್ಲಾದ ಉವಾಚ: 
ಶಾಸ್ತಾ ವಿಷ್ಣುರಶೇಷಸ್ಕ ಜಗತೋ ಯೋ ಹೃದಿ ಸ್ಥಿತಃ। 


ತಮೃತೇ ಪರಮಾತ್ಮಾನಂ ತಾತ ಕಃ ಕೇನ ಶಾಸ್ಕತೇ॥ 20 
ಹಿರಣ್ಕಕಶಿಪುರುವಾಚ: 

ಕೋsಯಂ ಎಷ್ಟು ಸುದುರ್ಬುದ್ಧೇ ಯಂ ಬ್ರವೀಷಿ ಪುನಃ ಪುನಃ! 
ಜಗತಾಮೀಶ್ವರಸ್ಮೇಹ ಪುರತಃ ಪ್ರಸಭಂ ಮಮ॥ 21 


ಪ್ರಹ್ಲಾದ ಉವಾಚ: 
ನ ಶಬ್ದಗೋಚೆರಂ ಯಸ್ಕ್ಮ ಯೋಗಿಧ್ಯೇಯಂ ಪರಂ ಪದಮ್‌! 
ಯತೋ ಯಶ್ಚ ಸ್ವಯಂ ವಿಶ್ವಂ ಸ ವಿಷ್ಣುಃ ಪರಮೇಶ್ವರಃ॥ 22 


ಹಿರಣ್ಕಕಶಿಪುರುವಾಚ: 
ಪರಮೇಶ್ವರಸಂಜ್ಲೋಇಂಜ್ಸ ಕಿಮನ್ಮೋ ಮಯ್ಯವಸ್ಥಿತೇ। 
ತಥಾಪಿ ಮರ್ತುಕಾಮಸ್ತಂ ಪ್ರಬ್ರವೀಷಿ ಪುನಃ ಪುನಃ॥ 23 


ತಂದೆಯೆ, ಯಾರು ಯಾರಿಗೆ ಉಪದೇಶಿಸಲು ಸಾಧ್ಯ? (20). ಹಿರಣ್ಯ 
ಕಶಿಪು: ಎಲಾ ದುರ್ಬುದ್ಧಿ! ವಿಷ್ಣುವೆನ್ನತಕ್ಕವನು ಯಾವನವನು? ಜಗತ್ತನ್ನು 
ನಿಯಮಿಸತಕ್ಕವನು ನಾನು. ನನ್ನೆದುರಿಗೇ ನಿಃಶಂಕೆಯಿಂದ ಮತ್ತೆ ಮತ್ತೆ 
ಹಾಗೆ ಹೇಳುತ್ತೀಯಾ? (21). ಪ್ರಹ್ಲಾದ: ಯೋಗಿಗಳು ಧ್ಯಾನಿಸತಕ್ಕ 
ಯಾವಾತನ ಪರಮಪದವು ಶಬ್ದಗಳಿಗೆ ಗೋಚರವಲ್ಲವೋ, ಯಾರಿಂದ 
ಈ ವಿಶ್ವ ಹುಟ್ಟಿದೆಯೋ, ಯಾವಾತನೇ ಸ್ವಯಂ ವಿಶ್ವವಾಗಿದ್ದಾನೋ ಆ 
ವಿಷ್ಣುವೇ ಪರಮೇಶ್ವರ (22). ಹಿರಣ್ಯಕಶಿಪು: ಎಲ್ಫೆ ದಡ್ಡ! ನಾನಿರುವಾಗ 
ಪರಮೇಶ್ವರನೆಂಬ ಹೆಸರು ಬೇರೆ ಯಾರಿಗೆ ಇದ್ದೀತು? ಆದರೂ ನೀನು 
ಸಾಯಬೇಕೆಂದು ಈ ರೀತಿ ಪುನಃ ಪುನಃ ಹೇಳುತ್ತಿದ್ದೀಯೆ! (23). 
ಪ್ರಹ್ಲಾದ: ತಂದೆಯೆ, ಪರಬ್ರಹ್ಮನಾದ ವಿಷ್ಣುವು ನನಗೆ ಮಾತ್ರವಲ್ಲ, 
ಪ್ರಜೆಗಳಿಗೆ ಮಾತ್ರವಲ್ಲ, ನಿನಗೂ ಸಹ ಕರ್ತನೂ ನಿಯಾಮಕನೂ 


214 ಶ್ರೀವಿಷ್ಣುಪುರಾಣಮ್‌ 
ಪ್ರಹ್ಲಾದ ಉವಾಚ: 
ನ ಕೇವಲಂ ತಾತ ಮಮ ಪ್ರಜಾನಾಂ 


ಸ ಬ್ರಹ್ಮಭೂತೋ ಭವತಶಶ್ಚ ವಿಷ್ಣುಃ! 
ಧಾತಾ ವಿಧಾತಾ ಪರಮೇಶ್ವರಶ್ಚ! 


ಪ್ರಸೀದ ಕೋಪಂ ಕುರುಹೇ ಕಿಮರ್ಥಮ್‌ ॥ 24 
ಹಿರಣ್ಕಕಶಿಪುರುವಾಚ: 
ಹಿವಿಷ್ಟಃ ಕೋಂಸ್ಕ ಹೃದಯೇ ದುರ್ಬುದ್ದೇರತಿಪಾಪಕೃತ್‌ | 
ಯೇನೇದೃಶಾನ್ಮಸಾಧೂನಿ ವದತ್ಕಾವಿಷ್ಟಮಾನಸಃ॥ 25 


ಪ್ರಹ್ಲಾದ ಉವಾಚ: 


ನ ಕೇವಲಂ ಮದ್‌ಧೃದಯಂ ಸ ವಿಷ್ಣು- 
ರಾಕ್ರಮ್ಮ ಲೋಕಾನಖಲಾನವಸ್ಥಿತಃ । 
ಸ ಮಾಂ ತ್ವದಾದೀಂಶ್ಪ ಪಿತಸ್ಸಮಸ್ತಾನ್‌ 
ಸಮಸಚೇಷ್ಟಾಸು ಯುನಕ್ತಿ ಸರ್ವಗಃ॥ 26 


ಪರಮೇಶ್ವರನೂ ಆಗಿದ್ದಾನೆ. ಏಕೆ ಸಿಟ್ಟಾಗುವೆ? ಪ್ರಸನ್ನನಾಗು (24). 
ಹಿರಣ್ಯಕಶಿಪು: ಈ ದುರ್ಬುದ್ದಿಯ ಹೃದಯದಲ್ಲಿ ಯಾವ ಪಾಷಿಷ್ಠನು 
ಹೊಕ್ಕು ಕುಳಿತಿರಬಹುದು! ಯಾವಾತನಿಂದ ಆಅವಿಷ್ಟಚಿತ್ತನಾಗಿ ಈ ಬಗೆಯ 
ಕೆಟ್ಟ ಮಾತುಗಳನ್ನಾಡುತ್ತಿದ್ದಾನೆ? (25). ಪ್ರಹ್ಲಾದ: ನನ್ನ ಹೃದಯವನ್ನು 
ಮಾತ್ರವಲ್ಲ, ಸಮಸ್ತ ಪ್ರಾಣಿಗಳ ಹೃದಯವನ್ನೂ ವಿಷ್ಣುವು ಪ್ರವೇಶಿಸಿ 
ನೆಲೆಸಿದ್ದಾನೆ. ಓ ತಂದೆಯೇ, ಸರ್ವವ್ಯಾಪಿಯಾದ ಆತನು ನಿನ್ನಿಂದ ಹಿಡಿದು 
ಸಕಲರನ್ನೂ ಸಕಲ ಕ್ರಿಯೆಗಳಲ್ಲಿಯೂ ಪ್ರೇರಿಸುತ್ತಾನೆ (26). ಆಗ ಹಿರಣ್ಯ 
ಕಶಿಪು ತನ್ನ ಸೇವಕರನ್ನು ನೋಡಿ “ಆ ಪಾಪಿಯನ್ನು ಹೊರಗೆ ದಬ್ಬಿರಿ! 
ಗುರುವಿನ ಮನೆಯಲ್ಲಿ ಇವನಿಗೆ ತಕ್ಕ ಬುದ್ದಿಯನ್ನು ಕಲಿಸತಕ್ಕದ್ದು. ನನ್ನ 
ವೈರಿಯನ್ನು ಹೊಗಳುವಂತೆ ಪ್ರೇರಿಸಿದ ದುಷ್ಟನು ಯಾವನು?” ಎಂದನು 


ಅಧ್ಯಾಯ 17 ಪ್ರಥಮಾಂಶಃ 215 


ಹಿರಣ್ಯ ಕಶಿಪುರುವಾಚ: 

ನಿಷ್ಕಾಸೂಶಾಮಯಂ ಪಾಪಃ ಶಾಸ್ಕತಾಂ ಚ ಗುರೋಗಣ್ಯಹೇ । 
ಯೋಜಿತೋ ದುರ್ಮತಿಃ ಕೇನ ವಿಪಕ್ಷವಿಷಯಸುತೌ ॥ 27 
ಶ್ರೀಪರಾಶರ ಉವಾಚ: 

ಇತ್ತುಕ್ತೋ5ಸೌ ತದಾ ದೈತ್ಮೆರ್ನೀತೋ ಗುರುಗೃಹಂ ಪುನಃ। 


೮" 
ಜಗ್ರಾಹ ವಿದ್ಕ್ಯಾಮನಿಶಂ ಗುರುಶುಶ್ರೂಹಣೋದೃತಃ॥ 28 


ಕಾಲೇ5ತೀತೇನತಿಮಹತಿ ಪ್ರಹ್ಲಾದಮಸುರೇಶ್ವರಃ। 
ಸಮಾಹೂಯಾಬ್ರವೀದ್ಧಾಥಾ ಕಾಚಿತ್ಪುತ್ರಕ ಗೀಯತಾಮ್‌ ॥ 29 
ಪ್ರಹ್ಲಾದ ಉವಾಚ: 

ಯತಃ ಪ್ರಧಾನಪುರುಷೌ ಯತಶ್ಚೈತಚ್ಚರಾಚರಮ್‌। 


ಕಾರಣಂ ಸಕಲಸ್ಕಾಸ್ಕ ಸ ನೋ ವಿಷ್ಣುಃ ಪ್ರಸೀದತು॥ 30 
ಹಿರಣ್ಕಕಶಿಪುರುವಾಚ: 

ದುರಾತ್ಮಾ ವಧ್ಧತಾಮೇಹ ನಾನೇನಾರ್ಥೋಸ್ತಿ ಜೀವಿತಾ। 
ಸ್ವಪಕ್ಷಹಾನಿಕರ್ತತ್ಟಾತ್‌ ಯಃ ಕುಲಾಂಗಾರತಾಂ ಗತಃ ॥॥ 31 


(27). ದೈತ್ಯರು ಪ್ರಹ್ಲಾದನನ್ನು ಮತ್ತೆ ಉಪಾಧ್ಯಾಯಗೃಹಕ್ಕೆ ಕರೆದೊಯ್ದರು. 
ಪ್ರಹ್ಲಾದನು ಗುರುಶುಶ್ರೂಷೆಮಾಡುತ್ತ ವಿದ್ಯೆಯನ್ನು ಕಲಿಯುತ್ತಿದ್ದನು. 
ಹೀಗೆ ಬಹಳ ಕಾಲ ಕಳೆದ ಮೇಲೆ ದೈತ್ಯೇಶ್ವರನು ಪ್ರಹ್ಲಾದನನ್ನು ಕರೆಸಿ 
“ಪುತ್ರಕ, ಒಂದು ಸುಭಾಷಿತವನ್ನು ಹೇಳು'' ಎಂದನು (28-29). 
ಪ್ರಹ್ಲಾದನು “ಯಾರಿಂದ ಪ್ರಕೃತಿಯೂ ಜೀವಾತ್ಮನೂ ಹುಟ್ಟಿದ್ದಾರೋ, 
ಯಾರಿಂದ ಈ ಚರಾಚರಜಗತ್ತು ನಿರ್ಮಿತವಾಗಿದೆಯೋ ಸಮಸ್ತಕ್ಕೂ 
ಕಾರಣವಾದ ಆ ವಿಷ್ಣುವು ನಮಲ್ಲಿ ಪ್ರಸನ್ನನಾಗಲಿ!” ಎಂದನು (30). 
ಹಿರಣ್ಯಕಶಿಪು ದೈತ್ಯರನ್ನು ನೋಡಿ “ಈ ದುರಾತ್ಮನನ್ನು ಕೊಂದುಹಾಕಿರಿ. 
ಇವನು ಬದುಕಿ ಏನೂ ಪ್ರಯೋಜನವಿಲ್ಲ. ತನ್ನವರಿಗೇ ಹಾನಿಮಾಡುತ್ತಾ 
ನಾದ್ದರಿಂದ ಅವನು ಕುಲಕ್ಕೆ ಅಂಗಾರನೇ ಸರಿ!” ಎಂದು ಅಜ್ಞಾಪಿಸಿದನು 
(31). ಅವನ ಆಜ್ಞೆಯನ್ನನುಸರಿಸಿ ಸಾವಿರಾರು ದೈತ್ಯರು ದೊಡ್ಡ ಆಯುಧ 


216 ಶ್ರೀವಿಷ್ಣುಪುರಾಣಮ್‌ 
ಶೀಪರಾಶರ ಉವಾಚ: 


ಇತ್ಯಾಜ್ಞಕ್ತಾಸ್ತತಸ್ತೇನ ಪ್ರಗೃಹೀತಮಹಾಯುಧಾಃ। 
ಉದೃತಾಸ್ತಸ್ಕ ನಾಶಾಯ ದೈತ್ಯಾಃ ಶತಸಹಸ್ರಶಃ ॥ 32 


ಪ್ರಹ್ಲಾದ ಉವಾಚ: 
ಎಷ್ಟು ಶಸ್ತ್ರೇಷು ಯುಷ್ಮಾಸು ಮಯಿ ಚಾಸೌ ವ್ಯವಸ್ಥಿತಃ | 
ದೆ ಒತೇಯಾಸ್ಟೇನ ಸತ್ಕೇನ ಮಾಕ್ರಮಂತ್ಹಾಯುಧಾನಿ ಮೇ॥ 33 


ಶೀಪರಾಶರ ಉವಾಚ: 


ತತಸ್ತೈಶ್ಶತಶೋ ದೈತ್ಮೈಃ ಶಸ್ತೌಫೈರಾಹತೋತಪಿ ಸನ್‌ | 


ನಾವಾಪ ವೇದನಾಮಲ್ಲಾಮಭೂಚ್ಛೈವ ಪುನರ್ನವಃ॥ 34 


ಹಿರಣ್ಯ ಕಶಿಪುರುವಾಚ: 


ದುರ್ಬುದ್ಧೇ ವಿನಿವರ್ತಸ್ವ ವೈರಿಪಕ್ಷಸ್ತವಾದತಃ | 
ಅಭಯಂ ತೇ ಪ್ರಯಚ್ಛಾಮಿ ಮಾತಿಮೂಢಮತಿರ್ಭವ॥ 35 


ಗಳನ್ನು ಹಿಡಿದು ಪ್ರಹ್ಲಾದನನ್ನು ವಧಿಸಲು ಸಜ್ಜಾದರು. ಪ್ರಹ್ಲಾದನು 
“ದೈತೇಯರೆ, ನಿಮ್ಮ ಆಯುಧಗಳಲ್ಲಿ ನಿಮ್ಮಲ್ಲಿ ನನ್ನಲ್ಲಿಯೂ ಆ ವಿಷ್ಣುವು 
ನೆಲೆಸಿದ್ದಾನೆ. ಈ ಸತ್ಯಬಲದಿಂದ ಆಯುಧಗಳು ನನ್ನ ಮೇಲೆ ಯಾವ 
ಪ್ರಭಾವವನ್ನೂ ಬೀರದಂತಾಗಲಿ'' ಎಂದನು (32-33). ಆಮೇಲೆ 
ದೈತೇಯರು ಆಯುಧಗಳಿಂದ ನೂರಾರು ಬಾರಿ ಹೊಡೆದರೂ ಅವನಿಗೆ 
ಸ್ವಲ್ಪವೂ ವೇದನೆಯಾಗಲಿಲ್ಲ! ಮತ್ತಷ್ಟು ನೂತನ ಬಲಸಂಪನ್ನನೇ ಆದನು! 
ಆಗ ಹಿರಣ್ಯಕಶಿಪು “ಎಲೈ ದುರ್ಬುದ್ದಿಯವನೆ, ವೈರಿಪಕ್ಷದ ಸ್ತುತಿಯನ್ನು 
ಬಿಡು. ನಿನಗೆ ಅಭಯವನ್ನೀಯುವೆನು. ಅತ್ಯಂತ ಮೂಡನಾಗಬೇಡ'' 
ಎಂದನು (34-35). ಪ್ರಹ್ಲಾದನು "ಸಕಲ ಭಯಗಳನ್ನೂ ನಿವಾರಿಸುವ 
ಅನಂತನು ನನ್ನ ಮನಸ್ಸಿನಲ್ಲಿ ನೆಲೆಸಿರುವಾಗ ಭಯವಾದರೂ ಎಲ್ಲಿರುತ್ತದೆ? 
ತಂದೆಯೆ, ಅವನನ್ನು ಸ್ಮರಿಸುತ್ತಿದ್ದರೆ ಹುಟ್ಟು, ಮುಪ್ಪು, ಸಾವುಗಳ ಎಲ್ಲ 


ಅಧ್ಯಾಯ 17 ಪ್ರಥಮಾಂಶಃ 217 
ಪ್ರಹ್ಲಾದ ಉವಾಚ: 
ಭಯಂ ಭಯಾನಾಮಪಹಾರಿಣಿ ಸ್ಥಿತೇ 
ಮನಸ್ಮನಂತೇ ಮಮ ಕುತ್ರ ತಿಷ್ಠತಿ! 
ಯಸ್ಮಿನ್‌ ಸ್ಮೃತೇ ಜನ್ಮಜರಾಂತಕಾದಿ- 
ಭಯಾನಿ ಸರ್ವಾಣ್ಯಪಯಾಂತಿ ತಾತ ॥ 36 


ಹಿರಣ್ಕಕಶಿಪುರುವಾಚ: 


ಭೋ ಭೋಃ ಸರ್ಹಾ ದುರಾಚಾರಮೇನಮತ್ಕಂತದುರ್ಮತಿಮ್‌। 
ಎಹಷಜ್ಜಾಲಾಕುಲೈರ್ವಕ್ರೈಃ ಸದ್ಮೋ ನಯತ ಸಂಕ್ಷಯಮ್‌॥ 37 


ಶ್ರೀಪರಾಶರ ಉವಾಚ: 


ಇತ್ಯುಕ್ತಾಸ್ತೇ ತತಃ ಸರ್ಪಾಃ ಕುಹಕಾಸಕ್ಷಕಾದಯಃ । 
ಅದಶಂತ ಸಮಸ್ತೇಷು ಗಾತ್ರೇಷ್ಟತಿವಿಷೋಲ್ಡಣಾಃ ॥ 38 


ಸ ತ್ಹಾಸಕ್ತಮತಿಃ ಕೃಷ್ಣೇ ದಶ್ಯಮಾನೋ ಮಹೋರಗೈಃ। 
ನ ವಿವೇದಾತ್ಮನೋ ಗಾತುಂ ತತ್‌ ಸ್ಮೃತ್ಕಾಹ್ಲಾದಸುಸ್ಥಿತಃ॥ 39 


ಭಯಗಳೂ ಹೊರಟುಹೋಗುತ್ತವೆ'” ಎಂದು ಹೇಳಿದನು (36). ಹಿರಣ್ಯ 
ಕಶಿಪು “ಎಲೈ ಸರ್ಪಗಳೇ, ಅತ್ಯಂತ ದುರ್ಬುದ್ದಿಯೂ ದುರಾಚಾರನೂ 
ಆದ ಈತನನ್ನು ಘೋರವಿಷಜ್ವಾಲೆಗಳಿಂದ ತುಂಬಿದ ಬಾಯಿಗಳಿಂದ ಕಚ್ಚಿ 
ಕೊಂದುಹಾಕಿರಿ” ಎಂದು ಆದೇಶವನ್ನಿತ್ತನು (37). ಹೀಗೆ ಆದೇಶವನ್ನಿ 
ತ್ತೊಡನೆ ಘೋರವಿಷಗಳಿಂದ ಭೀಕರರೂ ಕ್ರೂರಿಗಳೂ ಆದ ತಕ್ಷಕಾದಿ 
ಸರ್ಪಗಳು ಪ್ರಹ್ಲಾದನ ಎಲ್ಲ ಅವಯವಗಳನ್ನೂ ಕಚ್ಚಿದವು. ಪ್ರಹ್ಲಾದ 
ನಾದರೋ ಆ ಮಹಾಸರ್ಪಗಳು ಕಚ್ಚುತ್ತಿರುವಾಗ ಶ್ರೀಕೃಷ್ಣನನ್ನು ಏಕಾಗ್ರ 
ಚಿತ್ತದಿಂದ ಧ್ಯಾನಿಸುತ್ತ ಆತನ ಸ್ಮರಣೆಯ ಆನಂದದಲ್ಲಿ ಸ್ವಸ್ಥನಾಗಿದ್ದನು. 
ತನ್ನ ದೇಹವನ್ನು ಗಮನಿಸಲೇ ಇಲ್ಲ (38-39). ಸರ್ಪಗಳು ಹಿರಣ್ಯಕಶಿಪು 
ವನ್ನು ಕುರಿತು “ದೈತ್ಯೇಶ್ವರ, ನಮ್ಮ ಹಲ್ಲುಗಳು ಮುರಿದುಹೋದವು! 
(ಶಿರಸ್ಸಿನ ಮಣಿಗಳು ಹೊರಗೆ ಸಿಡಿಯುತ್ತಿವೆ. ಹೆಡೆಗಳಿಗೆ ಪೀಡೆ 


218 ಶ್ರೀವಿಷ್ಣುಪುರಾಣಮ್‌ 


ಸರ್ಪಾ ಊಚುಃ : 
ದಂಷಹ್ಟಾ ವಿಶೀರ್ಣಾ ಮಣಯಃ ಸ್ಫುಟಂತಿ 
ಫಣೇಷು ತಾಪೋ ಹೃದಯೇಷಹು ಕಂಪಃ। 
ನಾಸ್ಕತ್ಚಚಃ ಸ್ಚಲ್ಪಮಪೀಹ ಭಿನ್ನಂ 
ಪ್ರಶಾಧಿ ದೈತ್ಸೇಶ್ವರ ಕಾರ್ಯಮನ್ಯತ್‌ ॥ 40 
ಹಿರಣ್ಯಕಶಿಪುರುವಾಚ: 
ಹೇ ದಿಗ್ಗಜಾಃ ಸಂಕಟದಂತಮಿಶ್ರಾ 
ಫ್ನತೈನಮಸ್ಮದ್ರಿಪುಪಕ್ಷಭಿನ್ನಮ್‌ | 
ತಜ್ಜೋವಿನಾಶಾಯ ಭವಂತಿ ತಸ್ಮ 
ಯಥಾರಣೇಃ ಪುಜ್ಯಲಿತೋ ಹುತಾಶಃ॥ 41 


ಶ್ರೀಪರಾಶರ ಉವಾಚ: 
ತತಃ ಸ ದಿಗ್ಗಜೈರ್ಬಾಲೋ ಭೂಭೃಚ್ಛಿಖರಸನ್ನಿಭೈಃ। 


ಪಾತಿತೋ ಧರಣೀಪೃಹ್ಯೇ ಎಹಾಣೈರ್ವಾವಪೀಡಿತಃ॥ 42 
ಸ್ಮರತಸ್ಪ್ತಸ್ಮ್ಥ ಗೋವಿಂದಮಿಭದಂತಾಃ ಸಹಸ್ರಶಃ! 
ಶೀರ್ಣಾ ವಕ್ಷಃಸ್ನಲಂ ಪ್ರಾಪ ಸ ಪ್ರಾಹ ಪಿತರಂ ತತಃ! 43 


ಯಾಗುತ್ತಿದೆ. ಎದೆ ನಡುಗುತ್ತಿದೆ. ಇವನ ಚರ್ಮದ ಚೂರನ್ನೂ ಗಾಯ 
ಗೊಳಿಸಲಾಗಲಿಲ್ಲ. ಬೇರೆ ಯಾವುದಾದರೂ ಕಾರ್ಯವನ್ನು ನಮಗೆ 
ಆಜ್ಞಾಪಿಸು!” ಎಂದು ನುಡಿದವು (40). ಹಿರಣ್ಯಕಶಿಪು “ಎಲ್ಫೆ ದಿಗ್ಗಜಗಳೆ, 
ವೈರಿಪಕ್ಷವನ್ನವಲಂಬಿಸಿ ನನಗೆ ವಿಮುಖನಾಗಿರುವ ಈ ಹುಡುಗನನ್ನು 
ದಟ್ಟವಾದ ಕೋರೆದಾಡೆಗಳಿಂದ ಯುಕ್ತರಾಗಿ ತಿವಿಯಿರಿ! ಅರಣಿಯಿಂದ 
ಹುಟ್ಟಿದ ಬೆಂಕಿಯಂತೆ ಆ ಸಂಘರ್ಷದಿಂದ ಹುಟ್ಟಿದ ಬೆಂಕಿಯು ಇವನನ್ನು 
ಸುಟ್ಟು ನಾಶಪಡಿಸಲಿ!'' ಎಂದನು (41). ಪರ್ವತಶಿಖರಗಳಂತಿದ್ದ ದಿಗ್ಗಜ 
ಗಳು ದಂತಗಳಿಂದ ತಿವಿದು ಆ ಬಾಲಕನನ್ನು ನೆಲದ ಮೇಲುರುಳಿಸಿದವು. 
ಗೋವಿಂದನನ್ನು ಧ್ಯಾನಿಸುತ್ತಿದ್ದ ಆ ಬಾಲಕನ ಎದೆಗೆ ಸಾವಿರಾರು ಬಾರಿ 
ತಿವಿದು, ಆ ದಂತಗಳು ಮುರಿದು ಹೋದವು! ಪ್ರಹ್ಲಾದನು ತಂದೆಯನ್ನು 


ಅಧ್ಯಾಯ 17 ಪ್ರಥಮಾಂಶಃ 219 


ದಂತಾ ಗಜಾನಾಂ ಕುಲಿಶಾಗ್ರನಿಷ್ನುರಾಃ | 
ಶೀರ್ಣಾ ಯದೇತೇ ನ ಬಲಂ ಮಮೈತತ್‌।! 
ಮಹಾವಿಪತ್ತಾಪವಿನಾಶನೋ5ಯಂ 
ಜನಾರ್ದನಾನುಸ್ಮರಣಾನುಭಾವಃ ॥॥ 44 


ಹಿರಣ್ಶಕಶಿಪುರುವಾಚ: 
ಜ್ಹಾಲತಾಮಸುರಾ ವಕಶ್ನಿರಪಸರ್ಪತ ದಿಗ್ಗಜಾಃ। 
ವಾಯೋ ಸಮೇಧಯಾಗ್ನಿ ತ್ವಂ ದಹ್ಮತಾಮೇಹ ಪಾಪಕೃತ್‌॥ 45 


ಶ್ರೀಪರಾಶರ ಉವಾಚ: 
ಮಹಾಕಾಷ್ಟಚಯಸ್ಸಂ ತಮಸುರೇಂದ್ರಸುತಂ ತತಃ! 
ಪ್ರಜ್ಞಾಲ್ಕ್ಲ ದಾನವಾ ವಕ್ನಿಂ ದದಹುಃ ಸ್ಥಾಮಿನೋದಿತಾಃ॥ 46 


ಪ್ರಹ್ಲಾದ ಉವಾಚ: 
ತಾತೈಷ ವಹ್ಲಿಃ ಪವನೇರಿತೋಇಷಿ 
ನ ಮಾಂ ದಹತ್ಮತ್ರ ಸಮಂತತೋsಹಮ್‌ | 
ಪಶ್ಯಾಮಿ ಪದ್ಮಾಸ್ತರಣಾಸ್ತೃತಾನಿ 
ಶೀತಾನಿ ಸರ್ವಾಣಿ ದಿಶಾಂ ಮುಖಾನಿ॥ 47 


ಕುರಿತು ಹೀಗೆಂದನು (42-43). “ಅಪ್ಪ, ವಜ್ರಾಯುಧದ ತುದಿಯಂತೆ 
ಕಠೋರವಾಗಿದ್ದ ಆನೆಗಳ ದಂತಗಳು ಮುರಿದುಹೋದವಲ್ಲ , ಇದು ನನ್ನ 
ಬಲವಲ್ಲ. ಮಹಾವಿಪತ್ತುಗಳನ್ನು ನೀಗಿಸತಕ್ಕ ಜನಾರ್ದನನ ಮಹಿಮೆ 
ಇದು'' (44). ಆಗ ಹಿರಣ್ಯಕಶಿಪು “ದಿಗ್ಗಜಗಳೆ, ಅತ್ತ ಸರಿಯಿರಿ. 
ಅಸುರರೆ, ಬೆಂಕಿಯನ್ನು ಹೊತ್ತಿಸಿರಿ. ಎಲ್ಫೆ ವಾಯು, ಬೆಂಕಿಯನ್ನು ಧಗ 
ಧಗಿಸುವಂತೆ ಮಾಡು. ಈ ಪಾಪಿ ಸುಟ್ಟುಹೋಗಲಿ'' ಎಂದು ಅಬ್ಬರಿ 
ಸಿದನು (45). ಒಡನೆಯೇ ಒಡೆಯನ ಅಪ್ಪಣೆಯಂತೆ ಅಸುರರು ದೊಡ್ಡ 
ದೊಡ್ಡ ಸೌದೆಗಳನ್ನು ರಾಶಿಮಾಡಿ, ಪ್ರಹ್ಲಾದನನ್ನು ಅದರಲ್ಲಿರಿಸಿ ಬೆಂಕಿಹಚ್ಚಿ 
ಸುಡಲು ಯತ್ನಿಸಿದರು. ಪ್ರಹ್ಲಾದನು “ಓ ತಂದೆಯೇ, ಗಾಳಿ ಈ ರೀತಿ 
ಬೀಸಿದರೂ ಬೆಂಕಿ ನನ್ನನ್ನು ಸುಡುತ್ತಿಲ್ಲ. ಸುತ್ತಲೂ ಎಲ್ಲ ದಿಕ್ಕುಗಳೂ 


220 ಶ್ರೀವಿಷ್ಣುಪುರಾಣಮ್‌ 

ಶ್ರೀಪರಾಶರ ಉವಾಚ: 

ಅಥ ದೆ ತ್ಯೇಶ್ಚರಂ ಪ್ರೋಚುರ್ಭಾರ್ಗವಸ್ಥಾತ್ಮಜಾ ದ್ವಿಜಾಃ! 
ಪುರೋಹಿತಾ ಮಹಾತ್ಮಾನಃ ಸಾಮ್ನಾ ಸಂಸ್ತೂಯ ವಾಗ್ಮಿನಃ॥ 48 
ಪುರೋಹಿತಾ ಊಚುಃ : 


ರಾಜನ್‌ ನಿಯಮೃತಾಂ ಕೋಪೋ ಬಾಲೇಇಪಿ ತನಯೇ ನಿಜೇ। 
ಕೋಪೋ ದೇವನಿಕಾಯೇಷು ತೇಷು ತೇ ಸಫಲೋ ಯತಃ॥ 49 


ತಥಾತಥೈನಂ ಬಾಲಂ ತೇ ಶಾಸಿತಾರೋ ವಯಂ ನೃಪ! 
ಯಥಾ ಎಪಕ್ಷನಾಶಾಯ ವಿನೀತಸ್ತೇ ಭವಿಷ್ಯತಿ ॥ 50 


ಬಾಲತ್ಚಂ ಸರ್ವದೋಷಾಣಾಂ ದೈತ್ಕರಾಜಾಸ್ಪದಂ ಯತಃ! 
ತತೋsತ್ರ ಕೋಪಮತೃರ್ಥಂ ಯೋಕ್ತುಮರ್ಹಸಿ ನಾರ್ಭಕೇ ॥ 51 


ನ ತಕ್ಷತಿ ಹರೇಃ ಪಕ್ಷಮಸ್ಮಾಕಂ ವಚನಾದೃದಿ। 
ತತಃ ಕೃತ್ಮಾಂ ವಧಾಯಾಸ್ಕ ಕರಿಹ್ಯಾಮೋದನಿವರ್ತಿನೀಮ್‌ ॥ 52 





ತಾವರೆ ಎಲೆಗಳಿಂದ ಕವಿದಂತೆ ತಣ್ಣಗಿವೆ!” ಎಂದನು (46-47). ಅನಂತರ 
ಶುಕ್ರನ ಪುತ್ರರೂ ಮಹಾತ್ಮರೂ ವಾಗಿಗಳೂ ಆದ ಪುರೋಹಿತರು 
ಸಾಮೋಪಾಯದಿಂದ ದೈತ್ಯೇಶ್ವರನನ್ನು ಹೊಗಳಿ ಹೀಗೆಂದರು: “ಮಹಾ 
ರಾಜ, ಇವನು ಬಾಲಕ; ನಿನ್ನ ಮಗ. ಕೋಪವನ್ನು ತಡೆದುಕೊ. ಈ 
ಕೋಪವು ದೇವತೆಗಳ ಮೇಲಿರಲಿ. ಅಲ್ಲಿ ಅದು ಸಫಲವಾಗುತ್ತದೆ (48- 
49). ನಾವು ಈ ಹುಡುಗನಿಗೆ ಬುದ್ದಿ ಹೇಳಿ ಹದಕ್ಕೆ ತರುತ್ತೇವೆ. ಅವನು 
ನಿನ್ನ ಶತ್ರುನಾಶಕ್ಕೆ ಕಾರಣನಾಗಿ ನಿನಗೆ ವಿನೀತನಾಗಿರುವಂತೆ ಮಾಡುತ್ತೇವೆ. 
ದೈತ್ಯರಾಜ, ಹುಡುಗತನವೇ ಇಂತಹದು. ಎಲ್ಲ ದೋಷಗಳೂ ಸೇರಿ 
ಕೊಂಡುಬಿಡುತ್ತವೆ. ಆದ್ದರಿಂದ ಈ ಹುಡುಗನ ಮೇಲೆ ವಿಶೇಷವಾದ 
ಕೋಪವನ್ನು ಮೆರೆಸುವುದು ಸರಿಯಲ್ಲ (50-51). ನಮ್ಮ ಉಪದೇಶಕ್ಕೂ 
ಬಗ್ಗದೆ ಇವನು ವಿಷ್ಣುವಿನ ಪಕ್ಷವನ್ನು ತ್ಯಜಿಸದೇ ಹೋದರೆ, ಆಗ ನಾವು 
(ಅಭಿಚಾರದಿಂದ) ಕೃತ್ಯೆಯನ್ನು ಸೃಷ್ಟಿಸುತ್ತೇವೆ. ಅವಳು ಸುಮ್ಮನೆ ಹಿಂದಿರುಗಿ 


ಅಧ್ಯಾಯ 17 ಪ್ರಥಮಾಂಶಃ 221 
ಶ್ರೀಪವರಾಶರ ಉವಾಚ: 
ಏವಮ ಭರ್ಥಿತಸ್ತೈಸ್ತು ದೈತ್ಸರಾಜಃ ಪುರೋಹಿತೈಃ। 


ಎಲ್ಲ ದಿ 
ದೈತ್ಕೈರ್ನಿಷ್ಕಾಸಯಾಮಾಸ ಪುತ್ರಂ ಪಾವಕಸಂಚಯಾತ್‌ ॥ 53 
ತತೋ ಗುರುಗೃಹೇ ಬಾಲಃ ಸ ವಸನ್‌ ಬಾಲದಾನವಾನ್‌ | 


ಅಧ್ಯಾಪಯಾಮಾಸ ಮುಹುರುಪದೇಶಾಂತರೇ ಗುರೊಂಃ॥ 54 


ಪ್ರಹ್ಲಾದ ಉವಾಚ: 
ಶ್ರೂಯತಾಂ ಪರಮಾರ್ಥೋ ಮೇ ದೆ ಪತೇಯಾ ದಿತಿಜಾತ್ಮಜಾಃ | 


ನ ಚಾನಥೈತನ್ಮಂತವ್ಮಂ ನಾತ್ರ ಲೋಭಾದಿಕಾರಣಮ್‌ ॥ ೨೨ 
ಜನ್ಮ ಬಾಲ್ಕಂ ತತಃ ಸರ್ವೋ ಜಂತುಃ ಪ್ರಾಪ್ನೋತಿ ಯೌವನಮ್‌ । 
ಅವ್ಕಾಹತೈವ ಭವತಿ ತತೋಇನುದಿವಸಂ ಜರಾ॥ 56 
ತತಶ್ಚ ಮೃತ್ಕುಮಭ್ಶೇತಿ ಜಂತುದ್ದೈತ್ಮೇಶ್ಚರಾತ್ಮಜಾಃ। 

ಪ್ರತ್ಯಕ್ಷಂ ದೃಶ್ಯತೇ ಚೈತದಸ್ಮಾಕಂ ಭವತಾಂ ತಥಾ॥ 57 


ಬರತಕ್ಕವಳಲ್ಲ” ಎಂದರು (52). ಹೀಗೆ ಪುರೋಹಿತರಿಂದ ಅಭ್ಯರ್ಥಿತ 
ನಾದ ಹಿರಣ್ಯಕಶಿಪು ದೈತ್ಯರಿಗೆ ಹೇಳಿ ಪುತ್ರನನ್ನು ಅಗ್ನಿರಾಶಿಯಿಂದ ಈಚೆಗೆ 
ಹೊರಡಿಸಿದನು. ಆಮೇಲೆ ಬಾಲಕನು ಗುರುಗಳ ಗೃಹದಲ್ಲಿ ವಾಸ 
ಮಾಡುತ್ತ, ವಿದ್ಯಾಭ್ಯಾಸದ ನಡುವೆ ಅವಕಾಶ ಸಿಕ್ಕಿದಾಗಲೆಲ್ಲ ದೈತ್ಯ 
ಬಾಲಕರಿಗೆ ಈ ಪ್ರಕಾರ ಉಪದೇಶಿಸುತ್ತಿದ್ದನು (53-54). “ಎಲ್ಲೆ 
ದೈತ್ಯಬಾಲಕರೆ, ಪರಮಾರ್ಥವೇನೆಂಬುದನ್ನು ಹೇಳುವೆನು, ಕೇಳಿರಿ. ನೀವು 
ಅನ್ಯಥಾ ಭಾವಿಸಬಾರದು. ನನ್ನ ಹೇಳಿಕೆಗೆ ಲೋಭ--ಮೊದಲಾದದ್ದು 
ಕಾರಣವಲ್ಲ (55). ಜೀವಿಗೆ ಹುಟ್ಟು, ಬಾಲ್ಯ, ಆಮೇಲೆ ಯೌವನ 
ಬರುತ್ತದೆ. ಹೀಗೆ ದಿನಗಳು ಕಳೆದಂತೆ ಮುಪ್ಪು ತಪ್ಪದೆ ಬರುತ್ತದೆ. ಕಡೆಗೆ, 
ದೈತ್ಯತನಯರೆ, ಜೀವಿಯು ಸಾವನ್ನು ಅಪ್ಪತ್ತಾನೆ. ಇದು ನಮಗೂ 
ನಿಮಗೂ ಪ್ರತ್ಯಕ್ಷವಾಗಿ ಕಂಡುಬರುತ್ತಿದೆ (56-57). ಸತ್ತವನಿಗೆ ಮತ್ತೆ 


222 ಶ್ರೀವಿಷ್ಣುಪುರಾಣಮ್‌ 

ಮೃತಸ್ಕ ಚ ಪುನರ್ಜನ್ಮ ಭವತ್ಶೇತಚ್ಚ ನಾನ್ಯಥಾ | 
ಆಗಮೋ೦ಆ5ಯಂ ತಥಾ ಯಚ್ಚ ನೋಪಾದಾನಂ ಎನೋದ್ಧವಃ ॥ 58 
ಗರ್ಭವಾಸಾದಿಯಾವತ್ತು ಪುನರ್ಜನ್ಮೋಪಪಾದನಮ್‌!। 


ಸಮಸ್ಪಾವಸ್ಥಕಂ ತಾವದ್‌ದುಃಖಮೇವಾವಗಮೃ್ಮತಾಮ್‌ ॥ 59 
ಕ್ಷುತ್ತಹಷ್ಟೋಪಶಮಂ ತದ್ವತ್‌ ಶೀತಾದ್ಯುಪಶಮಂ ಸುಖಮ್‌ | 
ಮನ್ಯತೇ ಬಾಲಬದ್ದಿತ್ಚಾದ್‌ದುಃಖಮೇವ ಹಿ ತತ್ಸುನಃ॥ 60 


ಅತ್ಯಂತಸ್ಪಿಮಿತಾಂಗಾನಾಂ ವ್ಮಾಯಾಮೇನ ಸುಖೈಷಿಣಾಮ್‌ | 
ಭ್ರಾಂತಿಜ್ಞಾನಾವೃತಾಕ್ಷಾಣಾಂ ದುಃಖಮೇವ ಸುಖಾಯತೇ॥ 61 


ಕ್ಚ ಶರೀರಮಶೇಷಾಣಾಂ ಶ್ಲೇಷ್ಮಾದೀನಾಂ ಮಹಾಚಯಃ। 
ಕ್ಟ ಕಾಂತಿಶೋಭಾಸೌಂದರ್ಯರಮಣೇಯಾದಯೋ ಗುಣಾಃ॥ 62 


ಪುನರ್ಜನವು ಇದ್ದೇ ಇದೆ. ಇದು ತಪ್ಪತಕ್ಕದ್ದಲ್ಲ. ಹೀಗೆಂದು ಶಾಸ್ತ್ರವು 
ಹೇಳುತ್ತದೆ. ಅಲ್ಲದೆ ಉಪಾದಾನಕಾರಣವಿಲ್ಲದೆ ಜನವಿಲ್ಲ*. ಪುನರ್ಜನ್ಮ 
ವಾಗಬೇಕಾದರೆ ಗರ್ಭವಾಸಾದಿ ವಿಭಿನ್ನ ಅವಸ್ಥೆಗಳು ಒದಗುತ್ತವೆ. 
ಅವೆಲ್ಲವೂ ದುಃಖಕರವೆಂದು ತಿಳಿಯಿರಿ (58-59). ಹಸಿವು ಬಾಯಾರಿಕೆ 
ಗಳ ಉಪಶಾಂತಿಯನ್ನೂ ಹಾಗೆಯೇ ಶೀತ ಮುಂತಾದ ಬಾಧೆಗಳ ಶಮನ 
ವನ್ನೂ ಸುಖವೆಂದು ಮನುಷ್ಯನು ತಿಳಿದುಕೊಂಡಿರುವುದು ದಡ್ಡತನದಿಂದ. 
ಅದೆಲ್ಲವೂ ದುಃಖವೇ ಅಲ್ಲವೆ? (60). 4 ಕಾಲು ಮುಂತಾದ ಅಂಗಾಂಗ 
ಗಳು ಹಿಡಿದುಕೊಂಡವರಿಗೆ ವ್ಯಾಯಾಮದಿಂದ ಸುಖವೆನಿಸುತ್ತದೆ! ಭ್ರಾಂತಿ 
ಯಿಂದ ಕಣ್ಣು ಕುರುಡಾದವರಿಗೆ ದುಃಖವೇ ಸುಖವಾಗಿ ತೋರುತ್ತದೆ. 
ಶ್ಲೇಷ್ಷಾದಿಸಮಸಕಶ,ಲಗಳಿಗೂ ಗಣಿಯಾಗಿರುವ ಶರೀರವೆಲ್ಲಿ? ಕಾಂತಿ, 
ಶೋಭಿ, ಸೌಂದರ್ಯ, ರಮಣೀಯತೆ--ಮೊದಲಾದ ಗುಣಗಳೆಲ್ಲಿ? 
(ಜುಗುಪ್ಪಿತವಾದ ಶರೀರದಲ್ಲಿ ಕಾಂತಿ ಮೊದಲಾದ ಗುಣಗಳನ್ನು 
ಮನುಷ್ಯನು ಕಾಣುತ್ತಿರುವುದು ಭ್ರಮೆಯಲ್ಲದೆ ಇನ್ನೇನು?) (61-62). 


* ಶುಭಾಶುಭಕರ್ಮವೇ ಜನಕ್ಕೆ ಕಾರಣ. ಹಿಂದಿನ ಕರ್ಮದಿಂದ ಈ ಜನ್ಮ 
ಬಂದಿದೆ. ಈ ಜನ್ಮದಲ್ಲಿ ಮಾಡಿದ ಕರ್ಮದ ಫಲವಾಗಿ ಮುಂದಿನ ಜನ್ಮ ಬಂದೇ 
ಬರಬೇಕು--ಎಂದು ಅಭಿಪ್ರಾಯ. 


ಅಧ್ಯಾಯ 17 ಪ್ರಥಮಾಂಶಃ 228 


ಮಾಂಸಾಸೃಕ್‌ಪೂಯವಿಣ್ಮೂತ್ರಸ್ನಾಯುಮಜ್ಜಾಸಿಸಂಹತೌ। 
ದೇಹೇ ಚೇತ್ಲೀತಿಮಾನ್‌ ಮೂಢೋ ಭವಿತಾ ನರಕೇನಪಸೌ॥ 63 


ಅಗ್ನೇಃ ಶೀತೇನ ತೋಯಸ್ಮ ತೃಹಾ ಭಕಸ್ಕ ಚ ಕ್ಲ್ಷುಧಾ। 


ಕ್ರಿಯತೇ ಸುಖಕರ್ತತ್ಥಂ ತದ್ದಿಲೋಮಸ್ಕ ಚೇತರೈಃ॥ 64 
ಕರೋತಿ ಹೇ ದೈತ್ಯಸುತಾ ಯಾವನ್ಮಾತ್ರಂ ಪರಿಗ್ರಹಮ್‌। 
ತಾವನ್ಮಾತ್ರಂ ಸ ಏವಾಸ್ಮ ದುಃಖಂ ಚೇತಸಿ ಯಚ್ಛತಿ॥ 65 


ಯಾವತಃ ಕುರುತೇ ಜಂತುಃ ಸಂಬಂಧಾನ್ಮನಸಃ ಪ್ರಿಯಾನ್‌ | 
ತಾವಂತೋಎಇಸ್ಕ ನಿಖನ್ಮಂತೇ ಹೃದಯೇ ಶೋಕಶಂಕವಃ॥ 66 


ಯದ್ಯದ್‌ಗೃಹೇ ತನ್ಮನಸಿ ಯತ್ರ ತತ್ರಾವತಿಷತಃ। 
ನಾಶದಾಹೋಪಕರಣಂ ತಸ್ಕ ತತ್ರೈವ ತಿಷ್ಠತಿ 67 


ಮಾಂಸ, ರಕ್ತ, ಕೀವು, ಮಲ, ಮೂತ್ರ, ನರ, ಕೊಬ್ಬು, ಮೂಳೆ--ಇವು 
ಗಳ ಸಮುದಾಯವಾದ ದೇಹವನ್ನೂ ಪ್ರೀತಿಸುವುದಾದರೆ, ಆ ಮೂಢನು 
ನರಕವನ್ನೂ ಪ್ರೀತಿಸಬಹುದು! (63). ಚಳಿಯಾದಾಗ ಬೆಂಕಿಯೂ 
ಬಾಯಾರಿಕೆಯಾದಾಗ ನೀರು ಹಸಿವಾದಾಗ ಅನ್ನವೂ ಸುಖಕಾರಿ ಎನಿಸು 
ತ್ತದೆ. ವಿರುದ್ಧವಸ್ತುವಿಗೆ ವಿರುದ್ಧವಸ್ತು ಸುಖಕಾರಿ.* ದೈತೇಯತನಯರೆ, 
ನಾವು ಎಷ್ಟೆಷ್ಟು ವಿಷಯಸಾಮಗ್ರಿಯನ್ನು ಸಂಗ್ರಹಿಸುತ್ತೇವೋ ಅಷ್ಟಷ್ಟು 
ಅದು ದುಃಖವನ್ನು ಮನಸ್ಸಿಗೆ ತಂದೊಡ್ಡುತ್ತದೆ (64-65). ಜೀವಿಯು 
ಮನಸ್ಸಿಗೆ ಪ್ರಿಯವಾದ ವಸ್ತುಗಳಲ್ಲಿ ಎಷ್ಟು ಸಂಬಂಧಗಳನ್ನು ಇಡು 
ತ್ತಾನೋ, ಅಷ್ಟು ದುಃಖದ ಮುಳ್ಳುಗಳು ಹೃದಯದಲ್ಲಿ ನೆಟ್ಟುಹೋಗುತ್ತವೆ 
(66). ಗೃಹದಲ್ಲಿ ಯಾವ ಯಾವ ಸಾಮಗ್ರಿ ಇದೆಯೋ ಅದೆಲ್ಲವೂ 


* ಚಳಿಯಾದಾಗ ಬೆಂಕಿ ಸುಖಕರ. ಬೆಂಕಿಯಿಂದ ಸೆಕೆಯಾದಾಗ ಚಳಿ ಸುಖಕರ. 
ಹೀಗೆ ವಿರುದ್ಧವಸ್ತುವಿನಿಂದ ಬಾಧೆ ಪರಿಹಾರವಾದರೆ ಅದು ಸುಖಕರವೆಂದು 
ಮನುಷ್ಯನು ತಿಳಿದಿದ್ದಾನೆ. ವಸ್ತುತಃ ಯಾವುದೂ ಸುಖಕರವಲ್ಲ. ಕಷ್ಟದ ಪರಿಹಾರವೇ 
ಸುಖವೆಂದು ಮನುಷ್ಯನು ಭ್ರಮಿಸಿದ್ದಾನೆ. “ಪ್ರತೀಕಾರಂ ವ್ಯಾಧೇಃಸುಖಮಿತಿ 
ವಿಪರ್ಯಸ್ಯತಿ ಜನಃ'--ವೈರಾಗ್ಯಶತಕ. 


224 ಶ್ರೀವಿಷ್ಣುಪುರಾಣಮ್‌ 


ಜನ್ಮನತ್ರ ಮಹದ್‌ದುಃಖಂ ಮ್ರಿಯಮಾಣಸ್ಮ ಚಾಪಿ ತತ್‌! 
ಯಾತನಾಸು ಯಮಸ್ಕೋಗ್ರಂ ಗರ್ಭಸಂಕ್ರಮಣೇಷು ಚ॥ 68 


ಗರ್ಭೇಷು ಸುಖಲೇಶೋವಪಿ ಭವದ್ಧಿರನುಮೀಯತೇ | 
ಯದಿತತ್ಯಥ್ಮತಾಮೇವಂ ಸರ್ವಂ ದುಃಖಮಯಂ ಜಗತ್‌॥ 69 


ತದೇವಮತಿದುಃಖಾನಾಮಾಸ್ಪದೇ5ತ್ರ ಭವಾರ್ಣವೇ। 


ಭವತಾಂ ಕಥ್ಯತೇ ಸತ್ಯಂ ವಿಷ್ಣುರೇಕಃ ಪರಾಯಣಃ॥ 70 
ಮಾ ಜಾನೀತ ವಯಂ ಬಾಲಾ ದೇಹೀ ದೇಹೇಷು ಶಾಶ್ವತಃ। 
ಜರಾಯೌವನಜನ್ಮಾದ್ಕಾ ಧರ್ಮಾ ದೇಹಸ್ಮ ನಾತ್ಮನಃ॥ 71 


ಬಾಲೋ5ಹಂ ತಾವದಿಚ್ಛಾತೋ ಯತಿಷ್ಕೇ ಶ್ರೇಯಸೇ ಯುವಾ! 
ಯುವಾಹಂ ವಾರ್ದ್ವಕೇ ಪ್ರಾಪ್ತೇ ಕರಿಷ್ಕಾಮ್ಮಾತ್ಮನೋಹಿತಮ್‌ ॥ 72 


ಮನಸ್ಸಿನಲ್ಲಿ ನೆಲೆಸಿರುತ್ತದೆ. ಆತನು ಎಲ್ಲಿಯೇ ಹೋಗಿರಲಿ, ಆ ಸಾಮಗ್ರಿ 
ಗಳು ನಾಶವಾದಾವು--ಸುಟ್ಟುಹೋದಾವು ಎಂಬ ಆತಂಕವು ಮನಸ್ಸಿನಲ್ಲಿ 
ಜೊತೆಗೇ ಇರುತ್ತದೆ (67). ಹೀಗೆ ಬಾಳಿನಲ್ಲಿ, ಸಾಯುವಾಗ, ಸತ್ತಮೇಲೆ 
ಯಮನ ನರಕದಲ್ಲಿ, ಮತ್ತೆ ಗರ್ಭಪ್ರವೇಶದಲ್ಲಿ ಸದಾ ದುಃಖಗಳ 
ಪರಂಪರೆಯೇ ಇದೆ. ಗರ್ಭವಾಸದಲ್ಲಿ ಸುಖದ ಲೇಶವನ್ನಾದರೂ ನೀವು 
ಊಹಿಸಬಲ್ಲಿರಾ? ಬಲ್ಲಿರಾದರೆ ಹೇಳಿರಿ! ಆದ್ದರಿಂದ ಜಗತ್ತು ದುಃಖಮಯ 
ವಾದದ್ದು (68-69). ಆದಕಾರಣ ಅತ್ಯಂತ ದುಃಖಗಳಿಗೆ ಆಸ್ಪದವಾದ ಈ 
ಸಂಸಾರಸಮುದ್ರದಲ್ಲಿ ಸತ್ಯವಾದ ಗತಿ ಯಾವುದೆಂದು ನಿಮಗೆ ಹೇಳು 
ತ್ತೇನೆ. ಏನೆಂದರೆ, ವಿಷ್ಣುವೊಬ್ಬನೇ ಗತಿ (70). "ನಾವು ಇನ್ನೂ ಬಾಲಕರು' 
ಎಂದು ತಿಳಿದು ಉಪೇಕ್ಷಿಸಬೇಡಿರಿ. ದೇಹಗಳಲ್ಲಿರುವ ಆತ್ಮನೊಬ್ಬನು 
ಶಾಶ್ವತ. ಮುಪ್ಪು, ಯೌವನ, ಜನನ--ಮೊದಲಾದ ಧರ್ಮಗಳು 
ದೇಹಕ್ಕೇ ಹೊರತು ಆತನಿಗಲ್ಲ (71). ಪುರುಷನು ತಪ್ಪಾಗಿ ಆಲೋಚಿಸು 
ತ್ತಾನೆ: “ಈಗ ನಾನು ಬಾಲಕ. ಯಥೇಚ್ಛೆಯಾಗಿ ಇರುವೆನು. ಯುವಕ 
ನಾದಾಗ ಪರಮಾರ್ಥಶ್ರೇಯಸ್ಸಿಗೆ ಯತ್ನಿಸುವೆನು.” ಯುವಕನಾದಮೇಲೆ 
“ನಾನು ಯುವಕ. ವಯಸ್ಸಾದ ಮೇಲೆ ಆತಹಿತಕ್ಕಾಗಿ ಕೆಲಸ ಮಾಡು 


ಅಧ್ಯಾಯ 17 ಪ್ರಥಮಾಂಶಃ 225 


ವೃದ್ಧೋ5ಹಂ ಮಮ ಕಾರ್ಯಾಣಿ ಸಮಸ್ತಾನಿ ನ ಗೋಚರೇ। 
ಕಿಂ ಕರಿಷ್ಕಾಮಿ ಮಂದಾತ್ಮಾ ಸಮರ್ಥೇನ ನ ಯತ್ಕತಮ್‌ ॥ 73 


ಏವಂ ದುರಾಶಯಾ ಕ್ಲಿಪುಮಾನಸಃ ಪುರುಷಃ ಸದಾ। 
ಶ್ರೇಯಸೋಇಂಭಮುಖಂ ಯಾತಿ ನ ಕದಾಚಿತ್‌ ಪಿಹಾಸಿತಃ॥ 74 


ಬಾಲ್ಕೇ ಕ್ರೀಡನಕಾಸಕ್ತಾ ಯೌವನೇ ವಿಷಯೋನ್ಮುಖಾಃ। 
ಅಜ್ಞಾ ನೆಯಂತ್ಮಶಕ್ತ್ಯಾ ಚ ವಾರ್ದ್ವಕಂ ಸಮುಪಸ್ಥಿತಮ್‌ ॥ 75 


ತಸ್ಮಾದ್‌ಬಾಲ್ಕೇ ವಿವೇಕಾತ್ಮಾ ಯತೇತ ಶ್ರೇಯಸೇ ಸದಾ! 
ಬಾಲ್ಕಯೌವನವೃದ್ಧಾದೈರ್ದೇಹಭಾವೈರಸಂಯುತಃ॥ 76 


ತದೇತದ್ದೋ ಮಯಾಖ್ಯಾತಂ ಯದಿ ಜಾನೀತ ನಾನೃತಮ್‌ | 
ತದಸ್ಮತ್‌ ಪ್ರೀತಯೇ ವಿಷ್ಣುಃ ಸ್ಮರ್ಯತಾಂ ಬಂಧಮುಕ್ತಿದಃ॥ 77 


ವೆನು.” ವಯಸ್ಸಾದ ಮೇಲೆ "ನಾನು ಮುದುಕ. ಸಮಸ್ತ ಕಾರ್ಯಗಳೂ 
ನನಗೆ ಅಸಾಧ್ಯ. ನಾನು ಮಂದಬುದ್ದಿಯವನೇ ಸರಿ. ಸಾಮರ್ಥ್ಯವಿದ್ದಾಗ 
ಏನನ್ನೂ ಸಾಧಿಸಲಿಲ್ಲ. ಈಗ ಏನು ಮಾಡಬಲ್ಲೆ?” ಎಂದು (72-73). 
ಹೀಗೆ ತಪ್ಪು ತಿಳಿವಳಿಕೆಯಿಂದ ಮನುಷ್ಯನು ವಿಕ್ಷಿಪ್ತಚಿತ್ತನಾಗಿರುತ್ತಾನೆ. 
ನಿಜವಾದ ಅಭಿಲಾಷೆಯಿಂದ ಶ್ರೇಯಸ್ಸಿಗೆ ಅಭಿಮುಖನಾಗಿ ಎಂದಿಗೂ 
ಹೋಗುವುದೇ ಇಲ್ಲ (74). ಬಾಲ್ಯದಲ್ಲಿ ಆಟದ ಸಾಮಾನುಗಳ ಮೇಲೆ 
ಆಸಕ್ತರು. ಯೌವನದಲ್ಲಿ ವಿಷಯಸುಖಾಪೇಕ್ಷಿಗಳು. ಈ ಮೂಢರು 
ಕೈಲಾಗುವುದಿಲ್ಲವೆಂದು ಮುಪ್ಪನ್ನು ಕಳೆದುಬಿಡುತ್ತಾರೆ (75). ಆದ್ದರಿಂದ 
ವಿವೇಕಿಯಾದವನು ಹುಡುಗನಾಗಿದ್ದಾಗಲೇ ಶ್ರೇಯಸ್ಸಿಗಾಗಿ ಪ್ರಯತ್ನಿಸ 
ಬೇಕು. ಬಾಲ್ಯ, ಯೌವನ, ವಾರ್ಥಕ್ಕ ಎಂಬ ದೇಹಧರ್ಮಗಳನ್ನು 
ಮನಸ್ಸಿನಿಂದ ತೊರೆಯಬೇಕು. ಈಗ ನಾನು ಹೇಳಿದ್ದು ಸತ್ಯ, ಸುಳ್ಳಲ್ಲ 
ಎಂದು ನೀವು ಭಾವಿಸುವುದಾದರೆ, ಸಂಸಾರಬಂಧದಿಂದ ಮೋಕ್ಷವನ್ನು 
ಕರುಣಿಸುವ ವಿಷ್ಣುವನ್ನು ಧ್ಯಾನಮಾಡಿರಿ! ಅದರಿಂದ ನನಗೆ ಸಂತೋಷ 
ವಾಗುವುದು (76-77). ಧ್ಯಾನಮಾಡುವುದಕ್ಕೆ ಆಯಾಸವಾದರೂ ಏನಿದೆ? 


226 ಶ್ರೀವಿಷ್ಣುಪುರಾಣಮ್‌ 


ಪ್ರಯಾಸಃ ಸ್ಮರಣೇ ಕೋನಸ್ಕ ಸೃತೋ ಯಚ್ಛತಿ ಶೋಭನಮ್‌!। 
ಪಾಪಕ್ಷಯಶ್ಚ ಭವತಿ ಸ್ಮರತಾಂ ತಮಹರ್ನಿಶಮ್‌ ॥ 78 


ಸರ್ವಭೂತಸ್ಥಿತೇ ತಸ್ಮಿನ್‌ ಮತಿರ್ಮೆೈತ್ರೀ ದಿವಾನಿಶಮ್‌ | 
ಭವತಾಂ ಜಾಯತಾಮೇವಂ ಸರ್ವಕ್ಷೇಶಾನ್‌ ಪ್ರಹಾಸ್ಕಥ ॥ 79 


ತಾಪತ್ರಯೇಣಾಭಹತಂ ಯದೇತದಖಲಂ ಜಗತ್‌! 
ತದಾ ಶೋಚ್ಕೇಷು ಭೂತೇಷು ದ್ದೇಷಂ ಪ್ರಾಜ್ಞ ಕರೋತಿ ಕಃ॥ 


ಅಥ ಭದ್ರಾಣಿ ಭೂತಾನಿ ಹೀನಶಕ್ತಿರಹಂ ಪರಮ್‌! 
ಮುದಂ ತದಾಪಿ ಕುರ್ವೀತ ಹಾನಿರ್ದೇಷಫಲಂ ಯತಃ॥ 81 


ಬದ್ಧವೈರಾಣಿ ಭೂತಾನಿ ದ್ವೇಷಂ ಕುರ್ವಂತಿ ಚೇತ್ರತಃ। 
ಸುಶೋಚ್ಯಾನತಿಮೋಹೇನ ವ್ಯಾಹ್ಟಾನೀತಿ ಮನೀಷಿಣಾಮ್‌ ॥ 82 


ಏತೇ ಭಿನ್ನದೃಶಾಂ ದೈತ್ಕಾ ವಿಕಲ್ಲಾ ಕಥಿತಾ ಮಯಾ। 
ಕೃತ್ವಾಭ್ಕುಹಗಮಂ ತತ್ರ ಸಂಕ್ಷೇಪಃ ಶ್ರೂಯತಾಂ ಮಮ ॥ 83 


ಧ್ಯಾನಿಸಿದರೆ ಆತನು ಒಳ್ಳೆಯದನ್ನು ಮಾಡುತ್ತಾನೆ. ಹಗಲು ರಾತ್ರಿ ಆತನನ್ನು 
ಸ್ಮರಿಸುತ್ತಿದ್ದರೆ ಸಂಚಿತವಾದ ಪಾಪವೂ ಕ್ಷಯಿಸುತ್ತದೆ (78). ಸರ್ವಭೂತ 
ಗಳಲ್ಲಿಯೂ ನೆಲೆಸಿರುವ ವಿಷ್ಣುವಿನಲ್ಲಿ ನಿಮಗೆ ಹಗಲು ರಾತ್ರಿಗಳಲ್ಲಿ ಸದಾ 
ಭಕ್ತಿಯೂ ಸ್ನೇಹವೂ ನೆಲೆಸಿರಲಿ. ಅದರಿಂದ ಸಮಸ್ತಕಷ್ಟಗಳಿಂದಲೂ 
ಪಾರಾಗುತ್ತೀರಿ. ಸಮಸ್ತಜಗತ್ತೂ ತಾಪತ್ರಯಗಳಿಂದ ಮೊದಲೇ ಹತ 
ವಾಗಿದೆ. ಹೀಗೆ ಶೋಚನೀಯರಾದ ಜೀವಿಗಳ ವಿಷಯದಲ್ಲಿ ಮತ್ತೆ 
ದ್ವೇಷವನ್ನು ಯಾವ ಪ್ರಾಜ್ನನು ತಳೆದಾನು? (79-80). ಒಂದು ವೇಳೆ 
ಜೀವಿಗಳೆಲ್ಲರೂ ಸುಖವಾಗಿದ್ದಾರೆ, ನಾನು ಮಾತ್ರ ಶಕ್ತಿಹೀನ ಎಂದು 
ಭಾವಿಸುವುದಾದರೂ ಅವರ ವಿಷಯದಲ್ಲಿ ಸಂತೋಷದಿಂದಲೇ ಇರ 
ಬೇಕು. ಏಕೆಂದರೆ, ದ್ವೇಷದಿಂದ ಕೆಡಕು ಮಾತ್ರ ಸಂಭವಿಸುತ್ತದೆ (81). 
ಜನರು ಬದ್ಧವೈರಿಗಳಾಗಿ ದ್ವೇಷವನ್ನು ಮಾಡುತ್ತಿರುವುದಾದರೆ, ಪ್ರಾಜ್ಞರ 
ದೃಷ್ಟಿಯಲ್ಲಿ ಅವರು ಅತ್ಯಂತ ಶೋಚನೀಯರು; ಅಜ್ಞಾನಮೋಹಿತರು 
(82). ದೈತ್ಯರೆ, ಇದುವರೆಗೆ ನಾನು ಹೇಳಿದವುಗಳೆಲ್ಲವೂ ಭೇದದ್ಭಷ್ಟಿ 
ಯುಳ್ಳವರ ಅಭಿಪ್ರಾಯಗಳು. ಅವನ್ನು ಒಪ್ಪತಕ್ಕದ್ದೇ ಸರಿ. ಆದರೆ 


ಅಧ್ಯಾಯ 17 ಪ್ರಥಮಾಂಶಃ 227 


ಎಸ್ತಾರಃ ಸರ್ವಭೂತಸ್ಮ ವಿಷ್ಣೋಃ ಸರ್ವಮಿದಂ ಜಗತ್‌! 
ದ್ರಷ್ಟವೃಮಾತ್ಮವತ್ತಸ್ಮಾದಭೇದೇನ ವಿಚಕ್ಷಣಃ ॥ 84 


ಸಮುತ್ಸೃಜ್ಮಾಸುರಂ ಭಾವಂ ತಸ್ಮಾದ್ಯೂಯಂ ತಥಾ ವಯಮ್‌! 
ತಥಾ ಯತ್ನಂ ಕರಿಷ್ಮಾ ಮೋ ಯಥಾ ಪ್ರಾಹ್ಸ್ಯಾಮ ನಿವ್ವೃತಿಮ್‌ ॥ 


ಯಾ ನಾಗ್ನಿನಾ ಚ ಚಾರ್ಕೇಣ ನೇಂದುನಾ ಚ ನ ವಾಯುನಾ! 
ಪರ್ಜನ್ಯವರುಣಾಭ್ಯಾಂ ವಾ ನ ಸಿದ್ಧೈರ್ನ ಚ ರಾಕ್ಷಸೈಃ॥ 86 


ನ ಯಕ್ಷೈರ್ನ ಚ ದೈತ್ಕೇಂದೈೈರ್ನೋರಗೈರ್ನ ಚ ಕನ್ನರೈಃ। 
ನ ಮನುಷ್ಠ್ಕೈರ್ನ ಪಶುಭಿರ್ದೋಷೈನೆನ್ಸವಾತ್ಮಸಂಭವೈಃ ॥ 87 


ಜ್ವರಾಕ್ಷಿರೋಗಾತೀಸಾರಪ್ಲೀಹಗುಲ್ಮಾದಿಕೈಸು್ಪಥಾ | 
ದ್ವೇಷೇರ್ಷಾಮತ್ಸರಾದ್ಕೈರ್ವಾ ರಾಗಲೋಭಾದಿಭಿಃ ಕ್ಷಯಮ್‌ ॥ 88 


ಸಾರವೇನೆಂಬುದನ್ನು ಹೇಳುತ್ತೇನೆ ಕೇಳಿರಿ (83). ಈ ಸಮಸ್ತ ವಿಶ್ವವೂ 
ಸರ್ವಭೂತನಾದ ವಿಷ್ಣುವಿನ ವಿಕಾಸ. ಆದ್ದರಿಂದ ಪಂಡಿತರಾದವರು 
ಅಭೇದದೃಷ್ಟಿಯಿಂದ ಇದೆಲ್ಲವೂ ತನ್ನಂತೆಯೇ ಎಂದು ತಿಳಿಯಬೇಕು 
(84). ಆಸುರಭಾವವನ್ನು ತ್ಯಜಿಸಿ ನೀವು ನಾನು--ಎಲ್ಲರೂ ಪರಮಶಾಂತಿ 
ಸುಖವನ್ನು ಪಡೆಯಲು ಬೇಕಾದ ಪ್ರಯತ್ನವನ್ನು ಮಾಡೋಣ (85). ಆ 
ಸುಖವನ್ನು ವಿನಾಶಗೊಳಿಸಲು ಅಗ್ನಿಗೂ ಸಾಧ್ಯವಿಲ್ಲ, ಸೂರ್ಯನಿಗೂ 
ಸಾಧ್ಯವಿಲ್ಲ. ಚಂದ್ರ, ವಾಯು, ಪರ್ಜನ್ಯ, ವರುಣ, ಸಿದ್ಧ, ರಾಕ್ಷಸರಿಗೂ 
ಅಳವಲ್ಲ. ಆ ಸುಖವನ್ನು ಭಗ್ನಗೊಳಿಸಲು ಯಕ್ಷರಾಗಲಿ, ದೈತ್ಯೇಂದ್ರ 
ರಾಗಲಿ, ಉರಗರಾಗಲಿ, ಕಿನ್ನರರಾಗಲಿ ಸಮರ್ಥರಲ್ಲ. ಮನುಷ್ಯರಿಂದಲೂ 
ಪಶುಗಳಿಂದಲೂ ಹೇಗೂ ಆಗದು. ದೇಹದಲ್ಲಿ ಹುಟ್ಟುವ ದೋಷಗಳೂ 
ಆ ಸುಖವನ್ನು ಕೆಡಿಸಲಾರವು (86-87). ಜ್ವರ, ನೇತ್ರರೋಗ, ಅತಿಸಾರ, 
ಪ್ಲೀಹ (Spleen), ಗುಲ್ಮ (1೪6೧--ಮುಂತಾದ ದೈಹಿಕ ರೋಗ 
ಗಳಿಂದಾಗಲಿ, ದ್ವೇಷ, ಈರ್ಷೈ, ಮಾತ್ಸರ್ಯ, ರಾಗ, ಲೋಭ ಮುಂತಾದ 
ಮಾನಸದೋಷಗಳಿಂದಾಗಲಿ ಆ ಪರಮಶಾಂತಿಸುಖಕ್ಕೆ ಚ್ಯುತಿಯಿಲ್ಲ (88). 
ಇನ್ನು ಬೇರೆ ಯಾವುದರಿಂದಲೂ ಭಂಗವಿಲ್ಲ. ಆ ಶಾಂತಿಸುಖವು ನಿತ್ಯವೂ 


228 ಶ್ರೀವಿಷ್ಣುಪುರಾಣಮ್‌ 


ನಾ ಚಾನ್ಮೈರ್ನೀಯತೇ ಕೈಶ್ಚಿನ್ನಿತ್ಯಾ ಯಾತ್ಕಂತನಿರ್ಮಲಾ। 
ತಾಮಾಪ್ನೋತ್ಕಮಲೇ ನ್ಮಸ್ಮ ಕೇಶವೇ ಹೃದಯಂ ನರಃ॥ 89 


ಅಸಾರಸಂಸಾರವಿವರ್ತನೇಷು 
ಮಾ ಯಾತ ತೋಷಂ ಪ್ರಸಭಂ ಬ್ರವೀಮಿ! 
ಸರ್ವತ್ರ ದೈತ್ಕಾಸ್ಸಮತಾಮುಪೇತ 


ಸಮತ್ಚಮಾರಾಧನಮಚ್ಕುತಸ್ಕ॥ 90 
ತಸ್ಮಿನ್‌ ಪ್ರಸನ್ನೇ ಕಿಮಿಹಾಸ್ತ್ಯಲಭ್ಯಂ 

ಧರ್ಮಾರ್ಥಕಾಮೆ ರಲಮಲ್ಲಕಾಸ್ಟೇ | 
ಸಮಾಶ್ರಿತಾದ್‌ಬ್ರಹ್ಮತರೋರನಂತಾನ್‌ 

ನಿಃಸಂಶಯಂ ಪ್ರಾಪ್ಸಥ ನೆ ಛೆ ಮಹತ್ನಲಮ್‌ ॥ 91 


ಇತಿ ಶ್ರೀವಿಷ್ಣುಪುರಾಣೇ ಪ್ರಥಮೇsಂಶೇ ಸಪ್ತದಶೋ5ಧ್ಯ್ಕಾಯಃ 


ಅತ್ಯಂತ ನಿರ್ಮಲವೂ ಆದದ್ದು. ಮಾನವನು ನಿರ್ಮಲನಾದ ಕೇಶವನಲ್ಲಿ 
ಚಿತ್ತವನ್ನಿರಿಸಿದರೆ ಸಾಕು, ಅದು ಲಭ್ಯವಾಗುವುದು (89). ನಿಃಸಾರವಾದ 
ಸಂಸಾರದ ಪರಿಣಾಮಗಳಲ್ಲಿ ಸಂತೋಷವನ್ನು ಅರಸಿಕೊಂಡು ಹೋಗ 
ಬೇಡಿರಿ. ಈ ಮಾತನ್ನು ನಿಃಶಂಕೆಯಿಂದ ಹೇಳುತ್ತಿದ್ದೇನೆ. ಹೇ ದೈತ್ಯಬಾಲ 
ಕರೆ, ಸರ್ವವಸ್ತುಗಳಲ್ಲಿ ಸಮದೃಷ್ಟಿಯನ್ನಿಡಿರಿ. ಸಮತೆಯೆಂಬುದು 
ಅಚ್ಯುತನ ಆರಾಧನೆ (90). ಆತನು ಪ್ರಸನ್ನನಾದರೆ ದುರ್ಲಭವಾದದ್ದು 
ಯಾವುದಿದೆ? ಧರ್ಮಾರ್ಥಕಾಮಗಳ ವಿಚಾರ ಬೇಡ, ಅವು ಅಲ್ಪವಾದವು 
ಗಳು. ಅನಂತವಾದ ಬ್ರಹವೃಕ್ಷವನ್ನಾಶ್ರಯಿಸಿದರೆ ನಿಃಸಂಶಯವಾಗಿ 


ಆಲ 


(ಮೋಕ್ಸವೆಂಬ) ಮಹಾಫಲವನ್ನು ಪಡೆಯುವಿರಿ” ಎಂದನು (91). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಪ್ರಥಮಾಂಶದಲ್ಲಿ 
ಹದಿನೇಳನೆಯ ಅಧ್ಯಾಯ ಮುಗಿಯಿತು. 


% 


ಅಷ್ಟಾದಶೋಇಧ್ಯ್ಕಾಯಃ 


ಶ್ರೀಪರಾಶರ ಉವಾಚ: 


ತಸ್ಮೈತಾಂ ದಾನವಾಶ್ಚೇಷ್ಟಾಂ ದೃಷ್ಟಾ ದೈತ್ಸಪತೇರ್ಭಯಾತ್‌ | 
ಆಚಚಕ್ಷುಃ ಸ ಚೋವಾಚ ಸೂದಾನಾಹೂಯ ಸತ್ವರಃ॥ 


ಹಿರಣ್ಯಕಶಿಪುರುವಾಚ: 


ಹೇ ಸೂದಾ ಮಮ ಪುತ್ರೋತನಾವನ್ನೇಹಾಮಪಿ ದುರ್ಮತಿಃ | 
ಕುಮಾರ್ಗದೇಶಿಕೋ ದುಷ್ಟೋ ಹನೃತಾಮವಿಲಂಬಿತಮ್‌॥ 2 


ಹಾಲಾಹಲಂ ವಿಷಂ ತಸ್ಮ ಸರ್ವಭಕ್ಷೇಷು ದೀಯತಾಮ್‌!। 
ಅವಿಜ್ಞಾತಮಸೌ ಪಾಪೋ ಹನ್ಮತಾಂ ಮಾ ವಿಚಾರ್ಯತಾಮ್‌ ॥ 3 


ಅಧ್ಯಾಯ 18 


ಪ್ರಹ್ಲಾದನನ್ನು ಕೊಲ್ಲುವುದಕ್ಕಾಗಿ ಹಿರಣ್ಯಕಶಿಪು ವಿಷಶಸ್ತ್ರಾಗ್ನಿ ಮೊದಲಾದವನ್ನು 
ಪ್ರಯೋಗಿಸುವುದು. ಪ್ರಹ್ಲಾದನಿಂದ ಭಗವಂತನ ಸ್ತುತಿ. 


ಪರಾಶರರು ಹೇಳಿದರು: ಪ್ರಹ್ಲಾದನು ಮಾಡುತ್ತಿದ್ದ ಈ ಕೆಲಸವನ್ನು 
ನೋಡಿ ದಾನವರು ಹಿರಣ್ಯಕಶಿಪುವಿಗೆ ಹೆದರಿಕೊಂಡು ಆತನ ಬಳಿ ಎಲ್ಲ 
ವೃತ್ತಾಂತವನ್ನೂ ನಿವೇದಿಸಿದರು. ಕೂಡಲೇ ಹಿರಣ್ಯಕಶಿಪು ತನ್ನ ಅಡಿಗೆ 
ಯವರನ್ನು ಕರೆಸಿ ಹೀಗೆಂದನು (1). "ಎಲೈ ಪಾಚಕರೆ, ನನ್ನ ಪುತ್ರನು 
ಸ್ವತಃ ದುರ್ಬುದ್ದಿಯಾಗಿರುವುದಲ್ಲದೆ ಅನ್ಯರಿಗೂ ಸಹ ಕೆಟ್ಟದಾರಿಯನ್ನು 
ಹೇಳಿಕೊಡುತ್ತಿದ್ದಾನೆ! ಈ ದುಷ್ಟನನ್ನು ತಡಮಾಡದೆ ಕೊಂದುಹಾಕಿರಿ. 
ಅವನ ಎಲ್ಲ ಆಹಾರಗಳಲ್ಲಿಯೂ ಗೊತ್ತಾಗದಂತೆ ಹಾಲಹಲವಿಷವನ್ನು 
ಸೇರಿಸಿ ಆ ಪಾಪಿಯನ್ನು ಸಾಯಿಸಿರಿ. ಹಿಂದೆ ಮುಂದೆ ನೋಡಬೇಕಾದ್ದಿಲ್ಲ”' 
ಎಂದು ಆಜ್ಞಾಪಿಸಿದನು (2-3). ಪಾಚಕರು ಮಹಾತ್ಮನಾದ ಪ್ರಹ್ಲಾದನಿಗೆ 


230 ಶ್ರೀವಿಷ್ಣುಪುರಾಣಮ್‌ 


ಶ್ರೀಪರಾಶರ ಉವಾಚ: 
ತೇ ತಥೈವ ತತಶ್ಚಕ್ರುಃ ಪ್ರಹ್ಲಾದಾಯ ಮಹಾತ್ಮನೇ! 


ವಿಷದಾನಂ ಯಥಾಜ್ಗಪ್ಪಂ ಪಿತ್ರಾ ತಸ್ಕ್ಮ ಮಹಾತ್ಮನಃ ॥ 4 
ಹಾಲಾಹಲಂ ವಿಷಂ ಘೋರಮನಂತೋಚ್ಚಾರಣೇನ ಸಃ! 
ಅಭಿಮಂತ್ಮ ಸಹಾನ್ನೇವ ಮೈತ್ರೇಯ ಬುಭುಜೇ ತದಾ! 5 
ಅವಿಕಾರಂ ಸ ತದ್‌ಭುಕ್ವ್ವಾ ಪ್ರಹ್ಲಾದಃ ಸ್ವಸ್ಥಮಾನಸಃ | 
ಅನಂತಖ್ಯಾತಿನಿರ್ನೀರ್ಯಂ ಜರಯಾಮಾಸ ತದ್ದಿಷಮ್‌ ॥ 6 
ತತಃ ಸೂದಾ ಭಯತ್ರಸ್ತಾ ಜೀರ್ಣಂ ದೃಷ್ಟ್ವಾ ಮಹದ್ದಿಷಮ್‌!। 
ದೈತ್ಮೇಶ್ವರಮುಪಾಗಮ್ಮ ಪ್ರಣಿಪತ್ಕ್ಯೇದಮಬ್ರುವನ್‌ ॥ 7 
ಸೂದಾ ಊಚುಃ : 

ದೈತ್ಮರಾಜ ವಿಷಂ ದತ್ತಮಸ್ಮಾಭಿರತಿಭೀಷಣಮ್‌ | 

ಜೀರ್ಣಂ ತೇನ ಸಹಾನ್ನೇನ ಪ್ರಹ್ಲಾದೇನ ಸುತೇನ ತೇ॥ 8 


ಅವನ ತಂದೆಯ ಆಜ್ಞೆಯ ಪ್ರಕಾರ ವಿಷವನ್ನು ಪ್ರಯೋಗಿಸಿದರು. ಪ್ರಹ್ಲಾದ 
ನಾದರೋ ಭಗವಂತನ ನಾಮೋಚ್ಚಾರಣಮಂತ್ರದಿಂದ ಅಭಿಮಂತ್ರಿಸಿ 
ಅನ್ನದೊಡನೆ ಘೋರವಾದ ಹಾಲಾಹಲವಿಷವನ್ನು ಭಕ್ಷಿಸಿದನು (4-5). 
ಭಗವನ್ನಾಮೋಚ್ಚಾರಣದ ಪ್ರಭಾವದಿಂದ ನಿರ್ವೀರ್ಯವಾದ ವಿಷವನ್ನು 
ತಿಂದ ಪ್ರಹ್ಲಾದನು ಯಾವ ವಿಕಾರವೂ ಇಲ್ಲದೆ ಸ್ವಸ್ಥಚಿತ್ತನಾಗಿಯೇ ಆ 
ಏಷವನ್ನು ಅರಗಿಸಿಕೊಂಡನು (6). ಘೋರವಿಷವು ಜೀರ್ಣವಾದನ್ನು 
ಕಂಡು ಭೀತರಾದ ಪಾಚಕರು ದೈತ್ಯೇಶ್ವರನ ಬಳಿಗೆ ಹೋಗಿ ನಮಸ್ಕರಿಸಿ 
“ಮಹಾರಾಜ, ಅತಿಭೀಕರವಾದ ವಿಷವನ್ನು ಆಹಾರದಲ್ಲಿ ಸೇರಿಸಿ 
ಕೊಟ್ಟೆವು. ನಿನ್ನ ಮಗ ಪ್ರಹ್ಲಾದನು ಅದನ್ನು ಜೀರ್ಣಿಸಿಕೊಂಡು ಬಿಟ್ಟಿದ್ದಾನೆ” 
ಎಂದು ಬಿನ್ನಯಿಸಿದರು (7-8). ಆಗ ಹಿರಣ್ಯಕಶಿಪು “ಎಲೈ ಪುರೋಹಿತರೆ, 
ಬೇಗ ಬೇಗ ಆಗಲಿ. ಅವನ ವಿನಾಶಕ್ಕಾಗಿ ಕೃತ್ಯೆಯನ್ನು ಉತ್ಪಾದಿಸಿರಿ. 


ಅಧ್ಯಾಯ 18 ಪ್ರಥಮಾಂಶಃ 231 
ಹಿರಣ್ಯಕಶಿಪುರುವಾಚ: 
ತ್ವರ್ಯತಾಂ ತ್ವರ್ಯತಾಂ ಹೇ ಹೇ ಸದ್ಕೋ ಜೈತ್ಸಪುರೋಹಿತಾಃ! 
ಕೃತ್ಕಾಂ ತಸ್ಮ ವಿನಾಶಾಯ ಉತ್ಪಾದಯತ ಮಾ ಚರಮ್‌॥ 9 
ಶೀಪರಾಶರ ಉವಾಚ: 


ಸಕಾಶಮಾಗಮ್ಮ ತತಃ ಪ್ರಹ್ಹಾದಸ್ಕ ಪುರೋಹಿತಾಃ | 
ಸಾಮಪೂರ್ವಮಥೋಚುಸ್ತೇ ಪ್ರಹ್ಲಾದಂ ವಿನಯಾನ್ಸಿತಮ್‌ ॥ 10 


ಜಾತಸ್ರ್ರೈಲೋಕ್ಕವಿಖ್ಯಾತ ಆಯುಷ್ಮನ್‌ ಬ್ರಹ್ಮಣಃ ಕುಲೇ । 


ದೈತ್ಸರಾಜಸ್ಮ ತನಯೋ ಹಿರಣ್ಮಕಶಿಪೋರ್ಭವಾನ್‌ ॥ 11 
ಕಿಂ ದೇವೈಃ ಕಿಮನಂತೇನ ಕಿಮನೇನ ತವಾಶ್ರಯಃ। 
ಪಿತಾ ತೇ ಸರ್ವಲೋಕಾನಾಂ ತ್ವಂ ತಥೈವ ಭವಿಷ್ಯಸಿ ॥ 12 


ತಸ್ಮಾತರಿತ್ಮಜೈನಾಂ ತ್ವಂ ವಪಕ್ಷಸ್ತವಸಂಹಿತಾಮ್‌ | 
ಶ್ಲಾಘಪಃ ಪಿತಾ ಸಮಸ್ತಾನಾಂ ಗುರೂಣಾಂ ಪರಮೋ ಗುರುಃ॥ 13 


ತಡಮಾಡಬೇಡಿ'” ಎಂದು ತಿಳಿಸಿದನು (9). ಅನಂತರ ಪುರೋಹಿತರು 
ಪ್ರಹ್ಲಾದನ ಸಮೀಪಕ್ಕೆ ಹೋಗಿ ವಿನಯಶೀಲನಾದ ಅವನನ್ನು ಕುರಿತು 
ಸಾಮೋಪಾಯದಿಂದ “ಆಯುಷನ್‌, ಮೂರು ಲೋಕಗಳಲ್ಲಿಯೂ 
ವಿಖ್ಯಾತವಾದ ಬ್ರಹ್ಮನ ವಂಶದಲ್ಲಿ ನೀನು ಹುಟ್ಟಿದ್ದೀಯೆ. ದೈತ್ಯರಾಜನಾದ 
ಹಿರಣ್ಯಕಶಿಪುವಿನ ತನಯನಾಗಿದ್ದೀಯೆ. ದೇವತೆಗಳಿಂದಾಗಲಿ ವಿಷ್ಣುವಿ 
ನಿಂದಾಗಲಿ ಇನ್ನೊಬ್ಬನಿಂದಾಗಲಿ ನಿನಗೆ ಆಗಬೇಕಾದ್ದೇನು? ಸರ್ವಲೋಕ 
ಗಳಿಗೂ ನಿನ್ನ ತಂದೆ ಆಶ್ರಯನಾಗಿದ್ದಾನೆ. ನೀನೂ ಮುಂದೆ ತಂದೆ 
ಯಂತೆಯೇ ಆಗುವೆ (10-12). ಆದ್ದರಿಂದ ವೈರಿಯನ್ನು ಸ್ತುತಿಮಾಡುವ 
ಈ ಕ್ರಮವನ್ನು ತ್ಯಜಿಸು. ಶ್ಲಾಘನೀಯನಾದ ತಂದೆ ಇದ್ದಾನೆ. ಅವನು ನಿನಗೆ 
ಸಮಸ್ತ ಗುರುಗಳಿಗೂ ಗುರುವಾದವನು” ಎಂದು ತಿಳಿಸಿದರು (13). 
ಪ್ರಹ್ಲಾದನು ಹೇಳಿದನು: “ಮಹಾಶಯರೆ, ಇದು ಹೌದು. ಮರೀಚಿಯ 
ಈ ಮಹಾವಂಶವು ಮೂರು ಲೋಕಗಳಲ್ಲಿಯೂ ಪ್ರಶಂಸನೀಯವಾದದ್ದು 


232 ಶ್ರೀವಿಷ್ಣುಪುರಾಣಮ್‌ 
ಪ್ರಹ್ಲಾದ ಉವಾಚ: 


ಏವಮೇತನ್ಮಹಾಭಾಗಾಃ ಶ್ಲಾಪ್ಯ್ಮಮೇತನ್ಮಹಾಕುಲಮ್‌ | 
ಮರೀಚೇಃ ಸಕಲೇಇಪೃಸ್ಮಿನ್‌ ತ್ರೈಲೋಕ್ಕೇ ನಾನ್ಮಥಾ ವದೇತ್‌ ॥ 14 


ಪಿತಾ ಚ ಮಮ ಸರ್ವಸ್ಮಿಂಜಗತ್ಕುತೃಹ್ಟಚೇಷ್ಟಿತಃ। 


ಏತದಪ್ಶವಗಚ್ಛಾಮಿ ಸತ್ಯಮತ್ರಾಪಿ ನಾನೃತಮ್‌ ॥ 15 
ಗುರೂಣಾಮಪಿ ಸರ್ವೇಹಾಂ ಪಿತಾ ಪರಮಕೋ ಗುರುಃ! 
ಯದುಕ್ಟಂ ಭ್ರಾಂತಿಸ್ಪತ್ರಾಪಿ ಸ್ವಲ್ಪಾಪಿ ಹಿ ನ ವಿದೃತೇ॥ 16 


ಪಿತಾ ಗುರುರ್ನ ಸಂದೇಹಃ ಶೂಜನೀಯಃ ಪ್ರಯತ್ನತಃ। 
ತತ್ರಾಪಿ ನಾಪರಾಧ್ಯಾಮೀತ್ಕೇವಂ ಮನಸಿ ಮೇ ಸ್ಥಿತಮ್‌ ॥ 17 


ಯತ್ತ್ವೇತತ್ಕಿಮನಂತೇನೇತ್ಕುಕ್ತಂ ಯುಷ್ಮಾಭಿರೀದೃಶಮ್‌। 
ಕೋ ಬ್ರವೀತಿ ಯಥಾನ್ಯಾಯಂ ಕಿಂ ತು 
ನೆ ಎತದ್ದಚಬೋಂರ್ಥವತ್‌ ॥ 18 


ದಿಟ. ಈ ವಿಷಯದಲ್ಲಿ ಯಾವನೂ ಬೇರೆ ಹೇಳಲಾರ (14). ಈ 
ಜಗತ್ತಿನಲ್ಲಿ ನನ್ನ ತಂದೆ ಮಹಾಪರಾಕ್ರಮಿಯೂ ಹೌದು. ಇದು ನನಗೆ 
ಗೊತ್ತಿದೆ. ಇದೂ ಸತ್ಯವೇ ಸರಿ, ಹುಸಿಯಲ್ಲ. ತಂದೆಯು ಸಮಸ್ತ 
ಗುರುಗಳಿಗೂ ಶ್ರೇಷ್ಠನಾದ ಪರಮಗುರುವೆಂದು ಹೇಳಿದಿರಷ್ಟೆ. ಆ ವಿಷಯ 
ದಲ್ಲಿಯೂ ನನಗೆ ಲೇಶವಾದರೂ ಸಂದೇಹವಿಲ್ಲ (15-16). ತಂದೆಯು 
ಗುರು ಹೌದು. ಸಂಶಯವಿಲ್ಲ. ಆತನನ್ನು ಎಲ್ಲ ವಿಧದಿಂದಲೂ ಗೌರವಿಸ 
ಬೇಕು. ಆ ವಿಷಯದಲ್ಲಿ ನಾನೇನೂ ತಪ್ಪುಮಾಡುತ್ತಿಲ್ಲವೆಂದು ನನ್ನ 
ಮನಸ್ಸಿನಲ್ಲಿ ನಂಬಿಕೆ ಇದೆ (17). ಆದರೆ ವಿಷ್ಣುವಿನಿಂದ ಏನು ಪ್ರಯೋಜನ 
--ಎಂದು ನೀವು ಹೇಳಿದಿರಲ್ಲ, ಇದು ನ್ಯಾಯವಾದ ನುಡಿಯೆಂದು 
ಯಾವನು ಹೇಳಿಯಾನು? ಇದು ಅರ್ಥವತ್ತಾದ ನುಡಿಯಲ್ಲ” ಎಂದನು 
(18). ಪ್ರಹ್ಲಾದನು ಹೀಗೆ ನುಡಿದು ಪುರೋಹಿತರೆಂಬ ಗೌರವಬುದ್ಧಿ 
ಯಿಂದ ನಿಯಂತ್ರಿತನಾಗಿ ಮೌನವನ್ನು ತಳೆದನು. ಆಮೇಲೆ ನಕ್ಕು ಮತ್ತೆ 
ಹೇಳಿದನು: “ವಿಷ್ಣುವಿನಿಂದ ಏನು ಪ್ರಯೋಜನ! ಚೆನ್ನಾಗಿದೆ! ಗುರುಗಳೆ 


ಅಧ್ಯಾಯ 18 ಪ್ರಥಮಾಂಶಃ 233 
ಇತ್ಕುಕ್ತಾ ಸೋಂಭವನ್ಕೌನೀ ತೇಷಾಂ ಗೌರವಯಂತ್ರಿತಃ । 


ರಿ ಎಬ 


ಪ್ರಹಸ್ಮ ಚ ಪುನಃ ಪ್ರಾಹ ಕಿಮನಂತೇನ ಸಾದ್ದಿತಿ॥ 19 


ಸಾಧು ಭೋ ಕಿಮನಂತೇನ ಸಾಧು ಭೋ ಗುರವೋ ಮಮ! 
ಶ್ರೂಯತಾಂ ಯದನಂತೇನ ಯದಿ ಖೇದಂ ನ ಯಾಸ್ಮಥ॥ 20 
ಧರ್ಮಾರ್ಥಕಾಮಮೋಕ್ಸಾಶ್ಚ ಪುರುಷಾರ್ಥ ಉದಾಹೃತಾಃ। 
ಚತುಷ್ಟಯಮಿದಂ ಯಸ್ಮಾತ್ತನ್ಮಾತ್ಸಿಂ ಕಿಮಿದಂ ವಚಃ॥ 21 
ಮರೀಚಮಿಶ್ರೈರ್ದಕ್ಷಾದ್ಮೈಸ್ತಥೈವಾನ್ಮೈರನಂತತಃ | 

ಧರ್ಮಃ ಪ್ರಾಪ್ತಸ್ತಥಾ ಚಾನ್ಶೆ ರರ್ಥಃ ಕಾಮಸ್ತಥಹಾ ಪರೆ sll 22 
ತತ್ತತ್ವವೇದಿನೋ ಭೂತ್ವಾ ಜ್ಞಾನಧ್ಮಾನಸಮಾಧಿಭಿಃ | 
ಅವಾಪುರ್ಮುಕ್ತಿಮಪರೇ ಪುರುಷಾ ಧ್ವಸ್ತಬಂಧನಾಃ॥ 23 


ಸಂಪದೈಶ್ಚರ್ಯಮಾಹಾತ್ಮಜ್ಞಾನಸಂತತಿಕರ್ಮಣಾಮ್‌ | 
ವಿಮುಕ್ತೇಶೈಕತೋ ಲಭ್ಮಂ ಮೂಲಮಾರಾಧನಂ ಹರೇಃ ॥ 24 





ಬಹಳ ಚೆನ್ನಾಗಿದೆ! ಚೆನ್ನಾಗಿದೆ! ನಿಮ್ಮ ಮನಸ್ಸಿಗೆ ಖೇದವಾಗದಿದ್ದರೆ ಏನು 
ಪ್ರಯೋಜನವೆಂದು ಹೇಳುವೆನು, ಕೇಳಿರಿ! (19-20). ಧರ್ಮ, ಅರ್ಥ, 
ಕಾಮ, ಮೋಕ್ಸಗಳು ಪುರುಷಾರ್ಥಗಳೆಂದು ಹೇಳಲ್ಪಟ್ಟಿವೆ. ಈ ನಾಲ್ಕು 
ಪುರುಷಾರ್ಥಗಳೂ ಯಾವಾತನಿಂದ ದೊರಕುತ್ತವೆಯೋ “ಆತನಿಂದ ಏನು 
ಪ್ರಯೋಜನ?'--ಎಂದು ಕೇಳಿದರೆ, ಏನು ಮಾತಿದು? (21). ಮರೀಚಿ 
ಮುನಿಗಳೂ ದಕ್ಷಪ್ರಜಾಪತಿಯೇ ಮೊದಲಾದವರೂ ಇನ್ನೂ ಇತರ 
ಮಹನೀಯರೂ ವಿಷ್ಣುವಿನಿಂದ ಧರ್ಮವನ್ನು ಪಡೆದಿದ್ದಾರೆ; ಕೆಲವರು 
ಅರ್ಥವನ್ನೂ ಕೆಲವರು ಕಾಮವನ್ನೂ ಪಡೆದಿದ್ದಾರೆ (22). ಮತ್ತೆ ಕೆಲವರು 
ವಿಷ್ಣುವಿನ ನಿಜಸ್ವರೂಪವನ್ನು ಜ್ಞಾನಧ್ಯಾನಸಮಾಧಿಗಳಿಂದ ತಿಳಿದು 
ಸಂಸಾರಬಂಧನವನ್ನು ಕಳಚಿ ಮುಕ್ತಿಯನ್ನು ಗಳಿಸಿದ್ದಾರೆ. ಸಂಪತ್ತು, 
ಐಶ್ವರ್ಯ, ಮಾಹಾತ್ಮ್ಯ, ಜ್ಞಾನ, ಸಂತಾನ, ಕರ್ಮ, ಮೋಕ್ಷ--ಇವೆಲ್ಲವು 
ಗಳಿಗೂ ಏಕಮೂಲವಾದದ್ದು ಶ್ರೀಹರಿಯ ಆರಾಧನೆ. ಅದೇ ನಮಗೆ 
ಆರ್ಜನೀಯವಾದದ್ದು (23-24). ಧರ್ಮಾರ್ಥಕಾಮಗಳೂ ಮುಕ್ತಿಯೂ 


234 ಶ್ರೀವಿಷ್ಣುಪುರಾಣಮ್‌ 


ಯತೋ ಧರ್ಮಾರ್ಥಕಾಮಾಮಖ್ಯಂ ಮುಕ್ತಿಶ್ಚಾಪಿ ಫಲಂ ದ್ವಿಜಾಃ! 


ತೇನಾಪಿ ಕಿಂ ಕಿಮಿತ್ಕೇವಮನಂತೇನ ಕಿಮುಚ್ಛತೇ ॥॥ 25 
ಕಿಂ ಚಾಪಿ ಬಹುನೋಕ್ಷೇನ ಭವಂತೋ ಗುರವೋ ಮಮ!। 
ವದಂತು ಸಾಧು ವಾಸಾಧು ವಿವೇಕೋತಸ್ಮಾಕಮಲ್ಲಕಃ ॥ 26 


ಬಹುನಾತ್ರ ಕಿಮುಕ್ತೇನ ಸ ಏವ ಜಗತಃ ಶತಿಃ। 
ಸ ಕರ್ತಾ ಚೆ ವಿಕರ್ತಾ ಚ ಸಂಹರ್ತಾ ಚ ಹೃದಿ ಸ್ಥಿತಃ! 27 


ಸ ಭೋಕ್ತಾ ಭೋಜ್ಯಮಪ್ಕೇವಂ ಸ ಏವ ಜಗದೀಶ್ವರಃ। 
ಭವದ್ಗಿರೇತತ್‌ ಕ್ಷಂತವ್ಮಂ ಬಾಲ್ಕಾದುಕ್ತಂ ತು ಯನ್ಮಯಾ॥ 28 


ಪುರೋಹಿತಾ ಊಚುಃ : 


ದಹೃಮಾನಸ್ಪಮಸ್ಕಾಭಿರಗ್ನಿನಾ ಬಾಲ ರಕ್ಷಿತಃ। 
ಭೂಯೋ ನ ವಕ್ಷ್ಮಸೀತ್ಸೇವಂ ನೈವ ಜ್ಞಾತೋತಸ್ಮಬುದ್ದಿಮಾನ್‌ ॥ 29 


ಯಾರಿಂದ ಫಲವಾಗಿ ದೊರೆಯುವುದೋ, ಅವನಿಂದ ಏನು 
ಪ್ರಯೋಜನ?--ಎಂದು, ಬ್ರಾಹ್ಮಣರೆ, ಏಕೆ ಕೇಳುತ್ತೀರಿ? (25). ಹೆಚ್ಚು 
ಹೇಳುವುದರಿಂದೇನು? ನೀವು ನನ್ನ ಗುರುಗಳು. ಸರಿಯೆಂದಾದರೂ 
ಹೇಳಿರಿ, ತಪ್ಪೆಂದಾದರೂ ಹೇಳಿರಿ. ನನ್ನ ವಿಚಾರಶಕ್ತಿ ಅಲ್ಪವಾದದ್ದು. 
ಬಹಳ ಹೇಳುವುದರಿಂದ ಫಲವೇನು? ವಿಷ್ಣುವೇ ಜಗದೀಶ್ವರ. ಆತನೇ 
ಕರ್ತ, ಅನ್ಯಥಾಕರ್ತ, ಸಂಹರ್ತ. ಅವನು ನನ್ನ ಹೃದಯದಲ್ಲಿ ನೆಲೆಸಿದ್ದಾನೆ 
(26-27). ಆತನೇ ಭೋಕ್ತ, ಭೋಜ್ಯ. ಆತನೇ ವಿಶ್ವಾಧಿಪತಿ. ನಾನು 
ಬಾಲತನದಿಂದ ಏನೋ ಹೇಳಿದ್ದೇನೆ. ನೀವು ದಯವಿಟ್ಟು ಕ್ಷಮಿಸಬೇಕು” 
ಎಂದು ತಿಳಿಸಿದನು (28). ಅದಕ್ಕೆ ಪುರೋಹಿತರು “ಎಲೆ ಹುಡುಗ, 
ಬೆಂಕಿಯಲ್ಲಿ ನೀನು ಸುಟ್ಟುಹೋಗುತ್ತಿರುವಾಗ ನಾವು ನಿನ್ನನ್ನು ಉಳಿಸಿದೆವು. 
ಮತ್ತೆ ಹೀಗೆ ಹೇಳುವುದಿಲ್ಲ--ಎಂದು ತಿಳಿದಿದ್ದೆವು. ನೀನು ಇಷ್ಟು 
ಮೂರ್ಯನೆಂದು ನಮಗೆ ಗೊತ್ತಾಗಲಿಲ್ಲ. ನಾವು ತಿಳಿಯಹೇಳಿದರೂ ನೀನು 
ಈ ಅಜ್ಞಾನದ ಬಲೆಯನ್ನು ತ್ಯಜಿಸುವುದಿಲ್ಲವಾದರೆ, ಎಲಾ ದುಷ್ಟ, ನಿನ್ನನ್ನು 


ಅಧ್ಯಾಯ 18 ಪ್ರಥಮಾಂಶಃ 235 


ಯದಾಸ್ಮದ್ಧಚನಾನ್ಮೋಹಗ್ರಾಹಂ ನ ತೃಕ್ಷ್ಯತೇ ಭವಾನ್‌! 
ತತಃ ಕೃತ್ಥಾಂ ವಿನಾಶಾಯ ತವ ಸೃಕ್ಲಾಮ ದುರ್ಮತೇ॥ 30 


ಪ್ರಹ್ಲಾದ ಉವಾಚ: 
ಕಃ ಕೇನ ಹನ್ಮತೇ ಜಂತುರ್ಜಂತುಃ ಕಃ ಕೇನ ರಕ್ಷ್ಮತೇ। 


ಹಂತಿ ರಕ್ಷತಿ ಚೈವಾತ್ಮಾ ಹೃಸತ್ಸಾಧು ಸಮಾಚರನ್‌ ॥ 31 
ಕರ್ಮಣಾ ಜಾಯತೇ ಸರ್ವಂ ಕರ್ಮೆ ವ ಗತಿಸಾಧನಮ್‌ | 
ತಸ್ಮಾತ್ಸರ್ವಪ್ರಯತ್ನೇನ ಸಾಧುಕರ್ಮಸಮಾಚರೇತ್‌ ॥ 32 


ಶ್ರೀಪರಾಶರ ಉವಾಚ: 


ಇತ್ಕುಕ್ತಾಸ್ಪೇನ ತೇ ಕ್ರುದ್ಧಾ ದೈತ್ಯರಾಜಪುರೋಹಿತಾಃ। 
ಕೃತ್ಯಾಮುತ್ಪಾದಯಾಮಾಸುರ್ಜಾಲಾಮಾಲೋಜ್ಜ್ಚಲಾಕೃತಿಮ್‌ ॥ 33 


ಅತಿಭೀಮಾ ಸಮಾಗಮ್ಮ ಪಾದನ್ಶಾಸಕ್ಷತಕ್ಷಿತಿಃ | 
ಶೂಲೇನ ಸಾಧು ಸಂಕ್ರುದ್ಧಾಂ ತಂ ಜಘಾನಾಶು ವಕ್ಷಸಿ॥ 34 


ನಾಶಗೊಳಿಸುವುದಕ್ಕಾಗಿ ಕೃತ್ಯೆಯನ್ನು ಸೃಷ್ಟಿಸುತ್ತೇವೆ!'' ಎಂದರು (29-30). 
ಅದಕ್ಕೆ ಪ್ರಹ್ಲಾದನು “ಯಾರು ಯಾರನ್ನು ಕೊಲ್ಲುತ್ತಾರೆ, ಯಾರನ್ನು 
ರಕ್ಷಿಸುತ್ತಾರೆ! ಶುಭವನ್ನೋ ಅಶುಭವನ್ನೋ ಆಚರಿಸತಕ್ಕವನು ತನ್ನನ್ನು 
ತಾನೇ ಕೊಂದುಕೊಳ್ಳುತಾನೆ, ರಕ್ಷಿಸಿಕೊಳ್ಳುತ್ತಾನೆ. ಅವರವರ ಕರ್ಮ 
ದಿಂದಲೇ ಎಲ್ಲವೂ ಆಗುತ್ತದೆ. ಕರ್ಮವೇ ಸದ್ಧತಿಗೋ ದುರ್ಗತಿಗೋ 
ಸಾಧನ. ಆದ್ದರಿಂದ ಸರ್ವಪ್ರಯತ್ನಪೂರ್ವಕವಾಗಿ ಶುಭ ಕರ್ಮವನ್ನೇ 
ಆಚರಿಸಬೇಕು'' ಎಂದು ಹೇಳಿದನು (31-32). ಈ ಪ್ರಕಾರಹೇಳಲಾಗಿ 
ದೈತ್ಯರಾಜಪುರೋಹಿತರು ಸಿಟ್ಟಿನಿಂದ ಕೆರಳಿ, ಜ್ಞಾಲಾಮಾಲೆಗಳಿಂದ 
ಭೀಕರಾಕೃತಿಯಾದ ಕೃತ್ಯೆಯನ್ನು ಸೃಷ್ಟಿಸಿದರು. ಅತ್ಯಂತ ಭೀಷಣಳಾದ ಆ 
ಕೃತ್ಯೆಯು ಒಂದೊಂದು ಹೆಜ್ಜೆಗೂ ನೆಲವನ್ನು ನಡುಗಿಸುತ್ತ ಬಂದು 
ಕ್ರೋಧಾವಿಷ್ಟಳಾಗಿ ಪ್ರಹ್ಲಾದನ ಎದೆಯನ್ನು ಶೂಲದಿಂದ ಬಲವಾಗಿ 
ತಿವಿದಳು (33-34). ತೇಜೋಮಯವಾದ ಶೂಲವು ಆ ಬಾಲಕನ ಎದೆಗೆ 


236 ಶ್ರೀವಿಷ್ಣುಪುರಾಣಮ್‌ 

ತತ್ತಸ್ಮ ಹೃದಯಂ ಹ್ರಾಹ್ಮ ಶೂಲಂ ಬಾಲಸ್ಕ ದೀಪ್ತಿಮತ್‌ | 
ಜಗಾಮ ಖಂಡಿತಂ ಭೂಮೌ ತತ್ರಾಪಿ ಶತಧಾ ಗತಮ್‌ ॥ 35 
ಯತ್ರಾನಪಾಯೀ ಭಗವಾನ್‌ ಹೃದ್ಮಾಸ್ಟೇ ಹರಿರೀಶ್ಚರಃ | 


ಭಂಗೋ ಭವತಿ ವಜ್ರಸ್ಕ ತತ್ರ ಶೂಲಸ್ಕ ಕಾ ಕಥಾ॥ 36 
ಅಪಾಹೇ ತತ್ರ ಪಾಹೈಶ್ಚ ಪಾತಿತಾ ದೈತ್ಯಯಾಜಕೈಃ। 

ತಾನೇವ ಸಾ ಜಘಾನಾಶು ಕೃತ್ಕಾ ನಾಶಂ ಜಗಾಮ ಚ॥ 37 
ಕೃತ್ಸಯಾ ದಹೃಮಾನಾಂಸ್ಟಾನ್‌ ವಿಲೋಕ್ಕ ಸ ಮಹಾಮತಿಃ! 
ತ್ರಾಹಿ ಕೃಷ್ಣೇತ್ಶನಂತೇತಿ ವದನ್ನಭ್ಯವಪದ್ಯತ ॥ 38 


ಪ್ರಹ್ಲಾದ ಉವಾಚ: 
ಸರ್ವವ್ಮಾಪಿನ್‌ ಜಗದ್ರೂಪ ಜಗತ್ಸಹ್ಟರ್ಜನಾರ್ದನ | 
ಪಾಹಿ ವಿಪ್ರಾನಿಮಾನಸ್ಮಾದ್‌ದುಃಸಹಾನ್ಮಂತ್ರಹಾವಕಾತ್‌ ॥ 39 


ಯಥಾ ಸರ್ವೇಷು ಭೂತೇಷು ಸರ್ವವ್ಯಾಪೀ ಜಗದ್‌ಗುರುಃ! 
ವಿಷ್ಣುರೇವ ತಥಾ ಸರ್ವೇ ಜೀವಂತ್ವೇತೇ ಪುರೋಹಿತಾಃ॥ 40 


ತಾಕಿ ಮುರಿದು ನೂರಾರು ಚೂರಾಗಿ ನೆಲದ ಮೇಲೆ ಬಿದ್ದಿತು! ಮೈತ್ರೇಯ, 
ಭಗವಂತನೂ ಈಶ್ವರನೂ ಆದ ಶ್ರೀಹರಿಯು ಯಾವ ಹೃದಯದಲ್ಲಿ 
ಸ್ಥಿರವಾಗಿ ನೆಲೆಸಿರುವನೋ, ಆ ಹೃದಯಕ್ಕೆ ತಾಕಿದರೆ ವಜ್ರಾಯುಧವೂ 
ಮುರಿದುಹೋಗುತ್ತದೆ, ಇನ್ನು ಆ ಶೂಲದ ಕಥೆಯೇನು? (35-36). 
ಪಾಪಿಗಳಾದ ದೈತ್ಯಪುರೋಹಿತರು ಪುಣ್ಯಾತವಾದ ಪ್ರಹ್ಲಾದನ ಮೇಲೆ 
ಪ್ರಯೋಗಿಸಿದ ಆ ಕೃತ್ಯೆಯು ಕೂಡಲೇ ಆ ಪುರೋಹಿತರನ್ನೇ ಕೊಂದುಹಾಕಿ 
ಅದೃಶ್ಯಳಾದಳು! (37). ಕೃತ್ಯೆಯಿಂದ ಸುಟ್ಟುಹೋಗುತ್ತಿದ್ದ ಪುರೋಹಿತ 
ರನ್ನು ನೋಡಿ ಪ್ರಾಜ್ಞನಾದ ಪ್ರಹ್ಲಾದನು "ಹಾ ಕೃಷ್ಣ! ಅನಂತ, ಕಾಪಾಡು?’ 
ಎಂದು ಕೂಗುತ್ತ ಅಲ್ಲಿಗೆ ಓಡಿಬಂದನು (38). “ಹೇ ಸರ್ವವ್ಯಾಪಿ, 
ಜಗದ್ರೂಪ, ಸೃಷ್ಟಿಕರ್ತ, ಜನಾರ್ದನ! ದುಃಸಹವಾದ ಈ ಮಂತ್ರಾಗ್ನಿ 
ಯಿಂದ ಈ ವಿಪ್ರರನ್ನು ರಕ್ಷಿಸು. ಸರ್ವಭೂತಗಳಲ್ಲಿ ಸರ್ವವ್ಯಾಪಿಯೂ 
ಜಗದ್ಗುರುವೂ ಆದ ವಿಷ್ಣುವಿರುವುದೇ ಸತ್ಯ. ಇದರ ಬಲದಿಂದ ಈ 


ಅಧ್ಯಾಯ 18 ಪ್ರಥಮಾಂಶಃ 237 


ಯಥಾ ಸರ್ವಗತಂ ವಿಷ್ಣುಂ ಮನ್ಯಮಾನೋಇಂನಹಾಯಿನಮ್‌। 
ಚಿಂತಯಾಮಧಿಪಕ್ಷೇಂಪಿ ಜೀವಂತ್ಹೇತೇ ಪುರೋಹಿತಾಃ ॥ 41 


ಯೇ ಹಂತುಮಾಗತಾ ದತ್ತಂ ಯೈರ್ವಿಷಂ ಯೈರ್ಹುತಾಶನಃ। 
ಯೈರ್ದಿಗ್ಗಜೈರಹಂ ಕ್ಷುಣ್ಣೋ ದಷ್ಟಃ ಸರ್ಪೈಶ್ಚ ಯೈರಪಿ॥ 42 
ತೇಷ್ಟಹಂ ಮಿತ್ರಭಾವೇನ ಸಮಃ ಪಾಪೋಪಸ್ಮಿ ನೆ ಕೃಚತ್‌! 
ಯಥಾ ತೇನಾದ್ಕ ಸತ್ಕೇನ ಜೀವಂತ್ವಸುರಯಾಜಕಾಃ ॥ 43 


ಶೀಪರಾಶರ ಉವಾಚ: 


ಇತ್ಕುಕ್ತಾಸ್ಪೇನ ತೇ ಸರ್ವೇ ಸಂಸ್ಕೃಷ್ಟಾಶ್ವ ನಿರಾಮಯಾಃ। 
ಸಮುತ್ತಸ್ಸುರ್ದಿಜಾ ಭೂಯಸ್ತಮೂಚುಃ ಪ್ರಶ್ರಯಾನ್ಜಿತಮ್‌ ॥ 44 


ಪುರೋಹಿತಾ ಊಚುಃ : 


ದೀರ್ಫಾಯುರಪ್ರತಿಹತೋ ಬಲವೀರ್ಯಸಮನ್ನಿತಃ | 
ಪುತ್ರಪೌತ್ರಧನೆ ಶ್ತರ್ಯೆ ರ್ಮಾಕ್ಟೋ ವತ್ಸ ಭವೋತಮಃಃ॥ 45 


ಪುರೋಹಿತರು ಬದುಕಲಿ (39-40). ಸರ್ವಗತನಾದ ವಿಷ್ಣುವು ಶತ್ರುವಿ 
ನಲ್ಲಿಯೂ ಸ್ಥಿರವಾಗಿ ಇದ್ದಾನೆಂದು ತಿಳಿದು, ಹಾಗೆಯೇ ನಾನು ನಂಬಿರುವು 
ದಾದರೆ ಈ ಪುರೋಹಿತರು ಬದುಕಲಿ (41). ಯಾರು ನನ್ನನ್ನು ಕೊಲ್ಲಲು 
ಬಂದರೋ, ಯಾರು ವಿಷವಿಟ್ಟರೋ, ಯಾರು ಬೆಂಕಿಯನ್ನು ಹೊತ್ತಿ 
ಸಿದರೋ, ಯಾವ ದಿಗ್ಗಜಗಳಿಂದ ನಾನು ತಿವಿಯಲ್ಪಟ್ಟಿನೋ, ಯಾವ 
ಸರ್ಪಗಳಿಂದ ಕಡಿಯಲ್ಪಟ್ಟಿನೋ ಅವರೆಲ್ಲರಲ್ಲಿಯೂ ನಾನು ಮಿತ್ರಭಾವ 
ದಿಂದ ಸಮದೃಷ್ಟಿಯನ್ನು ಹೊಂದಿರುವುದೇ ಹೌದಾದರೆ, ಯಾರ ವಿಷಯ 
ದಲ್ಲಿಯೂ ನಾನು ಪಾಪವನ್ನು ಮಾಡಿಲ್ಲವಾದರೆ, ಆ ಸತ್ಯಬಲದಿಂದ ಈ 
ಅಸುರ ಪುರೋಹಿತರು ಬದುಕಲಿ” ಎಂದನು (42-43). ಪ್ರಹ್ಲಾದನು 
ಹೀಗೆ ನುಡಿದು ಆ ವಿಪ್ರರನ್ನು ಸ್ಪರ್ಶಿಸಲು ಅವರೆಲ್ಲರೂ ಯಾವ ತೊಂದರೆ 
ಯಿಲ್ಲದೆ ಜೀವಂತರಾಗಿ ಎದ್ದು ನಯದಿಂದ “ವತ್ಸ, ದೀರ್ಫಾಯುವಾಗು, 
ಎದುರಿಲ್ಲದ ಬಲವೀರ್ಯಸಮನ್ವಿತನಾಗಿ ಪುತ್ರ ಪೌತ್ರ ಧನ ಸಂಪತ್ತು 


238 ಶ್ರೀವಿಷ್ಣುಪುರಾಣಮ್‌ 
ಶ್ರೀಪರಾಶರ ಉವಾಚ: 
ಇತ್ಯುಕ್ತ್ವಾ ತಂ ತತೋ ಗತ್ವಾ ಯಥಾವೃತ್ತಂ ಪುರೋಹಿತಾಃ | 


ರಿ ಎವ 


ದೈತ್ಯರಾಜಾಯ ಸಕಲಮಾಚಚಕ್ಷುರ್ಮಹಾಮುನೇ ॥ 46 
ಇತಿ ಶ್ರೀವಿಷ್ಣುಪುರಾಣೇ ಪ್ರಥಮೇsಂಶೇ ಅಷ್ಟಾದಶೋಇ5ಧ್ಯಾಯಃ 


ಗಳಿಂದ ಕೂಡಿ ಶ್ರೇಷ್ಠಪುರುಷನಾಗು” ಎಂದು ಆಶೀರ್ವದಿಸಿದರು. 
ಅನಂತರ ಆ ಪುರೋಹಿತರು ಹಿರಣ್ಯಕಶಿಪುವಿನ ಬಳಿಗೆ ಹೋಗಿ ನಡೆದ 
ವೃತ್ತಾಂತವನ್ನು ಅವನಿಗೆ ತಿಳಿಸಿದರು (44-46). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಪ್ರಥಮಾಂಶದಲ್ಲಿ 
ಹದಿನೆಂಟನೆಯ ಅಧ್ಯಾಯ ಮುಗಿಯಿತು. 


% 


ಏಕೋನವಿಂಶತಿತಮೋಇಧ್ಕಾಯಃ 


ಶ್ರೀಪವರಾಶರ ಉವಾಚ: 
ಹಿರಣ್ಮಕಶಿಪುಃ ಶ್ರುತ್ವಾ ತಾಂ ಕೃತ್ಕಾಂ ವಿತಥೀಕೃತಾಮ್‌ | 


ಆಹೂಯ ಪುತ್ರಂ ಪಪ್ರಚ್ಛ ಪ್ರಭಾವಸ್ಮಾಸ್ಮ ಕಾರಣಮ್‌ ॥ 1 
ಹಿರಣ್ಧಕಶಿಪುರುವಾಚ: 

ಪ್ರಹ್ಲಾದ ಸುಪ್ರಭಾವೋಇಸಿ ಕಿಮೇತತ್ತೇ ವಿಚೇಷ್ಟಿತಮ್‌ | 
ಏತನ್ಮಂತ್ರಾದಿಜನಿತಮುತಾಹೋ ಸಹಜಂ ತವ॥ 2 


ಶ್ರೀಪರಾಶರ ಉವಾಚ: 


ಏವಂ ಪೃಹಷ್ಠಸ್ತದಾ ಪಿತ್ರಾ ಪ್ರಕ್ಲಾದೋನಸುರಬಾಲಕಃ | 
ಪ್ರಣಿಪತ್ಕ ಪಿತುಃ ಪಾದಾವಿದಂ ವಚನಮಬ್ರವೀತ್‌ ॥ 3 


ಅಧ್ಯಾಯ 19 


ಪ್ರಹ್ಲಾದನಿಂದ ಭಗವಂತನ ಗುಣವರ್ಣನೆ. ಪ್ರಹ್ಲಾದನನ್ನು ಕೊಲ್ಲಲು 
ಹಿರಣ್ಯಕಶಿಪುವಿನ ನಾನಾವಿಧ ಪ್ರಯತ್ನ. ಪ್ರಹ್ಲಾದನಿಂದ ಭಗವಂತನ ಸ್ತುತಿ. 


ಪರಾಶರರು ಹೇಳಿದರು: ಕೃತ್ಯೆಯ ನಿರ್ಮಾಣ ವಿಫಲವಾದುದನ್ನು 
ಕೇಳಿ ಹಿರಣ್ಯಕಶಿಪು ಮಗನನ್ನು ಕರೆಸಿ “ಪ್ರಹ್ಲಾದ, ನೀನು ಬಹಳ ಪ್ರಭಾವ 
ಶಾಲಿಯಾಗಿದ್ದೀಯೆ. ಏನಿದು ನಿನ್ನ ಚೇಷ್ಟೆ? ಇದೇನು ಮಂತ್ರಾದಿಗಳಿಂದ 
ಉಂಟಾದ ಪ್ರಭಾವವೋ? ಅಥವಾ ಸಹಜವಾದದ್ದೋ ದು 
ಕೇಳಿದನು (1-2). ತಂದೆ ಹೀಗೆ ಕೇಳಲಾಗಿ ಬಾಲಕನಾದ ಪ್ರಹ್ಲಾದನು 
ತಂದೆಯ ಪಾದಗಳಿಗೆ ನಮಸ್ಕಾರ ಮಾಡಿ ಇಂತೆಂದನು: “ಅಪ್ಪ, ಇದು 
ಮಂತ್ರಾದಿಗಳಿಂದ ಆದ ಪ್ರಭಾವವಲ್ಲ. ನನಗೆ ಸಹಜವಾಗಿ ಇರತಕ್ಕದ್ದೂ 
ಅಲ್ಲ. ಯಾರ ಯಾರ ಹೃದಯದಲ್ಲಿ ಅಚ್ಯುತನು ನೆಲೆಸಿರುತ್ತಾನೋ 


240 ಶ್ರೀವಿಷ್ಣುಪುರಾಣಮ್‌ 


ನ ಮಂತ್ರಾದಿಕೃತಂ ತಾತ ನ ಚ ನೈಸರ್ಗಿಕೋ ಮಮ! 
ಪ್ರಭಾವ ಏಷ ಸಾಮಾನ್ಕೋ ಯಸ್ಮೆ ಯಸ್ಕಾಚ್ಕುತೋ ಹೃದಿ॥ 4 


ಅನ್ನೇಷಾಂ ಯೋ ನ ಪಾಪಾನಿ ಚಿಂತಯತ್ಕಾತ್ಮನೋ ಯಥಾ! 


ತಸ್ಮ ಪಾಪಾಗಮಸ್ತಾತ ಹೇತ್ವಭಾವಾನ್ನ ವಿದೃತೇ॥ 5 
ಕರ್ಮಣಾ ಮನಸಾ ವಾಚಾ ಪರಪೀಡಾಂ ಕರೋತಿ ಯಃ। 
ತದ್ದೀಜಂ ಜನ್ಮ ಫಲತಿ ಪ್ರಭೂತಂ ತಸ್ಮ ಚಾಶುಭಮ್‌ ॥ 6 
ಸೋಹಂ ನ ಪಾಪಮಿಚ್ಛಾಮಿ ನ ಕರೋಮಿ ವದಾಮಿ ವಾ! 
ಚಿಂತಯನ್‌ ಸರ್ವಭೂತಸ್ನ್ಥಮಾತ್ಮನ್ಮಪಿ ಚ ಕೇಶವಮ್‌ ॥ 7 
ಶಾರೀರಂ ಮಾನಸಂ ದುಃಖಂ ದೈವಂ ಭೂತಭವಂ ತಥಾ! 
ಸರ್ವತ್ರ ಶುಭಚಿತ್ರಸ್ಮ ತಸ್ಮ ಮೇ ಜಾಯತೇ ಕುತಃ॥ 8 


ಏವಂ ಸರ್ವೇಷು ಭೂತೇಷು ಭಕ್ತಿರವುಭಿಚಾರಿಣೀ। 
ಕರ್ತವ್ಶಾ ಪಂಡಿತೈರ್ಜ್ಞಾತ್ಸಾ ಸರ್ವಭೂತಮಯಂ ಹರಿಮ್‌॥ 9 


ಅವರಿಗಿರುವ ಸಾಮಾನ್ಯವಾದ ಪ್ರಭಾವವಿದು (3-4). ತನ್ನಂತೆಯೇ 
ಪರರನ್ನು ತಿಳಿದು ಯಾವಾತನು ಪರರಿಗೆ ಕೇಡನ್ನು ಮಾಡುವುದಿಲ್ಲವೋ, 
ಆತನಿಗೆ ಕಾರಣವೇ ಇಲ್ಲದ್ದರಿಂದ ಪಾಪವಿರುವುದಿಲ್ಲ. ಕ್ರಿಯೆ, ಮನಸ್ಸು, 
ವಾಕ್‌--ಇವುಗಳಿಂದ ಯಾವನು ಪರರನ್ನು ಪೀಡಿಸುತ್ತಾನೋ ಅವನಿಗೆ 
ಅದೇ ಬೀಜವಾಗಿ ಜನವೆಂಬ ಫಲವನ್ನು ಕೊಡುತ್ತದೆ. ಅವನಿಗೆ 
ವಿಶೇಷವಾಗಿ ಕೆಟ್ಟದಾಗುತ್ತದೆ (5-6). ನಾನು ಸರ್ವಭೂತಗಳಲ್ಲಿಯೂ 
ನನ್ನಲ್ಲಿಯೂ ಕೇಶವನಿದ್ದಾನೆಂದು ತಿಳಿದು ಧ್ಯಾನಿಸುತ್ತ, ಯಾರಿಗೂ ಕೇಡನ್ನು 
ಬಯಸುವುದಿಲ್ಲ , ಮಾಡುವುದಿಲ್ಲ , ಹೇಳುವುದೂ ಇಲ್ಲ. ಎಲ್ಲರ ವಿಷಯ 
ದಲ್ಲಿಯೂ ಶುಭಚಿತ್ತನಾಗಿರುವ ನನಗೆ ಶಾರೀರಿಕ ಮಾನಸಿಕ ದುಃಖ 
ಗಳಾಗಲಿ ದೈವಿಕ ಭೌತಿಕ ದುಃಖಗಳಾಗಲಿ ಏಕೆ ಬರುತ್ತವೆ? (7-8). 
ಶ್ರೀಹರಿಯು ಸರ್ವಭೂತಾತಕನೆಂದು ತಿಳಿದು ಪಂಡಿತರಾದವರು ಸರ್ವ 
ಭೂತಗಳಲ್ಲಿಯೂ ಅಚಲವಾದ ಭಕ್ತಿಯನ್ನಿರಿಸಬೇಕು'” ಎಂದನು (9). 


ಅಧ್ಯಾಯ 19 ಪ್ರಥಮಾಂಶಃ 241 
ಶ್ರೀಪವರಾಶರ ಉವಾಚ: 

ಇತಿ ಶ್ರುತ್ವಾ ಸ ದೈತ್ಕೇಂದ್ರಃ ಪ್ರಾಸಾದಶಿಖರೇ ಸ್ಥಿತಃ | 
ಕ್ರೋಧಾಂಧಕಾರಿತಮುಖಃ ಪ್ರಾಹ ದೆ ಪತೇಯಕಿಂಕರಾನ್‌ ॥ 10 
ಹಿರಣ್ಕಕಶಿಪುರುವಾಚ: 


ದುರಾತ್ಮಕ್ಷಿಷ್ಶತಾಮಸ್ಮಾತ್‌ ಪ್ರಾಸಾದಾಚ್ಛತಯೋಜನಾತ್‌ | 
ಗಿರಿಪೃಷ್ಠೇ ಪತತ್ವಸ್ಮಿನ್‌ ಶಿಲಾಭಿನ್ನಾಂಗಸಂಹತಿಃ ॥ 11 


ತತಸ್ತಂ ಚಿಕ್ಷಿಪುಃ ಸರ್ವೇ ಬಾಲಂ ದೈತೇಯದಾನವಾಃ। 
ಪಪಾತ ಸೋತಪ್ಯಧಃ ಕ್ಷಿಪ್ತೋ ಹೃದಯೇನೋದ್ದಹನ್‌ ಹರಿಮ್‌ ॥ 


ಪತಮಾನಂ ಜಗದ್ಧಾತ್ರೀ ಜಗದ್ದಾತರಿ ಕೇಶವೇ 
ಭಕ್ತಿಯುಕ್ತಂ ದಧಾರೈನಮುಪಸಂಗಮ್ಮ ಮೇದಿನೀ ॥ 13 


ತತೋ ವಿಲೋಕ್ಕ ತಂ ಸ್ವಸ್ನ್ಥಮವಿಶೀರ್ಣಾಸ್ಸಿಪಂಜರಮ್‌ | 
ಹಿರಣ್ಮಕಶಿಪುಃ ಪ್ರಾಹ ಶಂಬರಂ ಮಾಯಿನಾಂ ವರಮ್‌ ॥ 14 





ತನ್ನ ಅರಮನೆಯ ಬಿಸಿಲು ಮಹಡಿಯ ಮೇಲೆ ಕುಳಿತಿದ್ದ ದೈತ್ಯರಾಜನು 
ಈ ಮಾತನ್ನು ಕೇಳಿ ಕೋಪದಿಂದ ಕಿಡಿಕಿಡಿಯಾಗಿ ಸೇವಕರನ್ನು ಕುರಿತು 
“ಇವನು ದುರಾತ್ಮ! ಮಹಡಿಯಿಂದ ಇವನನ್ನು ಕೆಳಗೆ ಎಸೆಯಿರಿ! ನೂರು 
ಯೋಜನ ಎತ್ತರದಿಂದ ಇವನು ಬೀಳಲಿ! ಆ ಬೆಟ್ಟದ ಬಂಡೆಯ ಮೇಲೆ 
ಬಿದ್ದು ಇವನ ಅಂಗಾಂಗಗಳು ಜಜ್ಜಿಹೋಗಲಿ!'' ಎಂದು ಆರ್ಭಟಿಸಿದನು 
(10-11). ಅಂತೆಯೇ ದಾನವರು ಅವನನ್ನು ಮಹಡಿಯಿಂದ ಕೆಳಗೆಸೆ 
ದರು. ಪ್ರಹ್ಲಾದನು ಹೃದಯದಲ್ಲಿ ಶ್ರೀಹರಿಯನ್ನು ಧ್ಯಾನಿಸುತ್ತಿದ್ದನು. 
ಜಗದ್ದಾತೃವಾದ ಕೇಶವನ ಭಕ್ತನಾದ ಆತನನ್ನು ಜಗದ್ಭಾತ್ರಿಯಾದ 
ಭೂದೇವಿಯು ಮೇಲೆದ್ದು (ಪೆಟ್ಟಾಗದಂತೆ) ಹಿಡಿದುಕೊಂಡಳು (12-13). 
ಅಸ್ನಿಪಂಜರವು ಜಜ್ಜಿಹೋಗದೆ ಪ್ರಹ್ಲಾದನು ಸ್ವಸ್ಥನಾಗಿರುವುದನ್ನು ಕಂಡು 
ಹಿರಣ್ಯಕಶಿಪು ಮಹಾಮಾಯಾವಿಯಾದ ಶಂಬರಾಸುರನನ್ನು ಕರೆದು 
“ಈ ಕೆಟ್ಟ ಹುಡುಗನನ್ನು ಕೊಲ್ಲಲು ನಮ್ಮಿಂದ ಸಾಧ್ಯವಾಗುತ್ತಿಲ್ಲ! ನೀನು 


242 ಶ್ರೀವಿಷ್ಣುಪುರಾಣಮ್‌ 


ಹಿರಣ್ಕಕಶಿಪುರುವಾಚ: 
ನಾಸ್ಮಾಭಿಃ ಶಕ್ಕತೇ ಹಂತುಮಸೌ ದುರ್ಬುದ್ಧಿಬಾಲಕಃ | 
ಮಾಯಾಂ ವೇತ್ತಿ ಭವಾಂಸ್ಪಸ್ಮಾನ್ಮಾಯಯೈನಂ ನಿಷೂದಯ ॥ 15 


ಶಂಬರ ಉವಾಚ: 
ಸೂದಯಾಮ್ಮೇವ ದೈತ್ಮೇಂದ್ರ ಪಶ್ಯ ಮಾಯಾಬಲಂ ಮಮ! 
ಸಹಸ್ರಮತ್ರ ಮಾಯಾನಾಂ ಪಶ್ಶ ಕೋಟಶತಂ ತಥಾ॥ 16 


ಶ್ರೀಪರಾಶರ ಉವಾಚ: 
ತತಃ ಸ ಸಸೃಜೇ ಮಾಯಾಂ ಪ್ರಹ್ಲಾದೇ ಶಂಬರೋಪಸುರಃ। 
ಎನಾಶಮಿಚ್ಛನ್‌ ದುರ್ಬುದ್ಧಿ; ಸರ್ವತ್ರ ಸಮದರ್ಶಿನಿ॥ 17 


ಸಮಾಹಿತಮತಿರ್ಭೂತ್ಹಾ ಶಂಬರೇಇಪಿ ವಿಮತ್ಸರಃ। 
ಮೈತ್ರೇಯ ಸೋಪಪಿ ಪ್ರಹ್ಲಾದಃ ಸಸ್ಮಾರ ಮಧುಸೂದನಮ್‌ ॥ 18 


ತತೋ ಭಗವತಾ ತಸ್ಮ ರಕ್ಷಾರ್ಥಂ ಚಕ್ರಮುತ್ತಮಮ್‌!। 
ಆಜಗಾಮ ಸಮಾಜ್ನಪ್ಪಂ ಜ್ಞಾಲಾಮಾಲಿ ಸುದರ್ಶನಮ್‌ ॥ 19 


ಮಾಯೆಯನ್ನು ಬಲ್ಲೆ. ಮಾಯೆಯಿಂದ ಇವನನ್ನು ಧ್ವಂಸಮಾಡು!” ಎಂದು 
ಆಜ್ಞಾಪಿಸಿದನು (14-15). ಶಂಬರಾಸುರನು “ದೈತ್ಯೇಂದ್ರ, ಇವನನ್ನು 
ದ್ವಂಸಮಾಡುತ್ತೇನೆ. ನನ್ನ ಮಾಯಾಬಲವನ್ನಾದರೂ ನೋಡು. 
ಸಾವಿರಾರು ಕೋಟಿಗಟ್ಟಲೆ ಇರುವ ನನ್ನ ಮಾಯಾಶಕ್ತಿಗಳನ್ನು ಕಾಣುತ್ತಿರು” 
ಎಂದನು (16). ಅನಂತರ ದುರ್ಬುದ್ದಿಯಾದ ಶಂಬರಾಸುರನು, ಸರ್ವತ್ರ 
ಸಮದರ್ಶಿಯಾದ ಪ್ರಹ್ಲಾದನ ಮೇಲೆ ತನ್ನ ಮಾಯೆಯನ್ನು ಪ್ರಯೋಗಿ 
ಸಿದನು. ಮೈತ್ರೇಯ, ಆ ಪ್ರಹ್ಲಾದನಾದರೋ ದ್ವೇಷರಹಿತನಾಗಿ ಶಂಬರ 
ನಲ್ಲಿಯೂ ಸಮಚಿತ್ತನಾಗಿ ಭಗವಂತನನ್ನು ಧ್ಯಾನಿಸುತ್ತಿದ್ದನು (17-18). 
ಭಗವಂತನು ಭಕ್ತರಕ್ಷಣೆಗಾಗಿ ತನ್ನ ಸುದರ್ಶನ ಚಕ್ರಕ್ಕೆ ಆಜ್ಞೆಯಿತ್ತನು. ಆ 
ಶ್ರೇಷ್ಠವಾದ ಚಕ್ರವು ಜ್ವಾಲೆಗಳಿಂದ ಪ್ರಜ್ವಲಿಸುತ್ತ ಬಂದು, ಬಾಲಕನ 
ರಕ್ಷಣೆಗಾಗಿ ಶೀಪ್ರಗತಿಯಿಂದ ಸಂಚರಿಸುತ್ತ, ಶಂಬರನ ಸಾವಿರಾರು 


ಅಧ್ಯಾಯ 19 ಪ್ರಥಮಾಂಶಃ 243 


ತೇನ ಮಾಯಾಸಹಸ್ರಂ ತಚ್ಛಂಬರಸ್ಕಾಶುಗಾಮಿನಾ | 
ಬಾಲಸ್ಕ ರಕ್ಷತಾ ದೇಹಮೇಕೈಕಂ ಚ ವಿಶೋಧಿತಮ್‌ ॥ 20 


ಸಂಶೋಹಕಂ ತಥಾ ವಾಯುಂ ದೆ ಪತೇಂದಸ್ತಿದಮಬುವೀತ್‌ | 
ಶೀಘ್ರಮೇಷ ಮಮಾದೇಶಾದ್‌ದುರಾತ್ಮಾ ನೀಯತಾಂ ಕ್ಷಯಮ್‌ ॥ 


ತಥೇತ್ಸುಕ್ತಾ ತು ಸೋತಹ್ಮೇನಂ ವಿವೇಶ ಪವನೋ ಲಘು! 


ಶೀತೋಇಂತಿರೂಕ್ಷಃ ಶೋಷಾಯ ತದ್ದೇಹಸ್ಮಾತಿದುಃಸಹಃ || 22 


ತೇನಾವಿಷ್ಟಮಥಾತ್ಮಾನಂ ಸ ಬುದ್‌ಧ್ಹಾ ದೈತ್ಯಬಾಲಕಃ। 
ಹೃದಯೇನ ಮಹಾತ್ಮಾನಂ ದಧಾರ ಧರಣೀಧರಮ್‌ ॥ 23 


ಹೃದಯಸ್ಥಸ್ತತಸ್ತ್ಪಸ್ಮ ತಂ ವಾಯುಮತಿಭೀಷಣಮ್‌ | 
ಪಪೌ ಜನಾರ್ದನಃ ಕ್ರುದ್ಧ ಸ ಯಯೌ ಪವನಃ ಕ್ಷಯಮ್‌ ॥ 24 


ಕ್ಲೀಣಾಸು ಸರ್ವಮಾಯಾಸು ಪವನೇ ಚ ಕ್ಷಯಂ ಗತೇ! 
ಜಗಾಮ ಸೋಪಿ ಭವನಂ ಗುರೋರೇವ ಮಹಾಮತಿಃ ॥ 25 


ಮಾಯೆಗಳನ್ನು ಒಂದೊಂದಾಗಿ ವಿಧ್ವಂಸಗೊಳಿಸಿತು (19-20). ಆಮೇಲೆ 
ದೈತ್ಯೇಂದ್ರನು ಸಂಶೋಷಕನಾದ ವಾಯುವನ್ನು ಕರೆದು “ನನ್ನ ಅಪ್ಪಣೆ 
ಯಂತೆ ಈ ದುರಾತನನ್ನು ಶೀಘ್ರದಲ್ಲಿ ನಾಶಗೊಳಿಸಬೇಕು'' ಎಂದನು. 
ಹಾಗೆಯೇ ಆಗಲೆಂದು ಆ ಸಂಶೋಷಕನಾದ ವಾಯುವು ತಡೆಯಲಸಾಧ್ಯ 
ವಾದಷ್ಟು ಅತಿಶೀತನೂ ಅತಿರೂಕ್ಷನೂ ಆಗಿ ಪ್ರಹ್ಲಾದನ ದೇಹವನ್ನು 
ವೇಗವಾಗಿ ಪ್ರವೇಶಿಸಿದನು (21-22). ಆ ವಾಯು ತನ್ನ ದೇಹವನ್ನು 
ಹೊಕ್ಕನೆಂಬುದನ್ನರಿತು, ದೈತ್ಯಬಾಲಕನು ಹೃದಯದಲ್ಲಿ ಮಹಾತ್ಮನಾದ 
ಅಚ್ಯುತನನ್ನು ಧಾರಣ ಮಾಡಿದನು. ಹೃದಯದಲ್ಲಿ ನೆಲೆಸಿದ ಜನಾರ್ದನನು 
ಕ್ರುದ್ಧನಾಗಿ ಅತಿಭೀಷಣನಾದ ಸಂಶೋಷಕ ವಾಯುವನ್ನೇ ಹೀರಿ ಕುಡಿ 
ಯಲು, ವಾಯುವೇ ಕ್ಷೀಣವಾಯಿತು (23-24). ಹೀಗೆ ಶಂಬರನ ಸರ್ವ 
ಮಾಯೆಗಳೂ ಮುಗಿದು ವಾಯುವೂ ಕ್ಷಯಿಸಲಾಗಿ, ಬುದ್ಧಿಶಾಲಿಯಾದ 
ಪ್ರಹ್ಲಾದನು ತನ್ನ ಗುರುವಿನ ಮನೆಗೆ ಹೋದನು. ಅತ್ತ ಉಪಾಧ್ಯಾಯರು 


244 ಶ್ರೀವಿಷ್ಣುಪುರಾಣಮ್‌ 


ಅಹನ್ಯಹನ್ಯಥಾಚಾರ್ಯೋ ನೀತಿಂ ರಾಜ್ಮಫಲಪುದಾಮ್‌ | 
ಗ್ರಾಹಯಾಮಾಸ ತಂ ಬಾಲಂ ರಾಜ್ಞಾಮುಶನಸಾ ಕೃತಾಮ್‌ ॥ 26 


ಗೃಹೀತನೀತಿಶಾಸ್ತ್ರಂ ತಂ ವನೀತಂ ಚ ಯದಾ ಗುರುಃ! 
ಮೇನೇ ತದೇನಂ ತತ್ತಿತೇ ಕಥಯಾಮಾಸ ಶಿಕ್ಷಿತಮ್‌ ॥ 27 


ಆಚಾರ್ಯ ಉವಾಚ: 


ಗೃಹೀತನೀತಿಶಾಸ್ತ್ರಸ್ತೇ ಪುತ್ರೋ ದೈತ್ಯಹತೇ ಕೃತಃ | 
ಪ್ರಹ್ಲಾದಸತ್ನತೋ ವೇತ್ತಿ ಭಾರ್ಗವೇಣ ಯದೀರಿತಮ್‌॥ 28 


ಇರಿ ವಿವ 
ಹಿರಣ್ಯ ಕಶಿಪುರುವಾಚ: 


ಮಿತ್ರೇಷು ವರ್ತೇತ ಕಥಮರಿವರ್ಗೇಹು ಭೂಪತಿಃ। 
ಪ್ರಹ್ಲಾದ ತ್ರಿಷು ಲೋಕೇಷು ಮಧ್ಯಸ್ನೇಷು ಕಥಂ ಚರೇತ್‌ ॥ 29 


ಕಥಂ ಮಂತ್ರಿಷ್ಟಮಾತ್ಮೇಷು ಬಾಹ್ಮೇಷ್ಟಾಭ್ಯಂತರೇಷು ಚ! 
ಚಾರೇಷು ಪೌರವರ್ಗೇಷಹು ಶಂಕಿತೇಷ್ಟಿತರೇಷು ಚ॥ 30 


ಪ್ರತಿದಿನವೂ ಪ್ರಹ್ಲಾದನಿಗೆ ಶುಕ್ರಪ್ರಣೀತವಾದ ರಾಜನೀತಿಯನ್ನು ಕಲಿಸು 
ತ್ತಿದ್ದನು (25-26). ಪ್ರಹ್ಲಾದನು ನೀತಿಶಾಸ್ತ್ರದಲ್ಲಿ ಪಂಡಿತನೂ ವಿನೀತನೂ 
ಆಗಿದ್ದಾನೆಂದು ಮನದಟ್ಟಾದಮೇಲೆ, ಉಪಾಧ್ಯಾಯನು ಅವನ ತಂದೆಯ 
ಬಳಿಗೆ ತೆರಳಿ ಆತನ ಮಗನು ಶಿಕ್ಷಿತನಾಗಿದ್ದಾನೆಂದು ಹೇಳುತ್ತ “ದೈತ್ಯರಾಜ, 
ನಿನ್ನ ಮಗ ಪ್ರಹ್ಲಾದನು ನೀತಿಶಾಸ್ತ್ರದಲ್ಲಿ ಕುಶಲನಾಗಿದ್ದಾನೆ. ಶುಕ್ರನು 
ಹೇಳಿದ್ದನ್ನು ತತ್ತ್ವಶಃ ತಿಳಿದುಕೊಂಡಿದ್ದಾನೆ'' ಎಂದನು (27-28). 
ಹಿರಣ್ಯಕಶಿಪು ಪುತ್ರನನ್ನು ಕರೆಸಿ “ಪ್ರಹ್ಲಾದ, ರಾಜನಾದವನು ಮೂರು 
ಲೋಕಗಳಲ್ಲಿಯೂ ಮಿತ್ರ, ಶತ್ರು ಮತ್ತು ತಟಸ್ಥರ ವಿಷಯದಲ್ಲಿ ಹೇಗೆ 
ಹೇಗೆ ನಡೆದುಕೊಳ್ಳಬೇಕು? ಮಂತ್ರಿಗಳು, ಸಮೀಪದ ಅಧಿಕಾರಿಗಳು, 
ಅರಮನೆಯ ಹೊರಗೆ ಮತ್ತು ಒಳಗೆ ಕೆಲಸಮಾಡುವ ಸೇವಕರು, 
ಗುಪ್ತಚಾರರು, ಪೌರರು, ಸಂದೇಹಾಸ್ಪದ ವ್ಯಕ್ತಿಗಳು ಮತ್ತು ಇತರ ಜನರ 
ವಿಷಯಗಳಲ್ಲಿ ಹೇಗೆ ವ್ಯವಹರಿಸಬೇಕು? (29-30) ರಾಜನು ಮಾಡ 


ಅಧ್ಯಾಯ 19 ಪ್ರಥಮಾಂಶಃ 245 


ಕೃತ್ಕಾಕೃತ್ಕವಿದಾನಂಚೆ ದುರ್ಗಾಟವಿಕಸಾಧನಮ್‌ | 
ಪ್ರಹ್ಲಾದ ಕಥೃತಾಂ ಸಮ್ಮಕ್‌ ತಥಾ ಕಂಟಕಶೋಧನಮ್‌ ॥ 31 


ಏತಚ್ಛಾನ್ನಚ್ಚ ಸಕಲಮಧೀತಂ ಭವತಾ ಯಥಾ। 
ತಥಾ ಮೇ ಕಥ್ಯತಾಂ ಜ್ಞಾತುಂ ತವೇಚ್ಛಾಮಿ ಮನೋಗತಮ್‌॥ 


ಶ್ರೀಪರಾಶರ ಉವಾಚ: 

ಪ್ರಣಿಪತ್ಕ ಪಿತುಃ ಪಾದೌ ತದಾ ಪ್ರಶ್ರಯಭೂಹಣಃ। 

ಪ್ರಹ್ಲಾದಃ ಪ್ರಾಹ ದೈತ್ಕೇಂದ್ರಂ ಕೃತಾಂಜಲಿಪುಟಸ್ಪಥಾ ॥ 33 
ಪ್ರಹ್ಲಾದ ಉವಾಚ: 

ಮಮೋಹಪದಿಷ್ಟಂ ಸಕಲಂ ಗುರುಣಾ ನಾತ್ರ ಸಂಶಯಃ! 
ಗೃಹೀತಂತು ಮಯಾ ಕಿಂತು ನ ಸದೇತನ್ಮತಂ ಮಮ ॥ 34 


ಸಾಮ ಚೋಪಪ್ರದಾನಂ ಚ ಭೇದದಂಡೌ ತಥಾ ಹರೌ। 
ಉಪಾಯಾಃ ಕಥಿತಾಃ ಸರ್ವೇ ಮಿತ್ರಾದೀನಾಂ ಚ ಸಾಧನೇ॥ 35 





ಬೇಕಾದದ್ದು ಯಾವುದು? ಮಾಡಬಾರದ್ದು ಯಾವುದು? ಕೋಟೆಕೊತ್ತಲು 
ಮತ್ತು ಅರಣ್ಯಗಳ ವ್ಯವಸ್ಥೆ ಹೇಗಿರಬೇಕು? ಹಾಗೆಯೇ ಆಂತರಿಕವಾದ 
ದಂಗೆಯನ್ನು ಅಡಗಿಸುವುದು ಹೇಗೆ? ಈ ಎಲ್ಲ ವಿಚಾರಗಳಲ್ಲಿ ನೀನು 
ಕಲಿತಿರುವುದನ್ನು ಸರಿಯಾಗಿ ಹೇಳು. ಪ್ರಹ್ಲಾದ, ನಿನ್ನ ಮನೋಗತ 
ವೇನೆಂಬುದನ್ನು ತಿಳಿಯಲಪೇಕ್ಟಿಸುತ್ತೇನೆ'' ಎಂದು ಕೇಳಿದನು (31-32). 
ಆಗ ವಿನಯಭೂಷಿತನಾದ ಪ್ರಹ್ಲಾದನು ತಂದೆಯ ಪಾದಗಳಿಗೆ ವಂದಿಸಿ 
ಕೈ ಮುಗಿದುಕೊಂಡು ಇಂತೆಂದನು: “ಇದೆಲ್ಲವನ್ನೂ ಗುರುಗಳು ನನಗೆ 
ಹೇಳಿಕೊಟ್ಟದ್ದಾರೆ, ಸಂದೇಹವಿಲ್ಲ. ನಾನು ತಿಳಿದುಕೊಂಡೂ ಇದ್ದೇನೆ. 
ಆದರೆ ಇದೆಲ್ಲವೂ ಸರಿಯಲ್ಲವೆಂದು ನನ್ನ ಅಭಿಪ್ರಾಯ! (33-34). ಮಿತ್ರ 
ಸಾಧನೆ, ಶತ್ರುನಿಗ್ರಹ--ಮುಂತಾದ ವಿಷಯದಲ್ಲಿ ಸಾಮ, ದಾನ, ಭೇದ, 
ದಂಡಗಳೆಂಬ ನಾಲ್ಕು ಉಪಾಯಗಳು ಉಕ್ತವಾಗಿವೆ. ಆದರೆ, ತಂದೆಯೆ, 
ಕೋಪಿಸಿಕೊಳ್ಳಬೇಡ. ಮಿತ್ರಾದಿಗಳು ಯಾರೆಂಬುದನ್ನೇ ನಾನು ಗುರುತಿಸ 


246 ಶ್ರೀವಿಷ್ಣುಪುರಾಣಮ್‌ 


ತಾನೇವಾಹಂ ನ ಪಶ್ಮಾಮಿ ಮಿತ್ರಾದೀಂಸ್ತಾತ ಮಾಕುುಧಃ। 
ಸಾಧ್ಯಾಭಾವೇ ಮಹಾಬಾಹೋ ಸಾಧನೆ | ಕಿಂ ಪ್ರಯೋಜನಮ್‌ ॥ 


ಸರ್ವಭೂತಾತ್ಮಕೇ ತಾತ ಜಗನ್ನಾಥೇ ಜಗನ್ಮಯೇ। 
ಪರಮಾತ್ಮನಿ ಗೋವಿಂದೇ ಮಿತ್ರಾಮಿತ್ರಕಥಾ ಕುತಃ॥ 37 


ತ್ಹಯ್ಕಸ್ತಿ ಭಗವಾನ್‌ ವಿಷ್ಣುರ್ಮಯಿ ಚಾನೃತ್ರ ಚಾಸ್ತಿ ಸಃ! 
ಯತಸ್ಪತೋ5ಯಂ ಮಿತ್ರಂ ಮೇ ಶತ್ರುಶ್ನೇತಿ ಪೃಥಕ್‌ ಕುತಃ ॥ 38 


ತದೇಭಿರಲಮತ್ಕರ್ಥಂ ದುಷ್ಟಾರಂಭೋಕ್ತಿವಿಸ್ತರೈಃ | 
ಅವಿದ್ಕಾಂತರ್ಗತೈರ್ಯತ್ನಃ ಕರ್ತವ್ಯಸ್ತಾತ ಶೋಭನೇ॥ 39 


ವಿದ್ಕಾಬುದ್ಧಿರವಿದ್ಯಾಯಾಮಜ್ಞಾನಾತ್ತಾತ ಜಾಯತೇ। 
ಬಾಲೋಣಗ್ನಿಂ ಕಿಂ ನ ಖದ್ಯೋತಮಸುರೇಶ್ಚರ ಮನ್ಯತೇ॥ 40 


ತತ್ಕರ್ಮ ಯನ್ನ ಬಂಧಾಯ ಸಾ ವಿದ್ಮಾ ಯಾ ವಿಮುಕ್ತಯೇ! 
ಆಯಾಸಾಯಾಪರಂ ಕರ್ಮ ವಿದ್ಮಾನ್ಮಾ ಶಿಲ್ಲನೈಪುಣಮ್‌॥ 41 


ಲಾರೆ! ಸಾಧ್ಯವೇ ಇಲ್ಲದಾಗ ಸಾಧನೋಪಾಯಗಳಿಂದ ಪ್ರಯೋಜನ 
ವೇನು? (35-36). ಪರಮಾತ್ಮನಾದ ಗೋವಿಂದನೇ ಸರ್ವಭೂತಾತಕನೂ 
ಜಗನ್ನಾಥನೂ ಜಗದ್ರೂಪನೂ ಆಗಿರುವಾಗ ಮಿತ್ರರು ಯಾರು? ಶತ್ರುಗಳು 
ಯಾರು? ಭಗವಾನ್‌ ವಿಷ್ಣುವು ನಿನ್ನಲ್ಲಿ ಇದ್ದಾನೆ, ನನ್ನಲ್ಲಿ ಇದ್ದಾನೆ, 
ಎಲ್ಲೆಡೆಯೂ ಇದ್ದಾನೆ. ಹೀಗಿರುವಾಗ ಇವನು ಮಿತ್ರ, ಇವನು ಶತ್ರು-- 
ಎಂಬ ಭೇದವೆಲ್ಲಿಂದ ಬರುತ್ತದೆ? (37-38). ಆದ್ದರಿಂದ, ತಂದೆಯೆ, 
ದುಷ್ಕರ್ಮಗಳಲ್ಲಿ ಪ್ರವೃತ್ತಿಯನ್ನುಂಟುಮಾಡುವ ಅವಿದ್ಯಾಜನ್ಯಗಳಾದ ಈ 
ವಾಗ್ದಾಲಗಳಿಂದ ಸರ್ವಥಾ ದೂರವಿರಬೇಕು! ಒಳ್ಳೆಯ ಕಾರ್ಯದಲ್ಲಿ 
ಯತ್ನಮಾಡಬೇಕು (39). ಅಜ್ಞಾನದ ಕಾರಣ ಜನರಿಗೆ ಅವಿದ್ಯೆಯಲ್ಲಿ 
ವಿದ್ಯೆಯೆಂಬ ಬುದ್ದಿಯುಂಟಾಗಿಬಿಡುತ್ತದೆ! ಬಾಲಕನು ಬೆಂಕಿಯ ಕಿಡಿ 
ಯನ್ನು ದೀಪದ ಹುಳುವೆಂದು ತಿಳಿದುಕೊಳ್ಳುವುದಿಲ್ಲವೆ? ಹಾಗೆ ಇದು 
(40). ಯಾವುದು ಸಂಸಾರಬಂಧನಕ್ಕೆ ಕಾರಣವಾಗುವುದಿಲ್ಲವೋ ಅದೇ 
ಮಾಡಬೇಕಾದ ಕರ್ಮ. ಯಾವುದು ಮುಕ್ತಿಗೆ ಕಾರಣವೋ ಅದೇ ವಿದ್ಯೆ. 


ಅಧ್ಯಾಯ 19 ಪ್ರಥಮಾಂಶಃ 247 


ತದೇತದವಗಮ್ಮಾಹಮಸಾರಂ ಸಾರಮುತ್ರಮಮ್‌!। 
ನಿಶಾಮಯ ಮಹಾಭಾಗ ಪುಣಿಪತ್ಕ ಬ್ರವೀಮಿ ತೇ॥ 42 


ನ ಚಿಂತಯತಿ ಕೋ ರಾಜ್ಯಂ ಕೋ ಧನಂ ನಾಭಿವಾಂಛತಿ। 
ತಥಾಪಿ ಭಾವಮೇವೈತದುಭಯಂ ಪ್ರಾಪ್ಯತೇ ನರೆ sl 43 


ಸರ್ವ ಏವ ಮಹಾಭಾಗ ಮಹತ್ವಂ ಪ್ರತಿ ಸೋದ್ಯ್ಮಮಾಃ। 
ತಥಾಪಿ ಪುಂಸಾಂ ಭಾಗ್ಮಾನಿ ನೋದಮಾ ಭೂತಿಹೇತವಃ॥ 44 


ಜಡಾನಾಮವಿವೇಕಾನಾಮಶೂರಾಣಾಮಪಿ ಪ್ರಭೋ!। 
ಭಾಗ್ಯ ಭೋಜಾಾನಿ ರಾಜ್ಮಾನಿ ಸಂತನೀತಿಮತಾಮಪಿ॥ 45 


ತಸ್ಮಾದತೇತ ಪುಣ್ಮೇಷು ಯ ಇಚ್ಛೇನ್ಮಹತೀಂ ಶ್ರಿಯಮ್‌ | 
ಯತಿತವ್ಮಂ ಸಮತ್ವೇ ಚ ನಿರ್ವಾಣಮಪಿ ಚೇಚ್ಛತಾ॥ 46 


ಉಳಿದ ಕರ್ಮವೆಲ್ಲ ಬರಿಯ ಆಯಾಸ, ಉಳಿದ ವಿದ್ಯೆಯೆಲ್ಲ ಬರಿಯ 
ಕಲಾಕೌಶಲ! (41). ಆದ್ದರಿಂದ ಇದೆಲ್ಲವೂ ನಿಸ್ಸಾರವೆಂದು ತಿಳಿದಿದ್ದೇನೆ. 
ಓ ಮಹಾತ್ಮ, ನಿನಗೆ ನಮಸ್ಕರಿಸಿ ಉತ್ತಮವಾದ ಸಾರವನ್ನು ಹೇಳುವೆನು, 
ಆಲಿಸು. ಯಾವನು ರಾಜ್ಯದ ವಿಷಯವಾಗಿ ಚಿಂತಿಸುವುದಿಲ್ಲ? ಯಾರಿಗೆ 
ಹಣವು ಬೇಡವಾಗಿದೆ? ಆದರೂ ಲಭ್ಯವಾಗಿದ್ದರೆ ಮಾತ್ರ ಇವೆರಡೂ 
ಜನರಿಗೆ ದೊರೆಯುತ್ತದೆ (42-43). ಎಲ್ಲರೂ ಮಹತ್ವವನ್ನು ಪಡೆಯಲು 
ಉದ್ಯಮವನ್ನು ಮಾಡುತ್ತಾರೆ. ಆದರೆ ಮಹತ್ತ್ವ್ವಕ್ಕೆ ಜನರ ಭಾಗ್ಯವು 
ಕಾರಣವೇ ಹೊರತು ಉದ್ಯಮವಲ್ಲ. ಮಹಾರಾಜ, ಈ ಲೋಕದಲ್ಲಿ 
ಜಡರು, ಅವಿವೇಕಿಗಳು, ಕೈಲಾಗದವರು, ರಾಜನೀತಿಯ ಗಂಧವಿಲ್ಲ 
ದವರು--ತಮ್ಮ ಭಾಗ್ಯವಶದಿಂದ ರಾಜ್ಯಗಳನ್ನು ಭೋಗಿಸುವುದುಂಟು 
(44-45). ಆದ್ದರಿಂದ ಯಾವಾತನು ಮಹತ್ತರವಾದ ಸಂಪತ್ತನ್ನು 
ಬಯಸುತ್ತಾನೋ ಅವನು ಪುಣ್ಯಕಾರ್ಯಗಳಲ್ಲಿ ಯತ್ನವನ್ನು ನಡೆಸಬೇಕು. 
ಮೋಕ್ಸಾರ್ಥಿಯು ಸರ್ವಸಮತಾಭಾವಕ್ಕಾಗಿ ಯತ್ನಿಸಬೇಕು (46). ದೇವತೆ 


248 ಶ್ರೀವಿಷ್ಣುಪುರಾಣಮ್‌ 


ದೇವಾ ಮನುಷ್ಯಾ: ಪಶವಃ ಪಕ್ಷಿವೃಕ್ಷಸರೀಸೃಪಾಃ | 
ರೂಪಮೇತದನಂತಸ್ಕ ವಿಷ್ಣೋರ್ಭನ್ನಮಿವ ಸ್ಥಿತಮ್‌ ॥ 47 


ಏತದ್ದ್ವಿಜಾನತಾ ಸರ್ವಂ ಜಗತ್‌ ಸ್ಥಾವರಜಂಗಮಮ್‌!। 
ದ್ರಷ್ಟವ್ಯಮಾತ್ಮವದ್ದಿಷ್ಟುರ್ಯತೋಇ5ಯಂ ವಿಶ್ವರೂಪಧೃಕ್‌ ॥ 48 
ಏವಂ ಜ್ಲಾತೇ ಸ ಭಗವಾನನಾದಿಃ ಪರಮೇಶ್ವರಃ! 
ಪ್ರಸೀದತೃಚ್ಛುತಸ್ತಕ್ಮಿನ್‌ ಪ್ರಸನ್ನೇ ಕ್ಲೇಶಸಂಕ್ಷಯಃ ॥| 49 
ಪಶ್ರೀಪರಾಶರ ಉವಾಚ: 

ಏತಚ್ಛು ೨ತ್ಚಾ ತು ಕೋಪೇನ ಸಮುತ್ನಾಯ ವರಾಸನಾತ್‌ | 


ಹಿರಣ್ಮಕಶಿಪುಃ ಪುತ್ರಂ ಪದಾ ವಕ್ಷಸ್ಮತಾಡಯತ್‌ ॥ 50 
ಉವಾಚೆ ಚ ಸ ಕೋಪೇನ ಸಾಮರ್ಪಃ ಪುಜ್ಜಲನ್ನಿವ। 
ನಿಷ್ಠಿಷ್ಠ ಪಾಣಿನಾ ಹಾಣಿಂ ಹಂತುಕಾಮೋ ಜಗದ್ಯಥಾ॥ 51 


ಗಳು, ಮನುಷ್ಯರು, ಪಶುಗಳು, ಪಕ್ಷಿವೃಕ್ಷ ಸರೀಸೃಪಗಳು*--ಎಲ್ಲವೂ 
ಅನಂತನಾದ ಏಷ್ಣುವಿನ ರೂಪ. ಎಷ್ಟುವಿಗಿಂತ ಭಿನ್ನವೋ ಎಂಬಂತೆ 
ಕಾಣುತ್ತದೆ. ಇದನ್ನರಿತವನು ಸ್ಥಾವರಜಂಗಮಾತಕ್ರವಾದ ಸಮಸ್ತ 
ಜಗತ್ತನ್ನೂ ಆತ್ಮ ಸ್ವರೂಪವೆಂದು ತಿಳಿಯಬೇಕು. ಏಕೆಂದರೆ, ಎಷ್ಟುವೇ 
ಎಶ್ವದ ರೂಪವನ್ನು ಧರಿಸಿದ್ದಾನೆ (47-48). ಹೀಗೆ (ಸರ್ವವೂ ಎಷ್ಟು 
ಮಯವೆಂದು) ತಿಳಿದರೆ ಭಗವಂತನು ಅನಾದಿಪರಮೇಶ್ವರನೂ ಆದ 
ಅಚ್ಯುತನು ಪ್ರಸನ್ನನಾಗುತ್ತಾನೆ. ಅವನು ಪ್ರಸನ್ನನಾದರೆ ಸಕಲ ಕ್ಷೇಶಗಳೂ 
ಕ್ಹಯಿಸುತ್ತವೆ'' ಎಂದನು (49). ಈ ಮಾತನ್ನು ಕೇಳಿ ಹಿರಣ್ಯಕಶಿಪು ಕೆರಳಿ 
ಸಿಂಹಾಸನದಿಂದ ಎದ್ದು ಬಂದು ಪುತ್ರನ ಎದೆಯನ್ನು ಕಾಲಿಂದ ಒದ್ದನು. 
ಸಿಟ್ಟಿನಿಂದ ಪ್ರಜ್ವಲಿಸುವನೋ ಎಂಬಂತೆ ಸಿಡಿದೆದ್ದು ಕೈಯನ್ನು ಹಿಸುಕಿ 
ಕೊಳ್ಳುತ್ತ ಜಗತ್ತನ್ನು ಧ್ವಂಸಮಾಡುವನೋ ಎಂಬಂತೆ ಕಾಣಿಸಿದನು (50- 


ಎರಿ ಅಲ್‌ 


51). “ಎಲೈ ವಿಪ್ರಚಿತ್ತಿ! ರಾಹು! ಬಲ! ಇವನನ್ನು ದೃಢವಾದ ನಾಗಪಾಶ 


ಚ ಸರೀಸೃಪ-ಹರಿದಾಡುವ ಸರ್ಪ ಮೊದಲಾದದ್ದು ಸ 


ಅಧ್ಯಾಯ 19 ಪ್ರಥಮಾಂಶಃ 249 


ಹಿರಣ್ಯಕಶಿಪುರುವಾಚ: 
ಹೇ ವಿಪ್ರ ಚಿತ್ತೇ ಹೇ ರಾಹೋ ಹೇ ಬಲೈಹ ಮಹಾರ್ಣವೇ। 
ನಾಗಪಾಶೈರ್ದಡಢೈರ್ಬದ್‌ಧ್ದಾ ಕ್ಷಿಷ್ಠತಾಂ ಮಾ ಎಲಂಬೃತಾಮ್‌॥ 


ಅನ್ಯಥಾ ಸಕಲಾ ಲೋಕಾಸಥಾ ದೆ ಲತೇಯದಾನವಾಃ। 


ಅನುಯಾಸ್ಕಂತಿ ಮೂಢಸ್ಕ ಮತಮಸ್ಕ ದುರಾತ್ಮನಃ॥ 53 
ಬಹುಶೋ ವಾರಿತೋಇಆಸ್ಮಾಭಿರಯಂ ಹಾಪಸ್ತಥಾಪ್ಕರೇಃ। 
ಸ್ತುತಿಂ ಕರೋತಿ ದುಷ್ಟಾನಾಂ ವಧ ಏವೋಪಕಾರಕಃ॥ 54 


ಶೀಪರಾಶರ ಉವಾಚ: 
ತತಸ್ತೇ ಸತ್ಚರಾ ದೈತ್ಕಾ ಬದ್‌ಧ್ಹಾ ತಂ ನಾಗಬಂಧನೈಃ। 
ಭರ್ತುರಾಜ್ಞಾಂ ಪುರಸ್ಕೃತ್ಕ ಚಕ್ಷಿಪುಃ ಸಲಿಲಾರ್ಣವೇ॥ 55 


ತತಶ್ಚಚಾಲ ಚಲತಾ ಪ್ರಹ್ಲಾದೇನ ಮಹಾರ್ಣವಃ । 
ಉದ್ದೇಲೋ5ಭೂತ್‌ ಪರಂ ಕ್ಲೋಭಮುಪೇಶತ್ಮ ಚ ಸಮಂತತಃ॥ 


ಭೂರ್ಲೋಕಮಖಲಂ ದೃಷ್ಟಾ ಪ್ಲಾವ್ಯಮಾನಂ ಮಹಾಂಬಸಾ। 
ಹಿರಣ್ಮಕಶಿಪುರ್ದೆತ್ಕಾನಿದಮಾಹ ಮಹಾಮತೇ॥ 57 


ಗಳಿಂದ ಬಿಗಿದುಕಟ್ಟೆ ಮಹಾಸಾಗರದಲ್ಲಿ ಎಸೆಯಿರಿ! ತಡಮಾಡಕೂಡದು. 
ಇಲ್ಲದಿದ್ದರೆ ಸಕಲ ಜನರೂ ದೈತ್ಯಮಾನವರೂ ಈ ಮೂಢನ--ಈ 
ದುರಾತ್ಮನ ಮತವನ್ನು ಅನುಸರಿಸುವರು! (52-53). ನಾವು ಎಷ್ಟು ಸಲ 
ಬೇಡವೆಂದರೂ ಕೇಳದೆ ಈ ಪಾಪಿಯು ನಮ್ಮವೈರಿಯನ್ನು ಸ್ತುತಿಸುತ್ತಾನೆ. 
ದುಷ್ಟರನ್ನು ವಧಿಸುವುದೇ ಲಾಭಕಾರಿ” ಎಂದು ಆಜ್ಞಾಪಿಸಿದನು (54). 
ಒಡನೆಯೇ ಒಡೆಯನ ಆಜ್ಞೆಯಂತೆ ದೈತ್ಯರು ನಾಗಪಾಶಗಳಿಂದ ಪ್ರಹ್ಲಾದ 
ನನ್ನು ಕಟ್ಟಿ ಸಮುದ್ರಜಲದಲ್ಲಿ ಎಸೆದರು. ಅನಂತರ ಪ್ರಹ್ಲಾದನು ನೀರಿನಲ್ಲಿ 
ಹೊರಳಾಡುತ್ತಿರಲು ಎಲ್ಲೆಲ್ಲಿಯೂ ಸಮುದ್ರವು ಉಲ್ಲೋಲಕಲ್ಲೋಲ 
ವಾಯಿತು. ನೀರು ಉಕ್ಕಿ ಮೇರೆದಪ್ಪಿತು (55-56). ಭೂಲೋಕವು 
ಜಲರಾಶಿಯಿಂದ ತೇಲಿಹೋಗುವುದನ್ನು ಕಂಡು ಹಿರಣ್ಯಕಶಿಪು ದೈತ್ಯರನ್ನು 
ಕರೆದು “ಎಲೈ ದೈತ್ಯರೆ, ಬೆಟ್ಟಗಳನ್ನು ತಂದು ಎಲ್ಲ ದಿಕ್ಕುಗಳಲ್ಲಿಯೂ 


250 ಶ್ರೀವಿಷ್ಣುಪುರಾಣಮ್‌ 


ಹಿರಣ್ಕ್ಯಕಶಿಪುರುವಾಚ: 
ದೆ ಪತೇಯಾಃ ಸಕಲೆ ಕ ಶೆ ಲಲೇರತ್ರೆ ವ ವರುಣಾಲಯ | 
ನಿಶ್ಚಿದ್ರೆ ಕ ಸರ್ವಶಃ ಸರ್ವೆಶ್ಚೀಯತಾಮೇಷ ದುರ್ಮತಿಃ ॥ 58 


ನಾಗ್ನಿರ್ದಹತಿ ನೈವಾಯಂ ಶಸ್ತ್ರೈಶ್ಸಿನ್ನೋ ನ ಚೋರಗೈಃ। 
ಕ್ಷಯಂ ನೀತೋ ನ ವಾತೇನ ನ ವಿಷೇಣ ನ ಕೃತ್ಸಯಾ॥ 59 


ನ ಮಾಯಾಭರ್ನ ಚೈವೋಚ್ಚಾಶತಿತೋ ನ ಚ ದಿಗ್ಗಜೈಃ। 
ಬಾಲೋಅಂತಿದುಷ್ಟಚಿತ್ತೋ5ಯಂ ನಾನೇನಾರ್ಥೋಸ್ತಿಜೀವತಾ ॥ 60 


ತದೇಷ ತೋಯಮಧ್ಯೇ ತು ಸಮಾಕ್ರಾಂತೋ ಮಹೀಧರೆ #1 


ತಿಷ್ಪತ್ಚಬಸಹಸ್ರಾಂತಂ ಪ್ರಾಣಾನ್‌ ಹಾಸ್ಮತಿ ದುರ್ಮತಿಃ ॥ 61 
ತತೋ ದೈತ್ಕಾ ದಾನವಾಶ್ಚ ಪರ್ವತೈಸ್ತಂ ಮಹೋದಧೌ। 
ಆಕ್ರಮ್ಮ ಚಯನಂ ಚಕ್ರುರ್ಯೋಜನಾನಿ ಸಹಸ್ರಶಃ ॥ 62 


ಸಮುದ್ರದಲ್ಲಿ ದಟ್ಟವಾಗಿ ಇಡುಕಿರಿ! ಈ ದುಷ್ಟನ ಸುತ್ತಲೂ ತುರುಕಿರಿ! 
(57-58). ಇವನನ್ನು ಅಗ್ನಿಯು ಸುಡುವುದಿಲ್ಲ! ಶಸ್ತ್ರಗಳು ಕತ್ತರಿಸುವುದಿಲ್ಲ; 
ಸರ್ಪಗಳಿಗೆ ಕೊಲ್ಲುವುದಕ್ಕಾಗಲಿಲ್ಲ; ವಾಯುವಿನಿಂದ ಏನೂ ಆಗಲಿಲ್ಲ. 
ವಿಷವು ಸಾಯಿಸಲಿಲ್ಲ, ಕೃತ್ಯೆಯ ಕೈಲಾಗಲಿಲ್ಲ ! (59). (ಶಂಬರನ) 
ಮಾಯೆಗಳು ಇವನನ್ನು ನಾಶಪಡಿಸಲಿಲ್ಲ; ಎತ್ತರದಿಂದ ಎಸೆದರೂ ಇವನು 
ಸಾಯಲಿಲ್ಲ! ದಿಗ್ಗಜಗಳಿಂದ ವಧಿಸಲಾಗಲಿಲ್ಲಟ! ಈ ಹುಡುಗ ಬಹಳ 
ಕೆಟ್ಟಬುದ್ದಿಯವನು. ಇವನು ಬದುಕಿದ್ದರಿಂದ ಯಾವ ಪ್ರಯೋಜನವೂ 
ಇಲ್ಲ! (60). ಆದ್ದರಿಂದ ಈತನು ಬೆಟ್ಟಗಳಿಂದ ಮುಚ್ಚಲ್ಪಟ್ಟ ನೀರಿನ ನಡುವೆ 
ಸಿಕ್ಕಿಕೊಂಡಿರಲಿ. ಈ ದುರ್ಬುದ್ದಿಯು ಸಾವಿರ ವರ್ಷಗಳಾದರೂ ಅಲ್ಲಿಯೇ 
ಬಿದ್ದಿದ್ದು ಪ್ರಾಣವನ್ನು ಬಿಡಲಿ!” ಎಂದನು (61). ಆಮೇಲೆ ದೈತ್ಯದಾನವರು 
ಪರ್ವತಗಳನ್ನು ಸಮುದ್ರದಲ್ಲಿ ಹಾಕಿ ಪ್ರಹ್ಲಾದನ ಸುತ್ತಲೂ ಸಾವಿರಾರು 
ಯೋಜನಗಳವರೆಗೆ ಇಡುಕಿದರು. ಇತ್ತ ಸಮುದ್ರದೊಳಗೆ ಸುತ್ತಲೂ 
ಪರ್ವತಗಳು ತುಂಬಿಕೊಂಡಿರಲಾಗಿ, ಮಹಾಪ್ರಾಜ್ಞನಾದ ಪ್ರಹ್ಲಾದನು 
ಆಹ್ನಿಕವೇಳೆಯಲ್ಲಿ ಏಕಾಗ್ರಚಿತ್ತನಾಗಿ ಅಚ್ಯುತನನ್ನು ಈ ಪ್ರಕಾರ ಸ್ತುತಿಸು 


ಅಧ್ಯಾಯ 19 ಪ್ರಥಮಾಂಶಃ 251 


ಸ ಚಿತಃ ಪರ್ವತೈರಂತಃ ಸಮುದ್ರಸ್ಮ್ಥ ಮಹಾಮತಿಃ! 
ತುಹ್ಪ್ಟಾವಾಹ್ನಿಕವೇಲಾಯಾಮೇಕಾಗ್ರಮತಿರಚ್ಕುತಮ್‌ ॥ 63 


ಪ್ರಹ್ಲಾದ ಉವಾಚ: 
ನಮಸ್ತೇ ಪುಂಡರೀಕಾಕ್ಷ ನಮಸ್ತೇ ಪುರುಷೋತ್ತಮ! 
ನಮಸ್ತೇ ಸರ್ವಲೋಕಾತ್ಮನ್‌ ನಮಸ್ತೇ ತಿಗ್ಮಚಕ್ರಿಣೇ॥ 64 


ನಮೋ ಬ್ರಹ್ಮಣ್ಯದೇವಾಯ ಗೋಬ್ರಾಹ್ಮಣಹಿತಾಯ ಚ! 
ಜಗದ್ದಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ॥ 65 


ಬ್ರಹ್ಮತ್ವೇ ಸೃಜತೇ ವಿಶ್ವಂ ಸ್ಥಿತೌ ಪಾಲಯತೇ ಪುನಃ। 
ರುದ್ರರೂಪಾಯ ಕಲ್ಲಾಂತೇ ನಮಸ್ತುಭ್ಯಂ ತ್ರಿಮೂರ್ತಯೇ॥ 66 


ದೇವಾ ಯಕ್ಷಾಸುರಾಃ ಸಿದ್ಧಾ ನಾಗಾ ಗಂಧರ್ವಕಿನ್ನರಾಃ। 
ಪಿಶಾಚಾ ರಾಕ್ಷಸಾಶ್ಚೈವ ಮನುಷ್ಯಾಃ ಪಶವಸ್ಪಥಾ 67 


ದಕ್ಷಿಣಃ ಸ್ಥಾವರಾಶ್ಚೈವ ಪಿಪೀಲಿಕಸರೀಸೃಪಾಃ | 
ಭೂಮ್ಯಾಹೋಂಗ್ನಿರ್ನಭೋ ವಾಯುಃ ಶಬ್ದಃ ಸ್ಪರ್ಶಸ್ತಥಾ ರಸಃ ॥ 68 


ತ್ತಿದ್ದನು (62-63): “ನಮಸ್ತೇ ಪುಂಡರೀಕಾಕ್ಸ ನಮಸ್ತೇ ಪುರುಷೋತ್ತಮ | 
ನಮಸ್ತೇ ಸರ್ವಲೋಕಾತನ್‌ ನಮಸ್ತೇ ತಿಗ್ಮ* ಚಕ್ರಿಣೇ॥ ನಮೋ ಬ್ರಹ್ಮಣ್ಯ 
ದೇವಾಯ ಗೋಬ್ರಾಹ್ಮಣಹಿತಾಯ ಚ! ಜಗದ್ದಿತಾಯ ಕೃಷ್ಣಾಯ 
ಗೋವಿಂದಾಯ ನಮೋ ನಮಃ ॥ ಬ್ರಹ ನಾಗಿ ವಿಶ್ವವನ್ನು ಸೃಜಿಸುತ್ತ ಸ್ಥಿತಿ 
ಕಾಲದಲ್ಲಿ ವಿಷ್ಣುವಾಗಿ ಪಾಲಿಸುತ್ತ ಕಲ್ಪಾಂತದಲ್ಲಿ ರುದ್ರನಾಗಿ ಸಂಹರಿಸುತ್ತ 
ಮೂರ್ತಿತ್ರಯರೂಪನಾದ ನಿನಗೆ ನಮಸ್ಕಾರ (64-66). ದೇವ, ಯಕ್ಷ, 
ಅಸುರ, ಸಿದ್ಧ ನಾಗ, ಗಂಧರ್ವ, ಕಿನ್ನರ, ಪಿಶಾಚ, ರಾಕ್ಷಸ, ಮನುಷ್ಯ, 
ಪಶು, ಪಕ್ಷಿ, ಸ್ಥಾವರ, ಇರುವೆ, ಸರೀಸೃಪ, ಭೂಮಿ, ಜಲ, ಅಗ್ನಿ, 
ಆಕಾಶ, ವಾಯು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಮನಸ್ಸು, ಬುದ್ಧಿ 
ಜೀವಾತ್ಮ, ಕಾಲ, ಗುಣತ್ರಯ- ಇವೆಲ್ಲವೂ ನೀನೇ. ಅಚ್ಯುತ, ಇವುಗಳ 


ತಿಗ್ಮ = ತೀಕ್ಷ್ಣ. 


252 ಶ್ರೀವಿಷ್ಣುಪುರಾಣಮ್‌ 
ರೂಪಂ ಗಂಧೋ ಮನೋ ಬುದ್ದಿರಾತ್ಮಾ ಕಾಲಸ್ಪಥಾ ಗುಣಾಃ | 
ಏತೇಷಾಂ ಹಪರಮಾರ್ಥಶ್ಚ ಸರ್ವಮೇತತ್ವಮಚ್ಚುತ ॥ 69 


ಎದ್ಮಾವಿದ್ಧ್ದೇ ಭವಾನ್ಸತ್ಕಮಸತ್ಕಂ ತ್ವಂ ವಿಷಾಮೃತೇ। 
ಪ್ರವೃತ್ತಂ ಚ ನಿವೃತಂ ಚ ಕರ್ಮ ವೇದೋದಿತಂ ಭವಾನ್‌ ॥ 70 


ಸಮಸಕರ್ಮಭೋಕ್ತಾ ಚ ಕರ್ಮೋಪಕರಣಾನಿ ಚ। 
ತ್ವಮೇವ ವಿಷ್ಣೋ ಸರ್ವಾಣಿ ಸರ್ವಕರ್ಮಫಲಂ ಚೆ ಯತ್‌ ॥ 71 


ಮಯ್ಯನೃತ್ರ ತಥಾನ್ಯೇಷು ಭೂತೇಷು ಭುವನೇಷು ಚ! 


ತವೈವ ವ್ಯಾಪಿತರೈಶ್ಚರ್ಯಗುಣಸಂಸೂಚಿಕೀ ಪ್ರಭೋ॥ 72 
ತ್ವಾಂ ಯೋಗಿನಶ್ಚಿಂತಯಂತಿ ತ್ವಾಂ ಯಜಂತಿ ಚೆ ಯಾಜಕಾಃ!। 
ಹವ್ಮಕವ್ಮಭುಗೇಕಸ್ತ ವರಿ ಪಿತೃದೇವಸ್ಟರೂಪಧೃಕ್‌ ॥| 73 


ರೂಪಂ ಮಹತ್ತೇ ಸ್ಥಿತಮತ್ರ ವಿಶ್ವಂ 
ತತಶ್ಚ ಸೂಕ್ಷ್ಮಂ ಜಗದೇತದೀಶ! 

ರೂಪಾಣಿ ಸರ್ವಾಣಿ ಚ ಭೂತಭೇದಾ- 
ಸ್ರೇಷ್ಠಂತರಾತ್ಮಾಖ್ಯಮತೀವ ಸೂಕ್ಷ್ಮಮ್‌ ॥ 74 


ಪರಮಾರ್ಥವು ನೀನೇ ಆಗಿದ್ದೀಯೆ (67-69). ವಿದ್ಯೆ ಅವಿದ್ಯೆಗಳು ನೀನು. 
ಸತ್ಯ ಅಸತ್ಯಗಳೂ ನೀನು. ವಿಷವೂ ನೀನು. ಅಮೃತವೂ ನೀನು. 
ವೇದೋದಿತಗಳಾದ ಪ್ರವೃತ್ತಿ ನಿವೃತ್ತಿ ಕರ್ಮಗಳೂ ನೀನು (70). ಸಮಸ್ತ 
ಕರ್ಮಗಳ ಭೋಕ್ತನೂ ಕರ್ಮದ ಸಕಲೋಪಕರಣಗಳೂ ಕರ್ಮಫಲವೂ, 
ಹೇ ವಿಷ್ಣೋ, ನೀನೇ ಆಗಿದ್ದೀಯೆ. ಹೇ ಸ್ವಾಮಿ, ನನ್ನಲ್ಲಿ ಅನ್ಯರಲ್ಲಿ 
ಸಮಸ್ತಭೂತಗಳಲ್ಲಿ ಭುವನಗಳಲ್ಲಿ ಐಶ್ವರ್ಯಗುಣಗಳನ್ನು ಪ್ರಕಟಿಸುವ 
ವ್ಯಾಪ್ತಿಯು ನಿನ್ನದೇ (71-72). ಯೋಗಿಗಳು ಧ್ಯಾನಮಾಡುತ್ತಿರುವುದು 
ನಿನ್ನನ್ನು. ಯಾಜಕರು ಯಜನಮಾಡುವುದು ನಿನ್ನನ್ನು. ಹವ್ಯವನ್ನು 
ಭುಜಿಸುವ ದೇವತೆ ನೀನು. ಕವ್ಯವನ್ನು ಭುಜಿಸುವ ಪಿತೃದೇವತೆಯೂ 
ನೀನು (73). ಈ ವಿಶ್ವವು ನಿನ್ನ ಸ್ಥೂಲರೂಪ. ಈ ಭೂಮಂಡಲವು 
ಅದಕ್ಕಿಂತ ಸೂಕ್ಷ್ಮವಾದ ರೂಪ. ಇಲ್ಲಿರುವ ನಿಖಿಲ ಪ್ರಾಣಿಗಳೂ ನಿನ್ನ 


ಅಧ್ಯಾಯ 19 ಪ್ರಥಮಾಂಶಃ 253 


ತಸ್ಮಾಚ್ಚ ಸೂಕ್ಷ್ಮಾದಿವಿಶೇಷಣಾನಾ- 
ಮಗೋಚರೇ ಯತ್ನರಮಾತ್ಮರೂಪಮ್‌ | 
ಕಮಪ್ಯ್ಮಚಿಂತ್ಯಂ ತವ ರೂಪಮಸ್ತಿ 


ತಸ್ಮೈ, ನಮಸ್ತೇ ಪುರುಷೋತ್ತಮಾಯ॥ 75 
ಸರ್ವಭೂತೇಷು ಸರ್ವಾತ್ಮನ್‌ ಯಾ ಶಕ್ತಿರಪರಾ ತವ! 
ಗುಣಾಶ್ರಯಾ ನಮಸ್ಪಸ್ಕೈ ಶಾಶ್ಚತಾಯೈ ಸುರೇಶ್ವರ ॥ 76 


ಯಾತೀತಗೋಚರಾ ವಾಚಾಂ ಮನಸಾಂ ಚಾವಿಶೇಷಣಾ | 
ಜ್ನಾನಿಜ್ಞಾನಪರಿಚ್ಛೇದ್ಕಾ ತಾಂ ವಂದೇ ಸ್ಟೇಶ್ವರೀಂ ಪರಾಮ್‌॥ 77 


ಓಂ ನಮೋ ವಾಸುದೇವಾಯ ತಸ್ಮೈ ಭಗವತೇ ಸದಾ। 
ವೃತಿರಿಕಂ ನ ಯಸ್ಮಾಸ್ತಿ ವೃತಿರಿಕ್ತೋಂಖಲಸ್ಕ ಯಃ॥ 78 


ನಮಸ್ತಸ್ಮೈ ನಮಸ್ತಸ್ಮೈ ನಮಸ್ತಸ್ಮೈ ಮಹಾತ್ಮನೇ! 
ನಾಮರೂಪಂ ನ ಯಸ್ಕೈಕೋ ಯೋಜಸ್ತಿತ್ಸೇ ನೋಪಲಭ್ಯತೇ ॥ 79 


ರೂಪಗಳೇ. ಅವುಗಳಲ್ಲಿ ಅಂತರಾತವಾಗಿರುವುದು ನಿನ್ನ ಅತ್ಯಂತ ಸೂಕ್ಷ್ಮ 
ರೂಪ (74). ಸ್ಥೂಲ, ಸೂಕ್ಷ್ಮ, ಅತಿಸೂಕ್ಷ್ಮ ಮುಂತಾದ ಯಾವ 
ವಿಶೇಷಣಗಳಿಗೂ ನಿಲುಕದ ಅಚಿಂತ್ಯವಾದ ಯಾವ ನಿನ್ನ ಪರಮಾತ್ಮ 
ಸ್ವರೂಪ ಉಂಟೋ ಅಂತಹ ಪುರುಷೋತ್ತಮನಾದ ನಿನಗೆ ನಮಸ್ಕಾರ 
(75). ಹೇ ಸರ್ವಾತ್ಮದೇವೇಶ್ವರ, ಸಮಸ್ತ ಪ್ರಾಣಿಗಳಲ್ಲಿಯೂ 
ಗುಣಾಶ್ರಯವಾದ ನಿನ್ನ ಯಾವ ಪರಾಶಕ್ತಿಯುಂಟೋ, ಶಾಶ್ವತಳಾದ ಆ 
ದೇವಿಗೆ ನಮಸ್ಕಾರ. ಮಾತಿಗೆ ಅಗೋಚರಳೂ ಮನಸ್ಸಿಗೆ ಅವಿಷಯಳೂ 
ಜ್ಞಾನಿಗಳ ಜ್ಞಾನಕ್ಕೆ ಮಾತ್ರ ನಿಲುಕತಕ್ಕವಳೂ ಸ್ವತಂತ್ರಳೂ ಆದ ಪರಾಶಕ್ತಿ 
ಯನ್ನು ವಂದಿಸುತ್ತೇನೆ (76-77). ಯಾವಾತನಿಗೆ ಅತಿರಿಕ್ಷವಾದದ್ದು ಈ 
ಜಗತ್ತಿನಲ್ಲಿ ಯಾವುದೂ ಇಲ್ಲವೋ ತಾನು ಮಾತ್ರ ಎಲ್ಲ ವಸ್ತುವಿಗಿಂತ 
ಅತಿರಿಕನೋ ಅಂತಹ ವಾಸುದೇವ ಭಗವಂತನಿಗೆ ಓಂ ನಮಃ. 
ಯಾವಾತನಿಗೆ ನಾಮರೂಪಗಳಿಲ್ಲವೋ ಕೇವಲ “ಸತ್‌” ಎಂಬ ಸ್ವರೂಪ 
ದಿಂದ ಉಪಲಬ್ದನಾಗುತ್ತಾನೋ ಆ ಮಹಾತ್ಮನಿಗೆ ನಮಸ್ಕಾರ, ನಮಸ್ಕಾರ, 


254 ಶ್ರೀವಿಷ್ಣುಪುರಾಣಮ್‌ 


ಯಸ್ಕಾವತಾರರೂಪಾಣಿ ಸಮರ್ಚಂತಿ ದಿವೌಕಸಃ। 
ಅಪಶ್ಶಂತಃ ಪರಂ ರೂಪಂ ನಮಸ್ತಸ್ಮೈ ಮಹಾತ್ಮನೇ ॥ 80 


ಯೋಂಅಂತಸ್ತಿಷನ್ನಶೇಷಸ್ಕ ಪಶ್ಯತೀಶಃ ಶುಭಾಶುಭಮ್‌!। 
ತಂ ಸರ್ವಸಾಕ್ಷಿಣಂ ವಿಶ್ವಂ ನಮಸ್ಕೇ ಪರಮೇಶ್ವರಮ್‌ ॥ 81 


ನಮೋಸ್ತು ವಿಷ್ಣವೇ ತಸ್ಮೈ ಯಸ್ಮಾಭಿನ್ನಮಿದಂ ಜಗತ್‌! 
ಧ್ಯೇಯಃ ಸ ಜಗತಾಮಾದ್ಯ ಸ ಪ್ರಸೀದತು ಮೇತವ್ಮಯಃ॥ 82 


ಯತ್ರೋತಮೇತತ್‌ ಪ್ರೋತಂ ಚೆ ವಿಶ್ವಮಕ್ಷರಮವ್ಮಯಮ್‌ | 
ಆಧಾರಭೂತಃ ಸರ್ವಸ್ಮ ಸ ಪ್ರಸೀದತು ಮೇ ಹರಿಃ॥ 83 


ಓಂ ನಮೋ ವಿಷ್ಣವೇ ತಸ್ಮೈ ನಮಸ್ತಸ್ಮೈ ಪುನಃ ಪುನಃ! 
ಯತ್ರಂ ಸರ್ವಂ ಯತಃ ಸರ್ವಂ ಯಃ ಸರ್ವಂಸರ್ವಸಂಶ್ರಯಃ ॥ 84 


ನಮಸ್ಕಾರ (78-79). ದೇವತೆಗಳು ಯಾವಾತನ ಅವತಾರ ರೂಪಗಳನ್ನು 
ಮಾತ್ರ ಅರ್ಚಿಸುತ್ತಾರೋ--ಏಕೆಂದರೆ ಆತನ ಪರಮಾರ್ಥ ಸ್ವರೂಪವು 
ಅವರಿಗೆ ಗೋಚರವಲ್ಲವಾದ್ದರಿಂದ--ಅಂತಹ ಮಹಾತ್ಮನಿಗೆ ನಮಸ್ಕಾರ 
(80). ಯಾವ ಈಶ್ವರನು ಸರ್ವರ ಅಂತರಂಗದಲ್ಲಿ ನೆಲೆಸಿ ಅವರ 
ಶುಭಾಶುಭ ಕರ್ಮಗಳನ್ನು ನೋಡುತ್ತಾ ಸರ್ವಸಾಕ್ಷಿಯಾಗಿರುವನೋ 
ಅಂತಹ ವಿಶ್ವರೂಪನಾದ ಪರಮೇಶ್ವರನಿಗೆ ನಮಸ್ಕರಿಸುತ್ತೇನೆ. (81). 
ಯಾರಿಂದ ಈ ಜಗತ್ತು ಸರ್ವಥಾ ಅಭಿನ್ನವಾಗಿದೆಯೋ ಆ ಎಷ್ಟುವಿಗೆ 
ನಮಸ್ಕಾರ.  ಜಗತುಗಳಿಗೆ ಆದಿಕಾರಣನೂ ಯೋಗಿಧ್ಯೇಯನೂ 
ಅವ್ಯಯನೂ ಆದ ಶ್ರೀಹರಿಯು ನನಗೆ ಪ್ರಸನ್ನನಾಗಲಿ (82). ಯಾರಲ್ಲಿ 
ಈ ವಿಶ್ವವು ಓತಪ್ರೋತವಾಗಿದೆಯೋ ಅಂತಹ ಅಕ್ಷರವೂ ಅವ್ಯಯವೂ 
ಆದ ವಸ್ತುವಾದ ಮತ್ತು ಸರ್ವಕ್ಕೆ ಆಧಾರಭೂತನಾದ ಶ್ರೀಹರಿಯು ನನಗೆ 
ಪ್ರಸನ್ನನಾಗಲಿ (83). ಸರ್ವಾಧಾರನಾದ ಯಾರಲ್ಲಿ ಸರ್ವವೂ ಇದೆಯೋ, 
ಯಾರಿಂದ ಸರ್ವವೋ, ಯಾರೇ ಸರ್ವವೋ ಆ ಎಷ್ಟುವಿಗೆ ಓಂ ನಮಃ, 
ಓಂ ನಮಃ, ಮತ್ತೆ ಮತ್ತೆ ಓಂ ನಮಃ (84). ಅನಂತನು ವಿಭುವಾದ್ದರಿಂದ 


ಅಧ್ಯಾಯ 19 ಪ್ರಥಮಾಂಶಃ 255 


ಸರ್ವಗತ್ಸಾದನಂತಸ್ಮ ಸ ಏವಾಹಮವಸ್ಥಿತಃ। 
ಮತ್ತಃ ಸರ್ವಮಹಂ ಸರ್ವಂ ಮಯಿ ಸರ್ವಂ ಸನಾತನೇ॥ 85 


ಅಹಮೇವಾಕ್ಷಯೋ ನಿತ್ಯ ಪರಮಾತ್ಮಾತ್ಮಸಂಶ್ರಯಃ | 
ಬ್ರಹ್ಮಸಂಜ್ಲೋಂಹಮೇವಾಗ್ರೇ ತಥಾಂತೇ ಚ ಪರಃ ಪುಮಾನ್‌ ॥ 86 


ಇತಿ ಶ್ರೀವಿಷ್ಣುಪುರಾಣೇ ಪ್ರಥಮೇsಂಶೇ ಏಕೋನವಿಂಶತಿತಮೋಇಧ್ಯಾಯಃ 


ಅವನೇ ನಾನಾಗಿ ನಿಂತಿದ್ದಾನೆ! ನನ್ನಿಂದ ಸರ್ವವೂ ಹುಟ್ಟಿದೆ. ನಾನೇ ಸರ್ವ. 
ಸನಾತನನಾದ ನನ್ನಲ್ಲಿ ಸರ್ವವೂ ಇದೆ (85). ಅಕ್ಷಯನೂ ನಿತ್ಯನೂ ತನಗೆ 
ತಾನೇ ಆಧಾರನೂ ಆದ ಪರಮಾತನು ನಾನೇ. ಜಗತ್ತಿನ ಆದ್ಯಂತ 
ಗಳಲ್ಲಿಯೂ ಇರತಕ್ಕ "ಬ್ರಹ್ಮ ಎಂಬ ಹೆಸರಿನ ಪರಮಪುರುಷನು ನಾನೇ” 
ಎಂದು ಸ್ತುತಿಸುತ್ತಿದ್ದನು (86). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಪ್ರಥಮಾಂಶದಲ್ಲಿ 
ಹತ್ತೊಂಬತ್ತನೆಯ ಅಧ್ಯಾಯ ಮುಗಿಯಿತು. 


% 


ವಎಂಶೋಂಧ್ಮಾಯಃ 


ಶ್ರೀಪರಾಶರ ಉವಾಚ: 
ಏವಂ ಸಂಚಂತಯನ್ನಿಷ್ಟುಮಭೇದೇನಾತ್ಮನೋ ದ್ವಿಜ! 


ತನ್ಮಯತ್ಚಮವಾಪಗ್ರಂ ಮೇನೇ ಚಾತ್ಮಾನಮಚ್ಛುತಮ್‌॥ 

ಎಸಸ್ಮಾರ ತಥಾತ್ಮಾನಂ ನಾನೃತ್ಕಿಂಚಿದಜಾನತ | 

ಅಹಮೇವಾವ್ಯಯೋತನಂತಃ ಪರಮಾತ್ಮೇತ್ಮಚಿಂತಯತ್‌ ॥ 2 

ತಸ್ಮ ತದ್ಭಾವನಾಯೋಗಾತ್‌ ಕ್ಷೀಣಪಾಪಸ್ಕ ವೈ ಕ್ರಮಾತ್‌ । 

ಶುದ್ಧೇ೦ಂತಃಕರಣೇ ವಷ್ಣುಸ್ತಸ್ಥೌ ಜ್ಞಾನಮಯೋಜಇಚ್ಕುತಃ॥ 3 
ಅಧ್ಯಾಯ 20 


ಪ್ರಹ್ಲಾದನಿಂದ ಭಗವಂತನ ಸ್ತುತಿ. ಭಗವಂತನು ಪ್ರತ್ಯಕ್ಷನಾಗುವುದು. 
ಪ್ರಹ್ಲಾದವೃತ್ತಾಂತದ ಉಪಸಂಹಾರ. 


ಪರಾಶರರು ಹೇಳಿದರು: ಹೀಗೆ ಪ್ರಹ್ಲಾದನು ವಿಷ್ಣುವನ್ನು ತನಗೆ 
ಅಭಿನ್ನನೆಂದು ಧ್ಯಾನಿಸುತ್ತ ತನ್ಮಯದ ಪರಾಕಾಷ್ಠೆಯನ್ನು ಪಡೆದು ತಾನೇ 
ಅಚ್ಯುತನೆಂದು ತಿಳಿದನು (1). ತನ್ನ ವ್ಯಕ್ತಿತ್ವವನ್ನು ಮರೆತನು. ಬಾಹ್ಯವಾದ 
ಯಾವುದೂ ಅವನಿಗೆ ಗೋಚರಿಸಲಿಲ್ಲ. ಅವ್ಯಯನೂ ಅನಂತನೂ ಆದ 
ಪರಮಾತ್ಮನು ನಾನೇ ಎಂದು ಮಾತ್ರ ಧ್ಯಾನಿಸುತ್ತಿದ್ದನು (2). ಈ ರೀತಿ 
ಪರಮಾತ್ಮ ಭಾವನಾಯೋಗದಿಂದ ಕ್ರಮವಾಗಿ ಅವನ ಪಾಪವೆಲ್ಲವೂ 
ಕ್ಷಯಿಸಿತು. ಶುದ್ಧನಾದ ಅವನ ಅಂತಃಕರಣದಲ್ಲಿ ಅಚ್ಯುತನಾದ ವಿಷ್ಣುವು 
ಜ್ಲಾನಮಯವಾಗಿ ನೆಲೆಸಿದನು (3). ಯೋಗಪ್ರಭಾವದಿಂದ ಅಸುರ 
ಕುಮಾರನಾದ ಪ್ರಹ್ಲಾದನು ವಿಷ್ಣುಸ್ವರೂಪನಾಗಿ ಚಲಿಸುತ್ತಿರಲು, 
ಮೈತ್ರೇಯ, ನಾಗಪಾಶಗಳು ಒಂದು ಕ್ಷಣದಲ್ಲಿ ಹರಿದು ಬಿದ್ದವು! 
ಸಮುದ್ರದಲ್ಲಿ ಅಲೆಗಳೆದ್ದು ಮಹಾಸಾಗರವು ಕ್ಟೋಭಿಸಿತು. ಮೊಸಳೆ 


ಅಧ್ಯಾಯ 20 ಪ್ರಥಮಾಂಶಃ 257 


ಯೋಗಪುಭಾವಾತ್‌ ಪ್ರಹ್ಲಾದೇ ಜಾತೇ ವಿಷ್ಣುಮಯೇಪಇಸುರೇ। 
ಚೆಲತ್ಕುರಗಬಂಧೈಸ್ತೈ ಮೈತ್ರೇಯ ತುಟತಂ ಕ್ಷಣಾತ್‌ ॥ 


ಭ್ರಾಂತಗ್ರಾಹಗಣಃ ಸೋರ್ಮಿರ್ಯಯೌ ಕ್ಟೋಭಂ ಮಹಾರ್ಣವಃ। 
ಚಚಾಲ ಚ ಮಹೀ ಸರ್ವಾ ಸಶೆ ಲಿವನಕಾನನಾ ॥ 


ಸ ಚ ತಂ ಶೈಲಸಂಘಾತಂ ದೈತೈರನ್ನಸ್ತಮಹಥೋ ಪರಿ! 
ಉತ್‌ಕ್ಷಿಷ್ಕ ತಸ್ಮಾತ್ಸಲಿಲಾನ್ನಿಶ್ಚಕ್ರಾಮ ಮಹಾಮತಿಃ ॥ 6 
ದೃಷ್ಟ್ವಾ ಚ ಸ ಜಗದ್ಧೂಯೋ ಗಗನಾದ್ಕುಪಲಕ್ಷಣಮ್‌!। 

ಪ್ರಹ್ಲಾದೋಏಸ್ಮೀತಿ ಸಸ್ಮಾರ ಪುನರಾತ್ಮಾನಮಾತ್ಮನಿ ॥ 7 


ತುಷ್ಟಾವ ಚ ಪುನರ್ಧೀಮಾನನಾದಿಂ ಪುರುಷೋತ್ರಮಮ್‌!। 
ಏಕಾಗ್ರಮತಿರವ್ಯೃಗ್ರೋ ಯತವಾಕ್ಕಾಯಮಾನಸಃ॥ 8 


ಪ್ರಹ್ಲಾದ ಉವಾಚ: 
ಓಂ ನಮಃ ಪರಮಾರ್ಥಾರ್ಥ ಸ್ಥೂಲ ಸೂಕ್ಷ್ಮ ಕ್ಷರಾಕ್ಷರ। 
ವ್ಯಕ್ತಾವ್ಯಕ್ತ ಕಲಾತೀತ ಸಕಲೇಶ ನಿರಂಜನ ॥ 9 


ಮೊದಲಾದ ಜಲಜಂತುಗಳು ದಿಕ್ಕುಗೆಟ್ಟವು. ಪರ್ವತಾರಣ್ಯಸಹಿತವಾಗಿ 
ಪೃಥ್ವಿಯೇ ಅಲ್ಲಾಡಿತು! (4-5). ದೈತ್ಯರು ಮೇಲಡೆ ಇಡಕಿದ್ದ ಪರ್ವತ 
ಗಳನ್ನು ಪ್ರಹ್ಲಾದನು ತಳ್ಳಿಹಾಕಿ ಸಮುದ್ರಜಲದಿಂದ ಹೊರಗೆ ಬಂದನು. 
ಅಲ್ಲಿ ಅವನು ಆಕಾಶ ಮೊದಲಾದ ಜಗದ್ದಿಸ್ತಾರವನ್ನು ನೋಡಿ "ಓಹೋ! 
ನಾನು ಪ್ರಹ್ಲಾದ!' ಎಂದು ತನ್ನನ್ನು ತಾನೇ ಸ್ಮರಿಸಿಕೊಂಡನು! (6-7). 
ಅವನು ಮತ್ತೆ ವಾಕ್ಕಾಯ ಮನಸ್ಸುಗಳನ್ನು ನಿಯಂತ್ರಿಸಿಕೊಂಡು ಶಾಂತನೂ 
ಏಕಾಗ್ರಚಿತ್ತನೂ ಆಗಿ ಪುರುಷೋತ್ತಮನನ್ನು ಈ ಪ್ರಕಾರ ಸ್ತುತಿಸಿದನು: 
“ಹೇ ಪರಮಾತಸ್ವರೂಪನೆ, (ಜಗತ್ತಿನ) ಸ್ಥೂಲರೂಪನೆ, (ಸ್ವಪ್ನದ) 
ಸೂಕ್ಷರೂಪನೆ, ನಾಶವಾಗತಕ್ಕ ಸರ್ವಭೂತಸ್ವರೂಪನೇ, ನಾಶರಹಿತ 
ವಾದ ಕೂಟಸ್ಪಸ್ವರೂಪನೆ, ವ್ಯಕ್ತವಾದ ಪದಾರ್ಥವೂ ಅವ್ಯಕ್ತವಾದ 
ಪ್ರಧಾನವೂ ಆಗಿರತಕ್ಕವನೆ, ಕಲಾತೀತ, ಸಕಲೇಶ, ನಿರಂಜನ--ಓಂ 
ನಮಃ (8-9). ಗುಣಗಳಿಂದ ಲಿಪ್ತನೂ ಗುಣಗಳ ಆಧಾರನೂ ಗುಣಸ್ನಿತನೂ 


258 ಶ್ರೀವಿಷ್ಣುಪುರಾಣಮ್‌ 


ಗುಣಾಂಜನ ಗುಣಾಧಾರ ನಿರ್ಗುಣಾತ್ಮನ್‌ ಗುಣಸ್ಥಿತ 
ಮೂರ್ತಾಮೂರ್ತಮಹಾಮೂರ್ತೆೇ ಸೂಕ್ಷ್ಮಮೂರ್ತೇ 
ಸ್ಫುಟಾಸ್ಫುಟ॥ 10 


ಕರಾಲಸೌಮ್ಮರೂಪಾತ್ಮನ್‌ ವಿದ್ಕಾವಿದ್ಯಾಮಯಾಚ್ಕುತ। 
ಸದಸದ್ರೂಪಸದ್ಭಾವ ಸದಸದ್ಭಾವಭಾವನ | 11 


ನಿತ್ಕಾನಿತ್ಮ ಪ್ರಪಂಚಾತ್ಮನ್‌ ನಿಷ್ಠಪಂಚಾಮಲಾಶಿತ | 
ಏಕಾನೇಕ ನಮಸ್ತುಭ್ಯಂ ವಾಸುದೇವಾದಿಕಾರಣ ॥ 12 


ಯಃ ಸ್ಫೂಲಸೂಕ್ಷ್ಮಃ ಪ್ರಕಟಪುಕಾಶೋ | 
ಯಃ ಸರ್ವಭೂತೋ ನ ಚ ಸರ್ವಭೂತಃ। 
ವಿಶ್ವಂ ಯತಶ್ಚೈತದವಿಶ್ಚಹೇತೋ- 
ರ್ನಮೋಸ್ತು ತಸ್ಮೈ ಪುರುಷೋತ್ತಮಾಯ ॥ 13 


ಆಗಿದ್ದರೂ, ವಾಸ್ತವದಲ್ಲಿ ನಿರ್ಗುಣಾತ್ಮನೆ! ಮೂರ್ತ, ಅಮೂರ್ತ, 
ಸೂಕ್ಷ್ಮ, ಸ್ಫುಟ, ಅಸ್ಪುಟ- ಎಲ್ಲವೂ ನೀನೇ (10). ಹೇ ಕರಾಳರೂಪ, 
ಸೌಮ್ಯರೂಪ, ಹೇ ವಿದ್ಯಾಮಯ, ಅವಿದ್ಯಾಮಯ, ಅಚ್ಯುತ, 
ವ್ಯಾಕೃತನೂ (ಸತ್‌) ಅವ್ಯಾಕೃತನೂ (ಅಸತ್‌) ಆಗಿ ಮತ್ತೆ ಅವುಗಳಲ್ಲಿ 
ನೆಲೆಸಿರತಕ್ಕವನೂ ಆಗಿದ್ದೀಯೆ. ಕಾರ್ಯಕಾರಣಗಳನ್ನು ರೂಪಿಸತಕ್ಕವನು 
ನೀನು (11). ನಿತ್ಯವೂ ಅನಿತ್ಯವೂ ಪ್ರಪಂಚವೂ ಆಗಿದ್ದೀಯೆ. ಪರಮಾರ್ಥ 
ದಲ್ಲಿ ಪ್ರಪಂಚದ ಲೇಪವಿಲ್ಲದವನು. ನಿರ್ಮಲಭಾವದ ಭಕ್ತರಿಂದ ಆಶ್ರಿತ. 
ಏಕನೆ, ಅನೇಕನೆ, ವಾಸುದೇವ, ಆದಿಕಾರಣ, ನಮಸ್ತುಭ್ಯಂ (12). 
ಯಾರು ಸ್ಥೂಲವೂ ಸೂಕ್ಷ ವೂ ಆಗಿದ್ದಾನೋ ಅತ್ಯಂತ ಪ್ರಕಾಶಶೀಲನೋ, 
ಯಾರು ಸಮಸ್ತಭೂತಸ್ವರೂಪನಾದರೂ ವಸ್ತುತಃ ಸರ್ವಭೂತಗಳ 
ಸಂಬಂಧವಿಲ್ಲದವನೋ, ವಿಶ್ವಕ್ಕೆ ಕಾರಣನಲ್ಲದ ಯಾರಿಂದ ಈ ವಿಶ್ವ 
ಹುಟ್ಟಿದೆಯೋ! ಅಂತಹ ಪುರುಷೋತ್ತಮನಿಗೆ ನಮಸ್ಕಾರ” (13). 
ದೇವನಲ್ಲಿಯೇ ಮನಸ್ಸಿಟ್ಟು ಈ ಪ್ರಕಾರ ಸ್ತುತಿಮಾಡುತ್ತಿರಲು, ಪೀತಾಂಬರ 


ಅಧ್ಯಾಯ 30 ಪ್ರಥಮಾಂಶಃ 259 


ಶೀಪರಾಶರ ಉವಾಚ: 
ತಸ್ಮ ತಚ್ಚೇತಸೋ ದೇವಃ ಸ್ತುತಿಮಿತ್ಸಂ ಪ್ರಕುರ್ವತಃ। 


ಆವಿರ್ಬಭೂವ ಭಗವಾನ್‌ ಪೀತಾಂಬರಧರೋ ಹರಿಃ॥ 14 
ಸಸಂಭ್ರಮಸ್ತಮಾಲೋಕ್ಕ ಸಮುತ್ನಾಯಾಕುಲಾಕ್ಷರಮ್‌ | 
ನಮೋಸ್ತು ವಿಷ್ಣವೇತ್ಕೇತದ್‌ವ್ಯಾಜಹಾರಾಸಕೃದ್‌ದ್ದಿಜ ॥ 15 


ಪ್ರಹ್ಲಾದ ಉವಾಚ: 
ದೇವ ಪ್ರಪನ್ನಾರ್ತಿಹರ ಪ್ರಸಾದಂ ಕುರು ಕೇಶವ! 
ಅವಲೋಕನದಾನೇನ ಭೂಯೋ ಮಾಂ ಹಾವಯಾಚ್ಕುತ॥ 16 


ಶೀಭಗವಾನುವಾಚ: 
ಕುರ್ವತಸ್ತೇ ಪುಸನ್ನೋsಹಂ ಭಕಿಮವ್ಯ್ಮಭಿಚಾರಿಣೀಮ್‌ | 
ಯಥಾಭಿಲಷಿತೋ ಮತ್ತಃ ಪ್ರಹ್ಲಾದ ವ್ರಿಯತಾಂ ವರಃ॥ 17 


ಪ್ರಹ್ಲಾದ ಉವಾಚ: 
ನಾಥ ಯೋನಿಸಹಸೇಷು ಯೇಷು ಯೇಷು ವುಜಾಮ್ಮಹಮ್‌ | 
ತೇಷು ತೇಷ್ಟಚ್ಕುತಾ ಭಕ್ತಿರಚ್ಚುತಾಸ್ತು ಸದಾ ತ್ವಯಿ ॥ 18 


ಧರನಾದ ಭಗವಾನ್‌ ಶ್ರೀಹರಿಯು ಪ್ರಹ್ಲಾದನೆದುರಿಗೆ ಪ್ರಕಟನಾದನು. 
ಮೈತ್ರೇಯ, ಅವನನ್ನು ನೋಡಿದ ಕೂಡಲೇ ಪ್ರಹ್ಲಾದನು ಸಂಭ್ರಮದಿಂದ 
ಮೇಲೆದ್ದು ಅಕ್ಷರಗಳನ್ನು ತೊದಲಿಸುತ್ತ "ನಮೋಸ್ತು ವಿಷ್ಣವೇ, 
ನಮೋಸ್ತು ವಿಷ್ಟವೇ' ಎಂದು ಅನೇಕ ಸಲ ಹೇಳಿದನು (14-15). 
“ದೇವ, ಶರಣಾಗತರ ಕಷ್ಟವನ್ನು ನೀಗತಕ್ಕವನೆ, ಕೇಶವ, ಪ್ರಸನ್ನನಾಗು. 
ಅಚ್ಯುತ, ನನ್ನನ್ನು ಕೃಪೆಯಿಂದ ನೋಡಿ ಪಾವನಗೊಳಿಸು” ಎಂದನು. 
ಭಗವಂತನು “ಪ್ರಹ್ಲಾದ, ನನ್ನಲ್ಲಿ ನಿಶ್ಚಲವಾದ ಭಕ್ತಿಯನ್ನಿಟ್ಟಿರುವೆಯಾದ್ದ 
ರಿಂದ ಪ್ರಸನ್ನನಾಗಿದ್ದೇನೆ, ನಿನಗೆ ಇಷ್ಟವಾದ ವರವನ್ನು ನನ್ನಿಂದ ಕೇಳಿಕೊ” 
ಎಂದನು (16-17). ಅದಕ್ಕೆ ಪ್ರಹ್ಲಾದನು “ಸ್ವಾಮಿ, ನಾನು ಸಾವಿರಾರು 
ಯೋನಿಗಳಲ್ಲಿ ಯಾವುದರಲ್ಲೇ ಹುಟ್ಟಲಿ, ನನಗೆ ನಿನ್ನಲ್ಲಿ, ಅಚ್ಯುತ, 


ಜಾ? 


260 ಶ್ರೀವಿಷ್ಣುಪುರಾಣಮ್‌ 


ಯಾ ಪ್ರೀತಿರವಿವೇಕಾನಾಂ ವಿಷಯೇಷ್ಟನಪಾಯಿನೀ। 


ತ್ಹಾಮನುಸ್ಮರತಃ ಸಾ ಮೇ ಹೃದಯಾನ್ಮಾಪಸರ್ಪತು॥ 19 
ಶ್ರೀಭಗವಾನುವಾಚ: 

ಮಯಿ ಭಕ್ತಿಸವಾಸ್ತೇವ ಭೂಯೋಪಪ್ಯೇವಂ ಭವಿಷ್ಯತಿ। 

ವರಸ್ತು ಮತ್ತಃ ಪ್ರಹ್ಲಾದ ವ್ರಿಯತಾಂ ಯಸನವೇಪ್ಪಿತಃ ॥॥ 20 


ಪ್ರಹ್ಲಾದ ಉವಾಚ: 
ಮಯಿ ದ್ವೇಷಾನುಬಂಧೋತಭೂತ್‌ ಸಂಸ್ತುತಾವುದ್ಧತೇ ತವ। 
ಮತ್ಟಿತುಸ್ತತ್‌ ಕೃತಂ ಪಾಪಂ ದೇವ ತಸ್ಕ ಪ್ರಣಶತತು॥ 21 


ಶಸ್ತ್ರಾಣಿ ಪಾತಿತಾನ್ಕಂಗೇ ಕ್ಲಿಪ್ಪೋ ಯಚ್ಛಾಗ್ನಿಸಂಹತೌ | 
ದಂಶಿತಶ್ಟೋರಗೈರ್ದತ್ತಂ ಯದ್ದಿಷಂ ಮಮ ಭೋಜನೇ॥ 22 


ಅಚ್ಯುತವಾದ ಭಕ್ತಿ ನೆಲೆಸಿರಲಿ! ವಿವೇಕಹೀನರಾದ ಜನರಿಗೆ ವಿಷಯ 
ಸುಖಗಳಲ್ಲಿ ಯಾವ ರೀತಿಯ ಅಚಲವಾದ ಪ್ರೀತಿ ನೆಲೆಸಿರುತ್ತದೆಯೋ, 
ಅಂತಹ ಅಚಲವಾದ ಪ್ರೀತಿ ಸದಾ ನಿನ್ನನ್ನು ಧ್ಯಾನಿಸುತ್ತಿರುವ ನನ್ನ ಹೃದಯ 
ದಿಂದ ಚಲಿಸದಿರಲಿ” ಎಂದು ನುಡಿದನು (18-19). ಭಗವಂತನು 
“ಪ್ರಹ್ಲಾದ, ನನ್ನಲ್ಲಿ ಅಚಲವಾದ ಭಕ್ತಿ ನಿನಗೆ ಇದ್ದೇ ಇದೆ. ಮುಂದೆಯೂ 
ಹೀಗೆಯೇ ಇರುವುದು. ಪ್ರಹ್ಲಾದ, ನನ್ನಿಂದ ಏನಾದರೂ ವರವನ್ನು 
ಕೇಳಿಕೊ'' ಎಂದನು (20). ಪ್ರಹ್ಲಾದನು “ದೇವ, ನಿನ್ನನ್ನು ನಾನು 
ಸ್ತುತಿಸಲು ತೊಡಗಿದಷ್ಟೂ ನನ್ನ ತಂದೆಗೆ ನನ್ನಲ್ಲಿ ದ್ವೇಷವು ಬೆಳೆಯಿತು. 
ಅದರಿಂದ ನನ್ನ ತಂದೆಗೆ ಅಂಟಿದ ಪಾಪವು ನಾಶವಾಗಲಿ! (21). ಅಲ್ಲದೆ 
ನನ್ನ ಅಂಗಗಳಲ್ಲಿ ಶಸ್ತ್ರಗಳಿಂದ ಪ್ರಹರಿಸಿದ್ದು, ಬೆಂಕಿಯಲ್ಲಿ ನನ್ನನ್ನು ತಳ್ಳಿದ್ದು, 
ಸರ್ಪಗಳಿಂದ ಕಡಿಸಿದ್ದು, ಊಟದಲ್ಲಿ ವಿಷವನ್ನು ಕೊಟ್ಟದ್ದು, ಸಮುದ್ರದಲ್ಲಿ 
ನಾನು ಎಸೆಯಲ್ಪಟ್ಟದ್ದು, ನನ್ನ ಸುತ್ತಲೂ ಬೆಟ್ಟಗಳನ್ನು ಇಡುಕಿಸಿದ್ದು-- 
ಇದೇ ರೀತಿ ಇನ್ನೂ ಯಾವ ಅಸಾಧು ಕೃತ್ಯಗಳನ್ನು ನನ್ನ ತಂದೆ ಎಸಗಿ 


ಅಧ್ಯಾಯ 20 ಪ್ರಥಮಾಂಶಃ 261 


ಬದ್‌ಧ್ಹ್ವಾ ಸಮುದ್ರೇ ಯತ್‌ ಕ್ಲಿಪ್ತೋ ಯಚ್ಛ್ಚತ್ತೋಂಸ್ಥಿ 
ಶಿಲೋಚ್ಚಯೈಃ | 
ಅನ್ಮಾನಿ ಚಾಪ್ಮಸಾಧೂನಿ ಯಾನಿ ಪಿತ್ರಾ ಕೃತಾನಿ ಮೇ॥ 23 
ತ್ವಯಿ ಭಕ್ತಿಮತೋ ದ್ವೇಹಾದಫಂ ತತ್ಸಂಭವಂ ಚ ಯತ್‌! 
ತೃತ್ಛಸಾದಾತ್‌ ಪ್ರಭೋ ಸದ್ಯಸ್ತೇನ ಮುಚ್ಕೇತ ಮೇ ಪಿತಾ॥ 24 


ಶೀಭಗವಾನುವಾಚ: 
ಪ್ರಹ್ಲಾದ ಸರ್ವಮೇತತ್ತೇ ಮತ್ಸಸಾದಾದ್‌ಭವಿಷ್ಮತಿ | 
ಅನೃಚ್ಚ ತೇ ವರಂ ದದ್ಮಿ ವ್ರಿಯತಾಮಸುರಾತ್ಮಜ ॥ 23 


ಪ್ರಹ್ಲಾದ ಉವಾಚ: 
ಕೃತಕೃತ್ಕೋsಸ್ಮಿ ಭಗವನ್‌ ವರೇಣಾನೇನ ಯತ್ತಯಿ। 


ಭವಿತ್ರೀ ತ್ವತ್ಛಸಾದೇನ ಭಕ್ತಿರವಭಚಾರಿಣೀ ॥ 26 
ಧರ್ಮಾರ್ಥಕಾಮೈಃ ಕಿಂ ತಸ್ಮ ಮುಕ್ತಿಸ್ಟಸ್ಕ ಕರೇ ಸ್ಥಿತಾ! 
ಸಮಸ್ತಜಗತಾಂ ಮೂಲೇ ಯಸ್ಕ ಭಕ್ತಃ ಸ್ಥಿರಾ ತ್ಹಯಿ॥ 27 


ದನೋ, ಅವುಗಳಿಂದಲೂ ಮತ್ತು ನಿನ್ನ ಭಕ್ತನನ್ನು ದ್ವೇಷಿಸಿದ್ದರಿಂದಲೂ 
ಯಾವ ಯಾವ ಪಾಪ ನನ್ನ ತಂದೆಗೆ ಬಂದಿದೆಯೋ, ನಿನ್ನ ಅನುಗ್ರಹದಿಂದ 
ಕೂಡಲೇ ಆ ಎಲ್ಲ ಪಾಪಗಳಿಂದಲೂ ಅವನು ಬಿಡುಗಡೆ ಹೊಂದಲಿ” 
ಎಂದನು (22-24). ಭಗವಂತನು “ಪ್ರಹ್ಲಾದ, ಇದೆಲ್ಲವೂ ನನ್ನ ಅನುಗ್ರಹ 
ದಿಂದ ನಡೆಯುವುದು. ಇನ್ನೊಂದು ವರವನ್ನು ಕೊಡುವೆನು. 
ಅಸುರಾತ್ಮಜ, ಕೇಳಿಕೊ”' ಎಂದನು. ಅದಕ್ಕೆ ಪ್ರಹ್ಲಾದನು “ಭಗವನ್‌, 
ನಾನು ಧನ್ಯನಾದೆ. ಆ `ವರದಿಂದ ಇಷ್ಟಾಗಬೇಕು--ನನಗೆ ನಿನ್ನಲ್ಲಿ 
ನಿಶ್ಚಲವಾದ ಭಕ್ತಿ ನೆಲೆಸಿರಬೇಕು (25-26). ಸಮಸ್ತ ಜಗತ್ತುಗಳಿಗೆ 
ಮೂಲಕಾರಣನಾದ ನಿನ್ನಲ್ಲಿ ಯಾರಿಗೆ ಸ್ಥಿರವಾದ ಭಕ್ತಿಯಿದೆಯೋ, ಆತನ 
ಅಂಗೈಯಲ್ಲಿ ಮೋಕ್ಬವಿರುತ್ತದೆ. ಇನ್ನು ಧರ್ಮಾರ್ಥಕಾಮಗಳಿಂದ ಆಗ 
ಬೇಕಾದ್ದೇನು?'” ಎಂದು ನುಡಿದನು (27). ಆಗ ಅಚ್ಯುತನು “ಪ್ರಹ್ಲಾದ, 


262 ಶ್ರೀವಿಷ್ಣುಪುರಾಣಮ್‌ 


ಶ್ರೀಭಗವಾನುವಾಚ: 
ಯಥಾ ತೇ ನಿಶ್ಚಲಂ ಚೇತೋ ಮಯಿ ಭಕ್ತಿಸಮನ್ಹಿತಮ್‌ | 
ತಥಾ ತ್ವಂ ಮತ್ಸಸಾದೇನ ನಿರ್ವಾಣಂ ಹರಮಾಪ್ಸಸಿ॥ 28 


ಶ್ರೀಪರಾಶರ ಉವಾಚ: 
ಇತ್ತುಕ್ತಾಂತರ್ದಧೇ ವಿಷ್ಣುಸ್ಪಸ್ಮ ಮೈತ್ರೇಯ ಪಶ್ಯತಃ! 


ರಿ ಎವ 


ಸ ಚಾಪಿ ಪುನರಾಗಮ್ಮ ವವಂದೇ ಚರಣೌ ಪಿತುಃ॥ 29 
ತಂ ಪಿತಾ ಮೂರ್ದ್ಗುಪಾಫಪ್ರಾಯ ಪರಿಷ್ಟಜ್ಮ ಚ ಪೀಡಿತಮ್‌ 
ಜೀವಸೀತ್ಕಾಹ ವತ್ಸೇತಿ ಬಾಷ್ಟಾರ್ದನಯನೋ ದ್ವಿಜ ॥ 30 


ಪ್ರೀತಿಮಾಂಶ್ನಾಭವತ್ತಸ್ಮಿನ್ನನುತಾಪೀ ಮಹಾಸುರಃ! 
ಗುರುಪಿತ್ರೋಶ್ಚಕಾರೆ ವಂ ಶುಶ್ರೂಹಾಂ ಸೋsಪಿ ಧರ್ಮವಿತ್‌ ॥ 31 


ಪಿತುರ್ಯುಹರತಿಂ ನೀತೇ ನರಸಿಂಹಸ್ಟರೂಪಿಣಾ। 
ಎಷ್ಟುನಾ ಸೋಪಿ ದೈತ್ಕಾನಾಂ ಮೈತ್ರೇಯಾಭೂತ್ಸತಿಸ್ಪತಃ॥ 32 


ಭಕ್ತಿಯುಕ್ತವಾದ ನಿನ್ನ ಚಿತ್ರವು ನನ್ನಲ್ಲಿ ಸ್ಥಿರವಾಗಿ ನೆಲೆಸಿದೆ. ನನ್ನ ಕೃಪೆಯಿಂದ 
ಮುಕ್ತಿಯನ್ನು ಪಡೆಯುತ್ತೀಯೆ”” ಎಂದು ಹೇಳಿ, ಮೈತ್ರೇಯ, ಪ್ರಹ್ಲಾದನು 
ನೋಡುತ್ತಿರುವಾಗಲೇ ವಿಷ್ಣು ಅಂತರ್ಧಾನ ಹೊಂದಿದನು. ಪ್ರಹ್ಲಾದನು 
ಹಿಂದಿರುಗಿ ಬಂದು ತಂದೆಯ ಪಾದಗಳಿಗೆ ವಂದಿಸಿದನು (28-29). ತಂದೆ 
ಹಿರಣ್ಯಕಶಿಪು ಮಗನ ತಲೆಯನ್ನು ಆಪ್ರಾಣಿಸಿ ಗಟ್ಟಿಯಾಗಿ ಅಪ್ಪಿಕೊಂಡು 
ಕಂಬನಿದುಂಬಿ, “ಮಗು, ಬದುಕಿ ಬಂದೆಯಾ'” ಎಂದು ವಾತ್ಸಲ್ಯದಿಂದ 
ನುಡಿದನು (30). ಆ ಮಹಾದೈತ್ಯನು ತನ್ನ ಕೃತ್ಯಕ್ಕೆ ಪಶ್ಚಾತ್ತಾಪಗೊಂಡು 
ಪ್ರಹ್ಲಾದನಲ್ಲಿ ಪ್ರೀತಿಯುಳ್ಳವನಾದನು. ಧರ್ಮಜ್ಞನಾದ ಆ ಬಾಲಕನು 
ತಾಯಿತಂದೆಗಳ ಸೇವೆಯನ್ನು ಮಾಡಿಕೊಂಡಿದ್ದನು (31). ಮುಂದೆ 
ವಿಷ್ಣುವು ನರಸಿಂಹಾವತಾರ ಮಾಡಿ ಪ್ರಹ್ಲಾದನ ತಂದೆಯನ್ನು ಸಂಹರಿಸ 
ಲಾಗಿ, ಮೈತ್ರೇಯ, ಪ್ರಹ್ಲಾದನು ದೈತ್ಯರಾಜನಾದನು (32). ಆತನು 
ಪ್ರಾರಬ್ದಕರ್ಮವನ್ನು ಸವೆಸತಕ್ಕ ರಾಜ್ಯಲಕ್ಷ್ಮಿಯನ್ನು ಪಡೆದು ಬಹಳ ಮಂದಿ 


ಶಿ" 


ಪುತ್ರ ಪೌತ್ರರನ್ನೂ ಐಶ್ವರ್ಯವನ್ನೂ ಅನುಭವಿಸಿದನು (ಹೀಗೆ ಅನುಭವಿಸಿ 


ಅಧ್ಯಾಯ 20 ಪ್ರಥಮಾಂಶಃ 263 


ತತೋ ರಾಜ್ಯದ್ಯ್ಧುತಿಂ ಪ್ರಾಪ್ಯ ಕರ್ಮಶುದ್ಧಿಕರೀಂ ದ್ವಿಜ! 
ಪುತ್ರಪೌತ್ರಾಂಶ್ಚ ಸುಬಹೂನವಾಷ್ಮೈೆಶ್ಚರ್ಯಮೇವ ಚ॥ 33 


ರಿಲೆ "ವ 


ಕ್ಷೀಣಾಧಿಕಾರಃ ಸ ಯದಾ ಪುಣ್ಯಪಹಾಪವಎವರ್ಜಿತಃ | 
ತದಾ ಸ ಭಗವದ್ದಾನಾತ್‌ ಪರಂ ನಿರ್ವಾಣಮಾಪ್ಪವಾನ್‌॥ 34 


ಏವಂ ಪ್ರಭಾವೋ ದೆ ಟತ್ಕೋsಸೌ ಮೆ ತ್ರೇಯಾಸೀನ್ಮಹಾಮತಿಃ | 
ಪ್ರಹ್ಲಾದೋ ಭಗವದ್ಧಕ್ತೋ ಯಂ ತ್ವಂ ಮಾಮನುಪೃಚ್ಛಸಿ ॥ 35 


ಯಸ್ವ್ವೇತಚ್ಚರಿತಂ ತಸ್ಮ ಪ್ರಹ್ನಾದಸ್ಮ ಮಹಾತ್ಮನಃ | 
ಶೃಣೋತಿ ತಸ್ಕ ಪಾಪಾನಿ ಸದ್ಕೋ ಗಚ್ಛಂತಿ ಸಂಕ್ಷಯಮ್‌॥ 36 


ಅಹೋರಾತ್ರಕೃತಂ ಪಾಪಂ ಪ್ರಹ್ಲಾದಚರಿತಂ ನರಃ। 
ಶೃಣ್ಣನ್‌ ಪಠಂಶ್ಚ ಮೈತ್ರೇಯ ವ್ಯಪೋಹತಿ ನ ಸಂಶಯಃ॥ 37 


ಪೌರ್ಣಮಾಸ್ಕಾಮಮಾವಾಸ್ಕಾಮಷ್ಟಮ್ಕಾಮಥವಾ ಪಠನ್‌। 
ದ್ದಾದಶ್ಮಾಂ ವಾ ತದಾಪ್ನೋತಿ ಗೋಪ್ರದಾನಫಲಂ ದ್ದಿಜ॥ 38 


ಪ್ರಾರಬ್ಧಕರ್ಮವು ಕ್ಷಯಿಸಿತು). (ನಿಷ್ಕಾಮನಾದ್ದರಿಂದ) ಕರ್ಮಾಧಿಕಾರವು 
ಕ್ಷಯಿಸಿತು. ಆದ್ದರಿಂದ ಪುಣ್ಯಪಾಪಗಳ ಲೇಪವಾಗಲಿಲ್ಲ. ಆಗ 
ಭಗವದ್ದ್ವಾನದಿಂದ ಪ್ರಹ್ಲಾದನು ಮೋಕ್ಷವನ್ನೈದಿದನು (33-34). 
ಮೈತ್ರೇಯ, ಭಗವದ್ಭಕ್ತನಾದ ಪ್ರಹ್ಲಾದನೆಂಬ ದೈತ್ಯನ ವಿಷಯವಾಗಿ ನೀನು 
ಕೇಳಿದೆಯಲ್ಲ, ಆತನು ಈ ರೀತಿಯ ಪ್ರಭಾವಶಾಲಿಯಾಗಿದ್ದನು. 
ಮಹಾತ್ಮನಾದ ಪ್ರಹ್ಲಾದನ ಈ ಚರಿತ್ರೆಯನ್ನು ಯಾವಾತನು ಆಲಿಸು 
ತಾನೋ ಆತನ ಪಾಪಗಳು ಕೂಡಲೇ ಕ್ಷಯ ಹೊಂದುತ್ತವೆ (35-36). 
ಪ್ರಹ್ಲಾದನ ಚರಿತ್ರೆಯನ್ನು ಮನುಷ್ಯನು ಕೇಳಿದರೂ ಓದಿದರೂ ಆತನ 
ಅಹೋರಾತ್ರಕೃತವಾದ ಪಾಪವು ನಿಃಸಂಶಯವಾಗಿ ಕ್ಷಯಿಸುತ್ತದೆ (37). 
ಹುಣ್ಣಿಮೆ, ಅಮಾವಾಸ್ಯೆ ಅಥವಾ ಅಷ್ಟಮಿಯಲ್ಲಿ ಅಥವಾ ದ್ವಾದಶಿಯಲ್ಲಿ 
ಇದನ್ನು ಪಠಿಸತಕ್ಕವನಿಗೆ ಗೋದಾನದ ಫಲವು ಲಭಿಸುತ್ತದೆ. ಯಾವಾತನು 
ಸದಾ ಪ್ರಹ್ಲಾದಚರಿತ್ರೆಯನ್ನು ಕೇಳುತ್ತಾ ಇರುವನೋ ಅವನನ್ನು ಸರ್ವ 


264 ಶ್ರೀವಿಷ್ಣುಪುರಾಣಮ್‌ 


ಪ್ರಹ್ಲಾದಂ ಸಕಲಾಪತ್ಸು ಯಥಾ ರಕ್ಷಿತವಾನ್‌ ಹರಿಃ! 
ತಥಾ ರಕ್ಷತಿ ಯಸ್ಪಸ್ಕ ಶೃಣೋತಿ ಚರಿತಂ ಸದಾ॥ 39 


ಇತಿ ಶ್ರೀವಿಷ್ಣುಪುರಾಣೇ ಪ್ರಥಮೇಇಂಶೇ ವಂಶೋsಧ್ಯಾಯಸಃ 





ವಿಪತ್ತುಗಳಲ್ಲಿಯೂ ಶ್ರೀಹರಿಯು ಕಾಪಾಡುತ್ತಾನೆ. ಪ್ರಹ್ಲಾದನನ್ನು ರಕ್ಷಿಸಿ 
ದಂತೆ ರಕ್ಷಿಸುತ್ತಾನೆ (38-39. 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಪ್ರಥಮಾಂಶದಲ್ಲಿ 
ಇಪ್ಪತ್ತನೆಯ ಅಧ್ಯಾಯ ಮುಗಿಯಿತು. 


% 


ಏಕವಿಂಶೋಂಧ್ಕಾಯಃ 


ಶ್ರೀಪರಾಶರ ಉವಾಚ: 


ಸಂಹ್ಲಾದಪುತ್ರ ಆಯುಷ್ಮಾನ್‌ ಶಿಬಿರ್ಬಾಹ್ಕಲ ಏವ ಚ! 


ವಿರೋಚನಸ್ತು ಪ್ರಾಹ್ಲಾದಿರ್ಬಲಿರ್ಜಜ್ಯೇ ವಿರೋಚನಾತ್‌ ॥ 
ಬಲೇಃ ಪುತ್ರಶತಂ ತ್ಥಾಸೀದ್ದಾಣಜೇಷ್ಠ್ಟಂ ಮಹಾಮುನೇ। 
ಹಿರಣ್ವಾಕ್ಷ್ಸಸುತಾಶ್ಚಾಸನ್‌ ಸರ್ವ ಏವ ಮಹಾಬಲಾಃ॥ 2 
ಉತ್ಕುರಃ ಶಕುನಿಶ್ಚೈವ ಭೂತಸಂತಾಪನಸ್ಪಥಾ | 
ಮಹಾನಾಭೋ ಮಹಾಬಾಹುಃ ಕಾಲನಾಭಸ್ರಥಾಪರಃ॥ 3 
ಅಭವನ್‌ ದನುಪುತ್ರಾಶ್ಚ ದ್ವಿಮೂರ್ದ್ವಾ ಶಂಬರಸಥಾ | 
ಅಯೋಮುಖಃ ಶಂಕುಶಿರಾಃ ಕಪಿಲಃ ಶಂಕರಸಥಾ ॥ 4 
ಅಧ್ಯಾಯ 21 


ಕಶ್ಯಪನ ಇತರ ಸ್ತ್ರೀಯರಲ್ಲಿ ಹುಟ್ಟಿದ ವಂಶದ ವರ್ಣನೆ. ಮರುತ್ತುಗಳ ಉತ್ಪತ್ತಿ. 


ಪರಾಶರರು ಹೇಳಿದರು: (ಹಿರಣ್ಯಕಶಿಪುವಿನ ಮಗ) ಸಂಹ್ಹಾದನಿಗೆ 
ಆಯುಷಾನ್‌, ಶಿಬಿ, ಬಾಷ್ಕಲ--ಎಂಬುವರು ಪುತ್ರರಾದರು. ಪ್ರಹ್ಲಾದನ 
ಮಗ ವಿರೋಚನ. ವಿರೋಚನನಿಂದ ಬಲಿಚಕ್ರವರ್ತಿ ಹುಟ್ಟಿದ (1). 
ಮೈತ್ರೇಯ, ಬಲಿಗೆ ನೂರು ಮಂದಿ ಪುತ್ರರಿದ್ದರು. ಅವರಲ್ಲ ಬಾಣನು 
ಹಿರಿಯ ಮಗ. ಇನ್ನು ಹಿರಣ್ಯಾಕ್ಟನಿಗೆ ಉತ್ಕುರ, ಶಕುನಿ, ಭೂತಸಂತಾಪನ, 
ಮಹಾನಾಭ, ಮಹಾಬಾಹು ಮತ್ತು ಕಾಲನಾಭ ಎಂಬ ಮಕ್ಕಳಿದ್ದರು. 
ಅವರೆಲ್ಲರೂ ಬಲಾಢ್ಯರು (2-3). ಕಶ್ಯಪನ ಇನ್ನೊಬ್ಬ ಭಾರ್ಯೆಯಾದ 
ದನುವಿಗೆ ದ್ವಿಮೂರ್ಥ, ಶಂಬರ, ಅಯೋಮುಖ, ಶಂಕುಶಿರ, ಕಪಿಲ, 
ಶಂಕರ, ಏಕಚಕ್ರ, ಮಹಾಬಾಹು, ಬಲಾಢ್ಯನಾದ ತಾರಕ, ಸ್ವರ್ಭಾನು, 


266 ಶ್ರೀವಿಷ್ಣುಪುರಾಣಮ್‌ 


ಏಕಚಕ್ರೋ ಮಹಾಬಾಹುಸ್ತಾರಕಶ್ಚ ಮಹಾಬಲಃ | 
ಸ್ಪರ್ಭಾನುವಗೃಷಪರ್ವಾ ಚ ಪುಲೋಮಶ್ಚ ಮಹಾಬಲಃ ॥ 5 


ಏತೇ ದನೋಃ ಸುತಾಃ ಖ್ಯಾತಾ ವಿಪ್ರಚಿತ್ತಿಶ್ಚ ವೀರ್ಯವಾನ್‌ | 
ಸ್ಹರ್ಭಾನೋಸ್ತು ಪ್ರಭಾ ಕನ್ಮಾ ಶರ್ಮಿಷ್ಠಾ ವಾರ್ಹಪರ್ವಣೀ॥ 6 


ಉಪದಾನೀ ಹಯಶಿರಾಃ ಪ್ರಖ್ಯಾತಾ ವರಕನಾಃ। 
ವೈಶ್ಚಾನರಸುತೇ ಚೋಭೇ ಪುಲೋಮಾ ಕಾಲಕಾ ತಥಾ 7 


ಉಭೇ ಸುತೇ ಮಹಾಭಾಗೇ ಮಾರೀಚೇಸ್ತು ಪರಿಗ್ರಹಃ! 
ತಾಭ್ಕಾಂ ಪುತ್ರಸಹಸ್ರಾಣಿ ಹಷ್ಟಿರ್ದಾನವಸತ್ರಮಾಃ॥ 8 


ಪೌಲೋಮಾಃ ಕಾಲಕೇಯಾಶ್ಚ ಮಾರೀಚತನಯಾಃ ಸ್ಮೃತಾಃ! 
ತತೋ5ಪರೇ ಮಹಾವೀರ್ಯಾ ದಾರುಣಾಸ್ವತಿನಿರ್ಫೃಣಾಃ ॥ 


\O 


ವೃಷಪರ್ವ, ಪುಲೋಮ, ಪರಾಕ್ರಮಿಯಾದ  ವಿಪ್ರಚಿತ್ತಿ- ಇವರು 
ಏಖ್ಯಾತರಾದ ಪುತ್ರರು. ಸ್ವರ್ಭಾನುವಿನ ಮಗಳು ಪ್ರಭಾ. ವೃಷಪರ್ವನ 
ಮಗಳು ಶರ್ಮಿಷ್ಠೆ (4-6). ಅಲ್ಲದೆ ವೃಷಪರ್ವನಿಗೆ ಉಪದಾನೀ, 
ಹಯಶಿರಾ--ಎಂಬ ಸುಂದರಿಯರಾದ ಹೆಣ್ಣು ಮಕ್ಕಳಿದ್ದರು. 
ವೈಶ್ಚಾನರನ* ಪುತ್ರಿಯರಾದ ಪುಲೋಮಾ, ಕಾಲಕಾ--ಎಂಬಿಬ್ಬರು 
ಮರೀಚಿ ಪುತ್ರನಾದ ಕಶ್ಯಪನ ಭಾರ್ಯೆಯಾದರು. ಅವರಿಗೆ ಅರವತ್ತು 
ಸಾವಿರ ದಾನವ ಶ್ರೇಷ್ಠರು ಪುತ್ರರಾದರು (7-8). ಅವರು ಪೌಲೋಮ 
ರೆಂದೂ ಕಾಲಕೇಯರೆಂದೂ ಪ್ರಸಿದ್ಧರಾಗಿದ್ದಾರೆ. ಇವರು ಕಶ್ಯಪತನಯರು. 
ಅಲ್ಲದೆ ವಿಪ್ರಚಿತ್ತಿಗೆ ಸಿಂಹಿಕೆಯಲ್ಲಿ ಮಹಾವೀರರೂ ಕ್ರೂರಿಗಳೂ ಕಾರುಣ್ಯ 
ಹೀನರೂ ಆದ ಪುತ್ರರು ಜನಿಸಿದರು. ಅವರು ಯಾರೆಂದರೆ: ವ್ಯಂಶ, 


* ವೈಶ್ವಾನರನ ಹೆಸರು ಈ ಪಟ್ಟಿಯಲ್ಲಿ ಬಂದಿಲ್ಲ. ಈತನು ವಾಯುಪುರಾಣ 
ಮತ್ತು ಭಾಗವತ ವ್ಯಾಖ್ಯಾನಗಳ ಪ್ರಕಾರ ದನುಪುತ್ರನಾಗುತಾನೆ. ಕಶ್ಯಪನು ತನ್ನ 
ಮೊಮಕ್ಸಳನ್ನು ಮದುವೆಯಾದನೆಂಬ ವಿರೋಧ ಇಲ್ಲಿ ಬರುತ್ತದೆ. ವೈಶ್ವಾನರನೆಂದರೆ 
ಅಗ್ನಿಯೋ ಅಥವಾ ಬೇರೊಬ್ಬನೋ ಆಗಿರಬಹುದು. 


ಅಧ್ಯಾಯ 21 ಪ್ರಥಮಾಂಶಃ 267 
ಸಿಂಹಿಕಾಯಾಮಹೋತ್ಸನ್ನಾ ವಿಪ್ರಚತ್ತೇಃ ಸುತಾಸಥಾ। 


ವೃಂಶಃ ಶಲ್ಕಶ್ನ ಬಲವಾನ್‌ ನಭಶ್ಚೈವ ಮಹಾಬಲಃ ।॥ 10 
ವಾತಾಪೀ ನಮುಚಶ್ಚೈವ ಇಲ್ವಲಃ ಖಸೃಮಸ್ತಥಾ | 

ಅಂಧಕೋ ನರಕಶೆ ಓವ ಕಾಲನಾಭಸ್ತಥೆ ವ ಚ॥ 11 
ಸ್ಪರ್ಭಾನುಶ್ನ ಮಹಾವೀರ್ಯೋ ವಕ್ತಯೋಧೀ ಮಹಾಸುರಃ! 
ಏತೇ ವೈ ದಾನವಾಃ ಶ್ರೇಷ್ಠಾ ದನುವಂಶವಿವರ್ದ್ವನಾಃ ॥ 12 
ಏತೇಷಾಂ ಪುತ್ರಪೌತ್ರಾಶ್ನ ಶತಶೋsಥ ಸಹಸ್ರಶಃ । 

ಪ್ರಹ್ಲಾದಶ್ಚ ತು ದೈತ್ಯಸ್ಮ್ಥ ನಿವಾತಕವಚಾಃ ಕುಲೇ ॥ 13 


ಸಮುತ್ನನ್ನಾಃ ಸುಮಹತಾ ತಪಸಾ ಭಾವಿತಾತ್ಮನಃ। 
ಷಟ್‌ ಸುತಾಃ ಸುಮಹಾಸತ್ವ್ವಾಸ್ತಾಮ್ರಾಯಾಃ ಪರಿಕೀರ್ತಿತಾಃ ॥ 14 


ಶುಕೀ ಶೈೇನೀ ಚ ಭಾಸೀ ಚ ಸುಗ್ರೀವೀ ಶುಚಗೃದ್‌ಧ್ರಿಕಾಃ | 
ಶುಕೀ ಶುಕಾನಜನಯದುಲೂಕಪ್ರತ್ಕುಲೂಕಿಕಾಮ್‌ ॥ 15 


ಶಲ್ಯ, ಬಲವಾನ್‌, ನಭ (9-10). ಬಲಾಢ್ಯನಾದ ವಾತಾಪಿ, ನಮುಚಿ, 
ಇಲ್ಪಲ, ಖಸೃಮ, ಅಂಧಕ, ನರಕ, ಕಾಲನಾಭ, ಸ್ಪರ್ಭಾನು, 
ವಕ್ರಯೋಧಿ, ಇವರೆಲ್ಲರೂ ದನುವಂಶವನ್ನು ಬೆಳೆಸಿದ ಪ್ರಖ್ಯಾತದಾನವರು 
(11-12). ಇವರಿಗೂ ನೂರಾರು ಸಾವಿರಾರು ಪುತ್ರರೂ ಪೌತ್ರರೂ 
ಜನಿಸಿದರು. ಮಹತ್ತರವಾದ ತಪಸ್ಸಿನಿಂದ ಜ್ಞಾನಸಂಪನ್ನನಾಗಿದ್ದ 
ಪ್ರಹ್ಲಾದನ ವಂಶದಲ್ಲಿ ನಿವಾತಕವಚರು ಜನಿಸಿದರು. ಕಶ್ಯಪಭಾರ್ಯೆ 
ಯಾದ ತಾಮ್ರಾ ಎಂಬುವಳಿಗೆ ಆರುಮಂದಿ ಪುತ್ರಿಯರು ಹುಟ್ಟಿದರು 
(13-14). ಶುಕೀ, ಶ್ಯೇನೀ, ಭಾಸೀ, ಸುಗ್ರೀವೀ, ಶುಚಿ ಮತ್ತು ಗೃದ್ರಿಕಾ 
ಎಂದು ಅವರ ಹೆಸರು. ಶುಕಿಯು ಶುಕಗಳನ್ನೂ ಉಲೂಕ (ಗೂಬೆ) 
ಗಳನ್ನೂ ಉಲೂಕಗಳಿಗೆ ಪ್ರತಿಪಕ್ಷದವರಾದ ಕಾಕ-ಮೊದಲಾದವರನ್ನೂ 
ಹಡೆದಳು (15). ಶ್ಯೇನಿಯು ಗಿಡಗಗಳನ್ನೂ ಭಾಸಿಯು ಭಾಸಪಕ್ಷಿಗಳನ್ನೂ 
ಗೃದ್ರಿಯು ಹದ್ದುಗಳನ್ನೂ ಶುಚಿಯು ಜಲಚರಪಕ್ಷಿಗಳನ್ನೂ ಹಡೆದರು. 


268 ಶ್ರೀವಿಷ್ಣುಪುರಾಣಮ್‌ 
ಶೈೇನೀ ಶೈೇನಾಂಸ್ಪಥಾ ಭಾಸೀ ಭಾಸಾನ್‌ ಗೃದ್ಧಾ)ಂಶ್ಚ ಗೃದ್ಧೃ ಪ 
ಶುಚ್ಕೌದಕಾನ್‌ ಪಕ್ಷಿಗಣಾನ್‌ ಸುಗೀವೀ ತು ವೃಜಾಯತ॥ 16 


ಅಶ್ವಾನುಷ್ಟ್ರಾನ್‌ ಗರ್ದಭಾಂಶ್ಚ ತಾಮ್ರಾವಂಶಃ ಪುಕೀರ್ತಿತಾಃ। 
ಎನತಾಯಾಸ್ತು ದ್ವೌ ಪುತ್ರೌ ವಿಖ್ಯಾತೌ ಗರುಡಾರುಣೌ ॥ 17 


ಸುಪರ್ಣಃ ಪತತಾಂ ಶ್ರೇಷ್ಠೋ ದಾರುಣಃ ಪನ್ನಗಾಶನಃ। 
ಸುರಸಾಯಾಂ ಸಹಸ್ರಂ ತು ಸರ್ಪಣಾಮಮಿತೌಜಸಾಮ್‌॥ 18 


ಅನೇಕಶಿರಸಾಂ ಬ್ರಹ್ಮನ್‌ ಖೇಚರಾಣಾಂ ಮಹಾತ್ಮನಾಮ್‌ | 


ಕಾದ್ರವೇಯಾಸ್ತು ಬಲಿನಃ ಸಹಸ್ರಮಮಿತೌಜಸಃ॥ 19 
ಸುಪರ್ಣವಶಗಾ ಬ್ರಹ್ಮನ್‌ ಜಜ್ಞಿರೇ ನೈಕಮಸ್ತಕಾಃ। 

ತೇಷಾಂ ಪ್ರಧಾನಭೂತಾಸ್ತು ಶೇಷವಾಸುಕಿತಕ್ಷಕಾಃ ॥ 20 
ಶಂಖಶ್ಚೇತೋ ಮಹಾಪದ್ಮಃ ಕಂಬಲಾಶ್ಚತರೌ ತಥಾ! 
ಏಲಾಪುತ್ರಸಥಾ ನಾಗಃ ಕರ್ಕೋಟಕಧನಂಜಯೌ ॥ 21 


ಸುಗ್ರೀವಿಯು ಕುದುರೆ, ಒಂಟೆ, ಕತ್ತೆಗಳಿಗೆ ಜನವಿತ್ತಳು. ಇದಿಷ್ಟು 
ತಾಮ್ರೆಯ ವಂಶವಿಸ್ತಾರ. ವಿನತೆಯ ಪುತ್ರರಾದ ಗರುಡ, ಅರುಣ-- 
ಎಂಬವರು ಪ್ರಖ್ಯಾತರು (16-17). ಇವರಲ್ಲಿ ಸುಪರ್ಣನೆಂಬ ಗರುಡನು 
ಪಕ್ಷಿಶ್ರೇಷ್ಠನೂ ಭೀಕರನೂ ಸರ್ಪಭಕ್ಟಕನೂ ಆಗಿದ್ದಾನೆ. ಸುರಸೆಯಲ್ಲಿ 
ಮಹಾಪರಾಕ್ರಮಿಗಳಾದ ಸಾವಿರಾರು ಸರ್ಪಗಳು ಉದಿಸಿದವು (18). 
ಅವುಗಳಿಗೆ ಅನೇಕ ಶಿರಸ್ಸುಗಳಿದ್ದವು. ಗಗನಚಾರಿಗಳಾಗಿದ್ದವು. ಕದ್ರುವಿಗೂ 
ಬಲಶಾಲಿಗಳೂ ತೇಜಸ್ವಿಗಳೂ ಆದ ಸಾವಿರಾರು ಸರ್ಪಗಳು ಹುಟ್ಟಿದವು 
(19). ಮೈತ್ರೇಯ, ಅವರಿಗೂ ಅನೇಕ ಶಿರಸ್ಸುಗಳಿದ್ದು ಗರುಡನ ವಶವರ್ತಿ 
ಗಳಾಗಿದ್ದವು. ಅವರಲ್ಲಿ ಪ್ರಧಾನರು ಯಾರೆಂದರೆ: ಶೇಷ, ವಾಸುಕಿ, ತಕ್ಷಕ, 
ಶಂಖ, ಶ್ವೇತ, ಮಹಾಪದ್ಮ, ಕಂಬಲ, ಅಶ್ವತರ, ಏಲಾಪುತ್ರ, ನಾಗ, 
ಕರ್ಕೋಟಕ, ಧನಂಜಯ (20-21). ಇನ್ನೂ ಅನೇಕ ಸರ್ಪಗಳಿವೆ. 
ಎಲ್ಲವೂ ವಿಷೋಲ್ಪಣವಾದವು. ಕ್ರೋಧವಶೆಯ ಪುತ್ರಗಣವು ಕೋರೆ 
ದಾಡೆಯಿಂದ ಕೂಡಿದ್ದು. ಈ ಗಣಕ್ಕೆ ಸೇರಿದ ಸ್ಥಳ-ಜಲಚರಗಳಾದ 


ಅಧ್ಯಾಯ 21 ಪ್ರಥಮಾಂಶಃ 269 


ಏತೇ ಚಾನ್ಮೇ ಚ ಬಹವೋ ದಂದಶೂಕಾ ವಿಷೋಲ್ಲಣಾಃ ! 
ಗಣಂ ಕೌಧವಶಂ ವಿದ್ಧಿ ತಸ್ಯಾ: ಸರ್ವೇ ಚ ದಂಪ್ಟಿಣಃ ॥ 22 


ಸ್ಥಲಜಾಃ ಪಕ್ಷಿಣೋಇಬ್ಬಾಶ್ಟ ದಾರುಣಾಃ ಪಿಶಿತಾಶನಾಃ। 
ಕ್ರೋಧಾ ತು ಜನಯಾಮಾಸ ಪಿಶಾಚಾಂಶ್ಚ ಮಹಾಬಲಾನ್‌ ॥ 23 


ಗಾಸ್ತು ವೆ 4 ಜನಯಾಮಾಸ ಸುರಭಿರ್ಮಹಿಷಾಂಸ್ಪಥಾ। 
ಇರಾ ವೃಕ್ಷಲತಾವಲ್ಲೀಸ್ಪೃಣಜಾತೀಶ್ಚ ಸರ್ವಶಃ ॥ 24 


ಖಸಾ ತು ಯಕ್ಷರಕ್ಷಾಂಸಿ ಮುನಿರಪ್ಪರಸಸಥಾ | 
ಅರಿಷ್ಟಾ ತು ಮಹಾಸತ್ತ್ವ್ವಾನ್‌ ಗಂಧರ್ವಾನ್‌ ಸಮಜೀಜನತ್‌ ॥25 


ಏತೇ ಕಶ್ಶಪದಾಯಾದಾಃ ಕೀರ್ತಿತಾಃ ಸ್ಥಾಣುಜಂಗಮಾಃ। 


ತೇಷಾಂ ಪುತ್ರಾಶ್ಚ ಹೌತ್ರಾಶ್ಚ ಶತಶೋ5ಥ ಸಹಸ್ರಶಃ॥ 26 
ಏಷ ಮನ್ಹಂತರೇ ಸರ್ಗೊೋ ಬ್ರಹ್ಮನ್‌ ಸ್ಟಾರೋಚಿಷೇ ಸ್ಮೃತಃ। 
ವೆ ಲವಸ್ಟತೇ ಚ ಮಹತಿ ವಾರುಣೇ ವಿತತೇ ಕ್ರತೌ॥ 27 


ಪಕ್ಷಿಗಳು ಭೀಕರವಾದವು; ಮಾಂಸಾಹಾರಿಗಳು. ಕ್ರೋಧೆಯು ಬಲಶಾಲಿ 
ಗಳಾದ ಪಿಶಾಚಗಳನ್ನು ಹಡೆದಳು (22-23). ಸುರಭಿಯು ಗೋಮಹಿಷ 
ಗಳನ್ನೂ ಇರೆಯು ಮರ ಬಳ್ಳಿ ಪೊದೆ ನಾನಾ ಬಗೆಯ ಹುಲ್ಲುಗಳನ್ನೂ 
ಹಡೆದರು. ಖಸೆಯು ಯಕ್ಪ್ಟರಕ್ಪೋಗಣಗಳನ್ನೂ ಮುನಿಯು ಅಪ್ಸರೆಯ 
ರನ್ನೂ ಅರಿಷ್ಟೆಯು ಗಂಧರ್ವರನ್ನೂ ಹಡೆದರು (24-25). ಕಶ್ಯಪನ 
ಪುತ್ರರಾದ ಸ್ಥಾವರಜಂಗಮಗಳನ್ನು ಹೇಳಿದ್ದಾಯಿತು. ಇವರ ಪುತ್ರಪೌತ್ರರು 
ಸಾವಿರಾರು ಸಂಖ್ಯೆಯಲ್ಲಿ ಬೆಳೆಯುತ್ತ ಹೋದರು (26). ಮೈತ್ರೇಯ, 
ಇದು ಸ್ವಾರೋಚಿಷಮನ್ವಂತರದಲ್ಲಿ ನಡೆದ ಸೃಷ್ಟಿ. (ಪ್ರಕೃತವಾದ) ವೈವಸ್ವತ 
ಮನ್ವಂತರದ ಆರಂಭದಲ್ಲಿ ವರುಣನು ಒಂದು ದೊಡ್ಡ ಯಾಗವನ್ನು 
ನಡೆಸಿದನು. ಅದರಲ್ಲಿ ಬ್ರಹ್ಮದೇವನು ಹೋತ್ಪವಾಗಿದ್ದನು. ಆತನು ಸೃಷ್ಟಿ 
ಮಾಡಿದ ವಿಧಾನವನ್ನೀಗ ಹೇಳಲಾಗುವುದು. ಆತನಿಗೆ ಮೊದಲು ಏಳು 


270 ಶ್ರೀವಿಷ್ಣುಪುರಾಣಮ್‌ 


ಜುಹ್ಹಾನಸ್ಕ ಬ್ರಹ್ಮಣೋ ವೈ ಪ್ರಜಾಸರ್ಗ ಇಹೋಚ್ಛತೇ | 
ಪೂರ್ವಂ ಯತ್ರ ತು ಸಪ್ಪರ್ಷೀನುತ್ನನ್ನಾನ್‌ ಸಪ್ತಮಾನಸಾನ್‌ ॥ 28 


ಪಿತೃತ್ವೇ ಕಲ್ಲಯಾಮಾಸ ಸ್ವಯಮೇವ ಪಿತಾಮಹಃ! 


ಗಂಧರ್ವಭೋಗಿದೇವಾನಾಂ ದಾನವಾನಾಂ ಚ ಸತ್ತಮ॥ 29 
ದಿತಿರ್ವಿನಷ್ಟಪುತ್ರಾ ವೈ ತೋಷಯಾಮಾಸ ಕಶೃಪಮ್‌!। 

ತಯಾ ಚಾರಾಧಿತಃ ಸಮ್ಮಕಶೃಪಸ್ತಪತಾಂ ವರಃ ॥ 30 
ವರೇಣಚ್ಛಂದಯಾಮಾಸ ಸಾ ಚೆ ವವೇ ತತೋ ವರಮ್‌! 
ಪುತ್ರಮಿಂದ್ರವಧಾರ್ಥಾಯ ಸಮರ್ಥಮಮಿತೌಜಸಮ್‌ ॥ 31 
ಸ ಚೆ ತಸ್ಮೈ ವರಂ ಪ್ರಾದಾದ್ಧಾರ್ಯಾಯೈ ಮುನಿಸತ್ತಮಃ। 
ದತ್ತ್ವಾ ಚ ವರಮತ್ಕುಗ್ರಂ ಕಶ್ಮಪಸ್ತಾಮುವಾಚ ಹ॥ 32 
ಶಕ್ರಂ ಪುತ್ರೋ ನಿಹಂತಾ ತೇ ಯದಿ ಗರ್ಭಂ ಶರಚ್ಛತಮ್‌ | 
ಸಮಾಹಿತಾತಿಪ್ರಯತಾ ಶೌಚನೀ ಧಾರಯಿಷ್ಮಸಿ ॥ 33 


ಸಪ್ತರ್ಷಿಗಳು ಮಾನಸಪುತ್ರರಾಗಿ ಹುಟ್ಟಿದ್ದರಷ್ಟೆ (27-28). ಅವರು 
ಗಂಧರ್ವ ಸರ್ಪದೇವತೆಗಳಿಗೂ ದಾನವರಿಗೂ ಜನಕರಾಗಬೇಕೆಂದು 
ವ್ಯವಸ್ಥೆಮಾಡಿದನು. ತನ್ನ ಮಕ್ಕಳಾದ ದೈತ್ಯರು (ಇಂದ್ರನಿಂದ) 
ಹತರಾಗಲಾಗಿ, ದಿತಿಯು ಸೇವೆಮಾಡಿ ಕಶ್ಯಪನನ್ನು ಸಂತೋಷಪಡಿ 
ಸಿದಳು. ಸಂತೃಪ್ತನಾದ ಕಶ್ಯಪಮುನಿಯು ವರವನ್ನು ಕೇಳಿಕೊಳ್ಳುವಂತೆ 
ಹೇಳಿದನು (29-30). “ಇಂದ್ರನನ್ನು ವಧಿಸುವುದಕ್ಕೆ ಸಮರ್ಥನೂ ಮಹಾ 
ತೇಜಸ್ತಿಯೂ ಆದ ಪುತ್ರನು ನನಗೆ ಬೇಕು'” ಎಂದು ಅವಳು ವರವನ್ನು 
ಕೇಳಿಕೊಂಡಳು. ಮುನಿಶ್ರೇಷ್ಠನಾದ ಕಶ್ಯಪನು ಅಂತೆಯೇ ಅವಳಿಗೆ 
ಅತ್ಯುಗ್ರವಾದ ಆ ವರವನ್ನೀಯುತ್ತ ಹೀಗೆಂದನು (31-32): “ನೀನು 
ಶುಚಿಯಾಗಿ ಅತ್ಯಂತ ಸಂಯಮಪೂರ್ವಕವಾಗಿ ಏಕಾಗ್ರಚಿತ್ತದಿಂದ 
ಭಗವಂತನನ್ನು ಧ್ಯಾನಿಸುತ್ತ ಒಂದು ನೂರು ವರ್ಷಗಳವರೆಗೆ ಗರ್ಭವನ್ನು 
ಧರಿಸುವುದಾದರೆ, ಇಂದ್ರನನ್ನು ಕೊಲ್ಲಲು ಸಮರ್ಥನಾದ ಪುತ್ರನು ನಿನಗೆ 
ಜನಿಸುವನು”” (33). ಹೀಗೆ ನುಡಿದು ಕಶ್ಕಪಮುನಿಯು ಆ ದೇವಿಯೊಡನೆ 


ಅಧ್ಯಾಯ 21 ಪ್ರಥಮಾಂಶಃ 271 


ಇತ್ಯೇವಮುಕ್ತ್ವಾ ತಾಂ ದೇವೀಂ ಸಂಗತಃ ಕಶ್ಯಪೋ ಮುನಿಃ। 
ದಧಾರ ಸಾ ಚ ತಂ ಗರ್ಭಂ ಸಮ್ಮಕ್‌ ಶೌಚಸಮನ್ಹಿತಾ॥.. 34 


ಗರ್ಭಮಾತ್ಮವಧಾರ್ಥಾಯ ಜ್ಞಾತ್ವಾ ತಂ ಮಘವಾನಪಿ। 


ಶುಶ್ರೂಷುಸ್ಪಾಮಥಾಗಚ್ಛದ್ದಿನಯಾದಮರಾಧಿಪಃ \ 35 
ತಸ್ಕಾಶ್ಚೈವಾಂತರಪ್ರೇಪ್ಸುರತಿಷ್ಠತ್‌ ಪಾಕಶಾಸನಃ! 
ಊನೇ ವರ್ಷಶತೇ ಚಾಸ್ಮಾ ದದರ್ಶಾಂತರಮಾತ್ಮನಾ ॥ 36 


ಅಕೃತ್ವಾ ಪಾದಯೋಃ ಶೌಚಂ ದಿತಿಃ ಶಯನಮಾವಿಶತ್‌ | 
ನಿದ್ರಾಂ ಚಾಹಾರಯಾಮಾಸ ತಸ್ಮಾ ಕುಳ್ನಿಂ ಪ್ರವಿಶ್ಠ ಸಃ 37 


ವಜ್ರಪಾಣಿರ್ಮಹಾಗರ್ಭಂ ಚಿಚ್ಛೇದಾಥ ಸ ಸಪಧಾ। 
ಸಂಪೀಡ್ಕಮಾನೋ ವಜ್ರೇಣ ಸ ರುರೋದಾತಿದಾರುಣಮ್‌ ॥ 38 


ಮಾರೋದೀರಿತಿ ತಂ ಶಕ್ರಃ ಪುನಃ ಪುನರಭಾಹತ। 
ಸೋsಭವತ್ಸಪ್ಪಧಾ ಗರ್ಭಸ್ತಮಿಂದ್ರಃ ಕುಪಿತಃ ಪುನಃ॥ 39 


ಸಂಗಮನಮಾಡಿದನು. ದಿತಿಯು ಗರ್ಭವನ್ನು ಧರಿಸಿ ಶೌಚನಿಯಮವನ್ನು 
ಪಾಲಿಸುತ್ತಿದ್ದಳು (34). ಅಮರಾಧಿಪನಾದ ಇಂದ್ರನಿಗೆ ಈ ಸಂಗತಿ 
ತಿಳಿಯಿತು. ತನ್ನ ವಧೆಗಾಗಿ ಈ ಗರ್ಭವು ಬೆಳೆಯುತ್ತಿದೆಯೆಂದರಿತು 
ಆತನು ದಿತಿಯನ್ನು ಶುಶ್ರೂಷೆ ಮಾಡುತ್ತಿರುವೆನೆಂದು ವಿನಯದಿಂದ 
ಬಂದು ಸೇರಿಕೊಂಡು, ಸಮಯಕ್ಕಾಗಿ ಹೊಂಚು ಹಾಕುತ್ತಿದ್ದನು. ನೂರು 
ವರ್ಷ ಕಳೆಯುವುದರೊಳಗಾಗಿ ಅವನಿಗೆ ಅಂತಹ ಸಮಯವೊಂದು 
ದೊರಕಿತು (35-36). ಒಂದು ದಿನ ದಿತಿಯು ಶೌಚವಿಧಿಯಂತೆ 
ಪಾದಗಳನ್ನು ತೊಳೆಯದೆ ಹಾಸಿಗೆಯಲ್ಲಿ ಪವಡಿಸಿ ನಿದ್ರೆಹೋದಳು! ಇದೇ 
ಸಮಯವೆಂದು ದೇವೇಂದ್ರನು ವಜ್ರಹಸ್ತನಾಗಿ ಅವಳ ಹೊಟ್ಟೆಯನ್ನು 
ಪ್ರವೇಶಿಸಿ ಗರ್ಭವನ್ನು ಏಳು ತುಂಡಾಗಿ ಕತ್ತರಿಸಿದನು. ವಜ್ರಾಯುಧದಿಂದ 
ಪೀಡಿತವಾದ ಗರ್ಭವು ಗಟ್ಟಿಯಾಗಿ ರೋದಿಸಿತು (37-38). ಇಂದ್ರನು 
"ಮಾರೋದೀಃ ೬ ಅಳಬೇಡ' ಎಂದು ಮತ್ತೆ ಮತ್ತೆ ಹೇಳುತ್ತಿರಲಾಗಿ 
ಗರ್ಭವು ಏಳು ತುಂಡಾಯಿತು. ಇಂದ್ರನು ಮತ್ತೂ ಕೋಪದಿಂದ ತನ್ನ 


272 ಶ್ರೀವಿಷ್ಣುಪುರಾಣಮ್‌ 


ಏಕೆ ಕಂ ಸಪ್ಪಧಾ ಚಕ್ರೇ ವಜ್ರೇಣಾರಿವಿದಾರಿಣಾ। 


ಮರುತೋ ನಾಮ ದೇವಾಸ್ತೇ ಬಭೂವುರತಿವೇಗಿನಃ ॥ 40 
ಯದುಕ್ತಂ ವೈ ಭಗವತಾ ತೇನೈವ ಮರುತೋತಭವನ್‌ | 
ದೇವಾ ಏಕೋನಪಂಚಾಶತ್‌ ಸಹಾಯಾ ವಜ್ರಪಾಣಿನಃ॥ 41 


ಇತಿ ಶ್ರೀವಿಷ್ಣುಪುರಾಣೇ ಪ್ರಥಮೇಇ5೦ಶೇ ಏಕವಿಂಶೋsಧ್ಯಾಯಃ 


ಅರಿಗಳನ್ನು ಕತ್ತರಿಸುವ ವಜ್ರಾಯುಧವನ್ನು ಬಳಸಿ ಗರ್ಭದ ಒಂದೊಂದು 
ತುಂಡನ್ನೂ ಪುನಃ ಏಳು ಚೂರುಗಳಾಗಿ ಕೊಚ್ಚಿದನು. ಅವರೇ ಮರುತ್ತು 
ಗಳೆಂಬ ವೇಗಶಾಲಿಗಳಾದ ದೇವತೆಗಳಾದರು (39-40). ಭಗವಾನ್‌ 
ದೇವೇಂದ್ರನು "ಮಾರುದಃ' ಎಂದು ಹೇಳಿದ್ದರಿಂದ ಆ ದೇವತೆಗಳು 
ಮಾರುತರೆಂದು ಹೆಸರನ್ನು ಪಡೆದರು. ಒಟ್ಟು ನಲವತ್ತೊಂಬತ್ತು ಮರುತ್ತು 
ಗಳಾಗಿ ಅವರು ದೇವೇಂದ್ರನಿಗೆ ಸಹಾಯಕರಾಗಿದ್ದಾರೆ (41). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಪ್ರಥಮಾಂಶದಲ್ಲಿ 
ಇಪ್ಪತ್ತೊಂದನೆಯ ಅಧ್ಯಾಯ ಮುಗಿಯಿತು. 


% 


ದ್ವಾವಿಂಶೋಂಧ್ಮಾಯಃ 


ಶ್ರೀಪರಾಶರ ಉವಾಚ: 


ಯದಾಭಿಷಿಕ್ತಃ ಸ ಪೃಥುಃ ಪೂರ್ವಂ ರಾಜ್ಯೇ ಮಹರ್ಷಿಭಿಃ! 
ತತಃ ಕ್ರಮೇಣ ರಾಜ್ಮಾನಿ ದದೌ ಲೋಕಪಿತಾಮಹಃ॥ 1 


ನಕ್ಷತ್ರಗ್ರಹವಿಪ್ರಾಣಾಂ ವೀರುಧಾಂ ಚಾಪಶೇಷಹತಃ। 
ಸೋಮಂ ರಾಜ್ಯೇ ದಧದ್‌ಬ್ರಹ್ಮಾ ಯಜ್ಞಾನಾಂ ತಪಸಾಮಪಿ॥ 2 


ರಾಜ್ಞಾಂ ವೆ ಶ್ರವಣಂ ರಾಜ್ಯೇ ಜಲಾನಾಂ ವರುಣಂ ತಥಾ! 


ಆದಿತ್ಕಾನಾಂ ಪತಿಂ ವಿಷ್ಣುಂ ವಸೂನಾಮಥ ಪಾವಕಮ್‌ ॥ 3 

ಪ್ರಜಾಪತೀನಾಂ ದಕ್ಷಂ ತು ವಾಸವಂ ಮರುತಾಮಪಿ। 

ದೈತ್ಯಾನಾಂ ದಾನವಾನಾಂ ಚ ಪ್ರಹ್ಹ್ಲಾದಮಧಿಪಂ ದದೌ॥ 4 
ಅಧ್ಯಾಯ 22 


ಬ್ರಹ್ಮನು ಚಂದ್ರಕುಬೇರಾದಿಗಳಿಗೆ ಬೇರೆಬೇರೆ ಆಧಿಪತ್ಯವನ್ನು ವಹಿಸಿಕೊಡುವುದು. 
ವಿಷ್ಣುವಿನ ಮಹಿಮೆ. ಪರಮತತ್ತ್ವದ ನಿರೂಪಣೆ. 


ಪರಾಶರರು ಹೇಳಿದರು: ಮೈತ್ರೇಯ, ಹಿಂದೆ ಮಹರ್ಷಿಗಳು ಪೃಥು 
ರಾಜನಿಗೆ ಪಟ್ಟಾಭಿಷೇಕ ಮಾಡಲಾಗಿ, ಬ್ರಹ್ಮದೇವನು ಆಧಿಪತ್ಕಗಳನ್ನು 
ಬೇರೆಬೇರೆಯವರಿಗೆ ವಹಿಸಿಕೊಟ್ಟನು (1). ನಕ್ಷತ್ರ, ಗ್ರಹ, ಬ್ರಾಹ್ಮಣ, ಎಲ್ಲ 
ಬಗೆಯ ಓಪಧಿಗಳು, ಯಜ್ಞ, ತಪಸ್ಸು--ಇವುಗಳಿಗೆ ಸೋಮನನ್ನು 
ರಾಜ್ಯಾಧಿಪತಿಯನ್ನಾಗಿ ನೇಮಿಸಿದನು. ರಾಜರಿಗೆ ಕುಬೇರನನ್ನೂ ಜಲಗಳಿಗೆ 
ವರುಣನನ್ನೂ ಆದಿತ್ಯರಿಗೆ ವಿಷ್ಣುವನ್ನೂ ವಸುಗಳಿಗೆ ಅಗ್ನಿಯನ್ನೂ ಅಧಿಪತಿ 
ಗಳನ್ನಾಗಿ ಗೊತ್ತುಮಾಡಿದನು (2-3). ಪ್ರಜಾಪತಿಗಳಿಗೆ ದಕ್ಷನೂ ಮರುತ್ತು 
ಗಳಿಗೆ ಇಂದ್ರನೂ ದೈತ್ಯದಾನವರಿಗೆ ಪ್ರಹ್ಲಾದನೂ ಅಧಿಪತಿಗಳೆಂದು 
ನಿಯಮಿಸಿದನು. ಧರ್ಮರಾಜನಾದ ಯಮನನ್ನು ಪಿತೃಗಳ ರಾಜ್ಯದಲ್ಲಿ 


274 ಶ್ರೀವಿಷ್ಣುಪುರಾಣಮ್‌ 


ಪಿತಣಾಂ ಧರ್ಮರಾಜಂ ತಂ ಯಮಂ ರಾಜ್ಯೇಂಭಹೇಚಯತ್‌! 


ಐರಾವತಂ ಗಜೇಂದ್ರಾಣಾಮಶೇಷಾಣಾಂ ಪತಿಂ ದದೌ॥ 5 
ಪತತ್ತಿಣಾಂ ತು ಗರುಡಂ ದೇವಾನಾಮಪಿ ವಾಸವಮ್‌ |! 

ಉಚ್ಚೈಃಶ್ರವಸಮಶ್ಚಾನಾಂ ವೃಷಭಂ ತು ಗವಾಮಪಿ॥ 6 
ಮೃಗಾಣಾಂ ಚೈವ ಸರ್ವೇಹಾಂ ರಾಜ್ಕೇ ಸಿಂಹಂ ದದೌ ಪ್ರಭುಃ। 
ಶೇಷಂ ತು ದಂದಶೂಕಾನಾಮಕರೋತ್ಪತಿಮವ್ಯಯಃ॥ 7 


ಹಿಮಾಲಯಂ ಸ್ಥಾವರಾಣಾಂ ಮುನೀನಾಂ ಕಪಿಲಂ ಮುನಿಮ್‌ । 
ನಖನಾಂ ದಂಪ್ಪಿಣಾಂ ಚೈವ ಮೃಗಾಣಾಂ ವ್ಯಾಫ್ರಮೀಶ್ಚರಮ್‌ ॥ 8 


ವನಸ್ಪತೀನಾಂ ರಾಜಾನಂ ಪ್ಲಕ್ಷಮೇವಾಭ್ಯಷೇಚಯತ್‌ | 
ಏವಮೇವಾನ್ಯಜಾತೀನಾಂ ಪ್ರಾಧಾನ್ಯೇನಾಕರೋತ್‌ ಪ್ರಭೂನ್‌ ॥ 9 


ಏವಂ ವಿಭಜ್ಯ ರಾಜ್ಮಾನಿ ದಿಶಾಂ ಪಾಲಾನನಂತರಮ್‌ | 
ಪ್ರಜಾಪತಿಪತಿರ್ಬಹ್ಮಾ ಸ್ಥಾಪಯಾಮಾಸ ಸರ್ವತಃ ॥ 10 


ಅಭಿಷೇಕ ಮಾಡಿದನು. ಹಾಗೆಯೇ ಬ್ರಹನು ಎಲ್ಲ ಆನೆಗಳ ಒಡೆತನವನ್ನು 
ಐರಾವತಕ್ಕೆ ವಹಿಸಿಕೊಟ್ಟನು (4-5). ಹಕ್ಕಿಗಳಿಗೆ ಗರುಡನನ್ನೂ ದೇವತೆ 
ಗಳಿಗೆ ಇಂದ್ರನನ್ನೂ ಕುದುರೆಗಳಿಗೆ ಉಚ್ಚೈಃಶ್ರವಸ್ಸನ್ನೂ ಹಸುಗಳಿಗೆ ವೃಷಭ 
ವನ್ನೂ ಎಲ್ಲ ಮೃಗಗಳ ರಾಜ್ಯದಲ್ಲಿ ಸಿಂಹವನ್ನೂ ಅಧಿಪತಿಗಳನ್ನಾಗಿ 
ಮಾಡಿದನು. ಸರ್ಪಗಳಿಗೆ ಶೇಷನು ಒಡೆಯನೆಂದು ನಿಯಮಿಸಿದನು (6- 
7). ಸ್ಥಾವರಗಳಿಗೆ ಹಿಮಾಲಯ, ಮುನಿಗಳಿಗೆ ಕಪಿಲಮುನಿ, ಉಗುರು 
ಕೋರೆಹಲ್ಲುಗಳಿರುವ ಮೃಗಗಳಿಗೆ ಹುಲಿ, ವೃಕ್ಷಗಳಿಗೆ ಪಕ್ಷ*--ಇವರನ್ನೂ 
ರಾಜರೆಂದು ರಾಜ್ಯಾಭಿಷೇಕ ಮಾಡಿದನು. ಹೀಗೆಯೇ ಇನ್ನೂ ಉಳಿದವು 
ಗಳಿಗೆ ಆಯಾ ವರ್ಗದಲ್ಲಿ ಮುಖ್ಯರಾದವರನ್ನು ಬ್ರಹ್ಮನು ರಾಜರನ್ನಾಗಿ 
ಮಾಡಿದನು (8-9). ಪ್ರಜಾಪತಿಗಳಿಗೆ ಅಧೀಶ್ವರನಾದ ಬ್ರಹ್ಮನು ಈ 
ರೀತಿಯಲ್ಲಿ ರಾಜ್ಯಗಳನ್ನು ವಿಭಾಗಿಸಿಕೊಟ್ಟು ಅನಂತರ ಸುತ್ತಲೂ ದಿಕ್ತತಿ 


* ಪೃಕ್ಷ ವ ಬಸರೀಮರ.  ಗೋಣೀಮರವೆಂದೂ ಅಶ್ವತ್ಥವೆಂದೂ ಅರ್ಥ 
ಹೇಳುತ್ತಾರೆ. 


ಅಧ್ಯಾಯ 22 ಪ್ರಥಮಾಂಶಃ 275 


ಪೂರ್ವಸ್ಮಾಂ ದಿಶಿ ರಾಜಾನಂ ವೈರಾಜಸ್ಕ ಪ್ರಜಾಪತೇಃ । 
ದಿಶಾಪಾಲಂ ಸುಧನ್ನಾನಂ ಸುತಂ ವೆ ಟಃ ಸೋತಭ್ಯಷೇಚಯತ್‌ ॥ 11 


ದಕ್ಷಿಣಸ್ಮಾಂ ದಿಶಿ ತಥಾ ಕರ್ದಮಸ್ಕ ಪ್ರಜಾಪತೇಃ! 
ಪುತ್ರಂ ಶಂಖಪದಂ ನಾಮ ರಾಜಾನಂ ಸೋಂಭಹೇಚಯತ್‌ ॥ 12 


ಪಶ್ಚಿಮಸ್ಕಾಂ ದಿಶಿ ತಥಾ ರಜಸಃ ಪುತ್ರಮಚ್ಛುತಮ್‌!। 
ಕೇತುಮಂತಂ ಮಹಾತ್ಮಾನಂ ರಾಜಾನಂ ಸೋಂಭ್ಯಷೇಚಯತ್‌ ॥ 13 


ತಥಾ ಹಿರಣರೋಮಾಣಂ ಪರ್ಜನ್ಮಸ್ಮ ಪ್ರಜಾಪತೇಃ। 
ಉದೀಚ್ಮಾಂ ದಿಶಿ ದುರ್ದರ್ಷಂ ರಾಜಾನಮಭ್ರಷೇಚಯತ್‌॥ 14 


ತೆ ೯ಲರಿಯಂ ಪೃಥಿವೀ ಸರ್ವಾ ಸಪ್ಪದ್ದೀಪಾ ಸಪತ್ತನಾ। 
ಯಥಾ ಪ್ರದೇಶಮದ್ಮಾಪಿ ಧರ್ಮತಃ ಹರಿಪಾಲ್ಕತೇ ॥ 15 


ಏತೇ ಸರ್ವೇ ಪುವೃತ್ತಸ್ಕ ಸ್ಥಿತೌ ವಿಷ್ಣೋರ್ಮಹಾತ್ಮನಃ | 
ವಿಭೂತಿಭೂತಾ ರಾಜಾನೋ ಯೇ ಚಾನ್ಯೇ ಮುನಿಸತ್ತಮ॥ 16 


ಗಳನ್ನು ಸ್ಥಾಪಿಸಿದನು. ಪೂರ್ವದಿಕ್ಕಿನಲ್ಲಿ ವೈರಾಜಪ್ರಜಾಪತಿಯ ಪುತ್ರನಾದ 
ಸುಧನ್ವರಾಜನನ್ನು ದಿಕ್ಬಾಲಕನನ್ನಾಗಿ ಅಭಿಷೇಕ ಮಾಡಿದನು (10-11). 
ದಕ್ಷಿಣದಿಕ್ಕಿನಲ್ಲಿ ಕರ್ದಮಪ್ರಜಾಪತಿಯ ಪುತ್ರನಾದ ಶಂಕಪದ ಎಂಬವ 
ನನ್ನು ರಾಜನನ್ನಾಗಿ ಅಭಿಷೇಕ ಮಾಡಿದನು. ಆ ಬ್ರಹ್ಮನು ಪಶ್ಚಿಮದಿಕ್ಕಿನಲ್ಲಿ 
ರಜಸ್ಸಿನ ಪುತ್ರನೂ ಚ್ಯುತಿಯಿಲ್ಲದವನೂ ಆದ ಕೇತುಮಂತನೆಂಬ ಮಹಾತ್ಮ 
ನಿಗೆ ಪಟ್ಟಾಭಿಷೇಕ ಮಾಡಿದನು (12-13). ಉತ್ತರದಿಕ್ಕಿನಲ್ಲಿ ಪರ್ಜನ್ಯ 
ಪ್ರಜಾಪತಿಯ ಪುತ್ರನೂ ಮಹಾವೀರನೂ ಆದ ಹಿರಣ್ಯರೋಮನಿಗೆ 
ರಾಜನೆಂದು ಅಭಿಷೇಕ ಮಾಡಿದನು. ನಗರಗಳಿಂದಲೂ ಸಪ್ತದ್ವೀಪ 
ಗಳಿಂದಲೂ ಯುಕ್ತವಾದ ಈ ಸಮಸ್ತ ಪೃಥ್ವಿಯನ್ನು ಈಗಲೂ ಈ ನಾಲ್ವರು 
ತಮ್ಮ ವಿಭಾಗಾನುಸಾರವಾಗಿ ಪಾಲಿಸುತ್ತಿದ್ದಾರೆ (14-15). ಮೈತ್ರೇಯ, ಈ 
ರಾಜರೂ ಮತ್ತು ಅನ್ಯರಾಜರೂ ಸಹ ಲೋಕರಕ್ಷಣೆಗೆ ಪ್ರವೃತ್ತನಾದ 
ಮಹಾತ್ಮ ವಿಷ್ಣುವಿನ ನಾನಾ ವಿಭೂತಿಗಳು. ಯಾವ ಯಾವ ರಾಜರು 
ಮುಂದೆ ಆಗುವರೋ, ಹಿಂದೆ ಆಗಿಹೋದರೋ ಅವರೆಲ್ಲರೂ ಸರ್ವ 


276 ಶ್ರೀವಿಷ್ಣುಪುರಾಣಮ್‌ 
ಯೇ ಭವಿಷ್ಮಂತಿ ಯೇ ಭೂತಾಃ ಸರ್ವೇ ಭೂತೇಶ್ವರಾ ದ್ವಿಜ! 
ತೇ ಸರ್ವೇ ಸರ್ವಭೂತಸ್ಕ ವಿಹ್ಣೋರಂಶಾ ದ್ವಿಜೋತ್ತಮ॥ 17 


ಯೇ ತು ದೇವಾಧಿಪತಯೋ ಯೇ ಚ ದೈತಾಾಧಿಪಾಸ್ತಥಾ! 

ದಾನವಾನಾಂ ಚೆ ಯೇ ನಾಥಾ ಯೇ ನಾಥಾಃ ಪಿಶಿತಾಶಿನಾಮ್‌ ॥ 
ಪಶೂನಾಂ ಯೇ ಚ ಪತಯಃ ಹತಯೋ ಯೇ ಚ ಪಕ್ಷಿಣಾಮ್‌! 
ಮನುಷ್ಕಾಣಾಂ ಚ ಸರ್ಪಾಣಾಂ ನಾಗಾನಾಮಧಿಪಾಶ್ಚ ಯೇ॥ 19 


ವೃಕ್ಷಾಣಾಂ ಪರ್ವತಾನಾಂ ಚ ಗ್ರಹಾಣಾಂ ಚಾಪಿ ಯೇವಧಿಪಾಃ। 
ಅತೀತಾ ವರ್ತಮಾನಾಶ್ಚ ಯೇ ಭವಿಷ್ಯಂತಿ ಚಾಪರೇ। 


ತೇ ಸರ್ವೇ ಸರ್ವಭೂತಸ್ಕ ವಿಷ್ಣೋರಂಶಸಮುದ್ಧವಾಃ॥ 20 
ನ ಹಿ ಪಾಲನಸಾಮರ್ಥ್ಯಮೃತೇ ಸರ್ವೇಶ್ವರಂ ಹರಿಮ್‌!। 

ಸ್ಥಿರಂ ಸ್ಥಿತೌ ಮಹಾಪ್ರಾಜ್ಞ ಭವತ್ಮನ್ಮಸ್ಮ ಕಸ್ಮಚಿತ್‌ ॥ 21 
ಸೃಜತ್ಕೇಷ ಜಗತ್‌ಸೃಷ್ಟೌ ಸ್ಥಿತೌ ಪಾತಿ ಸನಾತನಃ। 

ಹಂತಿ ಚೈವಾಂತಕತ್ವೇನ ರಜಃಸತ್ತ್ವಾದಿ ಸಂಶ್ರಯಃ॥ 22 


ಭೂತಾತ್ಮನಾದ ವಿಷ್ಣುವಿನ ಅಂಶಗಳು (16-17). ಮತ್ತು ದೇವತೆಗಳ, 
ದೈತ್ಯರ, ದಾನವರ, ಮಾಂಸಭೋಜಿಗಳಾದ ಪಿಶಾಚಗಳ ಅಧಿಪತಿಗಳು 
ಯಾರಿದ್ದಾರೋ, ಪಶು-ಪಕ್ಷಿ-ಮನುಷ್ಯ-ಸರ್ಪ-ನಾಗರ ಅಧಿಪತಿಗಳು 
ಯಾರಿದ್ದಾರೋ, ವೃಕ್ಷ-ಪರ್ವತ-ಗ್ರಹಗಳ ಅಧಿಪತಿಗಳು ಯಾರಿದ್ದಾರೋ, 
ಅತೀತರಾಗಿರಲಿ ವಿದ್ಯಮಾನರಾಗಿರಲಿ ಅಥವಾ ಮುಂದೆ ಬರತಕ್ಕವ 
ರಾಗಿರಲಿ, ಅವರೆಲ್ಲರೂ ಸರ್ವಭೂತಾತ್ಮನಾದ ವಿಷ್ಣುವಿನ ಅಂಶದಿಂದ 
ಹುಟ್ಟಿದವರು (18-20). ಮೈತ್ರೇಯ, ಸರ್ವೇಶ್ವರನಾದ ಶ್ರೀಹರಿಯ 
ಹೊರತಾಗಿ ಸ್ಥಿರವಾದ ಪಾಲನ ಸಾಮರ್ಥ್ಯವು ಇನ್ನೊಬ್ಬನಿಗೆ ಇಲ್ಲವಷ್ಟೆ 
(21). ಸನಾತನನಾದ ಶ್ರೀಹರಿಯು ಸತ್ತ್ವ್ವರಜಸ್ತಮೋಗುಣಗಳಿಂದ 
ಸಹಿತನಾಗಿ ಸೃಷ್ಟಿಕಾಲದಲ್ಲಿ ಜಗತ್ತನ್ನು ಸೃಜಿಸುತ್ತಾನೆ; ಸ್ಪಿತಿಕಾಲದಲ್ಲಿ 
ಪಾಲಿಸುತ್ತಾನೆ; ಕಡೆಯಲ್ಲಿ ಅಂತಕನಾಗಿ ನಾಶಮಾಡುತ್ತಾನೆ (22). 
ಜನಾರ್ದನನು ಸೃಷ್ಟಿಮಾಡುವಾಗ ನಾಲ್ಕು ವಿಭಾಗವಾಗುತ್ತಾನೆ; ಸ್ಥಿತಿಕಾಲ 


ಅಧ್ಯಾಯ 22 ಪ್ರಥಮಾಂಶಃ 277 
ಚತುರ್ವಿಭಾಗಃ ಸಂಸೃಷ್ಠೌ ಚತುರ್ಧಾ ಸಂಸ್ಥಿತಃ ಸ್ಥಿತೌ। 
ಪ್ರಲಯಂ ಚ ಕರೋತೃಂತೇ ಚತುರ್ಭೇದೋ ಜನಾರ್ದನಃ ॥ 23 


ಏಕೇನಾಂಶೇನ ಬ್ರಹ್ಮಾಸೌ ಭವತ್ಯವಕ್ರಮೂರ್ತಿಮಾನ್‌ | 
ಮರೀಚಿಮಿಶ್ರಾಃ ಪತಯಃ ಪ್ರಜಾನಾಂ ಚಾನ್ಯಭಾಗಶಃ॥ 24 


ಕಾಲಸ್ಕೃತೀಯಸ್ಪಸ್ಕಾಂಶಃ ಸರ್ವಭೂತಾನಿ ಚಾಪರಃ। 
ಇತ್ಸಂ ಚತುರ್ಧಾ ಸಂಸೃಷ್ಟೌ ವರ್ತತೇsಸೌ ರಜೋಗುಣಃ॥ 25 


ಏಕಾಂಶೇನಾಸ್ಥಿತೋ ವಿಷ್ಣುಃ ಕರೋತಿ ಪ್ರತಿಪಾಲನಮ್‌ | 


ಮನ್ಹಾದಿರೂಪಾಶ್ಚಾನ್ಯೇನ ಕಾಲರೂಪೋಇನಪರೇಣ ಚ॥ 26 
ಸರ್ವಭೂತೇಷು ಚಾನ್ಯೇನ ಸಂಸ್ಥಿತಃ ಕುರುತೇ ಸ್ಥಿತಿಮ್‌। 

ಸತ್ತ್ವಂ ಗುಣಂ ಸಮಾಶ್ರಿತ್ಮ ಜಗತಃ ಪುರುಷೋತ್ತಮಃ॥ 27 
ಆಶ್ರಿತ್ಮ ತಮಸೋ ವೃತ್ತಿಮಂತಕಾಲೇ ತಥಾ ಪುನಃ। 
ರುದ್ರಸ್ಥರೂಪೋ ಭಗವಾನೇಕಾಂಶೇನ ಭವತ್ಯ್ಮಜಃ ॥ 28 


ದಲ್ಲಿ ನಾಲ್ಕು ಪ್ರಕಾರವಾಗುತ್ತಾನೆ; ಮತ್ತೆ ಅಂತಕಾಲದಲ್ಲಿ ನಾಲ್ಕು ರೂಪ 
ಗಳಲ್ಲಿದ್ದು ಲಯಮಾಡುತ್ತಾನೆ (23). ಅವ್ಯಕ್ತನಾಗಿರುವ ಈತನು ಒಂದು 
ಅಂಶದಿಂದ ಬ್ರಹವಾಗುತ್ತಾನೆ. ಇನ್ನೊಂದು ಅಂಶದಿಂದ ಮರೀಚಿ 
ಮೊದಲಾದ ಪ್ರಜಾಪತಿಗಳಾಗುತಾನೆ. ಆತನ ಮತ್ತೊಂದು ಅಂಶವು ಕಾಲ 
ವಾಗುತ್ತದೆ. ಮಗದೊಂದು ಅಂಶವು ಸ್ಥಾವರಜಂಗಮಭೂತಗಳಾಗುತ್ತದೆ. 
ಈ ರೀತಿ ಸೃಷ್ಟಿಮಾಡುವಾಗ ರಜೋಗುಣವನ್ನು ಧರಿಸಿ ನಾಲ್ಕು ವಿಭಾಗ 
ವಾಗುತ್ತಾನೆ (24-25). ಈ ಪುರುಷೋತ್ತಮನು ಸತ್ತ್ವಗುಣವನ್ನಾಶ್ರಯಿಸಿ 
ಜಗತ್ತಿನ ಸ್ಟಿತಿಕಾರ್ಯವನ್ನು ನಡೆಸುತ್ತಾನೆ. ಆಗ ಒಂದು ಅಂಶದಿಂದ 
ಎಷ್ಟುವಾಗಿ ಪಾಲಿಸುತ್ತಾನೆ. ಇನ್ನೊಂದು ಅಂಶದಿಂದ ಮನು ಮುಂತಾದ 
ಪ್ರಜಾಪತಿಗಳಾಗುತ್ತಾನೆ. ಮತ್ತೊಂದು ಅಂಶದಿಂದ ಕಾಲದ ಸ್ವರೂಪನಾಗಿ, 
ಮಗದೊಂದು ಅಂಶದಿಂದ ಸಕಲಭೂತಗಳಲ್ಲಿಯೂ ಇದ್ದು ಪಾಲನೆ 
ಮಾಡುತ್ತಾನೆ (26-27). ಪುನಃ ಪ್ರಳಯಕಾಲದಲ್ಲಿ ತಮೋಗುಣವನ್ನಾ 
ಶ್ರಯಿಸಿ ಒಂದಂಶದಿಂದ ಈ ಭಗವಂತನೇ ರುದ್ರನಾಗುತ್ತಾನೆ. ಇನ್ನೊಂದು 


278 ಶ್ರೀವಿಷ್ಣುಪುರಾಣಮ್‌ 


ಅಗ್ನಂತಕಾದಿರೂಪೇಣ ಭಾಗೇನಾನ್ಮೇನ ವರ್ತತೇ। 
ಕಾಲಸ್ಪರೂಪೋ ಭಾಗೋ ಯಸ್ಸರ್ವಭೂತಾನಿ ಚಾಪರಃ॥ 29 


ವಿನಾಶಂ ಕುರ್ವತಸ್ತಸ್ಕ ಚತುರ್ದೈವಂ ಮಹಾತ್ಮನಃ। 
ವಿಭಾಗಕಲ್ಲನಾ ಬ್ರಹ್ಮನ್‌ ಕಥ್ಯತೇ ಸಾರ್ವಕಾಲಿಕೀ ॥ 30 


ಬ್ರಹ್ಮಾ ದಕ್ಷಾದಯಃ ಕಾಲಸ್ತಥೈವಾಖಲಜಂತವಃ। 
ವಿಭೂತಯೋ ಹರೇರೇತಾ ಜಗತಃ ಸೃಷ್ಟಿಹೇತವಃ॥ 31 


ವಿಷ್ಲುರ್ಮನ್ಸಾದಯಃ ಕಾಲಃ ಸರ್ವಭೂತಾನಿ ಚೆ ದ್ವಿಜ! 
ಸ್ಥಿತೇರ್ನಿಮಿತ್ತಛಭೂತಸ್ಕ ವಿಷ್ಣೋರೇತಾ ವಿಭೂತಯಃ॥ 32 


ರುದ್ರಃ ಕಾಲಾಂತಕಾದ್ಯಾಶ್ಚ ಸಮಸ್ತಾಶ್ಚೈವ ಜಂತವಃ। 
ಚತುರ್ಧಾ ಪ್ರಲಯಾಯೆ ತಾ ಜನಾರ್ದನವಿಭೂತಯಃ ॥ 33 


ಅಂಶದಿಂದ ಅಗ್ನಿ, ಯಮ--ಮೊದಲಾದ ರೂಪವನ್ನು ಧರಿಸುತ್ತಾನೆ. 
ಮತ್ತೊಂದು ಅಂಶದಿಂದ ಕಾಲದ ಸ್ವರೂಪನಾಗಿ ಮಗದೊಂದು 
ಅಂಶದಿಂದ ಸಕಲಭೂತ* ಸ್ವರೂಪನಾಗುತ್ತಾನೆ (28-29). ಲಯವನ್ನು 
ಮಾಡತಕ್ಕ ಈ ಮಹಾತ್ಮನಿಗೆ ಈ ಪ್ರಕಾರವಾಗಿ ಶಾಶ್ವತವಾದ ನಾಲ್ಕು 
ವಿಭಾಗ ಕಲ್ಪನೆಗಳುಂಟು. ಬ್ರಹ್ಮ, ದಕ್ಷಾದಿಗಳು, ಕಾಲ, ಸಕಲಜಂತುಗಳು 
ಇವು ಸೃಷ್ಟಿಗೆ ಕಾರಣಗಳಾದ ವಿಷ್ಣುವಿನ ವಿಭೂತಿಗಳು (30-31). 
ಎಷ್ಟು, ಮನ್ವಾದಿಗಳು, ಕಾಲ, ಸಕಲಜಂತುಗಳು- ಇವು ಸ್ಥಿತಿಗೆ ಕಾರಣ 
ಗಳಾದ ವಿಷ್ಣುವಿನ ವಿಭೂತಿಗಳು. ರುದ್ರ, ಕಾಲ, ಯಮಾದಿಗಳು, ಸಕಲ 
ಜಂತುಗಳು--ಇವು ಪ್ರಳಯಕ್ಕೆ ಕಾರಣಗಳಾದ ಜನಾರ್ದನನ ವಿಭೂತಿ 
ಗಳು (32-33). ಮೈತ್ರೇಯ, ಜಗತ್ತಿನ ಆದಿಯಲ್ಲಿ, ಪ್ರಳಯವಾಗುವ 
ವರೆಗೆ ಮಧ್ಯದಲ್ಲಿ, ಸೃಷ್ಟಿಕಾರ್ಯ ನಡೆದಿರುತ್ತದೆ. ಬ್ರಹ್ಮ, ಮರೀಚಿ 

* ಸಕಲಭೂತಗಳೂ ಭಗವಂತನ ಒಂದು ಅಂಶ-ರೂಪಾಂತರ. ಅವುಗಳಿಗೇ 


ಸೃಷ್ಟಿ ಸ್ಥಿತಿಲಯಗಳು ನಡೆಯುತ್ತವೆ. ತನ್ನನ್ನೇ ಸೃಜಿಸಿ, ತನ್ನನ್ನೇ ರಕ್ಷಿಸಿ, ತನ್ನನ್ನೇ 
ಸಂಹರಿಸಿಕೊಳ್ಳುತ್ತಾನೆ ಎಂದು ತಾತ್ಪರ್ಯ. 


ಅಧ್ಯಾಯ 22 ಪ್ರಥಮಾಂಶಃ 279 
ಜಗದಾದೌ ತಥಾ ಮಧ್ಯೇ ಸೃಷ್ಟಿರಾಪ್ರಲಯಾದ್‌ ದ್ದಿಜ | 


ಧಾತ್ರಾ ಮರೀಚಿಮಿಶ್ರೆ ಶೆ ಕ್ರಿಯತೇ ಜಂತುಭಿಸಥಾ॥ 34 
ಬ್ರಹ್ಮಾ ಸೃಜತ್ಕಾದಿಕಾಲೇ ಮರೀಚಿಪ್ರಮುಖಾಸ್ತತಃ | 
ಉತ್ಪಾದಯಂತ್ಕಹತ್ಕಾನಿ ಜಂತವಶ್ಚ ಪ್ರತಿಕ್ಷಣಮ್‌ ॥ 35 
ಕಾಲೇನ ನ ವಿನಾ ಬ್ರಹ್ಮಾ ಸೃಷ್ಟಿನಿಷ್ಟಾದಕೋ ದ್ವಿಜ! 

ನ ಪ್ರಜಾಪತಯಃ ಸರ್ವೇ ನ ಚೈವಾಖಲಜಂತವಃ॥ 36 


ಏವಮೇವ ವಿಭಾಗೋ5ಯಂ ಸ್ಥಿತಾವಪ್ಪುಪದಿಶೃತೇ। 
ಚತುರ್ಧಾ ತಸ್ಕ ದೇವಸ್ಯ ಮೆ ತ್ರೇಯ ಪ್ರಲಯೇ ತಥಾ॥ 37 


ಯತ್ನಿಂಚಿತ್‌ ಸೃಜತೇ ಯೇನ ಸತ್ವಜಾತೇನ ವೈ ದ್ವಿಜ! 


ತಸ್ಮ ಸೃಜ್ಮಸ್ಮ ಸಂಭೂತೌ ತತ್ಸರ್ವಂ ವೈ ಹರೇಸ್ತನುಃ॥ 38 
ಹಂತಿ ಯಾವಚ್ಚೆ ಯತ್ಕಿಂಚಿತ್‌ ಸತ್ತ್ವಂ ಸ್ಥಾವರಜಂಗಮಮ್‌!। 
ಜನಾರ್ದನಸ್ಕ ತದೌದಂ ಮೆ ತ್ರೇಯಾಂತಕರಂ ವಪುಃ॥ 39 


ಮೊದಲಾದವರು ಮತ್ತು ಪ್ರಾಣಿಗಳು ಸೃಷ್ಟಿಯನ್ನು ನಡೆಸತಕ್ಕವರು (34). 
ಆದಿಯಲ್ಲಿ ಬ್ರಹ್ಮನೂ ಅನಂತರ ಮರೀಚಿ ಮೊದಲಾದ ಪ್ರಜಾಪತಿಗಳೂ 
ಸೃಷ್ಟಿಕಾರ್ಯವನ್ನು ನಡೆಸುತ್ತಾರೆ. ಆಮೇಲೆ ಜೀವಿಗಳು ಸಂತತಿಯನ್ನು 
ಉತ್ಪಾದಿಸುತ್ತ ಹೋಗುತ್ತಾರೆ (35). ಇದಕ್ಕೆ ಕಾಲವು ಸಹಕಾರಿ. ಕಾಲ 
ವಿಲ್ಲದೆ ಬ್ರಹ್ಮನಾಗಲಿ ಪ್ರಜಾಪತಿಗಳಾಗಲಿ ಸಕಲ ಜೀವಿಗಳಾಗಲಿ ಸೃಷ್ಟಿ 
ಕಾರ್ಯವನ್ನು ನಡೆನಲಾರರು. ಇದೇ ಪ್ರಕಾರ, ಮೈತ್ರೇಯ, ಸ್ಥಿತಿ ಮತ್ತು 
ಪ್ರಳಯಗಳಲ್ಲಿಯೂ ಆ ದೇವದೇವನ ನಾಲ್ಕು ಭಾಗಗಳು ವ್ಯವಸ್ಥಿತವಾಗಿ 
ಪಾಲುಗೊಳ್ಳುತ್ತವೆ (36-37). ಯಾವ ಜೀವಿಯಿಂದ ಯಾವುದೇ 
ಸೃಜಿಸಲ್ಪಡಲಿ, ಸೃಜ್ಯವಾದ ಆ ಜೀವಿಯ ಉತ್ಪತ್ತಿಗೆ ಕಾರಣವಾದದ್ದೆಲ್ಲವೂ 
ಶ್ರೀಹರಿಯ ಅಂಶವೇ ಆಗಿರುತ್ತದೆ (38). ಸ್ಥಾವರಜಂಗಮಾತಕ್ರವಾದ 
ವಸ್ತುವಿನಲ್ಲಿ ಯಾವುದನ್ನು ಯಾವಾತನೇ ನಾಶಪಡಿಸಲಿ, ಅದೆಲ್ಲವೂ 
ಜನಾರ್ದನನ ಲಯಕಾರಿಯಾದ ರೌದ್ರಾಂಶ (39). ಇದೇ ರೀತಿ 
ಜನಾರ್ದನನು ಜಗತ್ತಿನ ಸೃಷ್ಟಿಕರ್ತನಾಗಿ, ಪಾಲಕನಾಗಿ, ಎಲ್ಲವನ್ನೂ ನಾಶ 


280 ಶ್ರೀವಿಷ್ಣುಪುರಾಣಮ್‌ 


ಏವಮೇವ ಜಗತ್ಸಷಹ್ಟಾ ಜಗತ್ಪಾತಾ ತಥಾ ಜಗತ್‌! 
ಜಗದ್ಗಕ್ಷಯಿತಾ ದೇವಃ ಸಮಸ್ತಸ್ಮ ಜನಾರ್ದನಃ ॥ 40 


ಸೃಷ್ಟಿಸ್ಥಿತ್ಕಂತಕಾಲೇಷು ತಿಧೈವಂ ಸಂಪ್ರವರ್ತತೇ।! 
ಗುಣಪ್ರವೃತ್ವ್ಯಾ ಪರಮಂ ಪದಂ ತಸ್ಕಾಗುಣಂ ಮಹತ್‌ ॥ 41 


ತಚ್ಚ ಜ್ಞಾನಮಯಂ ವ್ಯಾಪಿ ಸ್ವಸಂವೇದಮನೌಪಮಮ್‌!। 
ಚೆತುಪ್ಪಕಾರಂ ತದಪಿ ಸ್ವರೂಪಂ ಪರಮಾತ್ಮನಃ ॥ 42 


ಶ್ರೀಮೈತ್ರೇಯ ಉವಾಚ: 
ಚತುಃಪ್ರಕಾರತಾಂ ತಸ್ಮ ಬ್ರಹ್ಮಭೂತಸ್ಮ ಹೇ ಮುನೇ! 
ಮಮಾಚಕ್ಷ್ಮ ಯಥಾನ್ಮಾಯಂ ಯದುಕ್ತಂ ಪರಮಂ ಪದಮ್‌ ॥ 


ಶೀಪರಾಶರ ಉವಾಚ: 


ಮೈತ್ರೇಯ ಕಾರಣಂ ಪ್ರೋಕ್ತಂ ಸಾಧನಂ ಸರ್ವವಸ್ತುಷು। 
ಸಾಧ್ಯಂ ಚ ವಸ್ಥಭಿಮತಂ ಯತ್ಸಾಧಯಿತುಮಾತ್ಮನಃ॥ 44 


ಗೊಳಿಸುವ ಭಕ್ಷಕನೂ ಆಗಿದ್ದಾನೆ! ಸೃಷ್ಟಿಸ್ತಿತಿಲಯಕಾಲಗಳಲ್ಲಿ ಸತ್ತ್ವಾದಿ 
ಗುಣಗಳು ಕಾರ್ಯೋನ್ಮುಖವಾಗಿ ಈ ಮೂರು ಪ್ರಕಾರಗಳು ನಡೆಯುತ್ತವೆ. 
ಭಗವಂತನ ಮಹತ್ತರವಾದ ಪರಮಸ್ವರೂಪವಾದರೋ ನಿರ್ಗುಣ 
ವಾದದ್ದು (40-41). ಆ ಸ್ವರೂಪವು ಜ್ಲಾನಮಯವೂ ವ್ಯಾಪಿಯೂ 
(ಬ್ರಹಾಕಾರವೂ) ಸ್ವಯಂವೇದ್ಯವೂ ಉಪಮಾತೀತವೂ ಆಗಿದೆ. 
ಪರಮಾತ್ಮನ ಆ ನಿಜಸ್ವ್ತರೂಪವೂ ನಾಲ್ಕು ವಿಧವಾಗಿದೆ (42). ಆಗ 
ಮೈತ್ರೇಯರು “ಮಹರ್ಷಿಗಳೆ, ಭಗವಂತನ ಪರಮಸ್ವರೂಪವೂ ನಾಲ್ಕು 
ವಿಧವಾಗಿದೆಯೆಂದು ಹೇಳಿದಿರಲ್ಲ, ಅದಾವುದೆಂಬುದನ್ನು ಕ್ರಮವಾಗಿ 
ನನಗೆ ಹೇಳಿರಿ” ಎಂದು ಕೇಳಿಕೊಂಡರು (43). ಅದಕ್ಕೆ ಪರಾಶರರು 
ಹೇಳಿದರು: ಮೈತ್ರೇಯ, ಸಕಲ ವಸ್ತುಗಳಲ್ಲಿಯೂ ಕಾರಣವಾದುದನ್ನು 
ಸಾಧನವೆಂದೂ, ಸಾಧಿಸಬೇಕೆಂದು ತನಗೆ ಯಾವುದು ಅಭಿಮತ 
ವಾಗಿದೆಯೋ ಅದನ್ನು ಸಾಧ್ಯವೆಂದೂ ಹೇಳುತ್ತಾರೆ (44). ಮೋಕ್ಷಕಾಮ 


ಅಧ್ಯಾಯ 22 ಪ್ರಥಮಾಂಶಃ 281 


ಯೋಗಿನೋ ಮುಕ್ತಿಕಾಮಸ್ಕ ಪ್ರಾಣಾಯಾಮಾದಿಸಾಧನಮ್‌ | 
ಸಾಧ್ಯಂ ಚ ಪರಮಂ ಬ್ರಹ್ಮ ಪುನರ್ನಾವರ್ತತೇ ಯತಃ॥ 45 


ಸಾಧನಾಲಂಬನಂ ಜ್ಞಾನಂ ಮುಕ್ತಯೇ ಯೋಗಿನಾಂ ಹಿ ಯತ್‌! 
ಸ ಭೇದಃ ಪ್ರಥಮಸ್ತ್ಪಸ್ಕ ಬ್ರಹ್ಮಭೂತಸ್ಮ ವೆ ತ ಮುನೇ॥ 46 


ಯುಂಜತಃ ಕ್ಷೇಶಮುಕ್ತರ್ಥಂ ಸಾಧ್ಮ್ಭಂ ಯದ್‌ಬ್ರಹ್ಮಯೋಗಿನಃ | 
ತದಾಲಂಬನವಿಜ್ಞಾನಂ ದ್ದಿತೀಯೋ5ಂಂಶೋ ಮಹಾಮುನೇ ॥ 47 


ಉಭಯೋಸ್ಥೆವಿಭಾಗೇನ ಸಾಧಸಾಧನಯೋರ್ಶಿ ಯತ್‌! 
ವಿಜ್ಞಾನಮದ್ದೈತಮಯಂ ತದ್ಭಾಗೋ5ನ್ಕ್ಮೋ ಮಯೋದಿತಃ॥ 48 


ಜ್ಞಾನತ್ರಯಸ್ಕ ವೈ ತಸ್ಮ ವಿಶೇಷೋ ಯೋ ಮಹಾಮುನೇ। 
ತನ್ನಿರಾಕರಣದ್ದಾರಾ ದರ್ಶಿತಾತ್ಮಸ್ಪರೂಪವತ್‌ ॥ 49 


ನಾದ ಯೋಗಿಗೆ ಪ್ರಾಣಾಯಾಮವೇ ಮೊದಲಾದದ್ದು ಸಾಧನವಾಗುತ್ತದೆ. 
ಯಾವುದರಿಂದ ಪುನರಾವೃತ್ತಿಯಿಲ್ಲವೋ ಆ ಪರಬ್ರಹ್ಮವು ಸಾಧ್ಯವೆನಿಸುತ್ತದೆ 
(45). ಮುಕ್ತಿಗಾಗಿ ಯೋಗಿಗಳ ಯಾವ (ಪ್ರಾಣಾಯಾಮಾದಿ) ಸಾಧನಾ 
ಲಂಬನಜ್ಞಾನವಿದೆಯೋ ಅದು ಬ್ರಹ್ಮ*ವೆನಿಸುವುದರ ಪ್ರಥಮ ಭೇದ 
(ಅಂಶ, ವಿಧ) (46). ಕ್ಷೇಶಬಂಧನದಿಂದ ಬಿಡುಗಡೆಯಾಗಬೇಕೆಂದು 
ಯೋಗಾಭ್ಯಾಸದಲ್ಲಿ ನಿರತನಾದ ಯೋಗಿಗೆ, ಸಾಧ್ಯವೆನಿಸುವ ಬ್ರಹ್ಮವನ್ನು 
ಆಲಂಬಿಸಿದ ಯಾವ ಜ್ಞಾನವುಂಟೋ ಅದು ಬ್ರಹ್ಮದ ದ್ವಿತೀಯಾಂಶ (47). 
ಸಾಧ್ಯ ಸಾಧನಗಳೆರಡಕ್ಕೂ ಭೇದವನ್ನು ಕಾಣದ ಅದ್ವೈತಮಯವಾದ 
ಜ್ಞಾನವು ಬ್ರಹ್ಮದ ತೃತೀಯ ಭೇದವೆಂದು ಉಕ್ತವಾಗಿದೆ (48). ಈ 
ಜ್ಞಾನತ್ರಯದಲ್ಲಿ ಯಾವ ಯಾವ ವಿಶೇಷವಿದೆಯೋ ಅದೆಲ್ಲವನ್ನೂ 
ನಿರಾಕರಿಸಿ ಆತ್ಮಸ್ತರೂಪವನ್ನು ಅನುಭವಕ್ಕೆ ತರುವ ನಿರ್ವಾಪಾರವೂ 
(ಪ್ರಯತ್ನದಿಂದ ಅಜನ್ಯ), ವರ್ಣನಾತೀತವೂ ವ್ಯಾಪ್ತಿಮಾತ್ರವೂ 
(ಬ್ರಹ್ಮಾಕಾರ ಮಾತ್ರ), ಉಪಮಾರಹಿತವೂ, ಆತಸಂಬೋಧ ವಿಷಯವೂ 


* ಮೂಲದಲ್ಲಿ "ಬ್ರಹಭೂತ' ಎಂಬ ಶಬ್ದವಿದೆ. ಯಾವನು ಜ್ಞಾನದಿಂದ 
ಬ್ರಹ್ಮವಸ್ತುವಿಗೂ ತನಗೂ ಅಭೇದವನ್ನು ಕಾಣುತ್ತಾನೋ ಅವನು ಬ್ರಹ್ಮಭೂತ. 


ಆಧಿ 


282 ಶ್ರೀವಿಷ್ಣುಪುರಾಣಮ್‌ 


ನಿರ್ವಾಪಾರಮನಾಖ್ಕೇಯಂ ವ್ಯಾಪ್ತಿಮಾತ್ರಮನೂಪಮಮ್‌!। 
ಆತ್ಮಸಂಬೋಧವಿಷಯಂ ಸತ್ತಾಮಾತ್ರಮಲಕ್ಷಣಮ್‌ ॥ 50 


ಪ್ರಶಾಂತಮಭಯಂ ಶುದ್ಧಂ ದುರ್ವಿಭಾವಮಸಂಶ್ರಯಮ್‌!। 
ವಿಷ್ಣೋರ್ಜಾನಮಯಸ್ಕೋಕ್ತಂ ತಜ್ಞಾನಂ ಬ್ರಹ್ಮಸಂಜಿತಮ್‌ ॥ 51 


ತತ್ರ ಜ್ಞಾನನಿರೋಧೇನ ಯೋಗಿನೋ ಯಾಂತಿ ಯೇ ಲಯಮ್‌!। 
ಸಂಸಾರಕರ್ಷಣೋಪ್‌ೌ ತೇ ಯಾಂತಿ ನಿರ್ಬೀಜತಾಂ ದ್ವಿಜ॥ 52 


ಏವಂಪ್ರಕಾರಮಮಲಂ ನಿತ್ಯಂ ವ್ಯಾಪಕಮಕ್ಷಯಮ್‌ | 
ಸಮಸ್ತಹೇಯರಹಿತಂ ವಿಷ್ಣ್ವಾಖಂ ಪರಮಂ ಪದಮ್‌! 53 


(ಸ್ವಪ್ರಕಾಶ), ಸತ್ತಾಮಾತ್ರವೂ, ಲಕ್ಷಣರಹಿತವೂ, ಪ್ರಶಾಂತವೂ (ರಾಗಾದಿ 
ದೋಷಶೂನ್ಯ), ಅಭಯವೂ, ಶುದ್ಧವೂ (ನಿರ್ವಿಷಯ), ತರ್ಕಕ್ಕೆ 
ಅಗಮ್ಯವೂ (ನಿರ್ವಿಷಯವಾದ್ದರಿಂದ) ಆಶ್ರಯರಹಿತವೂ ಆಗಿ, ಜ್ಞಾನ 
ಮಯನಾದ ವಿಷ್ಣುವಿನ, "ಬ್ರಹ್ಮ ಎಂಬ ಹೆಸರಿನ ಜ್ಞಾನವು ನಾಲ್ಕನೆಯ 
ಪ್ರಕಾರ* (49-51). ಮೈತ್ರೇಯ, ಯಾವ ಯೋಗಿಗಳು (ಮೊದಲನೆಯ 
ಮೂರು ಪ್ರಕಾರದ) ಜ್ಞಾನವನ್ನು ನಿರೋಧಿಸಿ, ಅದರಲ್ಲಿ (ನಾಲ್ಕನೆಯದ 
ರಲ್ಲಿ) ಲೀನವಾಗುತ್ತಾರೋ ಅವರು ಸಂಸಾರ ಕ್ಷೇತ್ರದಲ್ಲಿ ಕೃಷಿಮಾಡಿ 
ಬೀಜಹಾಕಲು ಬೀಜವೇಕಿ ಇಲ್ಲದವರಾಗುತ್ತಾರೆ (52). ಈ ಪ್ರಕಾರವಾಗಿ 
ಎಷ್ಟುವೆಂಬ ಪರಮಸ್ತರೂಪವು ಅಮಲವೂ ನಿತ್ಯವೂ ವ್ಯಾಪಕವೂ 
ಅಕ್ಷಯವೂ ಸಮಸ್ತ ಹೇಯರಹಿತವೂ ಆಗಿದೆ. ಪಾಪಪುಣ್ಯಗಳ ಕ್ಷಯವಾದ 
ಮೇಲೆ ಯೋಗಿಯು ಕ್ಷೇಶರಹಿತನೂ ಅತಿ ನಿರ್ಮಲನೂ ಆಗಿ ಆ ಪರಬ್ರಹ್ಮ 


ks ಸಾಧನಜ್ಞಾನ, ಸಾಧ್ಯಜ್ಞಾನ, ಸಾಧ್ಯಸಾಧನಗಳ ಅಭೇದಜ್ಞಾನ ಇವು 
ಕ್ರಮವಾಗಿ ಬ್ರಹ ಪ್ರಾಪ್ತಿಯ ಸ್ತರಗಳು. ಬ್ರಹ್ಮವೆಂಬುದು ಅಖಂಡಜ್ಞಾನ ಸ್ವರೂಪವೇ. 
ಬ್ರಹ್ಮದಲ್ಲಿ ನಾಲ್ಕು ಪ್ರಕಾರಗಳನ್ನು ಕಲ್ಪಿಸಿರುವುದು ಬೋಧನ ಸೌಕರ್ಯಕ್ಕಾಗಿ. 
ಬ್ರಹ್ಮದಲ್ಲಿ ಯಾವ ಪ್ರಕಾರವೂ ಇಲ್ಲ. 

$ ಪುಣ್ಯಪಾಪಗಳು ಸಂಸಾರದ ಬೀಜ. ಸಂಸಾರಕ್ಕೆ ಮರಳುವುದಿಲ್ಲ, 
ಮುಕ್ತರಾಗುತ್ತಾರೆ ಎಂದರ್ಥ. 


ಅಧ್ಯಾಯ 22 ಪ್ರಥಮಾಂಶಃ 283 
ತದ್‌ಬ್ರಹ್ಮ ಪರಮಂ ಯೋಗೀ ಯತೋ ನಾವರ್ತತೇ ಪುನಃ। 


ಶ್ರಯತ್ಮಪುಣ್ಮೋ ಪರಮೇ ಕ್ಲೀಣಕ್ಷೇಶೋಅತಿನಿರ್ಮಲಃ ॥ 54 
ದ್ವೇ ರೂಪೇ ಬ್ರಹ್ಮಣಸ್ತಸ್ಮ ಮೂರ್ತಂ ಚಾಮೂರ್ತಮೇವ ಚ। 
ಕ್ಷರಾಕ್ಷರಸ್ವರೂಪೇ ತೇ ಸರ್ವಭೂತೇಷ್ಟವಸ್ಥಿತೇ॥ 55 


ಅಕ್ಷರಂ ತತ್ನರಂ ಬ್ರಹ್ಮ ಕ್ಷರಂ ಸರ್ವಮಿದಂ ಜಗತ್‌! 
ಏಕದೇಶಸ್ಥಿಸ್ಕಾಗ್ನೇರ್ಜ್ಕೋತ್ಸಾ ವಿಸ್ತಾರಿಣೀ ಯಹಾ! 
ಪರಸ್ಕ ಬ್ರಹ್ಮಣಃ ಶಕ್ತಿಸಥೇದಮಖಲಂ ಜಗತ್‌ ॥ 56 


ತತ್ರಾಪ್ಮಾಸನ್ನದೂರತ್ವಾದ್ಧಹುತ್ತಸ್ವಲ್ಲತಾಮಯಃ | 
ಜ್ಕೋತ್ಸಾಭೇದೋಶಸ್ತಿ ತಚ್ಚಕ್ತೇಸ್ತದ್ವನ್ಮೈತ್ರೇಯ ಎದ್ಯತೇ॥ 57 


ಬ್ರಹ್ಮವಿಷ್ಣುಶಿವಾ ಬ್ರಹ್ಮನ್‌ ಪ್ರಧಾನಾ ಬ್ರಹ್ಮಶಕ್ತಯಃ! 
ತತಶ್ಚ ದೇವಾ ಮೈತ್ರೇಯ ನ್ಕೂನಾ ದಕ್ಷಾದಯಸ್ತತಃ॥ 58 


ವನ್ನು ಸೇರುತ್ತಾನೆ. ಅನಂತರ ಅಲ್ಲಿಂದ ಅವನು ಸಂಸಾರಕ್ಕೆ ಮರಳುವುದಿಲ್ಲ 
(53-54). ಆ ಬ್ರಹ್ಮವಸ್ತುವಿಗೆ ಮೂರ್ತ, ಅಮೂರ್ತಗಳೆಂದು ಎರಡು 
ರೂಪಗಳಿವೆ. ಮೂರ್ತವು ಕ್ಷರ, ಅಮೂರ್ತವು ಅಕ್ಷರ. ಇವೆರಡೂ ಸಕಲ 
ಭೂತಗಳಲ್ಲಿಯೂ ಇವೆ (55). ಅಕ್ಷರವಾದದ್ದು ಪರಬ್ರಹ್ಮ ಕ್ಷರವಾದದ್ದು 
ಈ ಸಮಸ್ತ ಜಗತ್ತೂ. ಒಂದು ಕಡೆ ಅಗ್ನಿ ಉರಿಯುತ್ತಿದ್ದಾಗ ಅದರ 
ಪ್ರಕಾಶವು ಹೇಗೆ ಸುತ್ತಲೂ ಹರಡಿರುವುದೋ ಹಾಗೇ ಬ್ರಹ್ಮದ ಶಕ್ತಿ 
ಎಲ್ಲೆಡೆಯೂ ಹರಡಿದೆ. ನಿಖಲ ಜಗತ್ತೂ ಬ್ರಹ್ಮದ ಶಕ್ತಿಯೇ (56). 
ಅಗ್ನಿಯ ಸಾಮೀಪ್ಕ-ದೂರಗಳಿಂದ ಅದರ ಪ್ರಕಾಶದಲ್ಲಿ ಹೇಗೆ ಅಧಿಕ- 
ನ್ಯೂನಗಳೆಂಬ ಭೇದವಿರುತ್ತದೆಯೋ ಹಾಗೆ ಬ್ರಹ್ಮದ ಶಕ್ತಿ ಪ್ರಸರಣ 
ದಲ್ಲಿಯೂ ತಾರತಮ್ಯವಿರುತ್ತದೆ (57). ಮೈತ್ರೇಯ, ಬ್ರಹ್ಮವಿಷ್ಣು-ಶಿವ 
ಎಂಬ ತ್ರಿಮೂರ್ತಿಗಳು ಪ್ರಧಾನವಾದ ಬ್ರಹಶಕ್ತಿಗಳು. ಅವರಿಗಿಂತ 
ದೇವತೆಗಳು ನ್ಯೂನಶಕ್ತಿಯವರು. ಅವರಿಗಿಂತಲೂ ದಕ್ಷಾದಿ ಪ್ರಜಾಪತಿ 
ಗಳು ನ್ಯೂನಶಕ್ತಿಯವರು (58). ಅನಂತರ ಮನುಷ್ಯರು, ಪಶುಗಳು, 
ಮೃಗ ಪಕ್ಷಿ ಸರೀಸೃಪಗಳು ಕ್ರಮವಾಗಿ ನ್ಯೂನನ್ಯೂನತರ ಶಕ್ತಿಯವು. 


284 ಶ್ರೀವಿಷ್ಣುಪುರಾಣಮ್‌ 


ತತೋ ಮನುಷ್ಯಾಃ: ಪಶವೋ ಮೃಗಪಕ್ಷಿಸರೀಸೃಪಾಃ। 


ನ್ಯೂನಾನ್ಕೂನತರಾಶ್ಚೈವ ವೃಕ್ಷಗುಲ್ಮಾದಯಸ್ತಥಾ ॥ 59 
ತದೇತದಕ್ಷರಂ ನಿತ್ಯಂ ಜಗನ್ಮುನಿವರಾಖಲಮ್‌ | 
ಆವಿರ್ಭಾವತಿರೋಭಾವಜನ್ಮನಾಶವಿಕಲ್ಲವತ್‌ ॥ 60 


ಸರ್ವಶಕ್ತಿಮಯೋ ವಿಷ್ಣುಃ ಸ್ವರೂಪಂ ಬ್ರಹ್ಮಣಃ ಪರಮ್‌ | 
ಮೂರ್ತಂ ಯದ್ಯೋಗಿಭಿಃ ಪೂರ್ವಂ 
ಯೋಗಾರಂಭೇಷು ಚಿಂತ್ಯತೇ॥ 61 


ಸಾಲಂಬನೋ ಮಹಾಯೋಗಃ ಸಬೀಜೋ ಯತ್ರ ಸಂಸ್ಥಿತಃ | 
ಮನಸ್ಮವ್ಮಾಹತೇ ಸಮ್ಮಗ್ಳುಂಜತಾಂ ಜಾಯತೇ ಮುನೇ॥ 62 


ಸ ಪರಃ ಪರಶಕ್ತೀನಾಂ ಬ್ರಹ್ಮಣಃ ಸಮನಂತರಮ್‌ | 
ಮೂರ್ತಂ ಬ್ರಹ್ಮ ಮಹಾಭಾಗ ಸರ್ವಬ್ರಹ್ಮಮಯೋ ಹರಿಃ ॥ 63 


ಅವುಗಳಿಗಿಂತ ವೃಕ್ಷ, ಪೊದೆ ಮೊದಲಾದವು ಅಲ್ಪಶಕ್ತಿಯವು (59). 
ಮೈತ್ರೇಯ, ಆವಿರ್ಭಾವ ತಿರೋಭಾವ ಜನವಾಶ- ಎಂಬ ವಿಕಲ್ಪ 
ಗಳುಳ್ಳದ್ದರಿಂದ ಈ ಸಮಸ್ತ ಜಗತ್ತು ಕ್ಬರವೆನಿಸಿದರೂ ಪರಮಾರ್ಥದಲ್ಲಿ 
(ಬ್ರಹಶಕ್ತಿಯೇ ಆದ್ದರಿಂದ) ಅಕ್ಷರವೂ ನಿತ್ಯವೂ ಆಗಿದೆ (60). ಸರ್ವಶಕ್ತಿ 
ಮಯನಾದ ವಿಷ್ಣು ಬ್ರಹ್ಮವಸ್ತುವಿನ ಇನ್ನೊಂದು ಮೂರ್ತಸ್ವರೂಪ 
ನಾಗಿದ್ದಾನೆ. ಯೋಗಾರಂಭಕ್ಕೆ ಮೊದಲು ಯೋಗಿಗಳು ಆತನನ್ನು 
ಧ್ಯಾನಿಸುತ್ತಾರೆ (61). ವಿಧಿವತ್ತಾಗಿ ಯೋಗಾಭ್ಯಾಸ ಮಾಡುವ ಯೋಗಿಗಳ 
ಏಕಾಗ್ರಚಿತ್ತದಲ್ಲಿ ವಿಷ್ಣು ಆಲಂಬನ(ವಿಷಯ)ವಾಗಿರುವುದರಿಂದ ಅವರಿಗೆ 
ಸಬೀಜವಾದ (ಬೀಜಮಂತ್ರಸಹಿತವಾದ) ಸಾಲಂಬನ ಮಹಾಯೋಗ 
ವೆಂಬ (ಸಂಪ್ರಜ್ಞಾತ) ಸಮಾಧಿಯು ಸಿದ್ಧಿಸುತ್ತದೆ (62). ಮಹಾಭಾಗ 
ಮೈತ್ರೇಯ, ಪರಬ್ರಹಕ್ಷಿ ನಿಕಟವರ್ತಿಯಾದ ವಿಷ್ಣು ಪರಶಕ್ತಿಗಳಲ್ಲಿ ಪ್ರಧಾನ 
ಶಕ್ತಿಯಾಗಿದ್ದಾನೆ. ಬ್ರಹ್ಮಸರ್ವಸ್ವವೂ ಆಗಿರುವ ಶ್ರೀಹರಿಯು ಮೂರ್ತಿಧಾರಿ 
ಯಾದ ಬ್ರಹ್ಮವೇ (63). ಆತನಲ್ಲಿಯೇ ಸಮಸ್ತ ಜಗತ್ತೂ ಓತಪ್ರೋತ 
ವಾಗಿದೆ. ಮೈತ್ರೇಯ, ಆತನಿಂದ ಜಗತ್ತು, ಆತನಲ್ಲಿ ಜಗತ್ತು, ಆತನೇ 


ಅಧ್ಯಾಯ 22 ಪ್ರಥಮಾಂಶಃ 285 
ತತ್ರ ಸರ್ವಮಿದಂ ಪ್ರೋತಮೋತಂ ಚೈವಾಖಲಂ ಜಗತ್‌! 


ತತೋ ಜಗಜ್ಯಗತ್ತಸ್ಮಿನ್‌ ಸಜಗಚ್ಚಾಖಿಲಂ ಮುನೇ॥ 64 
ಕ್ಷರಾಕ್ಷರಮಯೋ ವಷ್ಣುರ್ಬಿಭರ್ತಖಲಮೀಶ್ವರಃ। 
ಪುರುಷಾ ವ್ಯಾಶೃತಮಯಂ ಭೂಹಣಾಸ್ತಸ್ವರೂಪವತ್‌ ॥ 65 


ಶ್ರೀಮೈತ್ರೇಯ ಉವಾಚ: 

ಭೂಹಣಾಸ್ತಸ್ವರೂಪಸ್ಥಂ ಯಚ್ಚೈತದಖಲಂ ಜಗತ್‌! 

ಬಿಭರ್ತಿ ಭಗವನ್ದಿಷ್ಠುಸ್ತನ್ಮ್ನಮಾಖ್ಯಾತುಮರ್ಹಸಿ ॥ 66 
ಶ್ರೀಪರಾಶರ ಉವಾಚ: 

ನಮಸ್ಕೃತ್ಕಾಪ್ರಮೇಯಾಯ ವಿಷ್ಠವೇ ಪ್ರಭವಿಷ್ಣವೇ।! 


ಕಥಯಾಮಿ ಯಹಥಾಖ್ಯಾತಂ ವಸಿಷ್ಠೇನ ಮಮಾಭವತ್‌॥ 67 
ಆತ್ಮಾನಮಸ್ಕ ಜಗತೋ ನಿರ್ಲೇಪಮಗುಣಾಮಲಮ್‌!। 
ಬಿಭರ್ತಿ ಕೌಸ್ತುಭಮಣಿಸ್ಟರೂಪಂ ಭಗವಾನ್‌ ಹರಿಃ॥ 68 


ಜಗತ್ತು! (64). ಈಶ್ವರನಾದ ವಿಷ್ಣುವೇ ಕ್ಷರ-ಅಕ್ಷರಗಳ ರೂಪನಾಗಿದ್ದಾನೆ. 
ತನ್ನ ಭೂಷಣ ಮತ್ತು ಆಯುಧಗಳ ರೂಪದಲ್ಲಿ ಪುರುಷ-ಪ್ರಕೃತಿಮಯ 
ವಾದ ಜಗತ್ತನ್ನು ಧರಿಸಿದ್ದಾನೆ (65). ಆಗ ಮೈತ್ರೇಯರು “ಮುನಿಗಳೆ, 
ಭೂಷಣ ಮತ್ತು ಅಸ್ತ್ರಗಳ ರೂಪದಲ್ಲಿ ನಿಖಿಲಜಗತ್ತನ್ನೂ ಭಗವಾನ್‌ ವಿಷ್ಣು 
ಧರಿಸಿದ್ದಾನೆಂದು ಹೇಳಿದಿರಷ್ಟೆ. ಅದನ್ನು ನನಗೆ ವಿವರಿಸಿ ಹೇಳಬೇಕು” 
ಎಂದು ಕೇಳಿದರು (66). ಪರಾಶರರು ಹೇಳಿದರು: ಅಜ್ಞೇಯನೂ ಮಹಾ 
ಮಹಿಮನೂ ಆದ ವಿಷ್ಣುವಿಗೆ ನಮಸ್ಕರಿಸಿ, ಹಿಂದೆ ವಸಿಷ್ಠಮುನಿಗಳು ನನಗೆ 
ಹೇಗೆ ತಿಳಿಸಿದ್ದರೋ ಹಾಗೆ ಹೇಳುತ್ತೇನೆ (67): ನಿರ್ಲೇಪನೂ ನಿರ್ಗುಣನೂ 
ನಿರ್ಮಲನೂ ಆದ ಜಗತ್ತಿನ ಆತ್ಮನನ್ನು (ಪುರುಷನನ್ನು) ಕೌಸ್ತುಭಮಣೆಯ 
ರೂಪದಿಂದ ಭಗವಾನ್‌ ಶ್ರೀಹರಿಯು ಧರಿಸಿದ್ದಾನೆ. ಪ್ರಧಾನ(ಪ್ರಕೃತಿ)ವನ್ನು 
ಶ್ರೀವತ್ಸನೆಂಬ ಹೆಸರಿನಿಂದ ಧರಿಸಿದ್ದಾನೆ. ಬುದ್ದಿಯು ಗದೆಯ ಆಕೃತಿಯಾಗಿ 


286 ಶ್ರೀವಿಷ್ಣುಪುರಾಣಮ್‌ 


ಶ್ರೀವತ್ಸಸಂಸ್ಥಾನಧರಮನಂತೇನ ಸಮಾಶ್ರಿತಮ್‌ । 
ಪ್ರಧಾನಂ ಬುದ್ದಿರಪ್ಕಾಸ್ಟೇ ಗದಾರೂಪೇಣ ಮಾಧವೇ॥ 69 


ಭೂತಾದಿಮಿಂದ್ರಿಯಾದಿಂ ಚ ದ್ವಿಧಾಹಂಕಾರಮೀಶ್ವರಃ। 
ಬಿಭರ್ತಿ ಶಂಖರೂಪೇಣ ಶಾರ್ಜರೂಪೇಣ ಚ ಸ್ಥಿತಮ್‌ ॥ 70 


ಚಲತ್‌ಸ್ಟ್ಪರೂಪಮತ್ಕಂತಂ ಜವೇನಾಂತರಿತಾನಿಲಮ್‌ | 
ಚಕ್ರಸ್ಥ್ನರೂಪಂ ಚ ಮನೋ ಧತ್ತೇ ವಿಷ್ಣುಕರೇ ಸ್ಥಿತಮ್‌॥ 71 


ಪಂಚರೂಪಾ ತು ಯಾ ಮಾಲಾ ವೈಜಯಂತೀ ಗದಾಭೃತಃ। 
ಸಾ ಭೂತಹೇತುಸಂಘಾತಾ ಭೂತಮಾಲಾ ಚ ವೆ ಲ) ದ್ವಿಜ॥ 72 


ಯಾನೀಂದ್ರಿಯಾಣ್ಮಶೇಷಾಣಿ ಬುದ್ಧಿಕರ್ಮಾತ್ಮಕಾನಿ ವೈ! 
ಶರರೂಪಾಣ್ಮಶೇಷಾಣಿ ತಾನಿ ಧತ್ತೇ ಜನಾರ್ದನಃ ॥ 73 


ಬಿಭರ್ತಿ ಯಚ್ಚಾಸಿರತ್ನಮಚ್ಕುತೋ೨ತಂತನಿರ್ಮಲಮ್‌ | 
ವಿದ್ಯಾಮಯಂ ತು ತಜ್‌ಜ್ಞಾನಮವಿದ್ಕಾಕೋಶಸಂಸ್ಥಿತಮ್‌ ॥ 74 


ಮಾಧವನಲ್ಲಿದೆ (68-69). ಪಂಚಭೂತಗಳಿಗೆ ಕಾರಣವಾದ ತಾಮಸ 
ಅಹಂಕಾರವನ್ನೂ ಇಂದ್ರಿಯಗಳಿಗೆ ಕಾರಣವಾದ ರಾಜಸ ಅಹಂಕಾರವನ್ನೂ 
ಶಂಖ ಮತ್ತು ಶಾರ್ಜಧನುಸ್ಸುಗಳ ರೂಪದಲ್ಲಿ ಹಿಡಿದಿದ್ದಾನೆ (70). 
ಅತ್ಯಂತ ಚಂಚಲವೂ ವೇಗದಲ್ಲಿ ವಾಯುವನ್ನು ಮೀರಿಸಿದ್ದೂ ಆದ ಮನಸ್ಸು 
ಚಿಕ್ರಸ್ತರೂಪವನ್ನು ತಳೆದು ವಿಷ್ಣುವಿನ ಕೈಯಲ್ಲಿದೆ. ಪಂಚರೂಪ (ಮುತ್ತು, 
ಮಾಣಕ್ಕ, ಮರಕತ, ಇಂದ್ರನೀಲ, ವಜ್ರ) ಮಯವಾದ ವೈಜಯಂತೀ 
ಮಾಲೆಯು ಪಂಚತನ್ಮಾತ್ರೆಗಳ ಮತ್ತು ಪಂಚಭೂತಗಳ ಸಮುದಾಯ 
ವಾಗಿದೆ (71-72). ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳೆಲ್ಲವನ್ನೂ ಶರಗಳ 
ರೂಪದಿಂದ ಜನಾರ್ದನನು ಧರಿಸಿದ್ದಾನೆ. ಅತ್ಯಂತ ನಿರ್ಮಲವಾದ 
ಖಡ್ಗರತ್ನ ನಂದಕವನ್ನು ಅಚ್ಯ್ಕುತನು ಧರಿಸಿದ್ದಾನಷ್ಟೆ, ಅದು ವಿದ್ಯಾಮಯ 
ವಾದ ಜ್ಞಾನವಾಗಿದೆ. ಅದು ಅವಿದ್ಯಯೆಂಬ ಒರೆಯಲ್ಲಿದೆ (73-74). 
ಮೈತ್ರೇಯ, ಈ ಪ್ರಕಾರದಲ್ಲಿ ಪುರುಷ, ಪ್ರಧಾನ, ಬುದ್ಧಿ, ಅಹಂಕಾರ, 
ಭೂತತನಾತ್ರೆ-ಪಂಚಭೂತಗಳು, ಮನಸ್ಸು, ಸಮಸ್ತ ಇಂದ್ರಿಯಗಳು, 


ಅಧ್ಯಾಯ 22 ಪ್ರಥಮಾಂಶಃ 287 


ಇತ್ನಂ ಪುಮಾನ್‌ ಪ್ರಧಾನಂ ಚ ಬುದ್ಧಹಂಕಾರಮೇವ ಚ। 
ಭೂತಾನಿ ಚ ಹೃಷೀಕೇಶೇ ಮನಃ ಸರ್ವೇಂದ್ರಿಯಾಣಿ ಚ। 
ಎದ್ಮಾವಿದ್ದೇ ಚ ಮೈತ್ರೇಯ ಸರ್ವಮೇತತ್‌ ಸಮಾಶ್ರಿತಮ್‌ ॥ 75 


ಅಸ್ತ್ರಭೂಹಣಸಂಸ್ಕಾನಸ್ವರೂಪಂ ರೂಪವರ್ಜಿತಃ। 
"ಬಿಭರ್ತಿ ಮಾಯಾರೂಪೋಪಸೌ ಶ್ರೇಯಸೇ ಪ್ರಾಣಿನಾಂ ಹರಿಃ ॥ 


ಸವಿಕಾರಂ ಪ್ರಧಾನಂ ಚ ಪುಮಾಂಸಮಖಲಂ ಜಗತ್‌! 
ಬಿಭರ್ತಿ ಪುಂಡರೀಕಾಕ್ಷಸ್ತದೇವಂ ಪರಮೇಶ್ವರಃ ॥ 77 


ಯಾ ವಿದ್ಕಾ ಯಾ ತಥಾವಿದ್ಕಾ ಯತ್ಸದಚ್ಛಾಸದವ್ಮಯಮ್‌ | 
ತತ್ಸರ್ವಂ ಸರ್ವಭೂತೇಶೇ ಮೈತ್ರೇಯ ಮಧುಸೂದನೇ॥ 78 


ಕಲಾಕಾಷ್ಠಾನಿಮೇಷಾದಿದಿನರ್ವ್ವಯನಹಾಯನೈಃ। 
ಕಾಲಸ್ಪರೂಪೋ ಭಗವಾನಪಾಪೋ ಹರಿರವ್ಯಯಃ ॥ 79 


ವಿದ್ಯೆ, ಅವಿದೈೆ--ಎಲ್ಲವೂ ವಿಷ್ಣುವಿನಲ್ಲಿ ಇವೆ (75). ರೂಪವರ್ಜಿತನಾದ 
ಶ್ರೀಹರಿಯು ಪ್ರಾಣಿಗಳ ಶ್ರೇಯಸ್ಸಿಗಾಗಿ ಮಾಯಾಮಯವಾದ 
ರೂಪವನ್ನು ತಳೆದು, ಇವುಗಳನ್ನು ಅಸ್ತರೂಪವಾಗಿಯೂ ಭೂಷಣರೂಪ 
ವಾಗಿಯೂ ಧರಿಸಿದ್ದಾನೆ (76). ಹೀಗೆ ಪರಮೇಶ್ವರನಾದ ಪುಂಡರೀಕಾಕ್ಷನು 
ವಿಕಾರಸಹಿತವಾದ ಪ್ರಧಾನವನ್ನೂ (ನಿರ್ವಿಕಾರವಾದ) ಪುರುಷನನ್ನೂ 
ಧರಿಸಿರುತ್ತಾನೆ. ವಿದ್ಯೆಯಾಗಲಿ ಅವಿದ್ಯೆಯಾಗಲಿ, ಸತ್‌ ಅಥವಾ ಅಸತ್‌ 
ಆಗಲಿ, ನಿತ್ಯವಸ್ತುವಾಗಲಿ- ಅದೆಲ್ಲವೂ ಸರ್ವಭೂತೇಶ್ವರನಾದ ವಿಷ್ಣುವಿ 
ನಲ್ಲಿಯೇ ಇದೆ (77-78). ನಿರ್ಮಲನೂ ಅವ್ಯಯನೂ ಆದ ಭಗವಾನ್‌ 
ಶ್ರೀಹರಿಯು ಕಲಾ, ಕಾಷ್ಠಾ, ನಿಮೇಷ, ದಿನ, ಖತು, ಸಂವತ್ಸರಗಳ 
ರೂಪದಿಂದ ಕಾಲಸ್ವರೂನೇ ಆಗಿದ್ದಾನೆ (79). ಮೈತ್ರೇಯ, ಭೂರ್ಲೊೋಕ, 
ಭುವರ್ಲೋಕ, ಸುವರ್ಲೊೋಕ, ಮಹಃ, ಜನಃ, ತಪಃ, ಸತ್ಯ--ಎಂಬ 
ಸಪ್ತಲೋಕಗಳೂ ಎಷ್ಟುವೇ. ಸಕಲಪೂರ್ವಜರಿಗೆ ಪೂರ್ವದವನೂ ಸರ್ವ 


288 ಶ್ರೀವಿಷ್ಣುಪುರಾಣಮ್‌ 


ಭೂರ್ಲೊೋಕೋsಥ ಭುವರ್ಲೋಕಃ ಸ್ವರ್ಲೋಕೋ 
ಮುನಿಸತಮ। 
ಮಹರ್ಜನಸ್ಪಪಃ ಸತಂ ಸಪ್ತ ಲೋಕಾ ಇಮೇ ವಿಭುಃ॥ 80 


ಲೋಕಾತ್ಮಮೂರ್ತಿಃ ಸರ್ವೇಷಾಂ ಪೂರ್ವೇಷಾಮಪಿ ಪೂರ್ವಜಃ | 
ಆಧಾರಃ ಸರ್ವವಿದ್ಧಾನಾಂ ಸ್ವಯಮೇವ ಹರಿಃ ಸ್ಮಿತಃ॥ 81 


ದೇವಮಾನುಷಪಶ್ಚಾದಿಸ್ಟರೂಪೆ ರ್ಬಹುಭಿಃ ಸ್ಥಿತಃ | 
ತತಃ ಸರ್ವೇಶ್ವರೋ5ನಂತೋ ಭೂತಮೂರ್ತಿರಮೂರ್ತಿಮಾನ್‌ ॥ 


ಹಯುಚೋ ಯಜೂಂಷಿ ಸಾಮಾನಿ ತಥೆ ಲವಾಥರ್ವಣಾನಿ ವೆ ul 
ಇತಿಹಾಸೋಪವೇದಾಶ್ಚ ವೇದಾಂತೇಷು ತಥೋಕ್ತಯಃ ॥ 83 


ವೇದಾಂಗಾನಿ ಸಮಸ್ತಾನಿ ಮನ್ಹಾದಿಗದಿತಾನಿ ಚ। 
ಶಾಸ್ತ್ರಾಣಶೇಷಾಣ್ಮಾಖ್ಮಾನಾನ್ಮನುವಾಕಾಶ್ಚ ಯೇ ಕ್ವಚಿತ್‌ ॥ 84 


ಕಾವ್ಕಾಲಾಪಾಶ್ಚ ಯೇ ಕೇಚಿದ್‌ಗೀತಕಾನಖಲಾನಿ ಚೆ! 
ಶಬ್ದಮೂರ್ತಿಧರಸ್ಥೈತದ್ದಪುರ್ವಿಷ್ಟೋರ್ಮಹಾತ್ಮನಃ॥ 85 


ವಿದ್ಯೆಗಳಿಗೆ ಆಧಾರನೂ ಆದ ಆ ಶ್ರೀಹರಿಯು ಸ್ವಯಂ ಜಗನೂರ್ತಿಯಾಗಿ 
ನಿಂತಿದ್ದಾನೆ (80-81). ಸರ್ವೇಶ್ವರನಾದ ಅನಂತನು ನಿರಾಕಾರನಾಗಿದ್ದರೂ 
ದೇವ, ಮನುಷ್ಯ, ಪಶು--ಮೊದಲಾದ ಅನಂತ ರೂಪಗಳಿಂದಿದ್ದು 
ಭೂತಮೂರ್ತಿಯೆನಿಸಿದ್ದಾನೆ (82). ಖಗ್ಯಜುಃ ಸಾಮಾಥರ್ವಗಳೆಂಬ 
ವೇದಗಳು, ಇತಿಹಾಸಗಳು, (ಧನುರೇದಾದಿ) ಉಪವೇದಗಳು, 
ಉಪನಿಷತ್ತುಗಳು, ವೇದಾಂಗಗಳು, ಮನ್ಹಾದಿಸ್ಮೃತಿವಚನಗಳು, ಸಮಸ್ತ 
ಶಾಸ್ತ್ರಗಳು, ಆಖ್ಯಾನಗಳು, ಕಲ್ಪಸೂತ್ರಾದ್ಯನುವಾಕಗಳು--ಇವೆಲ್ಲವೂ 
(83-84), ಮತ್ತು ಕಾವ್ಯಗಳು, ಸಮಸ್ತ ಗೀತಗಳು--ಇವುಗಳೂ ಸಹ 
ಶಬ್ದಾಕೃತಿಯನ್ನು ಧರಿಸಿದ ಮಹಾತ್ಮನಾದ ಎಷ್ಟುವಿನ ಶರೀರ. ಈ ಲೋಕ 
ದಲ್ಲಾಗಲಿ ಬೇರೆ ಲೋಕದಲ್ಲಿ ಎಲ್ಲಾಗಲಿ ಮೂರ್ತ ಅಥವಾ ಅಮೂರ್ತ 


ಅಧ್ಯಾಯ 22 ಪ್ರಥಮಾಂಶಃ 289 


ಯಾನಿ ಮೂರ್ತಾನ್ಯಮೂರ್ತಾನಿ ಯಾನೃತ್ರಾನತ್ರ ವಾ ಕೃಚತ್‌ । 
ಸಂತಿ ವೈ ವಸ್ತುಜಾತಾನಿ ತಾನಿ ಸರ್ವಾಣಿ ತದ್ದಪುಃ॥ 86 


ಅಹಂ ಹರಿಃ ಸರ್ವಮಿದಂ ಜನಾರ್ದನೋ 
ನಾನಶತಃ ಕಾರಣಕಾರ್ಯಜಾತಮ್‌ | 
ಈದೃಜ್ಮನೋ ಯಸ್ಮ ನ ತಸ್ಮ್ಥ ಭೂಯೋ 
ಭವೋದ್ಧವಾ ದ್ವಂದ್ಹಗದಾ ಭವಂತಿ॥ 87 


ಇತ್ಯೇಷ ತೇಂಂಶಃ ಪ್ರಥಮಃ ಪುರಾಣಸ್ಕಾಸ್ಮ ವೈ ದ್ವಿಜ! 
ಯಥಾವತ್ಯಥಿತೋ ಯಸ್ಮಿನ್‌ ಶ್ರುತೇ ಪಾಪೆ ಹ ಪಮುಚ್ಛತೇ॥ 88 


ಕಾರ್ತಿಕ್ಕಾಂ ಪುಷ್ಕರಸ್ನಾನೇ ದ್ಹಾದಶಾಬ್ಬೇನ ಯತ್ಸಲಮ್‌ | 
ತದಸ್ಮ ಶ್ರವಣಾತ್ಸರ್ವಂ ಮೈತ್ರೇಯಾಪ್ನೋತಿ ಮಾನವಃ॥ 89 


ವಾದ ಯಾವ ಯಾವ ವಸುಗಳುಂಟೋ ಅವೆಲ್ಲವೂ ಆತನ ಶರೀರವೇ 
(85-86). “ನಾನೇ ಶ್ರೀಹರಿ, ಇದೆಲ್ಲವೂ ಜನಾರ್ದನನೇ. ಆತನಲ್ಲದ 
ಕಾರ್ಯವಾಗಲಿ ಕಾರಣವಾಗಲಿ ಇಲ್ಲ” ಈ ರೀತಿಯಾಗಿ ಯಾವನ 
ಮನಸ್ಸಿನಲ್ಲಿ ಭಾವನೆಯಿರುತ್ತದೆಯೋ ಆತನಿಗೆ ಸಂಸಾರದಿಂದ ಸಂಭವಿ 
ಸುವ ರಾಗದ್ವೇಷಾದಿದ್ದಂದ್ರರೋಗಗಳು ಪುನಃ ಹುಟ್ಟುವುದಿಲ್ಲ (87). ಓ 
ಮೈತ್ರೇಯ, ಈ ರೀತಿಯಾಗಿ ನಿನಗೆ ಶ್ರೀವಿಷ್ಣುಪುರಾಣದ ಪ್ರಥಮಾಂಶ 
ವನ್ನು ಯಥಾವತ್ತಾಗಿ ಹೇಳಿದ್ದಾಯಿತು. ಇದನ್ನು ಕೇಳಿದರೆ ಸಕಲ ಪಾಪ 
ಗಳಿಂದಲೂ ಬಿಡುಗಡೆಯಾಗುತ್ತದೆ (88). ಹನ್ನೆರಡು ವರ್ಷಗಳ ವರೆಗೆ 
ಕಾರ್ತಿಕ* ಶುದ್ಧ ಹುಣ್ಣಿಮೆಯಲ್ಲಿ ಪುಷ್ಕರತೀರ್ಥಸ್ನಾನ ಮಾಡಿದರೆ ಯಾವ 
ಫಲ ಬರುತ್ತದೆಯೋ ಅದೆಲ್ಲವೂ, ಮೈತ್ರೇಯ, ಇದನ್ನು ಕೇಳಿದ 
ಮನುಷ್ಯನಿಗೆ ಲಭಿಸುತ್ತದೆ (89). ಮೈತ್ರೇಯ, ದೇವರ್ಷಿ ಪಿತೃ ಗಂಧರ್ವ 


* ಮೂಲದಲ್ಲಿ *ಕಾರ್ತಿಕೀ' ಎಂದಿದೆ. ಇದಕ್ಕೆ ಹಿಂದೀ, ಇಂಗ್ಲಿಷ್‌ 
ಅನುವಾದಕರು ಕಾರ್ತಿಕಮಾಸವೆಂದು ಅರ್ಥವನ್ನು ಬರೆದಿದ್ದಾರೆ. ಘೂ ಶಬ್ದದ ಅರ್ಥ 
ಕಾರ್ತಿಕಮಾಸದ ಹುಣ್ಣಮೆ ಎಂದೇ ಆಗುತ್ತದೆ. 


290 ಶ್ರೀವಿಷ್ಣುಪುರಾಣಮ್‌ 

ದೇವರ್ಷಿಪಿತೃಗಂಧರ್ವಯಕ್ಷಾದೀನಾಂ ಚ ಸಂಭವಮ್‌!। 

ಭವಂತಿ ಶೃಣ್ಣತಃ ಪುಂಸೋ ದೇವಾದ್ಕಾ ವರದಾ ಮುನೇ॥ ೨90 
ಇತಿ ಶ್ರೀವಿಷ್ಣುಪುರಾಣೇ ಪ್ರಥಮೇಇಂಶೇ ದ್ವಾವಿಂಶೋ*ಧ್ಯಾಯಃ 


ಇತಿ ಶ್ರೀಪರಾಶರಮುನಿವಿರಚಿತೇ ಶ್ರೀವಿಷ್ಣುಪರತ್ಚನಿರ್ಣಾಯಕೇ 
ಶ್ರೀಮತಿ ವಿಷ್ಣುಪುರಾಣೇ ಪ್ರಥಮೋ೦ಂಶಃ ಸಮಾಪ್ತಃ 


ಯಕ್ಸಾದಿಗಳ ಜನವೃತ್ತಾಂತವನ್ನು ಕೇಳತಕ್ಕವನಿಗೆ ದೇವಾದಿಗಳು 


ಆಲ ಎ 
ಪ್ರಸನ್ನರಾಗಿ ಇಷ್ಟಾರ್ಥವನ್ನು ಅನುಗ್ರಹಿಸುತ್ತಾರೆ (90). 
ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಪ್ರಥಮಾಂಶದಲ್ಲಿ 
ಇಪ್ಪತ್ತೆರಡನೆಯ ಅಧ್ಯಾಯ ಮುಗಿಯಿತು. 


೦ 


ಪ್ರಥಮಾಂಶ ಸಂಪೂರ್ಣ 


PNR 


ದ್ವಿತೀಯಾಂಶಃ 
ಪ್ರಥಮೋತಧ್ಯಾಯಃ 


ಶ್ರೀಮೈತ್ರೇಯ ಉವಾಚ: 


ಭಗವನ್‌ಸಮ್ಮಗಾಖ್ಯಾತಂ ಮಮೈತದಖಲಂ ತ್ಸಯಾ!। 
ಜಗತಃ ಸರ್ಗಸಂಬಂಧಿ ಯತ್ಸೃಷ್ಟೋಂಸಿ ಗುರೋ ಮಯಾ॥ 1 


ಯೋತಯಮಂಶೋ ಜಗತ್ಸಷ್ಟಿಸಂಬಂಧೋ ಗದಿತಸ್ತಯಾ। 
ತತ್ರಾಹಂ ಶ್ರೋತುಮಿಚ್ಛಾಮಿ ಭೂಯೋಪಪಿ ಮುನಿಸತ್ತಮ॥ 2 


ಪ್ರಿಯವ್ರತೋತ್ಪಾನಪಾದೌ ಸುತೌ ಸ್ಟಾಯಂಭುವಸ್ಕ ಯೌ। 
ತಯೋರುತ್ತಾನಪಾದಸ್ಕ ಧ್ರುವಃ ಪುತ್ರಸ್ಥಯೋದಿತಃ ॥॥ 3 


ಪ್ರಿಯವುತಸ್ಮ ನೆ ನೋಕ್ತಾ ಭವತಾ ದ್ವಿಜ ಸಂತತಿಃ! 
ತಾಮಹಂ ಶ್ರೋತುಮಿಚ್ಛಾಮಿ ಪ್ರಸನ್ನೋ ವಕ್ತುಮರ್ಹಸಿ ॥ ಸ 


ದ್ವಿತೀಯಾಂಶಃ 
ಅಧ್ಯಾಯ 1 


ಪ್ರಿಯವ್ರತನ ವಂಶದ ವರ್ಣನೆ 


ಮೈತ್ರೇಯರು “ಗುರುಗಳೆ, ಜಗತ್ತಿನ ಸೃಷ್ಟಿಗೆ ಸಂಬಂಧಿಸಿದಂತೆ 
ನಾನು ಏನನ್ನು ಕೇಳಿದೆನೋ, ಅದೆಲ್ಲವನ್ನೂ ಚಿನ್ನಾಗಿ ವಿವರಿಸಿ ಹೇಳಿದ್ದೀರಿ. 
ಜಗತ್ತಿನ ಸೃಷ್ಟಿಯ ವಿಷಯವಿರುವ ಪ್ರಥಮಾಂಶವನ್ನು ಹೇಳಿದಿರಷ್ಟೆ. ಆ 
ವಿಚಾರವಾಗಿ ಇನ್ನೂ ಕೇಳಬೇಕೆಂದಿದ್ದೇನೆ (1-2). ಸ್ವಾಯಂಭುವಮನುವಿನ 
ಪುತ್ರರಾದ ಪ್ರಿಯವ್ರತ ಮತ್ತು ಉತ್ತಾನಪಾದರಲ್ಲಿ ಧ್ರುವನು ಉತ್ತಾನ 
ಪಾದನ ಪುತ್ರನೆಂದು ಹೇಳಿದಿರಿ. ಪ್ರಿಯವ್ರತನ ಸಂತತಿಯ ವಿಷಯವಾಗಿ 
ನೀವು ಏನನ್ನೂ ಹೇಳಲಿಲ್ಲ. ಅದನ್ನು ಕೇಳಬೇಕೆಂದಿದ್ದೇನೆ. ಪ್ರಸನ್ನರಾಗಿ 


292 ಶ್ರೀವಿಷ್ಣುಪುರಾಣಮ್‌ 


ಶ್ರೀಪರಾಶರ ಉವಾಚ: 

ಕರ್ದಮಸ್ಕಾಕ್ಮಜಾಂ ಕನ್ಮಾಮುಪಯೇಮೇ ಪ್ರಿಯವು್ರತಃ। 
ಸಮ್ರಾಟ್‌ ಕುಕ್ಷಿಶ್ಚ ತತ್ಕನ್ಕೇ ದಶಪುತ್ರಾಸ್ತಥಾಪರೇ ॥ 5 
ಮಹಾಪ್ರಜ್ಞಾ ಮಹಾವೀರ್ಯಾ ವಿನೀತಾ ದಯಿತಾಃ ಪಿತುಃ! 
ಪ್ರಿಯವುತಸುತಾಃ ಖ್ಯಾತಾಸ್ತೇಷಾಂ ನಾಮಾನಿ ಮೇ ಶೃಣು॥ 6 


ಆಗ್ನೀಧ್ರಶ್ಚಾಗ್ನಿಬಾಹುಶ್ಚ ವಪುಷ್ಮಾನ್‌ ದ್ಯುತಿಮಾಂಸ್ಪಥಾ। 


ಮೇಧಾ ಮೇಧಾತಿಥಿರ್ಭವ್ಮ ಸವನಃ ಪುತ್ರ ಏವ ಚ॥ 7 
ಜ್ಮೋತಿಷ್ಮಾನ್‌ ದಶಮಸ್ತೇಷಾಂ ಸತ್ಮನಾಮಾ ಸುತೋsಭವತ್‌ | 
ಪ್ರಿಯವುತಸ್ಮ ಪುತ್ರಾಸೇ ಪ್ರಖ್ಯಾತಾ ಬಲವೀರ್ಯತಃ॥ 8 


ಮೇಧಾಗ್ನಿಬಾಹುಪುತ್ರಾಸ್ತು ತ್ರಯೋ ಯೋಗಪರಾಯಣಾಃ। 
ಜಾತಿಸ್ಮರಾ ಮಹಾಭಾಗಾ ನ ರಾಜ್ಕಾಯ ಮನೋ ದಧುಃ॥ ೨9 


ಅದನ್ನು ನನಗೆ ಹೇಳಬೇಕು” ಎಂದರು (3-4). ಪರಾಶರರು ಹೇಳಿದರು: 
ಪ್ರಿಯವ್ರತನು ಕರ್ದಮನ ಮಗಳನ್ನು ಮದುವೆಯಾಗಿದ್ದನು. ಅವಳಲ್ಲಿ 
ಸಮ್ರಾಟ್‌, ಕುಕ್ಷಿ- ಎಂಬ ಇಬ್ಬರು ಹೆಣ್ಣುಮಕ್ಕಳೂ ಹತ್ತು ಮಂದಿ 
ಪುತ್ರರೂ ಜನಿಸಿದರು. ಪ್ರಿಯವ್ರತನ ಪುತ್ರರು ಬುದ್ಧಿಶಾಲಿಗಳೂ ಮಹಾ 
ವೀರರೂ ವಿನೀತರೂ ತಂದೆಯ ಪ್ರೀತಿಪಾತ್ರರೂ ವಿಖ್ಯಾತರೂ ಆಗಿದ್ದರು. 
ಅವರ ಹೆಸರನ್ನು ಕೇಳು (5-6): ಆಗ್ನೀದ್ರ, ಅಗ್ನಿಬಾಹು, ವಪುಷಾನ್‌, 
ದ್ಯುತಿಮಾನ್‌, ಮೇಧಾ, ಮೇಧಾತಿಧಿ, ಭವ್ಯ, ಸವನ, ಪುತ್ರ ಮತ್ತು 
ಜ್ಯೋತಿಷ್ಕ್ಠಾನ್‌ ಎಂದು. ಇವರಲ್ಲಿ ಹತ್ತನೆಯವನಾದ ಜ್ಯೋತಿಷಾನ್‌ 
ಎಂಬುವನು ಹೆಸರಿಗೆ ತಕ್ಕಂತೆ ತೇಜಸ್ವಿಯಾಗಿದ್ದನು. ಪ್ರಿಯವ್ರತನ ಪುತ್ರ 
ರೆಲ್ಲರೂ ಬಲ ಪರಾಕ್ರಮಗಳಿಂದ ಪ್ರಸಿದ್ಧದೇ (7-8). ಇವರಲ್ಲಿ ಮೇಧಾ, 
ಅಗ್ನಿಬಾಹು, ಪುತ್ರ- ಎಂಬ ಮೂವರು ಯೋಗಪರಾಯಣರೂ 
ಮಹಾತ್ಮರೂ ಆಗಿದ್ದರು. ಅವರಿಗೆ ಪೂರ್ವಜನ್ಮದ ಸ್ಮರಣೆ ಇತ್ತು. ಅವರಿಗೆ 
ರಾಜ್ಯಭಾರಮಾಡಲು ಮನಸ್ಸಾಗಲಿಲ್ಲ (9). ಅವರು ಸದಾಕಾಲದಲ್ಲಿಯೂ 


ಅಧ್ಯಾಯ 3 ದ್ವಿತೀಯಾಂಶಃ 293 


ನಿರ್ಮಲಾಃ ಸರ್ವಕಾಲಂತು ಸಮಸ್ಪಾರ್ಥೇಷು ವೈ ಮುನೇ! 
ಚಕ್ರುಃ ಕ್ರಿಯಾಂ ಯಥಾನ್ಕಾಯಮಫಲಾಕಾಂಕ್ಷಿಣೋ ಹಿತೇ॥ 10 


ಪ್ರಿಯವುತೋ ದದೌ ತೇಷಾಂ ಸಪ್ತಾನಾಂ ಮುನಿಸತ್ತಮ। 
ಸಪ್ತದ್ದೀಪಾನಿ ಮೈತ್ರೇಯ ವಿಭಜ್ಯ ಸುಮಹಾತ್ಮನಾಮ್‌ ॥ 1] 


ಜಂಬೂದ್ಧೀಪಂ ಮಹಾಭಾಗ ಸೋಗ್ನೀಧ್ರಾಯ ದದೌ ಪಿತಾ। 
ಮೇಧಾತಿಥೇಸ್ತಥಾ ಪ್ರಾದಾತ್‌ ಪ್ಲಕ್ಷದ್ಧೀಪಂ ತಥಾಪರಮ್‌ ॥ 12 


ಶಾಲ್ಮಲೇ ಚ ವಪುಹ್ಮಂತಂ ನರೇಂದ್ರಮಭಿಷಿಕ್ತವಾನ್‌ | 
ಜ್ಕೋತಿಷ್ಮಂತಂ ಕುಶದ್ದೀಹೇ ರಾಜಾನಂ ಕೃತವಾನ್‌ ಪ್ರಭುಃ ॥ 13 


ದ್ಯುತಿಮಂತಂ ಚ ರಾಜಾನಂ ಕೌಂಚದ್ದೀಪೇ ಸಮಾದಿಶತ್‌। 
ಶಾಕದ್ದೀಪೇಶ್ವ್ಚರಂ ಚಾಪಿ ಭವಂ ಚಕ್ರೇ ಪ್ರಿಯವುತಃ ॥ 14 


ಪುಷ್ಕರಾಧಿಪತಿಂ ಚಕ್ರೇ ಸವನಂ ಚಾಪಿ ಸ ಪ್ರಭುಃ। 
ಜಂಬೂದ್ಧೀಪೇಶ್ವರೋ ಯಸ್ತು ಆಗ್ನೀದ್ರೋ ಮುನಿಸತ್ತಮ॥ 15 


ತಸ್ಮ ಪುತ್ರಾ ಬಭೂವುಸ್ತೇ ಪ್ರಜಾಪತಿಸಮಾ ನವ। 
ನಾಭಃ ಕಿಂಪುರುಷಶ್ಚೈವ ಹರಿವರ್ಷ ಇಲಾವೃತಃ ॥ 16 


ನಿರ್ಮಲಚಿತ್ತರಾಗಿದ್ದುಕೊಂಡು ಸಮಸ್ತ ವಿಷಯಗಳಲ್ಲಿಯೂ ಫಲಾಪೇಕ್ಷೆ 
ಯನ್ನು ತ್ಯಜಿಸಿ ಶಾಸ್ತ್ರೀಯವಾಗಿ ಕರ್ಮಗಳನ್ನು ನಡೆಸುತ್ತಿದ್ದರು (10). 
ಮೈತ್ರೇಯ, ಪ್ರಿಯವ್ರತನು ಉಳಿದ ಏಳು ಮಂದಿ ಪುತ್ರರಿಗೆ ಸಪ್ತದ್ವೀಪ 
ಗಳನ್ನು ವಿಭಾಗಿಸಿಕೊಟ್ಟನು. ಆಗ್ನೀದ್ರನಿಗೆ ಜಂಬೂದ್ವೀಪವನ್ನೂ, 
ಮೇಧಾತಿಥಿಗೆ ಪಕ್ಷದ್ವೀಪವನ್ನೂ ಕೊಟ್ಟನು (11-12). ವಪುಷ್ಫಂತನನ್ನು 
ಶಾಲ್ಮಲಿ ದ್ವೀಪದ ರಾಜನೆಂದೂ ಜ್ಯೋತಿಷ್ಯಂತನನ್ನು ಕುಶದ್ವೀಪದ 
ರಾಜನೆಂದೂ ಪಟ್ಟಾಭಿಷೇಕಮಾಡಿದನು. ಪ್ರಿಯವ್ರತನು ಕ್ರೌಂಚದ್ವೀಪಕ್ಕೆ 
ದ್ಯುತಿಮಂತನನ್ನು ಶಾಕದ್ವೀಪಕ್ಕೆ ಭವ್ಯನನ್ನು ಪುಷ್ಕರದ್ವೀಪಕ್ಕೆ ಸವನನನ್ನು 
ರಾಜರೆಂದು ಗೊತ್ತುಮಾಡಿದನು. ಆಗ್ನೀದ್ರನು ಜಂಬೂದ್ವೀಪಕ್ಕೆ ಒಡೆಯ 
ನಾಗಿದ್ದನಷ್ಟೆ (13-15). ಪ್ರಜಾಪತಿಗಳಿಗೆ ಸಮಾನರಾದ ಒಂಬತ್ತು ಮಂದಿ 
ಪುತ್ರರು ಆತನಿಗೆ ಜನಿಸಿದರು. ನಾಭಿ, ಕಿಂಪುರುಷ, ಹರಿವರ್ಷ, 


294 ಶ್ರೀವಿಷ್ಣುಪುರಾಣಮ್‌ 


ರಮ್ಕೋ ಹಿರಣ್ಣಾನ್‌ ಹಹಶ್ಚ ಕುರುರ್ಭದ್ರಾಶ್ಚ ಏವ ಚ। 


ಕೇತುಮಾಲಸ್ತಥೈವಾನ್ಯಃ ಸಾದುಚೇಷ್ಟೋಂಭವನ್ನೃಪಃ॥ 17 
ಜಂಬೂದ್ವೀಪವಿಭಾಗಾಂಶ್ಚ ತೇಷಾಂ ವಿಪ್ರ ನಿಶಾಮಯ। 
ಪಿತ್ರಾ ದತ್ತಂ ಹಿಮಾಹ್ಹಂ ತು ವರ್ಷಂ ನಾಭೇಸ್ತು ದಕ್ಷಿಣಮ್‌ ॥ 18 


ಹೇಮಕೂಟಂ ತಥಾ ವರ್ಷಂ ದದೌ ಕಿಂಪುರುಷಾಯ ಸಃ! 
ತೃತೀಯಂ ನೈಷಧಂ ವರ್ಷಂ ಹರಿವರ್ಷಾಯ ದತ್ತವಾನ್‌॥ 19 


ಇಲಾವೃತಾಯ ಪ್ರದದೌ ಮೇರುರ್ಯತ್ರ ತು ಮಧ್ಯಮಃ। 


ನೀಲಾಚಲಾಶ್ರಿತಂ ವರ್ಷಂ ರಮ್ಮಾಯ ಪ್ರದದೌ ಪಿತಾ॥ 20 
ಶ್ಚೇತಂ ತದುತ್ತರಂ ವರ್ಷಂ ಪಿತ್ರಾ ದತ್ತಂ ಹಿರಣ್ಣತೇ। 
ಯದುತರಂ ಶೃಂಗವತೋ ವರ್ಷಂ ತತ್ಕುರವೇ ದದೌ॥ 21 


ಮೇರೋಃ ಪೂರ್ವೇಣ ಯದ್ದರ್ಷಂ ಭದ್ರಾಶ್ಚ್ಹಾಯ ಪುದತ್ತವಾನ್‌ | 
ಗಂಧಮಾದನವರ್ಷಂ ತು ಕೇತುಮಾಲಾಯ ದತ್ತ್ರವಾನ್‌ ॥.. 22 


ಇಲಾವೃತ, ರಮ್ಯ, ಹಿರಣ್ವಾನ್‌, ಕುರು, ಭದ್ರಾಶ್ವ, ಕೇತುಮೂಲ-- 
ಎಂದು ಅವರ ಹೆಸರು. ಕೇತುಮೂಲನು ವಿಶೇಷವಾಗಿ ಸಾಧುಸ್ತಭಾವ 
ದವನು (16-17). ತಂದೆಯು ಅವನಿಗೆ ಹಂಚಿಕೊಟ್ಟ ಜಂಬೂದ್ವೀಪ 
ವಿಭಾಗಗಳು ಯಾವುವೆಂಬುದನ್ನು ಆಲಿಸು. ಹಿಮಾಲಯದ ದಕ್ಷಿಣದ 
ಹಿಮವೆಂಬ ದೇಶವನ್ನು (ಭರತವರ್ಷವನ್ನು) ನಾಭಿಗೆ ಕೊಟ್ಟನು. ಹೇಮ 
ಕೂಟವನ್ನು ಕಿಂಪುರುಷನಿಗೂ ನೈಷಧವನ್ನು ಹರಿವರ್ಷನಿಗೂ ಕೊಟ್ಟನು 
(18-19). ಮೇರುವೇ ನಡುವೆ ಇರುವ ಪ್ರದೇಶವನ್ನು ಇಲಾವೃತನಿಗೂ 
ನೀಲಾಚಲವಿರುವ ದೇಶವನ್ನು ರಮ್ಮನಿಗೂ ಅವರ ತಂದೆ ವಿಭಾಗಿಸಿ 
ಕೊಟ್ಟನು. ಅದಕ್ಕೆ ಉತ್ತರದಲ್ಲಿರುವ ಶ್ವೇತವರ್ಷವನ್ನು ಹಿರಣ್ವಂತನಿಗೂ 
ಶೃಂಗವಾನ್‌ ಪರ್ವತದ ಉತ್ತರದೇಶವನ್ನು ಕುರುವಿಗೂ ಕೊಟ್ಟನು (20- 
21). ಮೇರುವಿಗೆ ಪೂರ್ವದಲ್ಲಿರುವ ವರ್ಷವನ್ನು ಭದ್ರಾಶ್ವನಿಗೂ 
ಗಂಧಮಾದನವರ್ಷವನ್ನು ಕೇತುಮಾಲನಿಗೂ ವಿಭಜಿಸಿಕೊಟ್ಟನು. ಈ 
ರೀತಿಯಲ್ಲಿ ಆಗ್ನೀದ್ರ ರಾಜನು ಪುತ್ರರಿಗೆ ರಾಜ್ಯಗಳನ್ನು ಹಂಚಿಕೊಟ್ಟು, 


ಅಧ್ಯಾಯ 1 ದ್ವಿತೀಯಾಂಶಃ 295 


ಇತ್ಯೇತಾನಿ ದದೈ ತೇಭ್ಯಃ ಪುತ್ರೇಭ್ಯ ಸ ನರೇಶ್ವರಃ | 
ವರ್ಷೇಷ್ಟೇತೇಷು ತಾನ್‌ ಪುತ್ರಾನಭಿಷಿಚ್ಮ್ನ ಸ ಭೂಮಿಪಃ ॥ 23 


ಶಾಲಗ್ರಾಮಂ ಮಹಾಪುಣ್ಯ ಮೆ ತ್ರೇಯ ತಪಸೇ ಯಯೌ! 
ಯಾನಿ ಕಿಂಪುರುಹಾದೀನಿ ವರ್ಷಾಣಪ್ಟೌ ಮಹಾಮುನೇ॥ 24 


ತೇಷಾಂ ಸ್ವಾಭಾವಿಕೀ ಸಿದ್ಧಿಃ ಸುಖಪ್ರಾಯಾ ಕಹೃಯತ್ನತಃ। 
ವಿಷರ್ಯಯೋ ನ ತೇಷ್ಟಸ್ತಿ ಜರಾಮೃತ್ಸುಭಯಂ ನ ಚ॥ 25 


ಧರ್ಮಾಧರ್ಮೌ ನ ತೇಹ್ಟಾಸ್ತಾಂ ನೋತ್ತಮಾಧಮಮಧ್ಯಮಾಃ। 
ನ ತೇಷ್ಟಸ್ತಿ ಯುಗಾವಸ್ಥಾ ಕ್ಷೇತ್ರೇಷ್ಟಷ್ಟಸು ಸರ್ವದಾ॥ 26 


ಹಿಮಾಹ್ಹಯಂ ತು ವೈ ವರ್ಷಂ ನಾಭೇರಾಸೀನ್ಮಹಾತ್ಮನಃ। 
ತಸ್ಕರ್ಸಭೋಇಂಭವತ್ಪುಕ್ರೋ ಮೇರುದೇವ್ಮಾಂ ಮಹಾದ್ಯುತಿಃ ॥ 27 


ಯಹಷಭಾದ್ದರತೋ ಜಜ್ಞೇ ಜೈಷ್ಠಃ ಪುತ್ರಶತಸ್ಕ ಸಃ! 
ಕೃತ್ವಾ ರಾಜ್ಯಂ ಸ್ಹಧರ್ಮೇಣ ತಥೇಷ್ಟಾ ವಿವಿಧಾನ್ಮಖಾನ್‌ ॥ 28 


ಅವರಿಗೆ ಪಟ್ಟಾಭಿಷೇಕ ಮಾಡಿ, ಶಾಲಗ್ರಾಮವೆಂಬ ಮಹಾಪುಣ್ಯಕ್ಷೇತ್ರಕ್ಕೆ 
ತಪಸ್ಸಿಗಾಗಿ ಹೊರಟು ಹೋದನು (22-23). ಮೈತ್ರೇಯ, ಇವುಗಳಲ್ಲಿ 
ಕಿಂಪುರುಷ ಮೊದಲಾದ ಎಂಟು(ದೇಶ)*ಗಳಿವೆಯಲ್ಲ, ಅಲ್ಲಿ ಭೋಗಸಿದ್ದಿ 
ಸ್ವಾಭಾವಿಕವಾಗಿರುತ್ತದೆ. ಯತ್ನವಿಲ್ಲದೆ ಸುಖಮಯವಾಗಿರುವ ದೇಶ 
ಗಳವು. ಅಲ್ಲಿ ಇದಕ್ಕೆ ವೈಪರೀತ್ಯವಿರುವುದಿಲ್ಲ. ಮುಪ್ಪು ಸಾವುಗಳ ಭಯವೂ 
ಅಲ್ಲಿ ಇಲ್ಲ (24-25). ಆ ಎಂಟು ದೇಶಗಳಲ್ಲಿ ಧರ್ಮಾಧರ್ಮಗಳ 
ವ್ಯವಸ್ದೆಯಾಗಲಿ ಉತ್ತಮ ಮಧ್ಯಮ ಅಧಮವೆಂಬ ಭೇದವಾಗಲಿ ಇಲ್ಲ. 
ಯುಗಾನುರೂಪವಾದ ಅವಸ್ಥೆಯೂ ಅಲ್ಲಿಲ್ಲ (26). ಹಿಮ ಎಂಬ 
ವರ್ಷವು ನಾಭಿಗೆ ಸೇರಿತಷ್ಟೆ. ಆ ಮಹಾತ್ಮನಿಗೆ ಮೇರು ದೇವಿಯಲ್ಲಿ 
ಯಷಭನೆಂಬ ಮಹಾ ತೇಜಸ್ವಿಯಾದ ಪುತ್ರನು ಜನಿಸಿದನು (27). 
ಯಷಭನಿಂದ ಭರತನು ಜನಿಸಿದನು. ಯಷಭನ ನೂರು ಮಂದಿ ಪುತ್ರರಲ್ಲಿ 


* ನಾಭಿಗೆ ಸೇರಿದ ಭಾರತವರ್ಷವನ್ನು ಬಿಟ್ಟು ಎಂಟು ವರ್ಷಗಳು. ಇವುಗಳ 
ವಿವರಣೆ ಮುಂದಿನ ಅಧ್ಯಾಯದಲ್ಲಿದೆ. 


296 ಶ್ರೀವಿಷ್ಣುಪುರಾಣಮ್‌ 


ಅಭಿಷಿಚ್ಛ ಸುತಂ ವೀರಂ ಭರತಂ ಪೃಥಿವೀಪತಿಃ । 
ತಪಸೋ ಸ ಮಹಾಭಾಗಃ ಪುಲಹಸ್ಕಾಶ್ರಮಂ ಯಯ್‌ೌ॥ 29 


ವಾನಪ್ರಸ್ಫವಿಧಾನೇನ ತತ್ರಾಪಿ ಕೃತನಿಶ್ಚಯಃ | 
ತಪಸ್ಟೇಪೇ ಯಥಾನ್ಮಾಯಮಿಯಾಜ ಸ ಮಹೀಪತಿಃ ॥ 30 


ತಪಸಾ ಕರ್ಷಿತೋ5ತರ್ಥಂ ಕೃಶೋ ಧಮನಿಸಂತತಃ। 
ನಗ್ನೋ ಎಟಂ ಮುಖೇ ಕೃತ್ವಾ ವೀರಾಧ್ವಾನಂ ತತೋ ಗತಃ ॥ 31 


ತತಶ್ಚ ಭಾರತಂ ವರ್ಷಮೇಶತಲ್ಲೋಕೇಷು ಗೀಯತೇ। 


ಭರತಾಯ ಯತಃ ಪಿತ್ರಾ ದತ್ತಂ ಪ್ರಾತಿಷ್ಠತಾ ವನಮ್‌ ॥ 32 
ಸುಮತಿರ್ಭರತಸ್ಕಾಭೂತ್‌ ಪುತ್ರಃ ಪರಮಧಾರ್ಮಿಕಃ। 
ಕೃತ್ವಾ ಸಮ್ಮಗ್ಗದೌ ತಸ್ಮ ರಾಜ್ಯಮಿಷ್ಟಮಖಃ ಪಿತಾ॥ 33 





ಭರತನು ಹಿರಿಯ. ಮಹಾಭಾಗನಾದ ಯಷಭನು ಧರ್ಮದಿಂದ ರಾಜ್ಯ 
ವನ್ನು ಪಾಲಿಸಿ, ನಾನಾ ಯಾಗಗಳನ್ನು ನಡೆಸಿ, ವೀರಪುತ್ರನಾದ ಭರತನಿಗೆ 
ಪಟ್ಟಾಭಿಷೇಕಮಾಡಿ ಕಡೆಯಲ್ಲಿ ತಪಸ್ಸಿಗಾಗಿ ಪುಲಹಾಶ್ರಮಕ್ಕೆ ತೆರಳಿದನು 
(28-29). ಯಷಭ ಮಹಾರಾಜನು ಪುಲಹಾಶ್ರಮದಲ್ಲಿಯೂ ವಾನಪ್ರಸ್ಥ 
ವಿಧಾನದಿಂದ ದೃಢನಿಶ್ಚಯನಾಗಿ ತಪಸ್ಸು ಮಾಡುತ್ತ ವಿಧಿಪೂರ್ವಕವಾಗಿ 
ಯಜ್ಞ ಮಾಡುತ್ತಿದ್ದನು (30). ತಪಸ್ಸಿನಿಂದ ಅವನ ಶರೀರವು ಅತ್ಯಂತ 
ಕೃಶವಾಯಿತು. ನರಗಳು ಎದ್ದು ಕಾಣುತ್ತಿದ್ದವು. ಅಂತ್ಯಕಾಲದಲ್ಲಿ ನಗ್ನ 
ನಾಗಿದ್ದು ಬಾಯಲ್ಲಿ ಒಂದು ಕಲ್ಲುಹರಳ*ನ್ನಿಟ್ಟುಕೊಂಡು ಆತನು ಸದ್ಗತಿ 
ಯನ್ನು ಸೇರಿದನು (31). ತಂದೆಯು ವನಕ್ಕೆ ಹೋಗುವಾಗ ಭರತನಿಗೆ ಈ 
ರಾಷ್ಟ್ರವನ್ನು ಕೊಟ್ಟುಹೋದ್ದರಿಂದ (ಹಿಮಾಲಯದ ದಕ್ಷಿಣಕ್ಕಿರುವ ಇದು) 
ಭಾರತವರ್ಷವೆಂದು ಹೇಳಲ್ಪಡುತ್ತಿದೆ (32). ಪರಮ ಧಾರ್ಮಿಕನಾದ 
ಸುಮತಿ ಎಂಬುವನು ಭರತನಿಗೆ ಪುತ್ರ ನಾಗಿದ್ದನು. ಭರತನು ಯಜ್ಞಗಳನ್ನು 
ನೆರವೇರಿಸಿ ಕಡೆಯಲ್ಲಿ ಸುಮತಿಗೆ ತನ್ನ ರಾಜ ವನ್ನು ವಹಿಸಿದನು (33). 


* “ಅಸ್ಯೇ ಕೃತ್ವಾಶಕವಲಂ” ಎಂದು ಭಾಗವತದಲ್ಲಿದೆ. 


ಅಧ್ಯಾಯ 1 ದ್ವಿತೀಯಾಂಶಃ 297 


ಪ್ರತ್ರಸಂಕ್ರಾಮಿತಶ್ರೀಸ್ತು ಭರತಃ ಸ ಮಹೀಪತಿಃ! 
ಯೋಗಾಭ್ಯಾಸರತಃ ಪ್ರಾಣಾನ್‌ ಶಾಲಗ್ರಾಮೇ5ತೃ್ಯಜನ್‌ ಮನೇ ॥ 34 


ಅಜಾಯತ ಚ ವಿಪ್ರೋ5ಸೌ ಯೋಗಿನಾಂ ಪ್ರವರೇ ಕುಲೇ। 


ಮೆ ತ್ರೇಯ ತಸ್ಕ ಚರಿತಂ ಕಥಯಿಷ್ಕಾಮಿ ತೇ ಪುನಃ॥ 35 
ಸುಮತೇಸ್ಮೇಜಸಸ್ತಸ್ಮಾದಿಂದ್ರದ್ಕುಮ್ನೋ ವ್ಯಜಾಯತ । 

ಪರಮೇಷ್ಲೀ ತತಸ್ತಸ್ಮಾತ್‌ ಪ್ರತಿಹಾರಸ್ತದನ್ಹಯಃ॥ 36 
ಪ್ರತಿಹರ್ತೇತಿ ವಿಖ್ಯಾತ ಉತ್ಪನ್ನಸ್ತಸ್ಮ ಚಾತ್ಮಜಃ। 
ಭವಸ್ತಸ್ಮಾದಥೋದ್‌ಗೀಥಃ ಪುಸ್ತಾವಸ್ತತ್ಸುತೋ ವಿಭುಃ॥ 37 


ಪೃಥುಸ್ತತಸ್ತತೋ ನಕ್ರೋ ನಕ್ತಸ್ಕ್ಥಾಪಿ ಗಯಃ ಸುತಃ! 
ನರೋ ಗಯಸ್ಕ ತನಯಸತ್ನುತ್ರೋತಭೂದ್ಧಿರಾಟ್‌ ತತಃ॥l 38 


ತಸ್ಮ ಪುತ್ರೋ ಮಹಾವೀರ್ಯೋ ಧೀಮಾಂಸ್ತಸ್ಮಾದಜಾಯತ | 
ಮಹಾಂತಸ್ಪತ್ಸುತಶ್ಲಾಭೂನ್ಮನಸ್ಮುಸ್ತಸ್ಮ ಚಾತ್ಮಜಃ ॥ 39 


ಹೀಗೆ ಭರತನು ತನ್ನ ಪುತ್ರನಿಗೆ ರಾಜ್ಯಲಕ್ಷಿ ಯನ್ನು ವಹಿಸಿಕೊಟ್ಟು, ತಾನು 
ಶಾಲಗ್ರಾಮಕ್ಷೇತ್ರದಲ್ಲಿ ಯೋಗಾಭ್ಯಾಸನಿರತನಾಗಿ ಪ್ರಾಣವನ್ನು ಬಿಟ್ಟನು. 
ಮುಂದೆ ಆತನು ಯೋಗಿಗಳ ಶ್ರೇಷ್ಠವಾದ ಕುಲದಲ್ಲಿ ಬ್ರಾಹ್ಮಣನಾಗಿ 
ಹುಟ್ಟಿದನು. ಮೈತ್ರೇಯ, ಆತನ ಕಥೆಯನ್ನು ಆಮೇಲೆ ನಿನಗೆ ಹೇಳುತ್ತೇನೆ 
(34-35). ಸುಮತಿಯ ವೀರ್ಯದಿಂದ ಇಂದ್ರದ್ಯುಮ್ನನೂ ಅವನಿಂದ 
ಪರಮೇಷ್ಠಿಯೂ ಪರಮೇಷ್ಠಿಯಿಂದ ಪ್ರತಿಹಾರನೂ ಹುಟ್ಟಿದರು. 
ಪ್ರತಿಹಾರನ ಮಗ ಪ್ರತಿಹರ್ತನೆಂಬ ಕೀರ್ತಿಶಾಲಿ. ಆತನ ಮಗ ಭವ. 
ಅವನ ಮಗ ಉದ್ದೀಥ. ಉದ್ದೀಥನ ಪುತ್ರ ಪ್ರಸ್ತಾವ (36-37). ಪ್ರಸ್ತಾವನ 
ಮಗ ಪೃಥು, ಅವನಿಗೆ ನಕ್ತ, ನಕನಿಗೆ ಗಯ, ಅವನಿಗೆ ನರ, ನರನ ಪುತ್ರ 
ವಿರಾಟ್‌, ವಿರಾಟನ ಪುತ್ರ ಮಹಾವೀರ್ಯ, ಅವನಿಂದ ಧೀಮಾನ್‌ 
ಎಂಬವನು ಹುಟ್ಟಿದನು. ಅವನ ಮಗ ಮಹಾಂತ, ಅವನಿಗೆ ಮನಸ್ಕು 
ಪುತ್ರನಾಗಿ ಜನಿಸಿದನು (38-39). ಆತನ ಮಗ ತ್ವಷ್ಟಾ, ಅವನಿಗೆ ವಿರಜ, 
ವಿರಜನಿಗೆ ರಜ ಎಂಬವನು ಮಗ. ಆತನ ಮಗ ಶತಜಿತ್‌. ಶತಜಿತಿಗೆ 


298 ಶ್ರೀವಿಷ್ಣುಪುರಾಣಮ್‌ 


ತ್ಸಷ್ಟಾ ತ್ವಷ್ಟುಶ್ಚ ವಿರಜೋ ರಜಸ್ಪಸ್ಕಾಪ್ಯಭೂತ್‌ ಸುತಃ। 


ಶತಜಿದ್ರಜಸಸ್ತಸ್ಕ್ಥ ಜಜ್ಞೇ ಪುತ್ರಶತಂ ಮುನೇ॥ 40 
ವಿಶ್ವಗ್ಹೋತಿಃ ಪ್ರಧಾನಾಸ್ತೇ ಯೆ ಗರಿಮಾ ವರ್ದಿತಾ ಪ್ರಜಾಃ! 
ತೈರಿದಂ ಭಾರತಂ ವರ್ಷಂ ನವಭೇದಮಲಂಕೃತಮ್‌ ॥ 41 
ತೇಷಾಂ ವಂಶಪ್ರಸೂತೆ ಶ್ನೆ ಭುಕ್ಕೇಯಂ ಭಾರತೀ ಪುರಾ! 
ಕೃತತ್ರೇತಾದಿಸರ್ಗೇಣ ಯುಗಾಖ್ಯಾಮೇಕಸಪ್ಪತಿಮ್‌ ॥ 42 


ಏಷಃ ಸ್ಟಾಯಂಭುವಃ ಸರ್ಗೋ ಯೇನೇದಂ ಪೂರಿತಂ ಜಗತ್‌! 
ವಾರಾಹೇ ತು ಮುನೇ ಕಲ್ಪೇ ಪೂರ್ವಮನ್ಹಂತರಾಧಿಪಃ॥ 43 


ಇತಿ ಶ್ರೀವಿಷ್ಣುಪುರಾಣೇ ದ್ರಿತೀಯೇ5ಂಶೇ ಪ್ರಥಮೋಇ*ಧ್ಯಾಯಃ 


ನೂರು ಮಂದಿ ಪುತ್ರರು ಹುಟ್ಟಿದರು (40). ಅವರಲ್ಲಿ ವಿಷ್ಠಗ್‌ ಜ್ಯೋತಿ 
ಎಂಬವನು ಮೊದಲನೆಯವನು. ಅವರಿಂದ ಜನಸಂತತಿ ವಿಶೇಷವಾಗಿ 
ವರ್ಧಿಸಿತು. ಅವರಿಂದ ಈ ಭಾರತವರ್ಷವು ಒಂಬತ್ತು ಭೇದವುಳ್ಳದ್ದಾಗಿ 
ಭೂಷಿತವಾಯಿತು (41). ಅವರ ಸಂತತಿಯವರು ಕೃತ, ತ್ರೇತಾದಿಯುಗ 
ಕ್ರಮದಲ್ಲಿ ಎಪ್ಪತ್ತೊಂದು ಯುಗಗಳವರೆಗೆ ಈ ಭರತ ಭೂಮಿಯನ್ನು 
ಭೋಗಿಸಿದರು. ಮೈತ್ರೇಯ, ಈ ರೀತಿ ಜಗತ್ತು ಪ್ರಜೆಗಳಿಂದ ತುಂಬಿದ್ದು 
ಸ್ವಾಯಂಭುವ ಮನ್ವಂತರದಲ್ಲಿ . ವಾರಾಹಕಲ್ಪದ ಪ್ರಥಮ ಮನ್ವಂತರದಲ್ಲಿ 
ಸ್ವಯಂಭೂ ಮನು ಅಧಿಪತಿಯಾಗಿದ್ದನು (42-43). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ದ್ವಿತೀಯಾಂಶದಲ್ಲಿ 
ಒಂದನೆಯ ಅಧ್ಯಾಯ ಮುಗಿಯಿತು. 


% 


ದ್ವಿತೀಯೋಇಧ್ಕಾಯಃ 


ಶ್ರೀಮೈತ್ರೇಯ ಉವಾಚ: 
ಕಥಿತೋ ಭವತಾ ಬ್ರಹ್ಮನ್‌ ಸರ್ಗಃ ಸ್ಥಾಯಂಭುವಶ್ನ ಮೇ! 
ಶ್ರೋತುಮಿಚ್ಛಾಮ್ಮಹಂ ತ್ವತ್ತಃ ಸಕಲಂ ಮಂಡಲಂ ಭುವಃ 1 


ಯಾವಂತಃ ಸಾಗರಾದ್ದೀಪಾಸ್ತಥಾ ವರ್ಷಾಣಿ ಪರ್ವತಾಃ। 
ವನಾನಿ ಸರಿತಃ ಪ್ರರ್ಯೋ ದೇವಾದೀನಾಂ ತಥಾ ಮುನೇ॥ 2 


ಯತ್‌ಪ್ರಮಾಣವಿದಂ ಸರ್ವಂ ಯದಾಧಾರಂ ಯದಾತ್ಮಕಮ್‌ | 
ಸಂಸ್ಥಾನಮಸ್ಮ ಚ ಮುನೇ ಯಥಾವದ್ದಕ್ತುಮರ್ಹನಸಿ॥ 3 
ಶೀಪರಾಶರ ಉವಾಚ: 

ಮೈತ್ರೇಯ ಶ್ರೂಯತಾಮೇತತ್‌ಸಂಕ್ಷೇಪಾದ್‌ಗದತೋ ಮಮ!। 


ನಾಸ್ಕ ವರ್ಷಶತೇನಾಪಿ ವಕ್ತುಂ ಶಕ್ಕೋ ಹಿ ವಿಸ್ತರಃ ॥ 4 
ಅಧ್ಯಾಯ 2 


ಭೂಮಂಡಲದ ವಿವರಣೆ. ಸಾಗರ, ದ್ವೀಪ, ವರ್ಷ ಮುಂತಾದವುಗಳು 


ಮೈತ್ರೇಯರು “ಮಹರ್ಷಿಗಳೆ, ಸ್ವಾಯಂಭುವ ಸೃಷ್ಟಿಯ ವಿವರ 
ವನ್ನು ನನಗೆ ಹೇಳಿದಿರಿ. ಈಗ ಸಕಲ ಭೂಮಂಡಲದ ವಿವರವನ್ನು 
ಕೇಳಲಪೇಕ್ಷಿಸುತ್ತೇನೆ (1). ಇದರಲ್ಲಿ ಯಾವ ಯಾವ ಸಾಗರಗಳು, 
ದ್ವೀಪಗಳು, ವರ್ಷಗಳು, ಪರ್ವತಗಳು ಇವೆ? ಅರಣ್ಯಗಳು, ನದಿಗಳು, 
ದೇವಾದಿಗಳ ನಗರಗಳು--ಯಾವುವು? ಇವುಗಳ ಪರಿಮಾಣ, ಆಧಾರ, 
ಉಪಾದಾನಕಾರಣ, ಆಕಾರ ಇವೆಲ್ಲವನ್ನೂ ಯಥಾವತ್ತಾಗಿ ಹೇಳೋಣ 
ವಾಗಲಿ” ಎಂದರು (2-3). ಆಗ ಪರಾಶರರು: ಮೈತ್ರೇಯ, ಇದೆಲ್ಲವನ್ನೂ 
ಸಂಕ್ಷೇಪವಾಗಿ ಹೇಳುತ್ತೇನೆ, ಕೇಳು. ವಿಸ್ತಾರವಾಗಿ ಇದನ್ನು ಹೇಳಲು 
ನೂರು ವರ್ಷಗಳಾದರೂ ಸಾಧ್ಯವಾಗದು! (4). ಜಂಬೂ, ಪಕ್ಷ 


ನಿದ? 


300 ಶ್ರೀವಿಷ್ಣುಪುರಾಣಮ್‌ 


ಜಂಬೂಪ್ನಕ್ಷಾಹ್ಟ್ವಯೌ ದ್ವೀಪೌ ಶಾಲ್ಮಲಶ್ಚಾಹಪರೋ ದ್ವಿಜ! 


ಕುಶಃ ಕ್ರೌಂಚಸ್ಪಥಾ ಶಾಕಃ ಪುಷ್ಕರಶ್ಚೈವ ಸಪ್ತಮಃ॥ 5 
ಏತೇ ದ್ವೀಪಾಃ ಸಮುದ್ಭೈಸ್ತು ಸಪ್ತ ಸಪ್ಪಭಿರಾವೃತಾಃ | 
ಲವಣೇಕ್ಷುಸುರಾಸರ್ಪಿರ್ದಧಿದುಗ್ಗಜಲೈಃ ಸಮಮ್‌ ॥ 6 
ಜಂಬೂದ್ಧೀಪಃ ಸಮಸ್ತಾನಾಮೇತೇಷಾಂ ಮಧ್ಯಸಂಸ್ಥಿತಃ | 

ತಸ್ಮಾಪಿ ಮೇರುಮೇೈತ್ರೇಯ ಮಧ್ಯೇ ಕನಕಪರ್ವತಃ॥ 7 
ಚತುರಾಶೀತಿಸಾಹಸ್ರೋ ಯೋಜನೈರಸ್ಮ ಚೋಚ್ಛೃಯಃ। 

ಪ್ರವಿಷ್ಟಃ ಹೋಡಶಾಧಸ್ತಾದ್‌ದ್ದಾತಿಂಶನ್ಮೂರ್ಧ್ನಿ ಎಸ್ತೃತಃ ॥॥ 8 
ಮೂಲೇ ಹೋಡಶಸಾಹಸ್ರೋ ವಿಸ್ತಾರಸ್ತಸ್ಕ ಸರ್ವಶಃ। 
ಭೂಪದ್ಮಸ್ಕಾಸ್ಕ ಶೈಲೋತಸೌ ಕರ್ಣಿಕಾಕಾರಸಂಸ್ಥಿತಃ॥ 9 
ಹಿಮವಾನ್‌ ಹೇಮಕೂಟಶ್ಚ ನಿಷಧಶ್ಚಾಸ್ಕ ದಕ್ಷಿಣೇ! 

ನೀಲಃ ಶ್ಚೇತಶ್ಚ ಶೃಂಗೀಚ ಉತ್ತರೇ ವರ್ಷಪರ್ವತಾಃ॥ 10 


ಶಾಲ್ಮಲ, ಕುಶ, ಕ್ರೌಂಚ, ಶಾಕ, ಪುಷ್ಕರ--ಎಂಬ ಸಪ್ತದ್ವೀಪಗಳಿವೆ. ಇವು 
ಸಪ್ತಸಮುದ್ರಗಳಿಂದ ಒಂದೊಂದೂ ಅವೃತವಾಗಿವೆ. ಲವಣ, ಇಕ್ಕು, 
ಸುರಾ, ಘೃತ, ದಧಿ, ಕ್ಷೀರ, ಜಲ--ಎಂದು ಸಪ್ತ್ಪಸಮುದ್ರಗಳು ಈ 
ದ್ವೀಪಗಳನ್ನು ಆವರಿಸಿಕೊಂಡಿವೆ (5-6). ಜಂಬೂದ್ವೀಪವು ಈ ಎಲ್ಲ 
ದ್ವೀಪಗಳ ಮಧ್ಯದಲ್ಲಿದೆ. ಅದರ ನಡುವೆ ಸುವರ್ಣಮಯವಾದ ಮೇರು 
ಪರ್ವತವಿದೆ. ಅದರ ಎತ್ತರ ನಲವತ್ತು ಸಾವಿರ ಯೋಜನಗಳು. ಇದರಲ್ಲಿ 
ಹದಿನಾರು ಯೋಜನಗಳಷ್ಟು ನೆಲದೊಳಗಿದೆ. ಈ ಪರ್ವತವು ಮೇಲ್ಗಡೆ 
ಮೂವತ್ತೆರಡು ಯೋಜನಗಳಷ್ಟು ಅಗಲವಾಗಿದೆ (7-8). ಮೇರು 
ಪರ್ವತದ ಬುಡದ ವಿಸ್ತಾರವು ಹದಿನಾರು ಸಾವಿರ ಯೋಜನ. ಈ ಶೈಲವು 
ಭೂಮಿಯೆಂಬ ಕಮಲಕ್ಕೆ ಕರ್ಣಿಕೆಯಂತಿದೆ. ಇದರ ದಕ್ಷಿಣದಲ್ಲಿ 
ಹಿಮಾಲಯ, ಹೇಮಕೂಟ, ನಿಷಧ--ಎಂಬ ಪರ್ವತಗಳೂ ಉತ್ತರದಲ್ಲಿ 
ನೀಲ, ಶ್ವೇತ, ಶೃಂಗಿ--ಎಂಬ ಪರ್ವತಗಳೂ ಇವೆ (9-10). ಇವುಗಳಲ್ಲಿ 
ನಡುವೆ ನಿಷಧ, ನೀಲ ಎಂಬಿವೆರಡು ಲಕ್ಷಯೋಜನಗಳವರೆಗೂ 


ಅಧ್ಯಾಯ 2 ದ್ವಿತೀಯಾಂಶಃ 301 
ಲಕ್ಷಪ್ರಮಾಣೌ ದ್ವೌ ಮಧ್ಯ್ಕೌ ದಶಹೀನಾಸ್ತಥಾಪರೇ | 


ಸಹಸ್ರದ್ಧಿತಯೋಚ್ಛಾ ,ಯಾಸ್ತಾವದ್ದಿಸ್ತಾರಿಣಶ್ಚ ತೇ॥ 11 
ಭಾರತಂ ಪ್ರಥಮಂ ವರ್ಷಂ ತತಃ ಕಿಂಪುರುಷಂ ಸ್ಮೃತಮ್‌! 
ಹರಿವರ್ಷಂ ತಥೈವಾನ್ಶನ್ಮೇರೋರ್ದಕ್ಷಿಣತೋ ದ್ವಿಜ॥ 12 
ರಮ್ಮಕಂ ಚೋತ್ತರಂ ವರ್ಷಂ ತಸ್ಕೈವಾನುಹಿರಣ್ಮಯಮ್‌ | 
ಉತ್ತರಾಃ ಕುರವಶ್ಚೈವ ಯಥಾ ವೈ ಭಾರತಂ ತಥಾ॥ 13 


ನವಸಾಹಸ್ರಮೇಕೈಕಮೇತೇಷಾಂ ದ್ವಿಜಸತ್ತಮ | 
ಇಲಾವೃತಂ ಚೆ ತನ್ಮಧ್ಯೇ ಸೌವರ್ಣೋ ಮೇರುರುಚ್ಛಿ ತಃ 14 


ಮೇರೋಶ್ಟ್ಚತುರ್ದಿಶಂ ತತ್ತು ನವಸಾಹಸ್ರವಿಸ್ಪತಮ್‌ | 
ಇಲಾವೃತಂ ಮಹಾಭಾಗ ಚತ್ದಾರಶ್ಚಾತ್ರ ಪರ್ವತಾಃ॥ 15 


ಉಳಿದವು ಕ್ರಮವಾಗಿ ಲಕ್ಷಕ್ಕೆ-ಹತ್ತು ಕಡಿಮೆ ಯೋಜನಗಳವರೆಗೂ 
ಹರಡಿವೆ (ಎಂದರೆ, ನಿಷಧ-ನೀಲಗಳು ಒಂದು ಲಕ್ಷ ಯೋಜನ ಹರಡಿವೆ. 
ಹೇಮಕೂಟ-ಶ್ವೇತಗಳು ತೊಂಬತ್ತು ಸಾವಿರ ಯೋಜನ, ಹಿಮಾಲಯ 
ಶೃಂಗಿಗಳು ಎಂಬತ್ತು ಸಾವಿರ ಯೋಜನ ಹರಡಿವೆ). ಇವೆಲ್ಲವೂ ಎರಡು 
ಸಾವಿರ ಯೋಜನ ಎತ್ತರವಾಗಿದ್ದು ಅಷ್ಟೇ ಅಗಲವಾಗಿವೆ (11). 
ಮೇರುವಿನ ದಕ್ಷಿಣಕ್ಕೆ ಮೊದಲು ಭಾರತವರ್ಷ, ಆಮೇಲೆ ಕಿಂಪುರುಷ 
ವರ್ಷ, ಅನಂತರ ಹರಿವರ್ಷಗಳಿವೆ. ಮೇರುವಿನ ಉತ್ತರಕ್ಕೆ ಮೊದಲು 
ರಮ್ಯಕವರ್ಷ, ಆಮೇಲೆ ಹಿರಣ್ಮಯ ವರ್ಷ, ಅನಂತರ ಉತ್ತರಕುರು 
ವರ್ಷಗಳಿವೆ (12). ಅವುಗಳಲ್ಲಿ ಒಂದೊಂದು ವರ್ಷವೂ ಒಂಬತ್ತು 
ಸಾವಿರ ಯೋಜನಗಳ ವಿಸ್ತಾರವಾಗಿದೆ. ಉತ್ತರಕುರುವರ್ಷವು ಭಾರತ 
ದಂತೆ (ಧನುರಾಕಾರವಾಗಿ) ಇದೆ. ಇವೆಲ್ಲವುಗಳ ನಡುವೆ ಇಲಾವೃತ 
ವರ್ಷವಿದ್ದು ಅದರ ನಡುವೆ ಮೇರು ಪರ್ವತವಿದೆ (14). ಮೈತ್ರೇಯ, 
ಇಲಾವೃತವು ಮೇರುವಿನ ನಾಲ್ಕೂ ಕಡೆಗಳಲ್ಲಿಯೂ ಒಂಬತ್ತು ಸಾವಿರ 
ಯೋಜನದವರೆಗೆ ಹರಡಿದೆ. ಇದರಲ್ಲಿ ನಾಲ್ಕು ಪರ್ವತಗಳುಂಟು (15). 
ಇವು ಹತ್ತುಸಾವಿರ ಯೋಜನ ಎತ್ತರವಾಗಿದ್ದು ಮೇರುಪರ್ವತಕ್ಕೆ ಸುತ್ತಲೂ 


302 ಶ್ರೀವಿಷ್ಣುಪುರಾಣಮ್‌ 
ಎಷ್ಕಂಭಾ ರಚಿತಾ ಮೇರೋರ್ಯೋಜನಾಯುತಮುಚ್ಛ ತಾಃ! 
ಪೂರ್ವೇಣ ಮಂದರೋ ನಾಮ ದಕ್ಷಿಣೇ ಗಂಧಮಾದನಃ॥ 16 


ಎಪುಲಃ ಪಶ್ಚಿಮೇ ಪಾರ್ಶ್ವೇ ಸುಪಾರ್ಶ್ವಶ್ಟೋತ್ತರೇ ಸ್ಮೃತಃ 
ಕದಂಬಸ್ತೇಷು ಜಂಬೂಶ್ಚ ಪಿಪ್ಪರೋ ವಟ ಏವ ಚ॥ 17 


ಏಕಾದಶಶತಾಯಾಮಾಃ ಪಾದಪಾ ಗಿರಿಕೇತವಃ | 
ಜಂಬೂದ್ಹೀಪಸ್ಕ ಸಾ ಜಂಬೂರ್ನಾಮಹೇತುರ್ಮಹಾಮುನೇ॥ 18 


ಮಹಾಗಜಪ್ರಮಾಣಾನಿ ಜಂಬ್ಹಾಸಸ್ಕಾಃ ಫಲಾನಿ ವೈ! 
ಪತಂತಿ ಭೂಭೃತಃ ಪೃಷ್ಠೇ ಶೀರ್ಯಮಾಣಾನಿ ಸರ್ವತಃ॥ 19 


ರಸೇನ ತೇಷಾಂ ಪ್ರಖ್ಯಾತಾ ತತ್ರ ಜಾಂಬೂನದೀತಿ ವೈ! 


ಸರಿತ್ಸವರ್ತತೇ ಚಾಪಿ ಪೀಯತೇ ತನ್ನಿವಾಸಿಭಿಃ ॥ 20 
ನ ಸ್ಟೇ ದೋ ನ ಚ ದೌರ್ಗಂಧ್ಯಂ ನ ಜರಾ ನೇಂದ್ರಿಯಕ್ಷಯಃ ! 
ತತ್ಪಾನಾತ್‌ಸ್ಚಚ್ಛಮನಸಾಂ ಜನಾನಾಂ ತತ್ರ ಜಾಯತೇ ॥ 21 


ರಚಿಸಿರುವ ನಾಲ್ಕು ಕೀಲುಗಳಂತೆ ಇವೆ. ಪೂರ್ವದಲ್ಲಿ ಮಂದರ, 
ದಕ್ಷಿಣದಲ್ಲಿ ಗಂಧಮಾದನ, ಪಶ್ಚಿಮದಲ್ಲಿ ವಿಪುಲ ಮತ್ತು ಉತ್ತರದಲ್ಲಿ 
ಸುಪಾರ್ಶ್ವ--ಎಂಬ ಹೆಸರಿನ ಪರ್ವತಗಳಿವು. ಇವುಗಳ ಮೇಲೆ ಕದಂಬ, 
ಜಂಬೂ, ಅಶ್ವತ್ಥ » ಆಲದಮರಗಳಿವೆ (16-17). ಈ ವೃಕ್ಷಗಳು ಹನ್ನೊಂದು 
ನೂರು ಯೋಜನಗಳಷ್ಟು ಎತ್ತರವಾಗಿದ್ದು ಪರ್ವತಗಳ ಮೇಲಿರುವ 
ದ್ವಜಸ್ತಂಭಗಳಾಗಿವೆ. ಇವುಗಳಲ್ಲಿ ಜಂಬೂ ವೃಕ್ಷವು (ನೇರಿಳೆ) 
ಜಂಬೂದ್ವೀಪವೆಂದು ಹೆಸರು ಬರಲು ನಿಮಿತ್ತ. ಆದರೆ ನೇರಿಳೆ ಹಣ್ಣುಗಳು 
ದೊಡ್ಡ ಆನೆಯ ಗಾತ್ರದವು! ಆ ಹಣ್ಣುಗಳು ಪರ್ವತದ ಮೇಲೆ ಉದುರು 
ತ್ತವೆ (18-19). ಆಗ ನೇರಿಳೆ ಹಣ್ಣಿನ ರಸ ನದಿಯಾಗಿ ಹರಿಯುತ್ತದೆ. 
ಅದರ ಹೆಸರು ಜಾಂಬೂನದಿ. ಅಲ್ಲಿಯ ಜನರು ಆ ರಸವನ್ನು ಕುಡಿಯು 
ತ್ತಾರೆ. ಆ ರಸವನ್ನು ಕುಡಿಯುವುದರಿಂದ ಅಲ್ಲಿರುವ ಜನರಿಗೆ ಬೆವರು 
ಇಲ್ಲ, ದುರ್ಗಂಧವಿಲ್ಲ, ಮುಪ್ಪಿಲ್ಲ, ಇಂದ್ರಿಯ ದೌರ್ಬಲ್ಯವೂ ಇಲ್ಲ (20- 
21). ಆ ನದೀತೀರದ ಮಣ್ಣು ಜಂಬೂರಸವನ್ನು ಹೀರಿಕೊಳ್ಳುತ್ತದೆ. 


ಅಧ್ಯಾಯ 2 ದ್ವಿತೀಯಾಂಶಃ 303 


ತೀರಮೃತ್ತದಸಂ ಪ್ರಾಪ ಸುಖವಾಯುವಿಶೋಷಿತಾ। 
ಜಾಂಬೂನದಾಖ್ಕಂ ಭವತೀ ಸುವರ್ಣಂ ಸಿದ್ಧಭೂಷಣಮ್‌ ॥ 22 


ಭದ್ರಾಶ್ಚಂ ಪೂರ್ವತೋ ಮೇರೋಃ ಕೇತುಮಾಲಂ ಚ ಶಶ್ಚಿಮೇ। 
ವರ್ಷೇ ದ್ವೇ ತು ಮುನಿಶ್ರೇಷ್ಠ ತಯೋರ್ಮಧ್ಯಮಿಲಾವೃತಃ ॥ 23 


ವನಂ ಚೈತ್ರರಥಂ ಪೂರ್ವೇ ದಕ್ಷಿಣೇ ಗಂಧಮಾದನಮ್‌ । 


ವೈಭ್ರಾಜಂ ಪಶ್ಚಿಮೇ ತದ್ದದುತ್ತರೇ ನಂದನಂ ಸ್ಮೃತಮ್‌ ॥ 24 


ಅರುಣೋದಂ ಮಹಾಭದ್ರಮಸಿತೋದಂ ಸಮಾನಸಮ್‌.! 
ಸರಾಂಸ್ಕೇತಾನಿ ಚತ್ದಾರಿ ದೇವಭೋಗ್ಯಾನಿ ಸರ್ವದಾ ॥ 25 


ಶೀತಾಂತಶ್ಚ ಕುಮುಂದಶ್ಚ ಕುರರೀ ಮಾಲ್ಕವಾಂಸ್ತಹಾ | 
ವೈಕಂಕಪ್ರಮುಖಾ ಮೇರೋಃ ಪೂರ್ವತಃ ಕೇಸರಾಚಲಾಃ॥ 26 


ತ್ರಿಕೂಟಃ ಶಿಶಿರಶ್ಚೈವ ಪತಂಗೋ ರುಚಕಸ್ತಥಾ! 
ನಿಷಧಾದ್ಕಾ ದಕ್ಷಿಣತಸ್ತಸ್ಕ ಕೇಸರಪರ್ವತಾಃ॥ 27 


ಅನಂತರ ಮಂದವಾತದಿಂದ ಒಣಗಿ ಜಾಂಬೂನದವೆಂಬ ಚಿನ್ನವಾಗುತ್ತದೆ! 
ಅದು ಸಿದ್ಧಪುರುಷರಿಗೆ ಒಡವೆಯಾಗುತ್ತದೆ! (22). ಮೇರುವಿನ ಪೂರ್ವ 
ದಿಕ್ಕಿನಲ್ಲಿ ಭದ್ರಾಶ್ವ, ಪಶ್ಚಿಮದಿಕ್ಕಿನಲ್ಲಿ ಕೇತುಮಾಲ--ಎಂಬ ಎರಡು 
ವರ್ಷಗಳಿವೆ. ಅವೆರಡರ ನಡುವೆ ಇಲಾವೃತವರ್ಷವಿದೆ (23). 
ಮೇರುವಿನ ಪೂರ್ವಕ್ಕಿರುವುದು ಚೈತ್ರರಥವೆಂಬ ಉದ್ಯಾನ. ದಕ್ಷಿಣ 
ಕಿರುವುದು ಗಂಧಮಾದನವನ. ಪಶ್ಚಿಮಕ್ಕೆ ವೈಬ್ರಾಜವನವೂ ಉತ್ತರಕ್ಕೆ 
ನಂದನವನವೂ ಇವೆ (24). ಹಾಗೆಯೇ ದೇವಭೋಗ್ಯಗಳಾದ 
ಅರುಣೋದ, ಮಹಾಭದ್ರ, ಅಸಿತೋದ, ಮಾನಸ ಎಂಬ ನಾಲ್ಕು 
ಸರೋವರಗಳಿವೆ. ಮೇರುವಿನ ಪೂರ್ವದಲ್ಲಿ ಶೀತಾಂತ, ಕುಮುಂದ 
(ಮುಕುಂದ), ಕುರರೀ, ಮಾಲ್ಯವಾನ್‌, ವೈಕಂಕ ಮೊದಲಾದ ಕೇಸರ 
ಪರ್ವತಗಳಿವೆ (ಭೂಪದಕ್ಷೆ ಕರ್ಣಿಕ ರೂಪದಲ್ಲಿರುವ ಮೇರುವಿಗೆ ಇವು 
ಕೇಸರಗಳಂತಿವೆ) (25-26). ತ್ರಿಕೂಟ, ಶಿಶಿರ, ಪತಂಗ, ರುಚಕ, ನಿಷಧ 
--ಮೊದಲಾದವು ದಕ್ಷಿಣದಲ್ಲಿರುವ ಕೇಸರ ಪರ್ವತಗಳು. ಶಿಖಿವಾಸ, 


804 ಶ್ರೀವಿಷ್ಣುಪುರಾಣಮ್‌ 


ಶಿಖವಾಸಾಃ ಸವೈಡೂರ್ಯಃ ಕಪಿಲೋ ಗಂಧಮಾದನಃ। 
ಜಾರುಧಿಪ್ರಮುಖಾಸ್ತದ್ದತ್‌ ಪಶ್ಚಿಮೇ ಕೇಸರಾಚಲಾಃ॥ 28 


ಮೇರೋರನಂತರಾಂಗೇಷಹು ಜಠರಾದಿಷ್ಟವಸ್ಥಿತಾಃ। 
ಶಂಖಕೂಟೋ5ಥ ಖಬಹಭೋ ಹಂಸೋ ನಾಗಸ್ಪಥಾಪರಃ। 
ಕಾಲಂಜಾದ್ಯಾಶ್ಚ ತಥಾ ಉತ್ತರೇ ಕೇಸರಾಚಲಾಃ॥ 29 


ಚತುರ್ದಶಸಹಸ್ರಾಣಿ ಯೋಜನಾನಾಂ ಮಹಾಪುರೀ! 
ಮೇರೋರುಪರಿ ಮೆ ತೀಯ ಬ್ರಹ್ಮಣಃ ಪ್ರಥಿತಾ ದಿಎ॥ 30 


ತಸ್ಕಾಸ್ಸಮಂತತಶ್ಚಾಹ್ಟೌ ದಿಶಾಸು ವಿದಿಶಾಸು ಚ! 
ಇಂದ್ರಾದಿಲೋಕಪಾಲಾನಾಂ ಪ್ರಖ್ಯಾತಾಃ ಪ್ರವರಾಃ ಪುರಃ! 31 


ವಿಷ್ಣುಹಾದವಿನಿಹ್ಕಾಂತಾ ಪ್ಲಾವಯಿತ್ಚೇಂದುಮಂಡಲಮ್‌!। 
ಸಮಂತಾದ್‌ಬ್ರಹ್ಮಣಃ ಪುರ್ಯಾಂ ಗಂಗಾ ಪತತಿ ವೈ ದಿವಃ॥ 32 


ಸಾ ತತ್ರ ಪತಿತಾ ದಿಕ್ಷು ಚತುರ್ದ್ದಾ ಪ್ರತಿಪದ್ಯತೇ! 
ಸೀತಾ ಚಾಲಕನಂದಾ ಚ ಚಕ್ಷುರ್ಭದ್ರಾ ಚ ವೈ ಕ್ರಮಾತ್‌ 33 


ವೈಡೂರ್ಯ, ಕಪಿಲ, ಗಂಧಮಾದನ, ಜಾರುಧಿ--ಮೊದಲಾದವು 
ಪಶ್ಚಿಮದಲ್ಲಿರುವ ಕೇಸರ ಪರ್ವತಗಳು (27-28). ಮೇರುವಿಗೆ ಅತಿ 
ಸಮೀಪದಲ್ಲಿ ಇರುವ ಜಠರಾದಿ ದೇಶಗಳಲ್ಲಿ ಶಂಖಕೂಟ, ಯಷಭ, 
ಹಂಸ, ನಾಗ, ಕಾಲಂಜ--ಮೊದಲಾದವು ಉತ್ತರದ ಕೇಸರ ಪರ್ವತ 
ಗಳು (29). ಮೈತ್ರೇಯ, ಮೇರುವಿನ ಮೇಲೆ ಅಂತರಿಕ್ಷದಲ್ಲಿ ಹದಿನಾಲ್ಕು 
ಸಾವಿರ ಯೋಜನಗಳಷ್ಟು ವಿಸ್ತಾರವಾದ ಬ್ರಹ್ಮನ ಮಹಾಪುರಿ ಇದೆ. ಆ 
ಮಹಾಪುರಿಯ ಸುತ್ತಲೂ ದಿಕ್ಕುವಿದಿಕ್ಕುಗಳಲ್ಲಿ ಇಂದ್ರಾದಿ ಲೋಕಪಾಲರ 
ಎಂಟು ನಗರಗಳು ಪ್ರಖ್ಯಾತವಾಗಿವೆ (30-31). ಎಷ್ಟುಪಾದೋದ್ಭವೆ 
ಯಾದ ಗಂಗಾನದಿಯು ಚಂದ್ರಮಂಡಲವನ್ನು ನೆನೆಯಿಸಿ ಬ್ರಹಪರಿಯಲ್ಲಿ 
ಧುಮುಕುತ್ತದೆ. ಅಲ್ಲಿ ಧುಮುಕಿದ ಗಂಗಾನದಿಯು ನಾಲ್ಕು ಕವಲಾಗಿ 
ಸೀತಾ, ಅಲಕನಂದಾ, ಚಕ್ಷು, ಭದ್ರಾ--ಎಂಬ ಹೆಸರುಗಳನ್ನು ಪಡೆದಿದೆ 
(32-33). ಅವುಗಳಲ್ಲಿ ಸೀತಾನದಿಯು ಅಂತರಿಕ್ಷ ಮಾರ್ಗದಲ್ಲಿ ಬೆಟ್ಟದಿಂದ 


ಅಧ್ಯಾಯ 2 ದ್ವಿತೀಯಾಂಶಃ 305 
ಪೂರ್ವೇಣ ಶೈಲಾತ್‌ ಸೀತಾ ತು ಶೈಲಂ ಯಾತೃಂತರಿಕ್ಷಗಾ। 
ತತಶ್ಚ ಪೂರ್ವವರ್ಷೇಣ ಭದ್ರಾಶ್ಚೇನೈತಿ ಸಾರ್ಣವಮ್‌ ॥ 34 


ತಥೈವಾಲಕನಂದಾಪಿ ದಕ್ಷಿಣೇನೈತ್ಕ ಭಾರತಮ್‌ | 
ಪ್ರಯಾತಿ ಸಾಗರಂ ಭೂತ್ವಾ ಸಪ್ತಭೇದಾ ಮಹಾಮುನೇ॥ 35 


ಚಕ್ಷುಶ್ಚ ಪಶ್ಚಿಮಗಿರೀನತೀತ್ಕ ಸಕಲಾಂಸ್ಪತಃ | 
ಪಶ್ಚಿಮಂ ಕೇತುಮಾಲಾಖ್ಕಂ ವರ್ಷಂ ಗತ್ಚೈತಿ ಸಾಗರಮ್‌॥ 36 


ಭದ್ರಾ ತಥೋತ್ತರಗಿರೀನುತ್ತರಾಂಶ್ಚ ತಥಾ ಕುರೂನ್‌। 
ಅತೀತ್ಕೋತ್ತರಮಂಭೋಧಿಂ ಸಮಭ್ಯೇತಿ ಮಹಾಮುನೇ ॥ 37 


ಆನೀಲನಿಷಧಾಯಾಮೌ ಮಾಲ್ಯವದ್‌ಗಂಧಮಾದನೌ। 


ತಯೋರ್ಮಧ್ಯಗತೋ ಮೇರುಃ ಕರ್ಣಿಕಾಕಾರಸಂಸ್ಥಿತಃ॥ 38 
ಭಾರತಾಃ ಕೇತುಮಾಲಾಶ್ಚ ಭದ್ರಾಶ್ಚಾಃ ಕುರವಸ್ಪಥಾ | 
ಪತ್ರಾಣಿ ಲೋಕಪದ್ಮಸ್ಕ ಮರ್ಯಾದಾಶೈಲಬಾಹೃತಃ॥ 39 


ಬೆಟ್ಟಕ್ಕೆ ಹರಿಯುತ್ತ, ಕಡೆಗೆ ಪೂರ್ವದಿಕ್ಕಿನಲ್ಲಿರುವ ಭದ್ರಾಶ್ವ ಎಂಬ ವರ್ಷದ 
ಮೂಲಕ ಸಮುದ್ರವನ್ನು ಸೇರುತ್ತದೆ (34). ಹಾಗೆಯೇ ಅಲಕನಂದೆಯು 
ದಕ್ಷಿಣಕ್ಕೆ ಹರಿದು ಭಾರತದೇಶವನ್ನು ಸೇರಿ ಮತ್ತೆ ಏಳು ಕವಲಾಗಿ 
ಸಾಗರವನ್ನು ಸೇರುತ್ತದೆ. ಚಕ್ಷು ಎಂಬ ನದಿಯು ಪಶ್ಚಿಮ ಪರ್ವತಗಳನ್ನು 
ಹಾಯ್ದು ಅಲ್ಲಿರುವ ಕೇತುಮಾಲ ಎಂಬ ವರ್ಷದ ಮೂಲಕ ಸಮುದ್ರವನ್ನು 
ಸೇರುತ್ತದೆ (35-36). ಭದ್ರಾನದಿಯು ಉತ್ತರ ಗಿರಿಗಳನ್ನು ಹಾಯ್ದು 
ಉತ್ತರ ಕುರುವರ್ಷದ ಮೂಲಕ ಹರಿದು ಉತ್ತರ ಸಾಗರವನ್ನು 
ಸೇರುತ್ತದೆ. ಮೇರು ಪರ್ವತವು ನೀಲ ನಿಷಧ ಪರ್ವತಗಳಿಗೂ (ಕ್ರಮ 
ವಾಗಿ ಉತ್ತರ ಮತ್ತು ದಕ್ಷಿಣದಲ್ಲಿ) ಮಾಲ್ಕವಾನ್‌ ಗಂಧಮಾದನಗಳಿಗೂ 
(ಕ್ರಮವಾಗಿ ಪಶ್ಚಿಮ ಮತ್ತು ಪೂರ್ವಗಳಲ್ಲಿ ನಡುವೆ ಕಮಲದ ಕರ್ಣಿಕೆ 
ಯಂತೆ ಇದೆ (37-38). ಮೈತ್ರೇಯ, ಈ ಮರ್ಯಾದಾ ಪರ್ವತಗಳ 
ಹೊರಗಡೆ ಇರುವ ಭಾರತ, ಕೇತುಮಾಲ, ಭದ್ರಾಶ್ವ ಮತ್ತು ಉತ್ತರ 
ಕುರುದೇಶಗಳು ಲೋಕಪದದ ದಳಗಳು. ಜಠರ, ದೇವಕೂಟ-- 


306 ಶ್ರೀವಿಷ್ಣುಪುರಾಣಮ್‌ 


ಜಠರೋ ದೇವಕೂಟಶ್ಚ ಮರ್ಯಾದಾಪರ್ವತಾವುಭೌ | 


ತೌ ದಕ್ಷಿಣೋತರಾಯಾಮಾವಾನೀಲನಿಷಧಾಯತೌ ॥ 40 
ಗಂಧಮಾದನಕೈಲಾಸೌ ಪೂರ್ವಪಶ್ಚಾಯತಾವುಭೌ। 
ಅಶೀತಿಯೋಜನಾಯಾಮಾವರ್ಣವಾಂತರ್ವೃವಸ್ಥಿತೌ॥ 41 


ನಿಷಧಃ ಪಾರಿಯಾತ್ರಶ್ಚ ಮರ್ಯಾದಾಹರ್ವತಾವುಭೌ! 
ಮೇರೋಃ ಶಶ್ಚಿಮದಿಗ್‌ಭಾಗೇ ಯಥಾಪೂರ್ವೇ ತಥಾ ಸ್ಥಿತೌ ॥ 42 


ತ್ರಿಶೃಂಗೋ ಜಾರುಧಿಶ್ಚೈವ ಉತ್ತರೌ ವರ್ಷಪರ್ವತೌ। 
ಪೂರ್ವಪಶ್ಚಾಯತಾವೇತಾವರ್ಣವಾಂತರ್ವ್ಯವಸ್ಥಿತೌ ॥ 43 


ಇತ್ತೇತೇ ಮುನಿವರ್ಯೋಕ್ತಾ ಮರ್ಯಾದಾಪಹರ್ವತಾಸ್ತವ। 
ಜಠರಾದ್ಯಾಃ ಸ್ಥಿತಾ ಮೇರೋಸ್ರೇಷಾಂ ದ್ವೌ ದ್ವೌ ಚತುರ್ದಿಶಮ್‌ | 


ಮೇರೋಶ್ನತುರ್ದಿಶಂ ಯೇ ತು ಶ್ರೋಕ್ತಾಃ ಕೇಸರಪರ್ವತಾಃ। 
ಶೀತಾಂತಾದ್ಕಾ ಮುನೇ ತೇಹಾಮತೀವ ಹಿ ಮನೋರಮಾಃ ॥ 45 


ಎಂಬೆರಡು ಪರ್ವತಪಂಕ್ತಿಗಳು ದಕ್ಷಿಣೋತ್ತರವಾಗಿ ಹಬ್ಬಿ ನೀಲ ಮತ್ತು 
ನಿಷಧ ಪರ್ವತಗಳನ್ನು ಸೇರಿಸುತ್ತದೆ (39-40). ಗಂಧಮಾದನ, ಕೈಲಾಸ 
ಗಳೆಂಬ ಪರ್ವತ ಪಂಕ್ತಿಗಳು ಪೂರ್ವ ಪಶ್ಚಿಮವಾಗಿ ಎಂಬತ್ತು 
ಯೋಜನಗಳವರೆಗೆ ಹರಡಿ ಸಮುದ್ರ ಪರ್ಯಂತ ವ್ಯಾಪಿಸಿವೆ. ಪೂರ್ವ 
ದಿಕ್ಕಿನಲ್ಲಿರುವಂತೆ  ಮೇರುವಿನ ಪಶ್ಚಿಮದಲ್ಲಿಯೂ ನಿಷಧ ಮತ್ತು 
ಪಾರಿಯಾತ್ರಗಳೆಂಬ ಮರ್ಯಾದಾಪರ್ವತಗಳು ಹರಡಿವೆ (41-42). 
ತ್ರಿಶ್ಚಂಗ, ಜಾರುಧಿ ಎಂದೆರಡು ಉತ್ತರ ದಿಕ್ಕಿನ ವರ್ಷಪರ್ವತಗಳು 
ಪೂರ್ವ ಪಶ್ಚಿಮವಾಗಿ ಹಬ್ಬಿ ಸಮುದ್ರ ಪರ್ಯಂತ ವ್ಯಾಪಿಸಿವೆ. 
ಮೈತ್ರೇಯ, ಜಠರ--ಮುಂತಾದ ಮರ್ಯಾದಾಪರ್ವತಗಳ 
ವಿಷಯವನ್ನು ನಿನಗೆ ಹೇಳಿದೆನು. ಇವುಗಳಲ್ಲಿ ಎರಡೆರಡು ಪರ್ವತಗಳು 
ಮೇರುವಿನ ನಾಲ್ಕು ದಿಕ್ಕುಗಳಲ್ಲಿಯೂ ಇವೆ (43-44). ಮೇರುವಿನ ನಾಲ್ಕು 
ದಿಕ್ಕುಗಳಲ್ಲಿ ಶೀತಾಂತ--ಮೊದಲಾದ ಕೇಸರ ಪರ್ವತಗಳಿವೆಯೆಂದು 
ಹೇಳಿದೆನಷ್ಟೆ; ಆ ಶೈಲಗಳ ನಡುವೆ ಮನೋಹರವಾದ ಕಂದಕಗಳಿವೆ. 


ಅಧ್ಯಾಯ 2 ದ್ವಿತೀಯಾಂಶಃ 307 


ಶೈಲಾನಾಮಂತರೇ ದ್ರೋಣ್ಯಃ ಸಿದ್ಧಚಾರಣಸೇವಿತಾಃ | 


ಸುರಮ್ಮಾಣಿ ತಥಾ ತಾಸು ಕಾನನಾನಿ ಪುರಾಣಿ ಚ॥ 46 
ಲಕ್ಷ್ಮೀವಿಷ್ಣಗ್ಗಿಸೂರ್ಯಾದಿದೇವಾನಾಂ ಮುನಿಸತ್ತಮ। 
ತಾಸ್ಟಾಯತನವರ್ಯಾಣಿ ಜುಷ್ಠಾನಿ ವರಕಿನ್ನರೈಃ॥ 47 


ಗಂಧರ್ವಯಕ್ಷರಕ್ಷಾಂಸಿ ತಥಾ ದೈತೇಯದಾನವಾಃ। 
ಕ್ರೀಡಂತಿ ತಾಸು ರಮ್ಮಾಸು ಶೆ ಲದೋಣೀಷ್ಠಹರ್ನಿಶಮ್‌ WU 48 


ಭೌಮಾ ಹ್ಯೇತೇ ಸ್ಮೃತಾಃ ಸ್ಪರ್ಗಾಃ ಧರ್ಮಿಣಾಮಾಲಯಾ ಮುನೇ। 
ನೈತೇಷು ಪಾಪಕರ್ಮಾಣೋ ಯಾಂತಿ ಜನ್ಮಶತೈರಪಿ॥ 49 


ಭದ್ರಾಶ್ವೇ ಭಗವಾನ್‌ ವಿಷ್ಠ್ಣುರಾಸ್ತೇ ಹಯಶಿರಾ ದ್ವಿಜ! 
ವರಾಹಃ ಕೇತುಮಾಲೇ ತು ಭಾರತೇ ಕೂರ್ಮರೂಪಧೃಕ್‌ ॥ 50 


ಮತ್ಸರೂಪಶ್ಚ ಗೋವಿಂದಃ ಕುರುಷ್ಟಾಸ್ತೇ ಜನಾರ್ದನಃ। 
ವಿಶ್ವರೂಪೇಣ ಸರ್ವತ್ರ ಸರ್ವಃ ಸರ್ವತ್ರಗೋ ಹರಿಃ ॥ 51 


ಅವನ್ನು ಸಿದ್ದ ಚಾರಣರು ಉಪಯೋಗಿಸುತ್ತಾರೆ. ಅಲ್ಲಿ ಕಾನನಗಳೂ 
ಪುರಗಳೂ ಇವೆ (45-46). ಅಲ್ಲಿ ಲಕ್ಷ್ಮಿ, ವಿಷ್ಣು » ಅಗ್ನಿ, ಸೂರ್ಯ 
ಮೊದಲಾದ ದೇವತೆಗಳ ಮಂದಿರಗಳಿವೆ. ಕಿನ್ನರರು ಅಲ್ಲಿ ಸೇವೆ 
ಸಲ್ಲಿಸುತ್ತಾರೆ. ಶೈಲಗಳ ನಡುವೆ ಇರುವ ಕಂದಕಗಳಲ್ಲಿ ಗಂಧರ್ವಯಕ್ಷ 
ರಕ್ಟ್ಫೋಗಣಗಳೂ ದೈತ್ಯದಾನವರೂ ಹಗಲು ರಾತ್ರಿಗಳಲ್ಲಿಯೂ ವಿಹರಿ 
ಸುತ್ತಾರೆ (47-48). ಮೈತ್ರೇಯ, ಅವು ಧರ್ಮಶೀಲರಿಗೆ ದೊರಕತಕ್ಕ 
ಭೂಸ್ವರ್ಗಗಳು. ನೂರು ಜನ್ಮ ಕಳೆದರೂ ಪಾಪಿಗಳು ಅಲ್ಲಿಗೆ 
ಹೋಗಲಾರರು. ಭದ್ರಾಶ್ವದೇಶದಲ್ಲಿ ವಿಷ್ಣು ಹಯಗ್ರೀವನಾಗಿರುತ್ತಾನೆ. 
ಕೇತುಮಾಲದಲ್ಲಿ ವರಾಹರೂಪದಿಂದಲೂ, ಭಾರತದಲ್ಲಿ ಕೂರ್ಮರೂಪ 
ದಿಂದಲೂ ಇರುತ್ತಾನೆ (49-50). ಉತ್ತರ ಕುರುವರ್ಷದಲ್ಲಿ ಜನಾರ್ದನನು 
ಮತ್ತ್ಯರೂಪದಿಂದ ಇರುತ್ತಾನೆ. ಸರ್ವನೂ ಸರ್ವಗನೂ ಆದ ಶ್ರೀಹರಿಯು 
ಸರ್ವತ್ರ ವಿಶ್ವರೂಪದಿಂದ ಇದ್ದಾನೆ (51). ಆತನು ಸರ್ವಾತಕನಾಗಿ 
ಸರ್ವಕ್ಕೂ ಆಧಾರನಾದವನು. ಮೈತ್ರೇಯ, ಕಿಂಪುರುಷ ಮುಂತಾದ 


308 ಶ್ರೀವಿಷ್ಣುಪುರಾಣಮ್‌ 


ಸರ್ವಸ್ಥ್ಯಾಧಾರಭೂತೋಸೌ ಮೆ ಲತ್ರೇಯಾಸ್ತೇನಖಲಾತ್ಮ ಕ 52 


ಯಾನಿ ಕಿಂಪುರುಷಾದೀನಿ ವರ್ಷಾಣ್ಯಹ್ಮೌ ಮಹಾಮುನೇ। 
ನ ತೇಹು ಶೋಕೋ ನಾಯಾಸೋ ನೋದ್ವೇಗಃ 
ಕ್ಲುದ್ದಯಾದಿಕಮ್‌ ॥ 53 


ಸ್ವಸ್ನಾಃ ಪ್ರಜಾ ನಿರಾತಂಕಾಸ್ಪರ್ವದುಃಖವಿವರ್ಜಿತಾಃ | 


ದಶದ್ದಾದಶವರ್ಹಾಣಾಂ ಸಹಸ್ರಾಣಿ ಸ್ಥಿರಾಯುಷಃ॥ 54 
ನ ತೇಷು ವರ್ಷತೇ ದೇವೋ ಭೌಮಾನ್ಶಂಭಾಂಸಿ ತೇಷು ವೈ! 
ಕೃತತ್ರೇತಾದಿಕಂ ನೈವ ತೇಷು ಸ್ಥಾನೇಷು ಕಲ್ಲನಾ॥ 55 
ಸರ್ವೇಷ್ಟೇತೇಷು ವರ್ಷೇಷು ಸಪ್ತ ಸಪ್ತ ಕುಲಾಚಲಾಃ। 

ನದ್ಯಶ್ಚ ಶತಶಸ್ಟೇಭ್ಯಃ ಪ್ರಸೂತಾ ಯಾ ದ್ವಿಜೋತ್ತಮ ॥ 56 


ಇತಿ ಶ್ರೀವಿಷ್ಣುಪುರಾಣೇ ದ್ವಿತೀಯೇ5ಂಶೇ ದ್ವಿತೀಯೋಇಧ್ಯಾ ಯಃ 


ಯಾವ ಎಂಟು ವರ್ಷಗಳುಂಟೋ ಅಲ್ಲಿ, ಶೋಕ, ಆಯಾಸ, ಉದ್ವೇಗ, 
ಹಸಿವು, ಭಯ ಮುಂತಾದ ಇವಾವುದೂ ಇಲ್ಲ (52-53). ಅಲ್ಲಿರುವ 
ಪ್ರಜೆಗಳು ಆರೋಗ್ಯಶಾಲಿಗಳಾಗಿ ಆತಂಕ, ದುಃಖಗಳಿಲ್ಲದೆ ಇರುತ್ತಾರೆ. 
ಹತ್ತು ಹನ್ನೆರಡು ಸಾವಿರ ವರ್ಷಗಳವರೆಗೆ ಸ್ಥಿರವಾಗಿ ಬಾಳುತಾರೆ (54). 
ಅಲ್ಲಿ ಮಳೆ ಸುರಿಯುವುದಿಲ್ಲ. ನೆಲದಲ್ಲಿ ಸಮೃದ್ಧವಾಗಿ ಜಲವಿರುತದೆ. ಆ 
ದೇಶಗಳಲ್ಲಿ ಕೃತ ತ್ರೇತಾದಿ ಯುಗಗಳ ಕಲ್ಪನೆ “ಇಲ್ಲ. ಆ ಎಲ್ಲ “ವರ್ಷ 
ಗಳಲ್ಲಿಯೂ ಏಳು ಏಳು ಕುಲಪರ್ವತಗಳಿವೆ. ಅವುಗಳಿಂದ ನೂರಾರು 
ನದಿಗಳು ಹುಟ್ಟಿವೆ (55-56). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ದ್ವಿತೀಯಾಂಶದಲ್ಲಿ 
ಎರಡನೆಯ. ಅಧ್ಯಾಯ ಮುಗಿಯಿತು. 


% 


ತೃತೀಯೋsಧ್ಯಾಯಃ 


ಶ್ರೀಪರಾಶರ ಉವಾಚ: 


ಉತ್ತರಂ ಯತ್ಸಮುದ್ರಸ್ಮ ಹಿಮಾದ್ರೇಶ್ಲೈವ ದಕ್ಷಿಣಮ್‌। 
ವರ್ಷಂ ತದ್ಗಾರತಂ ನಾಮ ಭಾರತೀ ಯತ್ರ ಸಂತತಿಃ ॥ 1 


ನವಯೋಜನಸಹಸ್ರೋ ವಿಸ್ತಾರೋ5ಸ್ಕ ಮಹಾಮುನೇ! 
ಕರ್ಮಭೂಮಿರಿಯಂ ಸ್ವರ್ಗಮಪವರ್ಗಂ ಚ ಗಚ್ಛತಾಮ್‌ |W 2 


ಮಹೇಂದ್ರೋ ಮಲಯಃ ಸಹ್ಯ ಶುಕ್ತಿಮಾನೃಕ್ಷಹರ್ವತಃ। 
ವಿಂಧ್ಮಶ್ನ ಪಾರಿಯಾತ್ರಶ್ಚ ಸಪ್ಪಾತ್ರ ಕುಲಪರ್ವತಾಃ | 3 


ಅತಃ ಸಂಪ್ರಾಪ್ಯತೇ ಸ್ವರ್ಗೊೋ ಮುಕ್ತಿಮಸ್ಮಾತ್‌ಪ್ರಯಾಂತಿ ವೈ! 
ತಿರ್ಯಕ್ತಂ ನರಕಂ ಚಾಪಿ ಯಾಂತ್ಮತಃ ಪುರುಷಾ ಮುನೇ॥ 4 


ಅಧ್ಯಾಯ 3 
ಭಾರತಾದಿ ನವಖಂಡಗಳ ವಿಭಾಗ 


ಪರಾಶರರು ಹೇಳಿದರು: ಸಮುದ್ರಕ್ಕೆ ಉತ್ತರದಲ್ಲಿ ಮತ್ತು 
ಹಿಮಾಲಯದ ದಕ್ಷಿಣದಲ್ಲಿ ಇರತಕ್ಕ ದೇಶಕ್ಕೆ ಭಾರತ ವರ್ಷವೆಂದು 
ಹೆಸರು. ಭರತನ ಸಂತತಿ ಇಲ್ಲಿ ನೆಲೆಸಿದೆ (1). ಇದು ಒಂಬತ್ತು ಸಾವಿರ 
ಯೋಜನಗಳ ವಿಸ್ತಾರ (ಸುತ್ತಳತೆ) ಉಳ್ಳದ್ದು. ಸ್ವರ್ಗವನ್ನು ಮತ್ತು ಮೋಕ್ಷ 
ವನ್ನು ಸೇರತಕ್ಕವರಿಗೆ ಭಾರತವರ್ಷವು ಕರ್ಮಭೂಮಿಯಾಗಿದೆ (2). 
ಮಹೇಂದ್ರ, ಮಲಯ, ಸಹ್ಯ, ಶುಕ್ತಿಮಾನ್‌, ಯಕ್ಷ, ವಿಂಧ್ಯ, ಪಾರಿಯಾತ್ರ 
ಇವು ಏಳು ಇಲ್ಲಿರುವ ಕುಲಪರ್ವತಗಳು. ಮೈತ್ರೇಯ, ಈ ಕರ್ಮ 
ಭೂಮಿಯಿಂದ ಸ್ವರ್ಗವು ಪ್ರಾಪ್ತವಾಗುತ್ತದೆ. ಇಲ್ಲಿಂದಲೇ ಮುಕ್ತಿಯನ್ನೈದು 
ತ್ತಾರೆ. ತಿರ್ಯಗ್ಕ್ಯೋನಿಯನ್ನು ನರಕವನ್ನು ಪಡೆಯುವುದು ಇಲ್ಲಿಂದಲೇ 
(3-4). ಇಲ್ಲಿಂದಲೇ (ಕರ್ಮಾನುಸಾರವಾಗಿ) ಸ್ವರ್ಗ, ಮೋಕ್ಷ, ಅಂತರಿಕ್ಷ 


310 ಶ್ರೀವಿಷ್ಣುಪುರಾಣಮ್‌ 


ಇತಃ ಸ್ಪರ್ಗಶ್ಚ ಮೋಕ್ಷಶ್ಚ ಮಧ್ಯಂ ಚಾಂತಶ್ಚ ಗಮ್ಮತೇ | 
ನ ಖಲ್ಜ್ಹನತ್ರ ಮರ್ತಾನಾಂ ಕರ್ಮಭೂಮೌ ವಿಧೀಯತೇ॥.. 5 


ಭಾರತಸ್ಕಾಸ್ಕ ವರ್ಷಸ್ಮ ನವಭೇದಾನ್ನಿಶಾಮಯ | 
ಇಂದ್ರದ್ದೀಪಃ ಕಸೇರುಶ್ಚ ತಾಮ್ರಪರ್ಣೋ ಗಭಸ್ತಿಮಾನ್‌ ॥ 6 


ನಾಗದ್ದೀಪಸ್ತಥಾ ಸೌಮ್ಕೋ ಗಂಧರ್ವಸ್ಥಥ ವಾರುಣಃ। 
ಅಯಂ ತು ನವಮಸ್ಟೇಹಾಂ ದ್ವೀಪಃ ಸಾಗರಸಂವೃತಃ ॥ 7 


ಯೋಜನಾನಾಂ ಸಹಸ್ರಂ ತು ಡ್ವೀಪೋsಯಂ ದಕ್ಷಿಣೋತ್ತರಾತ್‌ | 
ಪೂರ್ವೇ ಕಿರಾತಾ ಯಸ್ಕಾಂತೇ ಪಶ್ಚಿಮೇ ಯವನಾಃ ಸ್ನಿತಾಃl 8 


ಲೋಕ, ಪಾತಾಳಾದಿ ಎಲ್ಲವೂ ದೊರೆಯುತ್ತವೆ. ಮಾನವರಿಗೆ ಭಾರತ 
ವರ್ಷವನ್ನು ಬಿಟ್ಟು ಬೇರೆ ಎಲ್ಲಿಯೂ ಕರ್ಮವು ವಿಹಿತವಾಗಿಲ್ಲ (5). ಈ 
ಭಾರತ ದೇಶದಲ್ಲಿ ಒಂಬತ್ತು ವಿಭಾಗಗಳಿವೆ. ಅವನ್ನು ಕೇಳು. ಇಂದ್ರದ್ವೀಪ, 
ಕಸೇರು, ತಾಮ್ರಪರ್ಣ, ಗಭಸ್ತಿಮಾನ್‌, ನಾಗದ್ವೀಪ, ಸೌಮ್ಯ, ಗಂಧರ್ವ, 
ವಾರುಣ. ಅವುಗಳಲ್ಲಿ ಒಂಬತ್ತನೆಯ* ಈ ದ್ವೀಪವಾದರೋ ಸಮುದ್ರ 
ದಿಂದ ಸುತ್ತುವರಿಯಲ್ಪಟ್ಟಿದೆ (6-7). ಈ ದ್ವೀಪವು (ಭಾರತವರ್ಷವು) 
ದಕ್ಷಿಣೋತ್ತರವಾಗಿ ಒಂದು ಸಾವಿರ ಯೋಜನವಿದೆ. ಇದರ ಪೂರ್ವದಲ್ಲಿ 
ಕಿರಾತರೂ ಪಶ್ಚಿಮದಲ್ಲಿ ಯವನರೂ ವಾಸವಾಗಿದ್ದಾರೆ. ಮಧ್ಯದಲ್ಲಿರ 
ತಕ್ಕವರು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ--ಎಂದು ನಾಲ್ಕು ವಿಭಾಗ 
ವಾಗಿದ್ದಾರೆ. ಯಜ್ಞ, ಶಸ್ತ್ರಧಾರಣ, ವಾಣಿಜ್ಯ--ಮುಂತಾದ ವೃತ್ತಿಗಳನ್ನು 


* ಈ ಒಂಬತ್ತನೆಯ ವಿಭಾಗಕ್ಕೆ ಯಾವ ಗ್ರಂಥದಲ್ಲಿಯೂ ಹೆಸರನ್ನು ತಿಳಿಸದೆ 
ಹೀಗೆಯೇ ಬಿಡಲಾಗಿದೆಯೆಂದು ಶ್ರೀ 1. 11. Wilson ಬರೆಯುತ್ತಾರೆ. ಇದು ಈಗಿನ 
ಇಂಡಿಯಾ ದೇಶವೆಂಬುದರಲ್ಲಿ ಸಂದೇಹವಿಲ್ಲವೆಂದೂ ಅವರು ಹೇಳಿದ್ದಾರೆ. 
ಕರ್ಮಾನುಷ್ಠಾನದ ಸಂಕಲ್ಪದಲ್ಲಿ "ಭರತಖಂಡೇ ಭಾರತವರ್ಷೆೇ' ಎನ್ನುವುದನಿಲ್ಲಿ 
ಸ್ಮರಿಸಿಕೊಳ್ಳಬಹುದು. ಇವೆರಡರ ಭೇದವೂ ತಿಳಿಯದು. ಸಮಗ್ರ ಭಾರತ ವರ್ಷವನ್ನೇ 
ಒಂಬತ್ತನೆಯ ಭೇದವೆಂದು ತಿಳಿಯಬಹುದು. 


ಅಧ್ಯಾಯ 8 ದ್ವಿತೀಯಾಂಶಃ 811 


ಬ್ರಾಹ್ಮಣಾಃ ಕ್ಷತ್ರಿಯಾ ವೆ ಶಾ ಮಧ್ಯೇ ಶೂದ್ರಾಶ್ಚ ಭಾಗಶಃ! 


ಇಜ್ಮಾಯುಧವಣಿಜ್ಮಾದೈರ್ವರ್ತಯಂತೋ ವ್ಯವಸ್ಥಿತಾಃ॥ 9 
ಶತದ್ರುಚಂದ್ರಭಾಗಾದ್ಮಾ ಹಿಮವತ್ಪಾದನಿರ್ಗತಾಃ। 
ವೇದಸ್ಮೃತಿಮುಖಾದೃಶ್ಚ ಪಾರಿಯಾತ್ರೋದ್ಧವಾ ಮುನೇ॥ 10 


ನರ್ಮದಾ ಸುರಸಾದ್ಭಾಶ್ಚ ನದ್ಕೋ ವಿಂಧ್ಯಾದಿನಿರ್ಗತಾಃ | 
ತಾಪೀಪಯೋಪಷ್ಲೀನಿರ್ವಿಂಧ್ಕಾ ಪ್ರಮುಖಾ ಯಕ್ನಸಂಭವಾಃ ॥॥ 11 


ಗೋದಾವರೀಭೀಮರಥೀಕೃಷ್ಣವೇಣ್ಯಾದಿಕಾಸ್ಪಥಾ | 
ಸಹ್ಮಪಾದೋದ್ಧವಾ ನದ್ಯಃ ಸ್ಮೃತಾಃ ಪಾಪಭಯಾಪಹಾಃ ॥ 12 


ಕೃತಮಾಲಾತಾಮ್ರಪರ್ಣೀಪ್ರಮುಖಾ ಮಲಯೋದ್‌ಭವಾಃ। 
ತ್ರಿಸಾಮಾ ಚಾರ್ಯಕುಲ್ಮಾದ್ಮಾ ಮಹೇಂದ್ರಪ್ರಭವಾಃ ಸ್ಮೃತಾಃ ॥ 13 


ಯಷಿಕುಲ್ಯಾಶುಮಾರಾದ್ಯಾಃ ಶುಕ್ತಿಮತ್ಪಾದಸಂಭವಾಃ। 
ಆಸಾಂ ನದ್ಯುಹನದೃಶ್ಚ ಸಂತ್ಮನ್ಮಾಶ್ನ ಸಹಸ್ರಶಃ ॥ 14 


ನಡೆಸುತ್ತ ಇವರು ವ್ಯವಸ್ಥಿತರಾಗಿದ್ದಾರೆ (8-9). ಶತದ್ರು, ಚಂದ್ರಭಾಗ-- 
ಮೊದಲಾದ ನದಿಗಳು ಹಿಮಾಲಯದ ತಪ್ಪಲಿನಿಂದ ಹೊರಟಿವೆ. 
ವೇದಸ್ಮೃತಿ ಮುಂತಾದ ನದಿಗಳು ಪಾರಿಯತ್ರ ಪರ್ವತದಿಂದ 
ಹರಿಯುತ್ತವೆ (10). ನರ್ಮದಾ, ಸುರಸಾ ಮೊದಲಾದ ನದಿಗಳು 
ವಿಂಧ್ಯ ಪರ್ವತದಿಂದ ಹುಟ್ಟಿವೆ. ತಾಪೀ, ಪಯೋಷ್ಟೀ, ನಿರ್ವಿಂಧ್ಯಾ 
ಮೊದಲಾದವು ಯಕ್ಷಗಿರಿಸಂಭೂತವಾದವು. ಗೋದಾವರೀ, 
ಭೀಮರಥೀ, ಕೃಷ್ಣವೇಣೀ- ಮೊದಲಾದವು ಸಹ್ಯ ಪರ್ವತಶ್ರೇಣಿಯಿಂದ 
ಹರಿಯುತ್ತಿರುವ ಪುಣ್ಯ ನದಿಗಳು (11-12). ಕೃತಮಾಲಾ, ತಾಮ್ರಪರ್ಣೀ 
--ಮುಂತಾದವು ಮಲಯ ಗಿರಿಯಿಂದಲೂ ತ್ರಿಸಾಮಾ, ಆರ್ಯಕುಲ್ಕಾ 
--ಮುಂತಾದವು ಮಹೇಂದ್ರಗಿರಿಯಿಂದಲೂ ಯಷಿಕುಲ್ಮಾ, ಕುಮಾರ-- 
ಮುಂತಾದವು ಶುಕ್ತಿಮತ್‌ ಪರ್ವತದಿಂದಲೂ ಹುಟ್ಟಿ ಹರಿಯುವ 
ನದಿಗಳು. ಅಲ್ಲದೆ ಇತರ ನದಿಗಳೂ ಉಪನದಿಗಳೂ ಸಾವಿರಾರು ಇವೆ 
(13-14). ಆ ನದೀತೀರಗಳಲ್ಲಿ ಕುರು, ಪಾಂಚಾಲ, ಮಧ್ಯದೇಶ ನಿವಾಸಿ 


312 ಶ್ರೀವಿಷ್ಣುಪುರಾಣಮ್‌ 


ತಾಸ್ಟಿಮೇ ಕುರುಪಾಂಚಾಲಾ ಮಧ್ಯದೇಶಾದಯೋ ಜನಾಃ! 


ಪೂರ್ವದೇಶಾದಿಕಾಶ್ಲೈವ ಕಾಮರೂಪನಿವಾಸಿನಃ ॥ 15 
ಪುಂಡ್ರಾಃ ಕಲಿಂಗಾ ಮಗಧಾ ದಕ್ಷಿಣಾದ್ಯಾಶ್ಚ ಸರ್ವಶಃ! 
ತಥಾಪರಾಂತಾಃ ಸೌರಾಷ್ಟಾಃ ಶೂರಾಭೀರಾಸಥಾರ್ಬುದಾಃ ॥ 16 


ಕಾರೂಹಾ ಮಾಲವಾಶ್ಚೈವ ಪಾರಿಯಾತ್ರನಿವಾಸಿನಃ | 
ಸೌವೀರಾಃ ಸೈಂಧವಾ ಹೂಣಾಃ ಸಾಲ್ವಾಃ ಕೋಸಲವಾಸಿನಃ। 


ಮಾದ್ರಾರಾಮಾಸಥಾಂಬಹ್ವಾಡ ಪಾರಸೀಕಾದಯಸ್ಪಥಾ ॥ 17 
ಆಸಾಂ ಪಿಬಂತಿ ಸಲಿಲಂ ವಸಂತಿ ಸಹಿತಾಃ ಸದಾ। 

ಸಮೀಪತೋ ಮಹಾಭಾಗ ಹೃಷ್ಟಪುಷ್ಟಜನಾಕುಲಾಃ॥ 18 
ಚತ್ಸಾರಿ ಭಾರತೇ ವರ್ಷೇ ಯುಗಾನ್ಮತ್ರ ಮಹಾಮುನೇ! 

ಕೃತಂ ತ್ರೇತಾ ದ್ವಾಪರಂಚ ಕಲಿಶ್ಚಾನ್ನತ, ನ ಕ್ಚಚಿತ್‌॥ 19 


ತಪಸ್ಪಹ್ಕಂತಿ ಮುನಯೋ ಜುಕ್ಹ್‌ತೇ ಚಾತ್ರ ಯಜ್ಜನಃ। 
ದಾನಾನಿ ಚಾತ್ರ ದೀಯಂತೇ ಪರಲೋಕಾರ್ಥಮಾದರಾತ್‌ ॥ 20 


ಗಳೂ ಕಾಮರೂಪ ಮುಂತಾದ ಪೂರ್ವದೇಶ ವಾಸಿಗಳೂ ಪುಂಡ್ರ, 
ಕಲಿಂಗ, ಮಗಧ, ಮತ್ತು ಅನ್ಯ ದಾಕ್ಷಿಣಾತ್ಕರೂ ಇದ್ದಾರೆ. ಅಪರಾಂತ, 
ಸೌರಾಷ್ಟ್ರ, ಶೂರ, ಅಭೀರ, ಅರ್ಬುದರೂ ಇದ್ದಾರೆ (15-16). ಕಾರೂಷ, 
ಮಾಲವ, ಪಾರಿಯಾತ್ರ, ನಿವಾಸಿಗಳೂ ಸೌವೀರ, ಸೈಂಧವ, ಹೂಣ, 
ಸಾಲ್ವ, ಕೋಲಸವಾಸಿಗಳೂ ಮಾದ್ರ, ಆರಾಮ, ಅಂಬಷ್ಕ, ಪಾರಸೀಕ 
ಮೊದಲಾದವರೂ ಈ ಭರತಖಂಡದಲ್ಲಿದ್ದಾರೆ (17). ಇವರೆಲ್ಲರೂ 
ಜೊತೆಯಾಗಿ ವಾಸಮಾಡುತ್ತ ಹಿಂದೆ ಹೇಳಿದ ನದಿಗಳ ಜಲವನ್ನು 
ಕುಡಿಯುತ್ತ ಇದ್ದಾರೆ. ಈ ಜನಪದಗಳಲ್ಲಿರತಕ್ಕ ಪ್ರಜೆಗಳು ಹೃಷ್ಟಪುಷ್ಟ 
ರಾಗಿದ್ದಾರೆ (18). ಮೈತ್ರೇಯ, ಈ ಭಾರತ ವರ್ಷದಲ್ಲಿ ಕೃತ, ತ್ರೇತಾ, 
ದ್ವಾಪರ, ಕಲಿ--ಎಂಬ ನಾಲ್ಕು ಯುಗಗಳು ಪ್ರವರ್ತಿಸುತ್ತವೆ. ಇವು ಬೇರೆ 
ಇನ್ನೆಲ್ಲಿಯೂ ಇಲ್ಲ. ಇಲ್ಲಿ ಪರಲೋಕಾರ್ಥವಾಗಿ ನಿಷ್ಠೆಯಿಂದ ಮುನಿಗಳು 
ತಪಸ್ಸನ್ನಾಚರಿಸುತ್ತಾರೆ. ಯಾಜಕರು ಯಜ್ಞ ಮಾಡುತ್ತಾರೆ. ದಾನಿಗಳು 


ಅಧ್ಯಾಯ 8 ದ್ವಿತೀಯಾಂಶಃ 313 


ಪುರುಷೈರ್ಯಜ್ಗಪುರುಷೋ ಜಂಬೂದ್ದೀಹೇ ಸದೇಜ್ಮತೇ ! 
ಯಜ್ಞೈರ್ಯಜ್ಯಮಯೋ ವಿಷ್ಣುರನ್ಯದ್ದೀಹೇಷು ಚಾನಥಾ॥ 21 


ಅತ್ರಾಪಿ ಭಾರತಂ ಶ್ರೇಷ್ಠಂ ಜಂಬೂದ್ಹ್ದೀಹೇ ಮಹಾಮುನೇ! 
ಯತೋ ಹಿ ಕರ್ಮಭೂರೇಷಾ ಹೃತೋನ್ಮಾ 
ಭೋಗಭೂಮಯಃ॥ 22 


ಅತ್ರಜನ್ಮಸಹಸ್ರಾಣಾಂ ಸಹಸೈೈರಪಿ ಸತ್ತಮ। 
ಕದಾಚಲ್ಲಭತೇ ಜಂತುರ್ಮಾನುಷ್ಮಂ ಪುಣ್ಮಸಂಚಯಾತ್‌ ॥ 23 


ಗಾಯಂತಿ ದೇವಾಃ ಕಿಲ ಗೀತಕಾನಿ 

ಧನ್ಮಾಸ್ತು ತೇ ಭಾರತಭೂಮಿಭಾಗೇ | 
ಸ್ವರ್ಗಾಪವರ್ಗಾಸ್ಪದಮಾರ್ಗಭೂತೇ 

ಭವಂತಿ ಭೂಯಃ ಪುರುಷಾಃ ಸುರತ್ಪಾತ್‌ ॥ 24 


ದಾನ ಮಾಡುತ್ತಾರೆ (19-20). ಜಂಬೂದ್ವೀಪದಲ್ಲಿ ಯಜ್ಞಪುರುಷನಾದ 
ವಿಷ್ಣು ಯಜ್ಞಾದಿದ್ದಾರಾ ಸದಾ ಅರ್ಚಿಸಲ್ಪಡುತ್ತಿದ್ದಾನೆ. ಅನ್ಯದ್ವೀಪಗಳಲ್ಲಿ 
ಬೇರೊಂದು ಪ್ರಕಾರದಿಂದ ಪೂಜಿಸಲ್ಪಡುತ್ತಾನೆ (21). ಮೈತ್ರೇಯ, 
ಜಂಬೂ ದ್ವೀಪದಲ್ಲಿಯೂ ಭಾರತ ವರ್ಷವು ಸರ್ವಶ್ರೇಷ್ಠವಾದುದು. 
ಏಕೆಂದರೆ, ಇದು ಕರ್ಮಭೂಮಿ. ಉಳಿದವು ಭೋಗ ಭೂಮಿಗಳು. 
ಎಷ್ಟೋ ಸಾವಿರಾರು ಜನಗಳು ಕಳೆದ ಮೇಲೆ, ಸಂಗ್ರಹಿಸಿದ ಪುಣ್ಯಬಲ 
ದಿಂದ, ಯಾವಾಗಲೋ ಒಮ್ಮೆ ಭರತಖಂಡದಲ್ಲಿ ಜೀವಿಗೆ ಮನುಷ್ಯಜನ್ಮ 
ಬರುತ್ತದೆ! (22-23). ಮೈತ್ರೇಯ, ದೇವತೆಗಳು ತಮ್ಮಲ್ಲಿ ಹೀಗೆ ಹಾಡಿ 
ಕೊಳ್ಳುತ್ತಾರೆ: “ಅಹಾ! ಭರತಖಂಡದಲ್ಲಿ ಹುಟ್ಟತಕ್ಕ ಜನರೇ ಧನ್ಯರು! 
ದೇವತೆಗಳಿಗಿಂತ ಈ ಮನುಷ್ಯಜನ್ಮ ಉತ್ತಮ! ಸ್ವರ್ಗ ಮತ್ತು ಮೋಕ್ಷಗಳಿಗೆ 
ಅವಕಾಶವಿರುವ ಮಾರ್ಗವನ್ನು ತೋರಿಸತಕ್ಕ ಕರ್ಮಭೂಮಿ ಅದು! 
(24). ಈ ಕರ್ಮಭೂಮಿಯಲ್ಲಿ ಜನವನ್ನು ಪಡೆದು ಫಲಾಶೆಯಿಲ್ಲದ 
ನಿಷ್ಕಾಮ ಕರ್ಮಗಳನ್ನು ಪರಮಾತ್ಮನಾದ ವಿಷ್ಣುವಿಗೆ ಸಮರ್ಪಿಸಿ ನಿರ್ಮಲ 
ರಾಗಿ, ಅನಂತನಾದ ಭಗವಂತನಲ್ಲಿ ಲಯ ಹೊಂದತಕ್ಕ ಭರತಖಂಡ 


814 ಶ್ರೀವಿಷ್ಣುಪುರಾಣಮ್‌ 


ಕರ್ಮಾಣ್ಯಸಂಕಲ್ಲಿತತತ್ಸಲಾನಿ 
ಸಂನೃಸ್ಕ ವಷ್ಮೌ ಪರಮಾತ್ಮಭೂತೇ।! 
ಅವಾಪ್ಕ ತಾಂ ಕರ್ಮಮಹೀಮನಂತೇ 
ತಸ್ಮಿನ್‌ಲಯಂ ಯೇ ತ್ವಮಲಾಃ ಪ್ರಯಾಂತಿ॥ 25 


ಜಾನೀಮ ನೈತತ್‌ ಕ್ಯ ವಯಂ ವಿಲೀನೇ 
ಸ್ವರ್ಗಪ್ರದೇ ಕರ್ಮಣಿ ದೇಹಬಂಧಮ್‌! 
ಪ್ರಾಪ್ಸ್ಯಾಮ ಧನ್ಮಾ ಖಲು ತೇ ಮನುಷ್ಕಾ 


ಯೇ ಭಾರತೇ ನೇಂದ್ರಿಯವಿಪ್ರಹೀನಾಃ ॥ 26 
ನವವರ್ಷಂ ತು ಮೆ ತ್ರೇಯ ಜಂಬೂದ್ವೀಪಮಿದಂ ಮಯಾ। 
ಲಕ್ಷಯೋಜನವಿಸ್ತಾರಂ ಸಂಕ್ಷೇಪಾತ್‌ ಕಥಿತಂ ತವ॥ 27 
ಜಂಬೂದ್ಧೀಪಂ ಸಮಾವೃತ್ಕ ಲಕ್ಷಯೋಜನವಿಸ್ತರಃ | 
ಮೈತ್ರೇಯ ವಲಯಾಕಾರಃ ಸ್ಥಿತಃ ಕ್ಷಾರೋದಧಿರ್ಬಹಿಃ॥ 28 


ಇತಿ ಶ್ರೀವಿಷ್ಣುಪುರಾಣೇ ದ್ವಿತೀಯಾಂಶೇ ತೃತೀಯೋ5ಧ್ಯಾಯಃ 


ನಿವಾಸಿಗಳೇ ಧನ್ಯರು! (25). ನಮಗೆ ಸ್ವರ್ಗವನ್ನು ಕೊಟ್ಟಿರುವ ಈ 
ಪುಣ್ಯಕರ್ಮವು ಸವೆದಮೇಲೆ, ಮತ್ತೆ ಎಲ್ಲಿ ಹುಟ್ಟಿ ದೇಹಬಂಧವನ್ನು 
ಪಡೆಯುತ್ತೇವೋ ನಮಗೆ ಗೊತ್ತಿಲ್ಲ! ಇಂದ್ರಿಯ ಶಕ್ತಿಗಳಿಂದ ಸಹಿತರಾಗಿ 
ಭರತಖಂಡದಲ್ಲಿ ಹುಟ್ಟಿದ ಮನುಷ್ಯರೇ ಧನ್ಯರು!” (26). ಮೈತ್ರೇಯ, 
ಒಂಬತ್ತು ವರ್ಷವಿಭಾಗಗಳಿಂದ ಕೂಡಿದ ಲಕ್ಷಯೋಜನ ವಿಸ್ತಾರವಾದ 
ಜಂಬೂ ದ್ವೀಪದ ವಿಚಾರವನ್ನು ಸಂಕ್ಷೇಪವಾಗಿ ಹೇಳಿದ್ದೇನೆ. ಈ 
ಜಂಬೂದ್ವೀಪವನ್ನು ವಲಯಾಕಾರವಾಗಿ ಹೊರಗಡೆ ಸುತ್ತುವರಿದು ಲಕ್ಷ 
ಯೋಜನ ವಿಸ್ತಾರವಾಗಿರುವ ಕ್ಷೀರಸಮುದ್ರವಿದೆ (27-28). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ದ್ವಿತೀಯಾಂಶದಲ್ಲಿ 
ಮೂರನೆಯ ಅಧ್ಯಾಯ ಮುಗಿಯಿತು. 


% 


ಚತುರ್ಥೋ೨ಧ್ಯ್ಕಾಯಃ 


ಶ್ರೀಪವರಾಶರ ಉವಾಚ: 
ಕ್ಷಾರೋದೇನ ಯಥಾ ದ್ವೀಪೋ ಜಂಬೂಸಂಜ್ಲೋಂ೦ಭಿವೇಷ್ಟಿತಃ । 


ಸಂವೇಷ್ಟ್ಮ ಕ್ಲಾರಮುದಧಿಂ ಪಕ್ಷದ್ದೀಪಸ್ಪಥಾ ಸ್ಥಿತಃ॥ 
ಜಂಬೂದ್ವೀಪಸ್ಮ ವಿಸ್ತಾರಃ ಶತಸಾಹಸ್ರಸಮ್ಮಿತಃ। 

ಸ ಏವ ದ್ವಿಗುಣೋ ಬ್ರಹ್ಮನ್‌ ಪಕ್ಷದ್ದೀಪ ಉದಾಹೃತಃ॥ 2 
ಸಪ್ತ ಮೇಧಾತಿಥೇಃ ಪುತ್ರಾಃ ಪ್ಲಕ್ಷದ್ದೀಪೇಶ್ನರಸ್ಮ ವೈ | 

ಜ್ಕೇಷ್ಠ್ಛ ಶಾಂತಹಯೋ ನಾಮ ಶಿಶಿರಸ್ತದನಂತರಃ॥ 3 
ಸುಖೋದಯಸಥಾನಂದಃ ಶಿವಃ ಕ್ಷೇಮಕ ಏವ ಚ। 

ಧ್ರುವಶ್ಚ ಸಪ್ತಮಸ್ತೇಷಾಂ ಪಕ್ಷದ್ದೀಪೇಶ್ವರಾ ಹಿ ತೇ॥ 4 

ಅಧ್ಯಾಯ 4 


ಪಕ್ಷ, ಶಾಲ್ಲಲ- ಮುಂತಾದ ದ್ವೀಪಗಳ ವರ್ಣನೆ 


ಪರಾಶರರು ಹೇಳಿದರು: ಜಂಬೂದ್ವೀಪವು ಹೇಗೆ ಲವಣಸಮುದ್ರ 
ದಿಂದ ಆವೃತವಾಗಿದೆಯೋ ಹಾಗೆ ಪಕ್ಷದ್ದೀಪವು ಲವಣಸಮುದ್ರವನ್ನು 
ಸುತ್ತಲೂ ಆವರಿಸಿಕೊಂಡಿದೆ. ಜಂಬೂದ್ವೀಪದ ವಿಸ್ತಾರ ಒಂದು ಲಕ್ಷ 
ಯೋಜನ. ಅದರ ಎರಡರಷ್ಟು ಅಂದರೆ ಎರಡು ಲಕ್ಷ ಯೋಜನ 
ವಿಸ್ತಾರವುಳ್ಳದ್ದು ಪಕ್ಷದ್ವೀಪ (1-2). ಆ ದ್ವೀಪಕ್ಕೆ ಒಡೆಯನಾದ ಮೇಧಾ 
ತಿಥಿಗೆ ಏಳುಮಂದಿ ಪುತ್ರರಿದ್ದರು. ಅವರಲ್ಲಿ ಶಾಂತಹಯನೆಂಬವನು 
ಜ್ಯೇಷ್ಠ. ಅವನ ಒತ್ತಿನವನು ಶಿಶಿರ. ಆಮೇಲೆ ಸುಖೋದಯ, ಆನಂದ, 
ಶಿವ, ಕ್ಷೇಮಕ ಎಂಬುವರು. ಧ್ರುವನೆಂಬವನು ಏಳನೆಯವನು. ಇವ 
ರೆಲ್ಲರೂ ಪ್ಲಕ್ಚದ್ವೀಪ ವಿಭಾಗಕ್ಕೆ ಅಧಿಪತಿಗಳಾದರು (3-4). ಕ್ರಮವಾಗಿ 


316 ಶ್ರೀವಿಷ್ಣುಪುರಾಣಮ್‌ 

ಪೂರ್ವಂ ಶಾಂತಹಯಂ ವರ್ಷಂ ಶಿಶಿರಂ ಚ ಸುಖಂ ತಥಾ! 
ಆನಂದಂ ಚ ಶಿವಂ ಚೈವ ಕ್ಷೇಮಕಂ ಧ್ರುವಮೇವ ಚ॥ 5 
ಮರ್ಯಾದಾಕಾರಕಾಸ್ತೇಷಾಂ ತಥಾನ್ಯೇ ವರ್ಷಪರ್ವತಾಃ। 


ಸಪ್ತೈವ ತೇಷಾಂ ನಾಮಾನಿ ಶೃಣುಷ್ಣ ಮುನಿಸತ್ತಮ॥ 6 
ಗೋಮೇದಶ್ಚೈವ ಚಂದ್ರಶ್ಚ ನಾರದೋ ದುಂದುಭಿಸ್ತಥಾ। 
ಸೋಮಕಃ ಸುಮನಾಶ್ಚೈವ ವೈಭ್ರಾಜಶ್ನೈವ ಸಪ್ತಮಃ॥ 1 
ವರ್ಷಾಚಲೇಷು ರಮ್ಮೇಷು ವರ್ಷೇಷ್ಟೇತೇಷು ಚಾನಘಾಃ | 
ವಸಂತಿ ದೇವಗಂಧರ್ವಸಹಿತಾಃ ಸತತಂ ಪ್ರಜಾಃ॥ 8 


ತೇಷು ಪುಣ್ಯಾ ಜನಪದಾಶ್ಚಿರಾಚ್ಚ ಮ್ರಿಯತೇ ಜನಃ। 
ನಾಧಯೋ ವ್ಯಾಧಯೋ ವಾಪಿ ಸರ್ವಕಾಲಸುಖಂ ಹಿ ತತ್‌॥ 9 


ತೇಷಾಂ ನದೃಸ್ತು ಸಪ್ತೈವ ವರ್ಷಾಣಾಂ ಚ ಸಮುದಗಾಃ। 
ನಾಮತಸ್ತಾಃ ಪ್ರವಕ್ಷ್ಯಾಮಿ ಶ್ರುತಾಃ ಪಾಪಂ ಹರಂತಿ ಯಾಃ॥ 10 


ಅವರ ಆಧಿಪತ್ಯವಿದ್ದ ದೇಶವು ಶಾಂತಹಯವರ್ಷ, ಶಿಶಿರವರ್ಷ, 
ಸುಖೋದಯವರ್ಷ, ಆನಂದವರ್ಷ, ಶಿವವರ್ಷ, ಕ್ಷೇಮಕವರ್ಷ ಮತ್ತು 
ಧ್ರುವವರ್ಷ--ಎಂಬ ಹೆಸರುಗಳನ್ನು ಪಡೆದಿದೆ (5). ಆ ದೇಶಗಳ 
ಎಲ್ಲೆಗಳನ್ನು ಗೊತ್ತು ಮಾಡುವ ಏಳು ಮರ್ಯಾದಾಕಾರಕಗಳಾದ ವರ್ಷ 
ಪರ್ವತಗಳಿವೆ. ಅವುಗಳ ಹೆಸರನ್ನು ಕೇಳು: ಗೋಮೇದ, ಚಂದ್ರ, 
ನಾರದ, ದುಂದುಭಿ, ಸೋಮಕ, ಸುಮನಸ್‌ ಮತ್ತು ಏಳನೆಯ ವೈಭ್ರಾಜ 
ಪರ್ವತ (6-7). ಈ ವರ್ಷಪರ್ವತಗಳಲ್ಲಿಯೂ ಶಾಂತಹಯಾದಿವರ್ಷ 
ಗಳಲ್ಲಿಯೂ ಪ್ರಜೆಗಳು ದೇವಗಂಧರ್ವಸಹಿತರಾಗಿ ವಾಸಮಾಡುತ್ತಾರೆ. ಆ 
ನಿವಾಸಿಗಳು ಪುಣ್ಯವಂತರು. ಬಹಳ ಕಾಲದ ಮೇಲೆ (ದೀರ್ಫಾಯು 
ಗಳಾಗಿ) ಜನರು ಸಾಯುತ್ತಾರೆ. ಆಧಿವ್ಯಾಧಿಗಳು ಅಲ್ಲಿಲ್ಲ. ಸರ್ವ ಕಾಲ 
ದಲ್ಲಿಯೂ ಜನರು ಸುಖವಾಗಿ ಇರುತ್ತಾರೆ (8-9). ಅಲ್ಲಿ ಸಮುದ್ರಗಾಮಿ 
ಗಳಾದ ನದಿಗಳು ಏಳು ಇವೆ. ಪಾಪಹಾರಿಗಳಾದ ಆ ನದಿಗಳ ಹೆಸರನ್ನು 
ಹೇಳುವೆನು. ಅನುತಪ್ತಾ, ಶಿಖೀ, ವಿಪಾಶಾ, ತ್ರಿದಿವಾ, ಅಕ್ಷಮಾ, 


ಅಧ್ಯಾಯ 4 ದ್ವಿತೀಯಾಂಶಃ 817 
ಅನುತಪ್ತಾ ಶಿಖೀ ಚೈವ ವಿಪಾಶಾ ತ್ರಿದಿವಾಕ್ಷಮಾ। 


ಅಮೃತಾ ಸುಕೃತಾ ಚೈವ ಸಪ್ರೈತಾಸ್ತತ್ರ ನಿಮ್ನಗಾಃ॥ 11 
ಏತೇ ಶೆ ಲಲಾಸಥಾ ನದ್ಯಃ ಪ್ರಧಾನಾಃ ಕಥಿತಾಸ್ತವ | 
ಕ್ಷುದ್ರಶೈಲಾಸ್ಪಥಾ ನದೃಸ್ಪತ್ರ ಸಂತಿ ಸಹಸ್ರಶಃ ॥ 12 


ತಾಃ ಪಿಬಂತಿ ಸದಾ ಹೃಷ್ಟಾ ನದೀರ್ಜನಪದಾಸ್ತು ತೇ! 
ಅಪಸರ್ಪಿಣೀ ನ ತೇಷಾಂ ವೈ ನ ಚೈವೋತ್ಸರ್ಷಿಣೇ ದ್ವಿಜ॥ 13 


ನ ತ್ಹೇವಾಸ್ತಿ ಯುಗಾವಸ್ಥಾ ತೇಷು ಸ್ನಾನೇಷು ಸಪ್ಪಸು। 


ತ್ರೇತಾಯುಗಸಮಃ ಕಾಲಃ ಸರ್ವದೈವ ಮಹಾಮತೇ ॥ 14 
ಪಕ್ಷದ್ವೀಪಾದಿಷು ಬ್ರಹ್ಮನ್‌ ಶಾಕದ್ದೀಪಾಂತಿಕೇಷು ವೈ! 
ಪಂಚವರ್ಷಸಹಸ್ರಾಣಿ ಜನಾ ಜೀವಂತ್ಯನಾಮಯಾಃ॥ 15 
ಧರ್ಮಾಃ ಹಂಚ ತಥೆ ತೇಷು ವರ್ಣಾಶ್ರಮವಿಭಾಗಶಃ। 
ವರ್ಣಾಶ್ಚ ತತ್ರ ಚತ್ದಾರಸ್ಪಾನ್ನಿಬೋಧ ವದಾಮಿ ತೇ॥ 16 


ಅಮೃತಾ ಮತ್ತು ಸುಕೃತಾ ಎಂಬುವು ಸಪ್ತನದಿಗಳು (10-11). ಮುಖ್ಯ 
ವಾದ ಶೈಲಗಳನ್ನೂ ನದಿಗಳನ್ನೂ ನಿನಗೆ ಹೇಳಿದ್ದೇನೆ. ಇನ್ನು ಚಿಕ್ಕದಾದ 
ಬೆಟ್ಟಗಳೂ ಹೊಳೆಗಳೂ ಸಾವಿರಾರು ಇವೆ. ಅಲ್ಲಿರುವ ಜನರು ಸದಾ 
ಹೃಷ್ಟರಾಗಿ ಆ ನದಿಗಳ ನೀರನ್ನು ಕುಡಿಯುತ್ತಾರೆ. ಅಲ್ಲಿ ಹ್ರಾಸರೂಪವಾದ 
ದುಷ್ಕಾಲವಾಗಲಿ ವೃದ್ಧಿರೂಪವಾದ ಕಾಲಾವಸ್ದೆಯಾಗಲಿ ಇಲ್ಲ (12-13). 
ಅಲ್ಲದೆ ಈ ಏಳು ದ್ವೀಪಗಳಲ್ಲಿ ಯುಗಾವಸ್ಥೆಯೂ ಇಲ್ಲ. ಯಾವಾಗಲೂ 
ತ್ರೇತಾಯುಗಕ್ಕೆ ಸಮಾನವಾದ ಕಾಲವು ನಡೆಯುತ್ತದೆ. ಪ್ಲಕ್ಷದ್ಧೀಪದಿಂದ 
ಹಿಡಿದು ಶಾಕದ್ದೀಪಪರ್ಯಂತವಾಗಿ ಜನರು ರೋಗರುಜಿನಗಳಿಲ್ಲದೆ ಐದು 
ಸಾವಿರ ವರ್ಷಗಳವರೆಗೆ ಬದುಕುತ್ತಾರೆ (14-15). ವರ್ಣಾಶ್ರಮ 
ವಿಭಾಗಾನುಸಾರವಾಗಿ ಅಲ್ಲಿ (ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ 
ಮತ್ತು ಅಪರಿಗ್ರಹಗಳೆಂಬ) ಐದು ಧರ್ಮಗಳಿರುತ್ತವೆ. ಅಲ್ಲಿರುವ 
ವರ್ಣಗಳು ನಾಲ್ಕು. ಅವನ್ನು ಹೇಳುತ್ತೇನೆ, ಕೇಳು (16). ಆ ದ್ವೀಪದಲ್ಲಿ 
ಆರ್ಯಕ, ಕುರರ, ವಿದಿಶ್ಶ, ಮತ್ತು ಭಾವಿ--ಎಂಬ ಜಾತಿಯವರು 


318 ಶ್ರೀವಿಷ್ಣುಪುರಾಣಮ್‌ 


ಆರ್ಯಕಾಃ ಕುರರಾಶ್ಚೈವ ವಿದಿಶ್ಶಾ ಭಾವಿನಶ್ಚ ತೇ! 
ಎಪುಕ್ಷತ್ರಿಯವೆ ಶಾಸೇ ಶೂದ್ರಾಶ್ಚ ಮುನಿಸತ್ತಮ ॥ 17 


ಜಂಬೂವೃಕ್ಷಪ್ರಮಾಣಸ್ತು ತನ್ಮಧ್ಕೇ ಸುಮಹಾಂಸ್ತರುಃ। 
ಪಕ್ಷಸ್ತನ್ನಾಮಸಂಜ್ಲೋಂಯಂ ಪ್ಲಕ್ಷಡ್ದೀಪೋ ದ್ವಿಜೋತ್ತಮ ॥ 18 


ಇಜೃತೇ ತತ್ರ ಭಗವಾಂಸ್ತೆ ಂರ್ವರ್ಣೆ ಟಭರಾರ್ಯಕಾದಿಭಿಃ 
ಸೋಮರೂಪೀ ಜಗತ್ಛಷ್ಟಾ ಸರ್ವಃ ಸರ್ವೇಶ್ವರೋ ಹರಿಃ ॥ 19 


ಪಕ್ಷದ್ಹೀಪಪ್ರಮಾಣೇನ ಪ್ಲಕ್ಷದ್ದೀಪಃ ಸಮಾವೃತಃ। 
ತಥೈವೇಕ್ಷುರಸೋದೇನ ಪರಿವೇಷಾನುಕಾರಿಣಾ ॥ 20 


ಇತ್ಯೇವಂ ತವ ಮೈತ್ರೇಯ ಪಕ್ಷದ್ದೀಪ ಉದಾಹೃತಃ। 
ಸಂಕ್ಷೇಪೇಣ ಮಯಾ ಭೂಯಃ ಶಾಲ್ಮಲಂ ಮೇ ನಿಶಾಮಯ ॥ 


ಶಾಲ್ಮಲಸ್ಥೇಶ್ವರೋ ವೀರೋ ವಪುಷ್ಮಾಂಸ್ಪತ್ಸುತಾನ್‌ ಶೃಣು! 
ತೇಷಾಂ ತು ನಾಮಸಂಜ್ಞಾನಿ ಸಪ್ಪವರ್ಹಾಣಿ ತಾನಿ ವೈ॥ 22 


ಕ್ರಮವಾಗಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರರಾಗಿದ್ದಾರೆ (17). 
ಆ ದ್ವೀಪದ ನಡುವೆ ಜಂಬೂವೃಕ್ಷದಷ್ಟು ದೊಡ್ಡದಾದ ಪಕ್ಷವೃಕ್ಷವಿದೆ. 
ಆದ್ದರಿಂದ ಆ ದ್ವೀಪಕ್ಕೆ ಪ್ರಕ್ಷದ್ದೀಪವೆಂದು ಹೆಸರು ಬಂದಿದೆ. ಸೃಷ್ಟಿಕರ್ತನೂ 
ಸರ್ವನೂ ಸರ್ವೇಶ್ವರನೂ ಆದ ಶ್ರೀಹರಿಯು ಅಲ್ಲಿರುವ ಆರ್ಯಕಾದಿ 
ವರ್ಣದವರಿಂದ ಸೋಮರೂಪನಾಗಿ ಅರ್ಚಿಸಲ್ಪಡುತ್ತಾನೆ (18-19). ಪಕ್ಷ 
ದ್ವೀಪದಷ್ಟು ಪ್ರಮಾಣವುಳ್ಳ ಇಕ್ಲು ಸಮುದ್ರವು ಪಕ್ಷದ್ದೀಪವನ್ನು ಪರಿವೇಷ 
ದಂತೆ ಆವರಿಸಿಕೊಂಡಿದೆ. ಮೈತ್ರೇಯ, ಈ ಪ್ರಕಾರವಾಗಿ ನಾನು ಪಕ್ಷ 
ದ್ವೀಪದ ವಿಷಯವನ್ನು ಹೇಳಿದ್ದಾಯಿತು. ಇನ್ನು ಶಾಲ್ಮಲದ್ದೀಪದ 
ವಿಷಯವನ್ನು ಕೇಳು (20-21). ಶಾಲ್ಮಲದ್ವೀಪಕ್ಕೆ ವೀರನಾದ ವಪುಷಾನ್‌ 
ಎಂಬವನು ಅಧಿಪತಿ. ಅವನ ಪುತ್ರರ ಹೆಸರನ್ನು ಕೇಳು. ಅವರಿಗೆ ಸೇರಿದ 
ಸಪ್ತವರ್ಷಗಳೂ ಅವರ ಹೆಸರಿನಿಂದಲೇ ಪ್ರಸಿದ್ಧವಾಗಿದೆ. ಶ್ವೇತ, ಹರಿತ, 
ಜೀಮೂತ, ರೋಹಿತ, ವೈದ್ಯುತ, ಮಾನಸ ಮತ್ತು ಸುಪ್ರಭ ಎಂದು 


ಅಧ್ಯಾಯ 4 ದ್ವಿತೀಯಾಂಶಃ 819 
ಶ್ವೇತೋ5ಥ ಹರಿತಶೈವ ಜೀಮೂತೋ ರೋಹಿತಸ್ಪಥಾ। 


ವೈದ್ಯುತೋ ಮಾನಸಶ್ಚೈವ ಸುಪ್ರಭಶ್ಚ ಮಹಾಮುನೇ ॥ 23 
ಶಾಲ್ಮಲೇನ ಸಮುದ್ರೋಇಸೌ ದ್ವೀಪೇನೇಕ್ಷುರಸೋದಕಃ। 
ಎಸ್ನಾರದ್ದಿಗುಣೇನಾಥ ಸರ್ವತಃ ಸಂವೃತಃ ಸ್ಥಿತಃ॥ 24 


ತತ್ರಾಪಿ ಪರ್ವತಾಃ ಸಪ್ತ ವಿಜ್ಞ್ಛೇಯಾ ರತ್ನಯೋನಯಃ। 
ವರ್ಷಾಭಿವ್ಕಂಜಕಾ ಯೇ ತು ತಥಾ ಸಪ್ತ ಚ ನಿಮ್ಮಗಾಃ॥ 25 


ಕುಮುದಶ್ಟೋನ್ನತಶ್ಚೈವ ತೃತೀಯಶ್ಚ ಬಲಾಹಕಃ | 
ದ್ರೋಣೋ ಯತ್ರ ಮಹೌಹಧ್ಯ ಸ ಚತುರ್ಥೋ ಮಹೀಧರಃ॥ 


ಕಂಕಸ್ತು ಪಂಚಮಃ ಹಹ್ಕೋ ಮಹಿಹಃ ಸಪ್ತಮಸ್ತಥಾ। 


ಕಕುದ್ಮಾನ್‌ ಪರ್ವತವರಃ ಸರಿನ್ನಾಮಾನಿ ಮೇ ಶೃಣು ॥ 27 
ಯೋನಿಸ್ತೋಯಾ ವಿತೃಹಷ್ಣಾ ಚ ಚಂದ್ರಾ ಮುಕ್ತಾ ವಿಮೋಚನೀ!। 
ನಿವೃತ್ತಿಃ ಸಪ್ತಮೀ ತಾಸಾಂ ಸ್ಮೃತಾಸ್ತಾಃ ಪಾಪಶಾಂತಿದಾಃ ॥ 28 


ಶ್ಚೇತಂ ಚ ಹರಿತಂ ಚೈವ ವೈದ್ಯುತಂ ಮಾನಸಂ ತಥಾ! 
ಜೀಮೂತಂ ರೋಹಿತಂ ಚೈವ ಸುಪ್ರಭಂ ಚಾಪಿ ಶೋಭನಮ್‌!। 
ಸಪ್ರೈತಾನಿ ತು ವರ್ಹಾಣಿ ಚಾತುರ್ವರ್ಣಯುತಾನಿ ವೈ॥ 29 


ಅವರ ಹೆಸರು (22-23). (ಪಕ್ಷದ್ವೀಪವನ್ನು ಆವರಿಸಿದ) ಇಕ್ಸುಸಮುದ್ರವು 
ತನಗಿಂತ ಎರಡರಷ್ಟು ವಿಸ್ತಾರವಾದ ಈ ಶಾಲ್ಮಣದ್ವೀಪದಿಂದ ಸುತ್ತಲೂ 
ಆವೃತವಾಗಿದೆ. ಈ ದ್ವೀಪದಲ್ಲಿಯೂ ರತ್ನಗಳಿಗೆ ಉದ್ಭವಸ್ಥಾನಗಳೂ 
ಅಲ್ಲಿರುವ (ಸಪ್ತ) ವರ್ಷಗಳನ್ನು ವಿಭಾಗಿಸತಕ್ಕವೂ ಆದ ಏಳು ಪರ್ವತ 
ಗಳಿವೆ. ಏಳು ನದಿಗಳು ಇವೆ (24-25). ಕುಮುದ, ಉನ್ನತ, ಬಲಾಹಕ, 
ಮಹೌಷಧಿಗಳಿರುವ ದ್ರೋಣ, ಕಂಕ, ಮಹಿಷ ಮತ್ತು ಏಳನೆಯದಾದ 
ಕಕುದ್ದನ್‌ ಎಂಬಿವು ಪರ್ವತಗಳು. ನದಿಗಳ ಹೆಸರನ್ನು ಕೇಳು (26-27). 
ಯೋನಿ, ತೋಯಾ, ವಿತೃಷ್ಣಾ » ಚಂದ್ರಾ, ಮುಕ್ತಾ, ವಿಮೋಚನೀ, 
ಏಳನೆಯದಾದ ನಿವೃತ್ತ ಎಂಬ ನದಿಗಳು ಪಾಪಶಮನ ಮಾಡತಕ್ಕವು. 
ಶ್ವೇತ, ಹರಿತ, ವೈದ್ಯುತ, ಮಾನಸ, ಜೀಮೂತ, ರೋಹಿತ, ಸುಪ್ರಭ-- 


820 ಶ್ರೀವಿಷ್ಣುಪುರಾಣಮ್‌ 


ಶಾಲ್ಮಲೇ ಯೇ ತು ವರ್ಣಾಶ್ಚ ವಸಂತ್ಯೇತೇ ಮಹಾಮುನೇ। 
ಕಪಿಲಾಶ್ಚಾರುಣಾಃ ಪೀತಾಃ ಕೃಷ್ಠಾಶ್ಚೈವ ಪೃಥಕ್‌ ಪೃಥಕ್‌ ॥ 30 


ಬ್ರಾಹ್ಮಣಾಃ ಕ್ಷತ್ರಿಯಾ ವೆ ಶಾ ಶೂದ್ರಾಶ್ಮೈವ ಯಜಂತಿ ತಮ್‌! 


ಭಗವಂತಂ ಸಮಸ್ತಸ್ಕ ವಿಷ್ನುಮಾತ್ಮಾನಮವ್ಮಯಮ್‌ ॥ 31 
ವಾಯುಭೂತಂ ಮಖಶ್ರೇಷ್ಠೈೆರ್ಯಜ್ಜ್ಞಾನೋ ಯಜ್ಗ್ಞಸಂಸ್ಥಿತಿಮ್‌ | 
ದೇವಾನಾಮತ್ರ ಸಾನ್ನಿಧ್ಯಮತೀವ ಸುಮನೋಹರೇ ॥ 32 
ಶಾಲ್ಮಲಿಃ ಸುಮಹಾನ್‌ ವೃಕ್ಷೋ ನಾಮ್ನಾ ನಿವನ್ಸೃತಿಕಾರಕಃ | 

ಏಷ ದ್ವೀಪಟಃ ಸಮುದ್ರೇಣ ಸುರೋದೇನ ಸಮಾವೃತಃ ॥ 33 
ಎಸ್ತಾರಾಚ್ಛಾಲ್ಮಲಸ್ಕೈವ ಸಮೇನ ತು ಸಮಂತತಃ! 

ಸುರೋದಕಃ ಶರಿವೃತಃ ಕುಶದ್ದೀಪೇನ ಸರ್ವತಃ ॥ 34 


ಶಾಲ್ಮಲಸ್ಕ ತು ವಿಸ್ತಾರಾದ್‌ ದ್ವಿಗುಣೇನ ಸಮಂತತಃ! 
ಜ್ಕೋತಿಷ್ಠತಃ ಕುಶದ್ದೀಪೇ ಸಪ್ಪಪುತ್ರಾನ್‌ ಶೃಣುಷ್ಟ ತಾನ್‌॥ 35 


ಎಂಬ ಏಳು ವರ್ಷಗಳು (ದೇಶಗಳು) ಚಾತುರ್ವರ್ಣ್ಯದ ಜನರಿಂದ 
ಕೂಡಿವೆ (28-29). ಕಪಿಲ, ಅರುಣ, ಪೀತ, ಕೃಷ್ಣ--ಎಂಬ ಬ್ರಾಹ್ಮಣ, 
ಕ್ಷತ್ರಿಯ, ವೈಶ್ಯ, ಶೂದ್ರರು ಅಲ್ಲಿದ್ದಾರೆ. ಅವರು ಸರ್ವಾತ್ಮನೂ 
ಅವ್ಯಯನೂ ಆದ ವಿಷ್ಣುಭಗವಂತನನ್ನು ಅರ್ಚಿಸುತ್ತಾರೆ (30-31). 
ಯಾಜಿಗಳು ಯಜ್ಞಪ್ರತಿಷ್ಠಿತನಾದ ವಿಷ್ಣುವನ್ನು ವಾಯುಸ್ವರೂಪನನ್ನಾಗಿ 
ಭಾವಿಸಿ ಯಜ್ಞಗಳಿಂದ ಪೂಜಿಸುತ್ತಾರೆ. ಅತ್ಯಂತಮನೋಹರವಾದ ಈ 
ದ್ವೀಪದಲ್ಲಿ ದೇವತೆಗಳು ನೆಲೆಸಿದ್ದಾರೆ (32). ಅಲ್ಲಿ ಶಾಲ್ಮಲಿಯೆಂಬ 
ಸುಖಕಾರಿಯಾದ ಮಹಾವೃಕ್ಷವಿದೆ. ಈ ದ್ವೀಪವು ಸುರೋದಕದ (ಮದ್ಯ) 
ಸಮುದ್ರದಿಂದ ಆವೃತವಾಗಿದೆ. ಈ ಸಮುದ್ರವು ಶಾಲ್ಮಲದ್ದೀಪದಷ್ಟು 
ವಿಸ್ತಾರವಾಗಿಲ್ಲದೆ, ಸುತ್ತಲೂ ಕುಶದ್ವೀಪದಿಂದ ಸಮಾವೃತವಾಗಿದೆ. (33- 
34). ಕುಶದ್ವೀಪವು ಶಾಲ್ಮಲದ ಎರಡರಷ್ಟು ದೊಡ್ಡದು. ಕುಶದ್ವೀಪದ 
ಅಧಿಪತಿಯಾದ ಜ್ಯೋತಿಷಂತನ ಏಳುಮಂದಿ ಪುತ್ರರು ಯಾರೆಂದರೆ: 
ಉದ್ಭಿದ, ವೇಣುಮಾನ್‌, ವೈರಥ, ಲಂಬನ, ಧೃತಿ, ಪ್ರಭಾಕರ ಮತ್ತು 


ಅಧ್ಯಾಯ 4 ದ್ವಿತೀಯಾಂಶಃ 321 
ಉದ್ದಿದೋ ವೇಣುಮಾಂಶ್ಚೈವ ವೈರಥೋ ಲಂಬನೋ ಧೃತಿಃ | 


ಪ್ರಭಾಕರೋ5ಥ ಕಪಿಲಸ್ತನ್ನಾಮಾ ವರ್ಷಪದ್ಭತಿಃ॥ 36 
ತಸ್ಮಿನ್‌ ವಸಂತಿ ಮನುಜಾಃ ಸಹ ದೈತೇಯದಾನವೈಃ। 
ತಥೈವ ದೇವಗಂಧರ್ವಯಕ್ಷಕಿಂಪುರುಷಾದಯಃ॥ 37 


ವರ್ಣಾಸ್ತತ್ರಾಪಿ ಚತ್ದಾರೋ ನಿಜಾನುಹಾನತತ್ನರಾಃ। 
ದಮಿನಃ ಶುಷ್ಮಿಣಃ ಸ್ನೇಹಾ ಮಂದೇಹಾಶ್ಚ ಮಹಾಮುನೇ॥ 38 


ಬ್ರಾಹ್ಮಣಾಃ ಕ್ಷತ್ರಿಯಾ ವೆ ಶ್ಯಃ ಶೂದ್ರಾಶ್ಚಾನುಕ್ರಮೋದಿತಾಃ। 


ಯಹಥೋಕ್ಷಕರ್ಮಕತಗ್ಸತ್ವಾತ್‌ ಸ್ಥಾಧಿಕಾರಕ್ಷಯಾಯ ತೇ॥ 39 
ತತ್ರೈವ ತಂ ಕುಶದ್ದೀಪೇ ಬ್ರಹ್ಮರೂಪಂ ಜನಾರ್ದನಮ್‌ | 
ಯಜಂತಃ ಕ್ಷಪಯಂತ್ಕುಗ್ರಮಧಿಕಾರಫಲಪ್ರದಮ್‌ ॥ 40 
ಎದ್ರುಮೋ ಹೇಮಶೈಲಶ್ಚ ದ್ಭುತಿಮಾನ್‌ ಪುಷ್ಪವಾಂಸ್ಪಥಾ। 
ಕುಶೇಶಯೋ ಹರಿಶ್ಚೈವ ಸಪ್ತಮೋ ಮಂದರಾಚಲಃ॥ 41 


ಕಪಿಲ. ಇವರ ಹೆಸರಿಂದಲೇ ಏಳು ವರ್ಷಗಳ ವಿಭಾಗವಿದೆ (35-36). 
ಅಲ್ಲಿ ಮನುಷ್ಯರು ದೈತ್ಯದಾನವರೊಡನೆ ವಾಸಮಾಡುತ್ತಾರೆ. ಹಾಗೆಯೇ 
ದೇವ, ಗಂಧರ್ವ, ಯಕ್ಷ, ಕಿಂಪುರುಷಾದಿಗಳೂ ಇದ್ದಾರೆ. ಅಲ್ಲಿಯೂ 
ತಮ್ಮ ತಮ್ಮ ಕರ್ಮಾನುಷ್ಠಾನಗಳಲ್ಲಿ ತತ್ಪರರಾದ ನಾಲ್ಕು ವರ್ಣದವ 
ರಿದ್ದಾರೆ. ದಮಿ, ಶುಷ್ಮಿ, ಸ್ನೇಹ, ಮಂದೇಹ--ಎಂದು ಆ ವರ್ಣದವರ 
ನಾಮವಿದೆ (37-38). ಅವರೇ ಕ್ರಮವಾಗಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, 
ಶೂದ್ರರು. ಪ್ರಾರಬ್ದಕರ್ಮಕ್ಷಯಕ್ಕಾಗಿ ಅವರು ಶಾಸ್ತ್ರವಿಹಿತ ಕರ್ಮವನ್ನು 
ಆಚರಿಸುತ್ತ, ಕುಶದ್ವೀಪದಲ್ಲಿ ಬ್ರಹ್ಮದೂಪನಾಗಿರುವ ಜನಾರ್ದನನನ್ನು 
ಪೂಜಿಸುತ್ತ, ಪ್ರಾರಬ್ದದ ಅಧಿಕಾರಫಲವನ್ನು ಕೊಡುವ ಉಗ್ರವಾದ 
ಅಹಂಕಾರವನ್ನು ಹೋಗಲಾಡಿಸಿಕೊಳ್ಳುತ್ತಾರೆ (39-40). ಆ ದ್ವೀಪದಲ್ಲಿ 
ವಿದ್ರುಮ, ಹೇಮಶೈಲ, ದ್ಯುತಿಮಾನ್‌, ಪುಷ್ಪವಾನ್‌, ಕುಶೇಶಯ, ಹರಿ, 
ಏಳನೆಯದಾದ ಮಂದಾರಚಲ--ಇವು ವರ್ಷಪರ್ವತಗಳು. ನದಿಗಳೂ 
ಏಳು ಇವೆ. ಅವುಗಳ ಹೆಸರನ್ನು ಕೇಳು: ಧೂತಪಾಪಾ, ಶಿವಾ, ಪವಿತ್ರಾ, 


322 ಶ್ರೀವಿಷ್ಣುಪುರಾಣಮ್‌ 


ವರ್ಹಾಚಲಾಸ್ತು ಸಪ್ರೈತೇ ತತ್ರ ದ್ವೀಪೇ ಮಹಾಮುನೇ! 
ನದೃಶ್ಚ ಸಪ್ತ ತಾಸಾಂ ತು ಶೃಣು ನಾಮಾನನುಕ್ರಮಾತ್‌ ॥ 42 


ಧೂತಪಾಪಾ ಶಿವಾ ಚೈವ ಪವಿತ್ರಾ ಸಮ್ಮತಿಸ್ತಥಾ | 
ವಿದ್ಯುದಂಭಾ ಮಹೀ ಚಾನ್ಮಾ ಸರ್ವಪಾಪಹರಾಸ್ತ್ವಿಮಾಃ॥ 43 


ಅನ್ಮಾಃ ಸಹಸ್ರಶಸ್ತತ್ರ ಕ್ಷುದ್ರನದಸಥಾಚಲಾಃ। 
ಕುಶದ್ದೀಪೇ ಕುಶಸ್ತಂಬಃ ಸೆಂಜ್ಮಯಾ ತಸ್ಕ ತತ್‌ ಸ್ಮೃತಮ್‌ ॥ 44 


ತತ್ಸಮಾಣೇನ ಸ ದ್ವೀಪೋ ಫೃತೋದೇನ ಸಮಾವೃತಃ! 
ಫೃತೋದಶ್ಚ ಸಮುದ್ರೋ ವೆ ಟ್ರ ಕ್ರೌಂಚದ್ದೀಪೇನ ಸಂವೃತಃ॥ 45 


ಕೌಂಚದ್ದೀಪೋ ಮಹಾಭಾಗ ಶ್ರೂಯತಾಂಚಾಪರೋ ಮಹಾನ್‌! 
ಕುಶದ್ದೀಪಸ್ಕ ವಿಸ್ತಾರಾದ್‌ ದ್ವಿಗುಣೋ ಯಸ್ಕ ವಿಸ್ತರಃ॥ 46 


ಕೌಂಚದ್ದೀಪೇ ದ್ಯುತಿಮತಃ ಪುತ್ರಾಸ್ತಸ್ಥ ಮಹಾತ್ಮನಃ। 
ತನ್ನಾಮಾನಿ ಚ ವರ್ಹಾಣಿ ತೇಹಾಂ ಚಕ್ರೇ ಮಹೀಪತಿಃ ॥.. 47 


ಕುಶಲೋ ಮಂದಗಶ್ಟೋಷ್ಟ ಪೀವರೋ5ಥಾಂಧಕಾರಕಃ। 
ಮುನಿಶ್ಚ ದುಂದುಭಿಶ್ಚೈವ ಸಪ್ರೈತೇ ತತ್ಸುತಾ ಮುನೇ॥ 48 


ಸಂಮತಿ, ವಿದ್ಯುತ್‌, ಅಂಭಾ, ಮಹೀ--ಇಇವು ಸರ್ವಪಾಪಹಾರಿಗಳಾದ 
ನದಿಗಳು (41-43). ಇನ್ನು ಚಿಕ್ಕ ಚಿಕ್ಕ ಬೆಟ್ಟಗಳೂ ಹೊಳೆಗಳೂ ಸಾವಿರಾರು 
ಇವೆ. ಆ ದ್ವೀಪದಲ್ಲಿ ಕುಶಗಳ ಪೊದೆ ಇರುವುದರಿಂದ ಕುಶದ್ವೀಪವೆಂದು 
ಹೆಸರು ಬಂದಿದೆ. ಆ ದ್ವೀಪವು ಅಷ್ಟೇ ಅಳತೆಯುಳ್ಳ ಫೃತಸಮುದ್ರದಿಂದ 
ಸುತ್ತುವರಿಯಲ್ಪಟ್ಟಿದೆ. ಫೃತಸಮುದ್ರದ ಸುತ್ತಲೂ ಕ್ರೌಂಚದ್ವೀಪವಿದೆ. ಆ 
ದ್ವೀಪವು ಕುಶದ್ವೀಪದ ಎರಡರಷ್ಟು ದೊಡ್ಡದು (44-46). ಕ್ರೌಂಚದ್ವೀಪದ 
ಒಡೆಯನಾದ ದ್ಯುತಿಮಂತನು ತನ್ನ ಪುತ್ರರ ಆಳ್ವಿಕೆಗೆ ಒಳಪಟ್ಟ ವರ್ಷ 
ಗಳಿಗೂ ಅವರ ಹೆಸರನ್ನೇ ಗೊತ್ತುಮಾಡಿದನು. ಅವನ ಮಕ್ಕಳು 
ಯಾರೆಂದರೆ: ಕುಶಲ, ಮಂದಗ, ಉಷ್ಣ, ಪೀವರ, ಅಂಧಕಾರಕ, ಮುನಿ 
ಮತ್ತು ದುಂದುಭಿ. ಅಲ್ಲಿಯೂ ಸಹ, ಮೈತ್ರೇಯ, ದೇವಗಂಧರ್ವಸೇವಿತ 


ಅಧ್ಕಾಯ 4 ದ್ವಿತೀಯಾಂಶಃ 323 


ತತ್ರಾಪಿ ದೇವಗಂಧರ್ವಸೇವಿತಾಃ ಸುಮನೋಹರಾಃ। 
ವರ್ಷಾಚಲಾ ಮಹಾಬುದ್ಧೇ ತೇಷಾಂ ನಾಮಾನಿ ಮೇ ಶೃಣು ॥ 49 


ಕ್ರೌಂಚಶ್ಚ ವಾಮನಶ್ಚೈವ ತೃತೀಯಶ್ಚಾಂಧಕಾರಕಃ | 
ಚತುರ್ಥೋ ರತ್ನಶೈಲಶ್ಚ ಸ್ಥಾಹಿನೀ ಹಯಸನ್ನಿಭಃ॥ 50 


ದಿವಾವೃತ್ನಂಚಮಶ್ನಾತ್ರ ತಥಾನ್ಯಃ ಪುಂಡರೀಕವಾನ್‌ | 
ದುಂದುಭಿಶ್ಚ ಮಹಾಶೈಲೋ ದ್ವಿಗುಣಾಸ್ತೇ ಪರಸ್ಪರಮ್‌ ॥ 51 


ದ್ವೀಪಾ ದ್ವೀಪೇಷು ಯೇ ಶೆ ಎಲಾ ಯಥಾದ್ವೀಪೇಷು ತೇ ತಥಾ! 
ವರ್ಷೇಷ್ಟೇತೇಷು ರಮ್ಮೇಷು ತಥಾ ಶೈಲವರೇಷು ಚ। 
ನಿವಸಂತಿ ನಿರಾತಂಕಾಃ ಸಹ ದೆ ನಗಣ ಹ ಪುಜಾಃ॥ 52 


ಪುಷ್ಕರಾಃ ಪುಷ್ಕಲಾ ಧನ್ಯಾಸ್ತಿಷ್ಠಾಖ್ಯಾಶ್ಚ ಮಹಾಮುನೇ !। 
ಬ್ರಾಹ್ಮಣಾಃ ಕ್ಷತ್ರಿಯಾ ವೈಶ್ಯಾಃ ಶೂದ್ರಾಶ್ಚಾನುಕ್ರಮೋದಿತಾಃ॥ 53 


ನದೀರ್ಮೈತ್ರೇಯ ತೇ ತತ್ರ ಯಾಃ ಪಿಬಂತಿ ಶೃಣುಷ್ಟ ತಾಃ। 
ಸಪ್ತ್ಪಪ್ರಧಾನಾಃ ಶತಶಸ್ತತ್ರಾನ್ಯಾ ಕ್ಷುದ್ರನಿಮ್ನಗಾಃ ॥ 54 


ಗಳಾದ ಮನೋಹರವಾದ ವರ್ಷಪರ್ವತಗಳಿವೆ. ಅವುಗಳ ಹೆಸರನ್ನು 
ಕೇಳು (47-49). ಕ್ರೌಂಚ, ವಾಮನ, ಅಂಧಕಾರಕ, ರತ್ನಶೈಲವೂ 
ಅಶ್ವಾಕಾರವೂ ಆದ ಸ್ವಾಹಿನೀ, ದಿವಾವೃತ್‌, ಪುಂಡರೀಕವಾನ್‌ ಮತ್ತು 
ದುಂದುಭಿ. ಈ ಪರ್ವತಗಳು ಕ್ರಮವಾಗಿ ವಿಸ್ತಾರದಲ್ಲಿ ದ್ವಿಗುಣವಾಗಿವೆ 
(50-51). ದ್ವೀಪಗಳು ಉತ್ತರೋತ್ತರವಾಗಿ ಹೇಗೆ ದ್ವಿಗುಣವಾಗಿವೆಯೋ 
ಹಾಗೆಯೇ ಪರ್ವತಗಳೂ ವಿಸ್ತಾರದಲ್ಲಿ ದ್ವಿಗುಣವಾಗಿವೆಯೆಂದು ತಿಳಿಯ 
ಬೇಕು. ರಮ್ಯವಾದ ಈ ವರ್ಷಗಳಲ್ಲಿ ಮತ್ತು ಪರ್ವತಗಳಲ್ಲಿ ಪ್ರಜೆಗಳು 
ದೇವತೆಗಳೊಡನೆ ನಿರಾತಂಕವಾಗಿ ವಾಸಮಾಡುತ್ತಾರೆ (52). ಈ ಕುಶ 
ದ್ವೀಪದಲ್ಲಿ ಪುಷ್ಕರ, ಪುಷ್ಕಲ, ಧನ್ಯ, ತಿಷ್ಯ ಎಂಬ ಬ್ರಾಹ್ಮಣ, ಕ್ಷತ್ರಿಯ, 


ವೈಶ್ಯ, ಶೂದ್ರರಿದ್ದಾರೆ. ಮೈತ್ರೇಯ, ಅವರು ಅಲ್ಲಿ ಯಾವ ನದಿಯ 


ಲ83 


ನೀರನ್ನು ಕುಡಿಯುತ್ತಾರೆಂಬುದನ್ನು ಕೇಳು. ಅವುಗಳಲ್ಲಿ ಏಳು ಪ್ರಧಾನ 
ನದಿಗಳು. ಇನ್ನು ನೂರಾರು ಚಿಕ್ಕ ಹೊಳೆಗಳಿವೆ (53-54). ಗೌರೀ, 


324 ಶ್ರೀವಿಷ್ಣುಪುರಾಣಮ್‌ 


ಗೌರೀ ಕುಮುದ್ಧತೀ ಚೈವ ಸಂಧ್ಕಾ ರಾತ್ರಿ ರ್ಮನೋಜವಾ। 


ಕ್ಲಾಂತಿಶ್ಚ ಪುಂಡರೀಕಾ ಚ ಸಪ್ರೈತಾ ವರ್ಷನಿಮ್ನಗಾಃ॥ ವನ 
ತತ್ರಾಪಿ ವಿಷ್ಣುರ್ಭಗವಾನ್‌ ಪುಷ್ಕರಾದ್ಮೈರ್ಜನಾರ್ದನಃ | 
ಯಾಗೈರುದ್ರಸ್ಥರೂಪಶ್ಥ ಇಜ್ಯತೇ ಯಜ್ಞಸನ್ನಿಧೌ॥ 56 
ಕ್ರೌಂಚದ್ದೀಪಃ ಸಮುದ್ರೇಣ ದಧಿಮಂಡೋದಕೇನ ಚ! 
ಆವೃತಃ ಸರ್ವತಃ ಕೌಂಚದ್ದೀಪತುಲ್ಕೇನ ಮಾನತಃ॥ 57 


ದಧಿಮಂಡೋದಕಶ್ಚಾಪಿ ಶಾಕದ್ದೀಪೇನ ಸಂವೃತಃ। 
ಕ್ರೌಂಚದ್ದೀಪಸ್ಕ ವಿಸ್ತಾರಾದ್‌ ದ್ವಿಗುಣೇನ ಮಹಾಮುನೇ॥ 58 


ಶಾಕದ್ದೀಪೇಶ್ಚರಸ್ಕಾಪಿ ಭವ್ಯಸ್ಮ ಸುಮಹಾತ್ಮನಃ। 


ಸಪ್ತೈವ ತನಯಾಸ್ತೇಹಾಂ ದದೌ ವರ್ಹಾಣಿ ಸಪ್ತ ಸಃ॥ 59 
ಜಲದಶ್ಚ ಕುಮಾರಶ್ಚ ಸುಕುಮಾರೋ ಮರೀಚಕಃ। 
ಕುಸುಮೋದಶ್ಚ ಮೌದಾಕಿಃ ಸಪ್ತಮಶ್ಚ ಮಹಾದ್ರುಮಃ॥ 60 
ತತ್ಸಂಜ್ಞಾನ್ಯೇವ ತತ್ರಾಪಿ ಸಪ್ತ ವರ್ಹಾಣ್ಯನುಕ್ರಮಾತ್‌! 
ತತ್ರಾಪಿ ಪರ್ವತಾಃ ಸಪ್ತ ವರ್ಷವಿಚ್ಛೇದಕಾರಿಣಃ॥ 61 


ಕುಮುದ್ವತೀ, ಸಂಧ್ಯಾ, ರಾತ್ರೀ, ಮನೋಜವಾ, ಕ್ಷಾಂತಿ ಮತ್ತು 
ಪುಂಡರೀಕಾ--ಎಂಬಿವು ಸಪ್ತ ವರ್ಷ ನದಿಗಳು. ಕುಶದ್ವೀಪದಲ್ಲಿಯೂ 
ಪುಷ್ಕರ ಮೊದಲಾದ ಜನರಿಂದ ಜನಾರ್ದನನು ರುದ್ರರೂಪದಿಂದ 
ಯಜ್ಞಗಳ ಮೂಲಕ ಅರ್ಚಿಸಲ್ಪಡುತ್ತಾನೆ (55-56). ಕ್ರೌಂಚದ್ವೀಪವು 
ಅದರಷ್ಟೇ ವಿಸ್ತಾರವಾದ ದಧಿಸಮುದ್ರದಿಂದ ಸುತ್ತಲೂ ಪರಿವೃತವಾಗಿದೆ. 
ದಧಿಸಮುದ್ರವಾದರೋ ಕ್ರೌಂಚದ್ವೀಪದ ಎರಡರಷ್ಟಿರುವ ಶಾಕದ್ವೀಪ 
ದಿಂದ ಆವರಿಸಲ್ಪಟ್ಟಿದೆ (57-58). ಮಹಾತ್ಮನಾದ ಭವ್ಯನು ಶಾಕದ್ವೀಪದ 
ಅಧಿಪತಿ. ಅವನಿಗೂ ಏಳು ಮಂದಿ ಪುತ್ರರು. ಅವರಿಗೆ ತಂದೆ ಏಳು 
ವರ್ಷಗಳನ್ನು ಹಂಚಿಕೊಟ್ಟಿದ್ದಾನೆ. ಆ ಪುತ್ರರು ಯಾರೆಂದರೆ: ಜಲದ, 
ಕುಮಾರ, ಸುಕುಮಾರ, ಮರೀಚಕ, ಕುಸುಮೋದ, ಮೌದಾಕಿ ಮತ್ತು 
ಏಳನೆಯವನು ಮಹಾದ್ರುಮ (59-60). ಅಲ್ಲಿಯೂ ಏಳು ವರ್ಷಗಳು 


ಅಧ್ಯಾಯ 4 ದ್ವಿತೀಯಾಂಶಃ 325 
ಪೂರ್ವಸ್ತತ್ರೋದಯಗಿರಿರ್ಜಲಾಧಾರಸಥಾಪರಃ। 


ತಥಾ ರೈವತಕಃ ಶ್ಯಾಮಸ್ತಥೈವಾಸಗಿರಿರ್ದಿಜ ॥ 62 
ಆಂಬಿಕೇಯಸ್ಪಥಾ ರಮ್ಮ ಕೇಸರೀ ಪರ್ವತೋತ್ತಮಃ। 
ಶಾಕಸ್ತತ್ರ ಮಹಾವೃಕ್ಷಃ ಸಿದ್ಧಗಂಧರ್ವಸೇವಿತಃ॥ 63 
ಯತೃತ್ಕವಾತಸಂಸ್ಪರ್ಶಾದಾಹ್ಲಾದೋ ಜಾಯತೇ ಪರಃ। 
ತತ್ರ ಪುಣ್ಮಾ ಜಮಪದಾಶ್ನಾತುರ್ವರ್ಣ್ಣಸಮನ್ನಿತಾಃ ॥ 64 


ನದೃಶ್ಟಾತ್ರ ಮಹಾಪುಣ್ಠಾ ಸರ್ವಪಾಪಭಯಾಪಹಾಃ 
ಸುಕುಮಾರೀ ಕುಮಾರೀ ಚ ನಲಿನೀ ಧೇನುಕಾ ಚ ಯಾ॥ 65 


ಇಕ್ಸುಶ್ಚ ವೇಣುಕಾ ಚೆ ವ ಗಭಸ್ತೀ ಸಪ್ತಮೀ ತಥಾ! 
ಅನ್ಕಾಶ್ಚ ಶತಶಸ್ತತ್ರ ಕ್ಷುದ್ರ ನದ್ಮೋ ಮಹಾಮುನೇ ॥ 66 


ಮಹೀಧರಾಸ್ಪಥಾ ಸಂತಿ ಶತಶೋಥ ಸಹಸ್ರಶಃ! 
ತಾಃ ಪಿಬಂತಿ ಮುದಾ ಯುಕ್ತಾ ಜಲದಾದಿಷು ಯೇ ಸ್ಥಿತಾಃ ॥ 67 


ಇವರ ಹೆಸರಿನಿಂದಲೇ ಪ್ರಸಿದ್ಧವಾಗಿವೆ. ಆ ವರ್ಷಗಳನ್ನು ವಿಭಾಗಿಸುವ 
ವರ್ಷಪರ್ವತಗಳು ಏಳು. ಉದಯಗಿರಿ, ಜಲಾಧಾರ, ರೈವತಕ, ಶ್ಯಾಮ, 
ಅಸ್ತಗಿರಿ, ಆಂಬಿಕೇಯ ಮತ್ತು ರಮ್ಯವಾದ ಕೇಸರೀಪರ್ವತಗಳೇ ಅವು. 
ಅಲ್ಲಿ ಸಿದ್ದಗಂಧರ್ವ ಸೇವಿತವಾದ ಶಾಕವೆಂಬ ಮಹಾವೃಕ್ಷವಿದೆ (61-63). 
ಅದರ ಗಾಳಿಯ ಸ್ಪರ್ಶದಿಂದ ಪರಮಹರ್ಷವಾಗುತ್ತದೆ. ಚಾತುರ್ವರ್ಣ್ಯ 
ವನ್ನು ಪಾಲಿಸುತ್ತಿರುವ ಆ ದ್ವೀಪದ ಪ್ರಜೆಗಳು ಪುಣ್ಯವಂತರು. ಸರ್ವಪಾಪ 
ಭಯಗಳನ್ನು ನೀಗುವ ಪುಣ್ಯನದಿಗಳು ಆ ದ್ವೀಪದಲ್ಲಿವೆ. ಸುಕುಮಾರೀ, 
ಕುಮಾರೀ, ನಲಿನೀ, ಧೇನುಕಾ, ಇಕ್ಷು, ವೇಣುಕಾ ಮತ್ತು ಏಳನೆಯ 
ಗಭಸ್ತಿ--ಎಂಬ ನದಿಗಳು ಅವು. ಇನ್ನೂ ನೂರಾರು ಸಣ್ಣ ಹೊಳೆಗಳಿವೆ 
(64-66). ಹಾಗೆಯೇ ನೂರಾರು ಸಾವಿರಾರು ಬೆಟ್ಟಗಳಿವೆ. ಜಲದ 
ವರ್ಷ--ಮೊದಲಾದ ದೇಶಗಳಲ್ಲಿರುವ ಜನರು ಈ ನದಿಗಳ ನೀರನ್ನು 
ಕುಡಿಯುತ್ತಾರೆ. ಆ ಜನರು ಸ್ವರ್ಗಭೋಗವನ್ನನುಭವಿಸಿ ಅನಂತರ ಈ 
ವರ್ಷಗಳಿಗೆ ಬಂದು ನೆಲೆಸಿದ್ದಾರೆ. ಅಲ್ಲಿ ಧರ್ಮಕ್ಕೆ ಚ್ಯುತಿ ಇಲ್ಲ. ಒಬ್ಬರಿ 


826 ಶ್ರೀವಿಷ್ಣುಪುರಾಣಮ್‌ 


ವರ್ಷೇಷು ತೇ ಜನಪದಾಃ ಸ್ವರ್ಗಾದಭ್ಯೇತ್ಕ ಮೇದಿನೀಮ್‌!। 


ಧರ್ಮಹಾನಿರ್ನ ತೇಷ್ಠಸ್ತಿ ನ ಸಂಘರ್ಷಃ ಪರಸ್ಪರಮ್‌ ॥ 68 
ಮರ್ಯಾದಾವೃತ್ಕ್ಯಮೋ ನಾಪಿ ತೇಷು ದೇಶೇಷು ಸಪ್ರಸು। 
ವಂಗಾಶ್ಚ ಮಾಗಧಾಶ್ಯೆ ್ಲೈವ ಮಾನಸಾ ಮಂದಗಾಸಥಾ॥ 69 


ವಂಗಾ ಬ್ರಾಹ್ಮಣಭೂಯಿಷ್ಕಾ ಮಾಗಧಾಃ ಕ್ಷತ್ರಿಯಾಸ್ಪಥಾ। 
ವೈಶ್ಶಾಸ್ತು ಮಾನಸಾಸ್ತೇಷಾಂ ಶೂದ್ರಾಸ್ತೇಷಾಂ ತು ಮಂದಗಾಃ॥ 70 


ಶಾಕದ್ದೀಪೇ ತು ತೆ ಲರ್ವಿಷ್ಟು ಸೂರ್ಯರೂಪಧರೋ ಮುನೇ! 


ಯಥೋಕ್ತೆ ಪರಿಜ್ಯತೇ ಸಮ್ಮಕ್‌ ಕರ್ಮಭರ್ನಿಯತಾತ್ಮಭಿಃ॥ 71 
ಶಾಕದ್ದೀಪಸ್ತು ಮೈತ್ರೇಯ ಕ್ಲ್ಷೀರೋದೇನ ಸಮಾವೃತಃ! 
ಶಾಕದ್ದೀಪಪ್ರಮಾಣೇನ ವಲಯೇನೇವ ವೇಷ್ಟಿತಃ॥ 72 
ಕ್ಷೀರಾಬ್ಧಿ ಸರ್ವತೋ ಬ್ರಹ್ಮನ್‌ ಪುಷ್ಕ್ಠರಾಖ್ಕೇನ ವೇಷ್ಟಿತಃ। 
ದ್ವೀಪೇನ ಶಾಕದ್ದೀಪಾತ್ತು ದ್ವಿಗುಣೇನ ಸಮಂತತಃ॥ 73 
ಪುಷ್ಕರೇ ಸವನಸ್ಮಾಪಿ ಮಹಾವೀರೋಇಭವತ್ಸುತಃ। 

ಧಾತಕಿಶ್ಚ ತಯೋಸ್ಪತ್ರ ದ್ವೇ ವರ್ಷೇ ನಾಮಚಹ್ಲಿತೇ ॥ 74 


ಗೊಬ್ಬರಿಗೆ ಘರ್ಷಣೆ ಇಲ್ಲ (67-68). ಆ ಸಪ್ತ ದೇಶಗಳಲ್ಲಿ ನೀತಿ 
ಮರ್ಯಾದೆಯ ಉಲ್ಲಂಘನೆಯೂ ಇಲ್ಲ. ಆ ದ್ವೀಪದಲ್ಲಿ ವಂಗ, ಮಾಗಧ, 
ಮಾನಸ, ಮಂದಗ ಎಂದು ನಾಲ್ಕು ವರ್ಣಗಳಿವೆ. ಇವರಲ್ಲಿ ವಂಗರು 
ಬ್ರಾಹ್ಮಣರು; ಮಾಗಧರು ಕ್ಷತ್ರಿಯರು; ಮಾನಸರು ವೈಶ್ಯರು; ಮಂದಗರು 
ಶೂದ್ರರು (69-70). ಮೈತ್ರೇಯ, ಶಾಕದ್ವೀಪದಲ್ಲಿ ಜನರು ಸಂಯತಚಿತ್ತ 
ರಾಗಿ ಶಾಸ್ತ್ರೋಕ್ತ ವಿಧಿಗಳಿಂದ ಸೂರ್ಯರೂಪಧಾರಿಯಾದ ವಿಷ್ಣುವನ್ನು 
ಅರ್ಚಿಸುತ್ತಾರೆ. ಆ ಶಾಕದ್ವೀಪವು ಅದರಷ್ಟೇ ಪರಿಮಾಣವುಳ್ಳ ಕ್ಷೀರ 
ಸಮುದ್ರದಿಂದ ವಲಯಾಕಾರವಾಗಿ ಆವೃತವಾಗಿದೆ (71-72). ಶಾಕ 
ದ್ವೀಪದ ಎರಡರಷ್ಟು ದೊಡ್ಡದಾದ ಪುಷ್ಕರ ದ್ವೀಪದಿಂದ ಶಾಕದ್ವೀಪವು 
ಸುತ್ತಲೂ ಆವೃತವಾಗಿದೆ. ಪುಷ್ಕರದ್ವೀಪದ ಅಧಿಪತಿಯಾದ ಸವನನಿಗೆ 
ಮಹಾವೀರ, ಧಾತಕಿ--ಎಂದು ಇಬ್ಬರು ಪುತ್ರರು (73-74). ಅವರಿಬ್ಬರ 


ಅಧ್ಯಾಯ 4 ದ್ವಿತೀಯಾಂಶಃ 827 
ಮಹಾವೀರಂ ತಥೈವಾನ್ಯದ್ದಾತಕೀಬಂಡಸಂಜ್ಞಿತಮ್‌ | 
ಏಕಶ್ಥಾತ ಮಹಾಭಾಗ ಪ್ರಖ್ಯಾತೋ ವರ್ಷಪರ್ವತಃ॥ 75 


ಮಾನಸೋತ್ತರಸಂಜ್ಲೋ ವೈ ಮಧ್ಯತೋ ವಲಯಾಕೈೃತಿಃ | 
ಯೋಜನಾನಾಂ ಸಹಸ್ರಾಣಿ ಊರ್ಧ್ವಂ ಪಂಚಾಶದುಚ್ಛ ತಃ Il 76 


ತಾವದೇವ ಚ ವಿಸ್ತೀರ್ಣಃ ಸರ್ವತಃ ಪರಿಮಂಡಲಃ। 


ಪುಷ್ಕರದ್ದೀಪವಲಯಂ ಮಧ್ಯೇನ ವಿಭಜನ್ನಿವ ॥ 77 
ಸ್ಲಿತಶೋsಸೌ ತೇನ ವಿಚ್ಚಿನ್ನಂ ಜಾತಂ ತದ್ವರ್ಷಕದ್ದಯಮ್‌!। 
ವಲಯಾಕಾರಮೇಕೆ ಕಂ ತಯೋರ್ವರ್ಹಂ ತಥಾ ಗಿರಿಃ॥ 78 
ದಶವರ್ಷಸಹಸ್ರಾಣೆ ತತ್ರ ಜೀವಂತಿ ಮಾನವಾಃ! 

ನಿರಾಮಯಾ ವಿಶೋಕಾಶ್ಚ ರಾಗದ್ದೇಷಾದಿವರ್ಜಿತಾಃ॥ 79 


ಅಧಮೋತ್ತಮೌ ನ ತೇಷ್ಟಾಸ್ತಾಂ ನ ವಧ್ಯವಧಕೌ ದ್ವಿಜ | 
ನೇರ್ಸಾಸೂಯಾ ಭಯಂ ದ್ವೇಷೋ ದೋಹೋ 
ಲೋಭಾದಿಕೋ ನ ಚ॥ 80 


ಹೆಸರಿನಲ್ಲಿ ಮಹಾವೀರ, ಧಾತಕೀಖಂಡ--ಎಂದು ಎರಡು ದೇಶಗಳಿವೆ. 
ಇವೆರಡು ದೇಶಗಳ ಮಧ್ಯದಲ್ಲಿ ಮಾನಸೋತ್ತರವೆಂಬ ವಲಯಾಕಾರದ 
ವರ್ಷಪರ್ವತವಿದೆ. ಇದು ಐವತ್ತು ಸಾವಿರ ಯೋಜನ ಎತ್ತರವಾಗಿದೆ 
(75-76). ಅಲ್ಲದೆ ಈ ಪರ್ವತವು ಎತ್ತರದಷ್ಟೇ ದೂರ ಸುತ್ತಲೂ 
ಹರಡಿಕೊಂಡು ಪುಷ್ಕರದ್ವೀಪವೆಂಬ ಗೋಳವನ್ನು ಎರಡಾಗಿ ವಿಭಾಗಿಸು 
ತ್ರದೆಯೋ ಎಂಬಂತೆ ಕಾಣುತ್ತದೆ (77). ಆದ್ದರಿಂದ ಅಲ್ಲಿರುವ ಎರಡು 
ವರ್ಷಗಳು ವಿಭಕ್ತವಾಗಿವೆ. ಈ ವರ್ಷಗಳೂ ಪರ್ವತವೂ ವಲಯಾಕಾರ 
ವಾಗಿವೆ. ಅಲ್ಲಿ ಮಾನವರು ರಾಗದ್ದೇಷ ಶೋಕಾದಿಗಳಿಂದ ವರ್ಜಿತರಾಗಿ 
ಹತ್ತುಸಾವಿರ ವರ್ಷಗಳವರೆಗೆ ಆರೋಗ್ಯದಿಂದ ಬಾಳುತ್ತಾರೆ (78-79). ಆ 
ದ್ವೀಪದಲ್ಲಿ, ಮೈತ್ರೇಯ, ಉಚ್ಚನೀಚರೆಂಬ ಭೇದವಿಲ್ಲ, ವಧ್ಯರೂ 
ವಧಕರೂ ಇಲ್ಲ. ಈರ್ಷೈ, ಅಸೂಯೆ, ಭಯ, ದ್ವೇಷಗಳಾಗಲಿ 
ಲೋಭಾದಿದೋಷಗಳಾಗಲಿ ಇಲ್ಲ (80). ಮಾನಸೋತ್ತರ ಶೈಲದ 


328 ಶ್ರೀವಿಷ್ಣುಪುರಾಣಮ್‌ 


ಮಹಾವೀರಂ ಬಹಿರ್ವರ್ಷಂ ಧಾತಕೀಖಂಡಮಂತಮಃ। 


ಮಾನಸೋತ್ತರಶೈಲಸ್ಕ ದೇವದೈತ್ಕಾದಿಸೇವಿತಮ್‌ ॥ 81 
ಸತ್ಕಾನೃತೇ ನ ತತ್ರಾಸ್ತಾಂ ದ್ವೀಪೇ ಪುಷ್ಕರಸಂಜೈತೇ। 
ನ ತತ್ರ ನದ್ಯಶೈಲಾ ವಾ ದ್ವೀಪೇ ವರ್ಷದ್ಧ್ವಯಾನ್ಸಿತೇ ॥ 82 
ತುಲ್ಕವೇಷಾಸ್ತು ಮನುಜಾ ದೇವಾಸ್ತತ್ರೈಕರೂಪಿಣಃ | 
ವರ್ಣಾಶ್ರಮಾಚಾರಹೀನಂ ಧರ್ಮಾಚರಣವರ್ಜಿತಮ್‌ ॥ 83 


ತ್ರಯೀ ವಾರ್ತಾ ದಂಡನೀತಿಶುಶ್ರೂಹಾರಹಿತಂ ಚ ಯತ್‌! 
ವರ್ಷದ್ದಯಂ ತು ಮೆ ತ್ರೇಯ ಭೌಮಃ 
ಸ್ಪರ್ಗೋsಯಮುತ್ತಮಃ॥ 84 


ಸರ್ವರ್ತುಸುಖದಃ ಕಾಲೋ ಜರಾರೋಗಾದಿವರ್ಜಿತಃ। 
ಧಾತಕೀಖಂಡಸಂಜ್ಞೇಂಥ ಮಹಾವೀರೇ ಚ ವೆ ಹ ಮುನೇ॥ 85 


ಹೊರಭಾಗದಲ್ಲಿ ಮಹಾವೀರವರ್ಷವೂ ಒಳಭಾಗದಲ್ಲಿ ಧಾತಕೀಖಂಡ 
ವರ್ಷವೂ ಇವೆ. ದೇವದೈತ್ಕಾದಿಗಳು ಅಲ್ಲಿ ವಾಸವಾಗಿದ್ದಾರೆ. ಪುಷ್ಕರ 
ದ್ವೀಪದಲ್ಲಿ ಸತ್ಯ-ಅನೃತ ಎಂಬ ದ್ವಂದ್ವಗಳಿಲ್ಲ*. ದೇಶದ್ವಯಗಳಿಂದ 
ಕೂಡಿದ ಆ ದ್ವೀಪದಲ್ಲಿ ನದಿಗಳಾಗಲಿ ಪರ್ವತಗಳಾಗಲಿ ಇಲ್ಲ (81-82). 
ಅಲ್ಲಿರುವ ಮನುಷ್ಯರೂ ದೇವತೆಗಳೂ ಸಮಾನವೇಷದವರೂ ಸಮಾನ 
ರೂಪದವರೂ ಆಗಿದ್ದಾರೆ. ವರ್ಣಾಶ್ರಮವಿಭಾಗವಾಗಲಿ ಧರ್ಮ 
ಕಾರ್ಯದ ಅನುಷ್ಠಾನವಾಗಲಿ ಅಲ್ಲಿಲ್ಲ (83). ವೇದತ್ರಯ, ಕೃಷಿವಾಣಿಜ್ಯ 
ಗಳು, ದಂಡನೀತಿ, ಶುಶ್ರೂಷೆ--ಎಂಬಿವು ಆ ದ್ವೀಪದಲ್ಲಿಲ್ಲ. ಆ ಎರಡು 
ವರ್ಷಗಳು ಭೂಮಿಯಲ್ಲಿರುವ ಉತ್ತಮ ಸ್ವರ್ಗಗಳು (84). ಎಲ್ಲ 
ಖಯತುಗಳಲ್ಲಿಯೂ ಕಾಲವು ಸುಖಮಯವಾಗಿರುತ್ತದೆ. ಅಲ್ಲಿ ಮುಪ್ಪು 
ರೋಗಗಳೂ ಇಲ್ಲ. ಧಾತಕೀಖಂಡದಲ್ಲಿಯೂ ಹಾಗೆಯೇ. ಮಹಾವೀರ 


* ಎಲ್ಲರೂ ಸತ್ಯವನ್ನೇ ನುಡಿಯುತ್ತಾರೆ ಎಂದು ತಾತ್ಪರ್ಯ. ಅನ್ಫತವಿದ್ದರೆ 
ಸತ್ಯವೆಂಬ ಇನ್ನೊಂದಕ್ಕೆ ಉತ್ಲಿತಿ. ಅನೃತವಿಲ್ಲದಾಗ ಯಾವುದು ಸತ್ಯ, ಯಾವುದು 
ಸುಳ್ಳು--ಎಂಬ ವಿಭಾಗವಿರುವುದಿಲ್ಲ. 


ಅಧ್ಯಾಯ 4 ದ್ವಿತೀಯಾಂಶಃ 329 
ನಗ್ರೋಧಃ ಪುಷ್ಕರದ್ದೀಪೇ ಬ್ರಹ್ಮಣಃ ಸ್ಥಾನಮುತ್ತಮಮ್‌ | 


ತಸ್ಮಿನ್ನಿವಸತಿ ಬ್ರಹ್ಮಾ ಪೂಜ್ಮಮಾನಃ ಸುರಾಸುರೈಃ ॥ 86 
ಸ್ವಾದೂದಕೇನೋದಧಿನಾ ಪುಷ್ಕರಃ ಹರಿವೇಷ್ಟಿತಃ! 

ಸಮೇನ ಪುಷ್ಕರಸ್ಕೈವ ವಿಸ್ತಾರಾನ್ಮ್ನಂಡಲಂ ತಥಾ॥ 87 
ಏವಂ ದ್ವೀಪಾಃ ಸಮುದ್ರೈಶ್ಚ ಸಪ್ತ ಸಪ್ತಭಿರಾವೃತಾಃ | 

ದ್ವೀಪಶ್ಚೈವ ಸಮುದ್ರಶ್ನ ಸಮಾನೌ ದ್ವಿಗುಣೌ ಪರೌ॥ 88 
ಪಯಾಂಸಿ ಸರ್ವದಾ ಸರ್ವಸಮುದ್ರ್ಛೇಷು ಸಮಾನಿ ವೆ N 
ನ್ಮೂನಾತಿರಿಕ್ತತಾ ತೇಷಾಂ ಕದಾಚನ್ನೈವ ಜಾಯತೇ ॥ 89 
ಸ್ಫಾಲೀಸ್ಮಮಗ್ನಿಸಂಯೋಗಾದುದ್ರೇಕಿ ಸಲಿಲಂ ಯಥಾ। 
ತಥೇಂದುವುೃದ್ಧೌ ಸಲಿಲಮಂಭೋಧೌ ಮುನಿಸತ್ತಮ ॥ 90 


ವರ್ಷದಲ್ಲಿಯೂ ಹಾಗೆಯೇ. ಪುಷ್ಕರದ್ವೀಪದಲ್ಲಿ ಬ್ರಹ್ಮನ ಸ್ಥಾನವಾದ 
ಒಂದು ಆಲದ ಮರವಿದೆ. ಅದರಲ್ಲಿ ಬ್ರಹ್ಮದೇವನು ಸುರಾಸುರರಿಂದ 
ಪೂಜಿತನಾಗಿ ವಾಸಿಸುತ್ತಿದ್ದಾನೆ (85-86). ಈ ಪುಷ್ಕರದ್ವೀಪವು ಅದರಷ್ಟೇ 
ಪರಿಮಾಣವುಳ್ಳ ಸ್ವಾದೂದಕ ಸಮುದ್ರದಿಂದ ಮಂಡಲಾಕಾರವಾಗಿ 
ಪರಿವೃತವಾಗಿದೆ. ಹೀಗೆ ಸಪ್ತದ್ವೀಪಗಳು ಸಪ್ತ ಸಮುದ್ರಗಳಿಂದ ಪರಿವೃತ 
ವಾಗಿದ್ದು ಒಂದೊಂದು ದ್ವೀಪವೂ ಅದರ ಸುತ್ತಲಿರುವ ಸಮುದ್ರವೂ 
ಸಮಾನ ಪರಿಮಾಣವುಳ್ಳವುಗಳಾಗಿವೆ. ಹಾಗೆಯೇ ಉತ್ತರೋತ್ತರವಾಗಿ 
ಒಂದೊಂದು ದ್ವೀಪವೂ ಸಮುದ್ರವೂ ಹಿಂದಿನವುಗಳಿಗಿಂತ ಎರಡರಷ್ಟು 
ದೊಡ್ಡದಾಗುತ್ತ ಹೋಗುತ್ತವೆ (87-88). ಎಲ್ಲ ಸಮುದ್ರಗಳಲ್ಲಿಯೂ 
ಸರ್ವದಾ ಒಂದೇ ಅಳತೆಯಲ್ಲಿ ನೀರಿರುತ್ತದೆ. ಅದರಲ್ಲಿ ನ್ಯೂನಾತಿ 
ರೇಕಗಳೂ ಯಾವಾಗಲೂ ಆಗುವುದಿಲ್ಲ. ಬೆಂಕಿಯನ್ನು ಹೊತ್ತಿಸಿದಾಗ 
ಪಾತ್ರೆಯಲ್ಲಿರುವ ನೀರು ಹೇಗೆ ಉಕ್ಕುತ್ತದೆಯೋ ಹಾಗೆ ಚಂದ್ರನು ವರ್ಧಿಸಿ 
ದಾಗ ಸಮುದ್ರದ ನೀರು ಉಕ್ಕುತ್ತದೆ (ಹೆಚ್ಚುವುದಿಲ್ಲ) (89-90). ಶುಕ್ಷಕೃಷ್ಣ 
ಪಕ್ಷಗಳಲ್ಲಿ ಚಂದ್ರನು ಉದಯಿಸಿದಾಗ ಸಮುದ್ರ ಜಲವು ಉಕ್ಕುತ್ತದೆ. 
ಅಸ್ತಮಯವಾದಾಗ ಇಳಿಯುತ್ತದೆ. ಆದರೆ ಸಮುದ್ರಜಲವು ಹೆಚ್ಚುವುದೂ 


330 ಶ್ರೀವಿಷ್ಣುಪುರಾಣಮ್‌ 


ಅನ್ಮೂನಾನತಿರಿಕ್ಷಾಶ್ಚ ವರ್ಧಂತ್ಕಾಪೋ ಹುಸಂತಿ ಚ! 
ಉದಯಾಸ್ತಮನೇಷ್ಟಿಂದೋಃ ಪಕ್ಷಯೋಃ ಶುಕ್ಷಕೃಷ್ಣಯೊೋ ॥ 91 


ದಶೋತ್ತರಾಣಿ ಪಂಚೈವ ಹೈಂಗುಲಾನಾಂ ಶತಾನಿ ವೈ! 
ಅಪಾಂ ವೃದ್ಧಿಕ್ಷಯೌ ದೃಷ್ಟೌ ಸಾಮುದ್ರೀಣಾಂ 
ಮಹಾಮುನೇ॥ ೨92 


ಭೋಜನಂ ಪುಷ್ಕರದ್ದೀಪೇ ತತ್ರ ಸ್ವಯಮುಪಸ್ಥಿತಮ್‌ | 
ಹಡ್‌ರಸಂ ಭುಂಜತೇ ವಿಪ್ರ ಪ್ರಜಾಃ ಸರ್ವಾಃ ಸದೆ ವ ಹಿ|॥1 93 


ಸ್ಥಾದೂದಕಸ್ಮ ಪರಿತೋ ದೃಶ್ಯತೇsಲೋಕಸಂಸ್ಥಿತಿಃ | 
ದ್ದಿಗುಣಾ ಕಾಂಚನೀ ಭೂಮಿಃ ಸರ್ವಜಂತುವಿವರ್ಜಿತಾ॥ 04 


ಲೋಕಾಲೋಕಸ್ಪತಶ್ಕೈಲೋ ಯೋಜನಾಯುತವಿಸ್ತೃತಃ | 
ಉಚ್ಛಾ ಯೇಣಾಪಿ ತಾವಂತಿ ಸಹಸ್ರಾಣ್ಯಚಲೋ ಹಿ ಸಃ॥ ೨೨ 


ತತಸ್ತಮಃ ಸಮಾವೃತ್ಕ ತಂ ಶೈಲಂ ಸರ್ವತಃ ಸ್ಥಿತಮ್‌ । 
ತಮಶ್ಚಾಂಡಕಟಾಹೇನ ಸಮಂತಾತ್‌ ಪರಿವೇಷ್ಟಿತಮ್‌ ॥ 96 


ಇಲ್ಲ; ಕಡಿಮೆಯಾಗುವುದೂ ಇಲ್ಲ (91). ಮೈತ್ರೇಯ, ಸಮುದ್ರಜಲದ 
ವೃದ್ಧಿಕ್ಷಯಗಳು ಐದುನೂರ ಹತ್ತು ಅಂಗುಲಗಳಷ್ಟು ಮಾತ್ರವೇ ಕಂಡು 
ಬಂದಿವೆ. ಪುಷ್ಕರದ್ದೀಪದಲ್ಲಿ (ಪ್ರಯತ್ನವಿಲ್ಲದೆಯೇ) ಭೋಜನವು ತಾನಾಗಿ 
ಉಪಸ್ಥಿತವಾಗುತ್ತದೆ. ಸಕಲ ಪ್ರಜೆಗಳೂ ಸದಾ ಷಡ್ರಸೋಪೇತವಾದ 
ಭೋಜನವನ್ನು ಊಟಮಾಡುತ್ತಾರೆ! (92-93). ಸುತ್ತಲೂ ಇರುವ 
ಸ್ವಾದೂದಕಸಮುದ್ರದ ಆಚೆ ಜನವಸತಿ ಕಂಡುಬರುವುದಿಲ್ಲ. ಕೇವಲ 
ಅದರ ಎರಡರಷ್ಟಿರುವ ಸುವರ್ಣಭೂಮಿಯು ಮಾತ್ರ ಗೋಚರಿಸುತ್ತದೆ. 
ಅದರಲ್ಲಿ ಯಾವ ಜೀವಿಯೂ ಇಲ್ಲ (94). ಅಲ್ಲಿ ಹತ್ತುಸಾವಿರ ಯೋಜನ 
ಗಳ ವಿಸ್ತಾರವಾದ ಅಷ್ಟೇ ಎತ್ತರವಾದ ಲೋಕಾಲೋಕ ಪರ್ವತವಿದೆ. 
ಅದರ ಹೊರಗೆ ಸುತ್ತಲೂ ಕತ್ತಲೆ ತುಂಬಿಕೊಂಡಿದೆ. ಕತ್ತಲೆಯನ್ನು 
ಬ್ರಹ್ಮಾಂಡಕಟಾಹವು ಆವರಿಸಿದೆ (95-96). ಮೈತ್ರೇಯ, ಅಂಡಾಕಾರದ 
ಕಟಾಹದಿಂದ ಸಹಿತವಾಗಿ ಸಮಸ್ತದ್ದೀಪ ಸಮುದ್ರ ಪರ್ವತಗಳಿಂದ 


ಅಧ್ಯಾಯ 4 ದ್ವಿತೀಯಾಂಶಃ 331 


ಪಂಚಾಶತ್ಯ್ಕೋಟವಿಸಾರಾ ಸೇಯಮುರ್ವೀ ಮಹಾಮುನೇ। 


ಸಹೆ ಲವಾಂಡಕಟಾಹೇನ ಸದ್ದೀಪಾಬ್ಬಿಮಹೀಧರಾ ॥ 97 
ಸೇಯಂ ಧಾತ್ರೀ ವಿಧಾತ್ರೀ ಚ ಸರ್ವಭೂತಗುಣಾಧಿಕಾ | 
ಆಧಾರಭೂತಾ ಸರ್ವೇಷಾಂ ಮೈತ್ರೇಯ ಜಗತಾಮಿತಿ॥ 98 


ಇತಿ ಶ್ರೀವಿಷ್ಣುಪುರಾಣೇ ದ್ರಿತೀಯೇsಂಶೇ ಚತುರ್ಥೋsಧ್ಯಾಯಃ 


ಒಡಗೂಡಿದ ಈ ಭೂಮಂಡಲವು ಐವತ್ತು ಕೋಟಿ ಯೋಜನ ವಿಸ್ತಾರ 
ವಾದದ್ದು* (97). ಸರ್ವಭೂತಗಳಿಗಿಂತ ಅಧಿಕ ಗುಣಶಾಲಿಯಾದ 
ಈ ಭೂಮಿಯು ಜಗತ್ತಿನ ಎಲ್ಲ ಜೀವಿಗಳಿಗೆ ಆಧಾರಭೂತವೂ 
ಜನ್ಮದಾತ್ರಿಯೂ ಪಾಲನಕರ್ತ್ರಿಯೂ ಆಗಿದೆ. 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ದ್ವಿತೀಯಾಂಶದಲ್ಲಿ 
ನಾಲ್ಕನೆಯ ಅಧ್ಯಾಯ ಮುಗಿಯಿತು. 


% 


* Wilford ಎಂಬ ಪಾಶ್ಚಾತ್ಮ ವಿದ್ವಾಂಸರು ಮುಂದೆ ಹೇಳಿದಂತೆ ದ್ವೀಪಗಳು 
ಯಾವುವೆಂಬುದನ್ನು ಊಹಿಸಿದ್ದಾರೆಂದು ಗೆ. ಗೆ. Wilson ಅವರು ಬರೆಯುತ್ತಾರೆ: 
ಜಂಬೂ ಇ ಇಂಡಿಯಾ, ಕುಶ ಇ ಇಂಡಿಯಾ ಮತ್ತು ಮೆಸಪಟೋಮಿಯಾದ 
ನಡುವಿನ ಪ್ರದೇಶ, ಪಕ್ಷ - ಏಷಿಯಾ ಮೈನರ್‌, ಶಾಲ್ಮಲಿ ಇ ಪೂರ್ವಯೂರೋಪ್‌, 
ಕ್ರೌಂಚ ಇ ಜರ್ಮನಿ, ಶಕ ಇ ಬ್ರಿಟಿಷ್‌ ದ್ವೀಪಗಳು, ಪುಷ್ಕರ ೬ ಐಸ್‌ಲ್ಯಾಂಡ್‌. 


ಪಂಚಮೋಇ5ಧ್ಯ್ಮಾಯಃ 


ಶ್ರೀಪರಾಶರ ಉವಾಚ: 


ಎಸ್ತಾರ ಏಷ ಕಥಿತಃ ಪೃಥಿವ್ಯಾ ಭವತೋ ಮಯಾ!। 
ಸಪ್ಪತಿಸ್ತು ಸಹಸ್ರಾಣಿ ದ್ವಿಜೋಚ್ಛಾಯೋಜಪಿ ಕಥ್ಮತೇ ॥ 1 


ದಶಸಾಹಸ್ರಮೇಕೈಕಂ ಪಾತಾಲಂ ಮುನಿಸತ್ತಮ। 
ಅತಲಂ ವಿತಲಂ ಚೈವ ನಿತಲಂ ಚ ಗಭಸ್ತಿಮತ್‌! 
ಮಹಾಖಂ ಸುತಲಂ ಚಾಗ್ಯಂ ಹಾತಾಲಂ ಚಾಪಿ ಸಪ್ತಮಮ್‌ ॥ 2 


ಶುಕ್ಗಕೃಷ್ನಾರುಣಾಃ ಪೀತಾಃ ಶರ್ಕರಾಃ ಶೈಲಕಾಂಚನಾಃ । 
ಭೂಮಯೋ ಯತ್ರ ಮೆ ತೀಯ ವರಪ್ರಾಸಾದಮಂಡಿತಾಃ॥. 3 


ತೇಷು ದಾನವದೈತೇಯಾ ಯಕ್ಷಾಶ್ಚ ಶತಶಸ್ತಥಾ। 
ನಿವಸಂತಿ ಮಹಾನಾಗಜಾತಯಶ್ಚ ಮಹಾಮುನೇ॥ 4 


ಅಧ್ಯಾಯ 5 
ಸಪ್ತ ಪಾತಾಳಗಳ ವರ್ಣನೆ 


ಪರಾಶರರು ಹೇಳಿದರು: ಮೈತ್ರೇಯ, ಈ ಭೂಮಂಡಲದ ವಿಸ್ತಾರ 
ವನ್ನು ಹೇಳಿದ್ದಾಗಿದೆ. ಇದರ ಎತ್ತರ (ದಪ್ಪ) ಎಪ್ಪತ್ತು ಸಾವಿರ ಯೋಜನ 
ಗಳೆಂದು ಉಕ್ತವಾಗಿದೆ (1). (ಕೆಳಗಿರುವ) ಪಾತಾಳ ಭೇದಗಳಲ್ಲಿ 
ಒಂದೊಂದೂ ಹತ್ತುಸಾವಿರ ಯೋಜನಗಳ ಅಂತರದಲ್ಲಿವೆ. ಅವು 
ಯಾವುವೆಂದರೆ: ಅತಳ, ವಿತಳ, ನಿತಳ, ಗಭಸ್ತಿಮಾನ್‌, ಮಹಾತಳ, 
ಸುತಳ ಮತ್ತು ಪಾತಾಳ. ಅವುಗಳ ನೆಲಗಳು ಬಿಳುಪು, ಕಪ್ಪ, ಕೆಂಪು, 
ಹಳದಿ ಬಣ್ಣದವು. ಕೆಲವು ನೆಲಗಳು ಮರಳು, ಕಲ್ಲು, ಸುವರ್ಣಮಯ 
ಗಳಾಗಿವೆ. ಉತ್ತಮವಾದ ಪ್ರಾಸಾದಗಳು ಅಲ್ಲಿವೆ (2-3). ಅವುಗಳಲ್ಲಿ 
ದೈತ್ಯದಾನವರೂ ಯಕ್ಷರೂ ದೊಡ್ಡ ದೊಡ್ಡ ನಾಗಜಾತಿಯವರೂ 


ಅಧ್ಯಾಯ 5 ದ್ವಿತೀಯಾಂಶಃ 883 


ಸ್ವರ್ಲೊೋಕಾದಪಿ ರಮ್ಮಾಣಿ ಪಾತಾಲಾನೀತಿ ನಾರದಃ । 
ಪ್ರಾಹ ಸ್ಪರ್ಗಸದಾಂ ಮಧ್ಯೇ ಹಾತಾಲೇಭ್ಕೋ ಗತೋ ದಿವಿ॥ 5 


ಆಹ್ಲಾದಕಾರಿಣಃ ಶುಭ್ರಾ ಮಣಯೋ ಯತ್ರ ಸುಪು್ರಭಾಃ। 


ನಾಗಾಭರಣಭೂಷಾಸು ಪಾತಾಲಂ ಕೇನ ತತ್ಸಮಮ್‌ 6 
ದೈತ್ಯದಾನವಕನ್ಕಾಭಿರಿತಶ್ಚೇತಶ್ಚ ಶೋಭಿತೇ।॥ 

ಪಾತಾಲೇ ಕಸ್ಕ ನ ಪ್ರೀತಿರಿಮುಕ್ತನ್ಮಾಪಿ ಜಾಯತೇ ॥ 7 
ದಿವಾರ್ಕರಶ್ಮಯೋ ಯತ್ರ ಪ್ರಭಾಂ ತನ್ನಂತಿ ನಾತಪಮ್‌ | 
ಶಶಿರಶ್ಮಿರ್ನಶೀತಾಯ ನಿಶಿ ದ್ಯೋತಾಯ ಕೇವಲಮ್‌ ॥ 8 


ಭಕ್ಷ್ಮಭೋಜ್ಯಮಹಾಪಾನಮುದಿತೆ ಃರೆಪಿ ಭೋಗಿಭಿಃ। 
ಯತ್ರ ನ ಜ್ಞಾಯತೇ ಕಾಲೋ ಗತೋಷಎಷಪಿ ಧನುಜಾದಿಭಿಃ॥ 9 


ವಾಸಮಾಡುತ್ತಾರೆ. ಒಮ್ಮೆ ನಾರದರು ಪಾತಾಳದಿಂದ ಸ್ವರ್ಗಲೋಕಕ್ಕೆ 
ಹೋಗಿ ದೇವತೆಗಳೆದುರಿಗೆ “ಸ್ವರ್ಗಲೋಕಕ್ಕಿಂತ ಪಾತಾಳಲೋಕ*ಗಳು 
ರಮ್ಯವಾಗಿವೆ!” ಎಂದು ಹೇಳಿದರು (4-5). ನಾಗಗಳ ಆಭರಣಗಳ 
ಲ್ಲಿರುವ ಶುಭ್ರಮಣಿಗಳು ಎಷ್ಟು ಕಾಂತಿಯುತವಾಗಿ ಆಹ್ಲಾದಕಾರಿಗಳಾಗಿವೆ! 
ಅಂತಹ ಪಾತಾಳಕ್ಕೆ ಸಮವಾದದ್ದು ಯಾವುದು? (6). ಇಲ್ಲಿಂದಲ್ಲಿಗೆ 
ಸಂಚರಿಸುವ ದೈತ್ಯದಾನವಕನ್ಯೆಯರಿಂದ ಶೋಭಿತವಾದ ಪಾತಾಳದಲ್ಲಿ 
ಯಾವ ಮುಕ್ತಪುರುಷನಿಗೆ ಸಹ ಪ್ರೀತಿಯುಂಟಾಗದೆ ಇದ್ದೀತು? (7). ಅಲ್ಲಿ 
ಹಗಲು ಹೊತ್ತು ಸೂರ್ಯರಶ್ಮಿಗಳು ಬರಿಯ ಬೆಳಕನ್ನು ನೀಡುತ್ತವೆಯೇ 
ಹೊರತು ಸುಡುವ ಬಿಸಿಲನ್ನು ಬೀರುವುದೇ ಇಲ್ಲ! ರಾತ್ರಿಯ ಹೊತ್ತು 
ಚಂದ್ರರಶ್ಮಿಯು ಬೆಳದಿಂಗಳನ್ನು ನೀಡುತ್ತದೆಯೇ ಹೊರತು 
ಚಳಿಯನ್ನುಂಟುಮಾಡುವುದಿಲ್ಲ! (8). ಭಕ್ಷ್ಯಬೋಜ್ಯಗಳು ಮತ್ತು ಉತ್ತಮ 
ಪಾನೀಯಗಳಿಂದ ಸಂತೋಷಿಸುವ ಭೋಗಿಗಳಾದ ದನುಜಾದಿಗಳಿಗೆ 
ಹೊತ್ತು ಹೋದದ್ದೇ ತಿಳಿಯುವುದಿಲ್ಲ! (9). ಉದ್ಯಾನವನಗಳು, 


* ಅತಳ ವಿತಳಾದಿಗಳೆಲ್ಲಕ್ಕೂ ಪಾತಾಳವೆಂದು ವ್ಯವಹಾರವಿದೆ. 


334 ಶ್ರೀವಿಷ್ಣುಪುರಾಣಮ್‌ 


ವನಾನಿ ನದ್ಮೋ ರಮ್ಮಾಣಿ ಸರಾಂಸಿ ಕಮಲಾಕರಾಃ। 
ಪುಂಸ್ಕೋಕಿಲಾಭಿಲಾಪಾಶ್ಚ ಮನೋಜ್ಞಾನ್ಕಂಬರಾಣಿ ಚ॥ 10 


ಭೂಷಣಾನೃತಿಶುಭ್ರಾಣಿ ಗಂಧಾಢ್ಕಂ ಚಾನುಲೇಪನಮ್‌ | 
ವೀಣಾವೇಣುಮೃದಂಗಾನಾಂ ಸ್ವನಾಸ್ತೂರ್ಯಾಣಿ ಚ ದ್ವಿಜ 11 


ಏತಾನ್ಮ್ನನ್ಮಾನಿ ಚೋದಾರಭಾಗ್ಯಭೋಗ್ಯ್ಮಾನಿ ದಾನವೈಃ! 
ದೈತ್ಕೋರಗೈಶ್ಚ ಭುಜ್ಕಂತೇ ಪಾತಾಲಾಂತರಗೋಚರೈಃ॥ 12 


ಪಾತಾಲಾನಾಮಧಶ್ಚಾಸ್ತೇ ವಿಷ್ಣೋರ್ಯಾ ತಾಮಸೀ ತನುಃ। 
ಶೇಷಾಖ್ಕಾ ಯದ್‌ಗುಣಾನ್ಹಕ್ತುಂ ನ ಶಕ್ತಾ ದೈತ್ಯದಾನವಾಃ॥ 13 


ಯೋತನಂತಃ ಹಠೃತೇ ಸಿದ್ದೈರ್ದೇವೋ ದೇವರ್ಷಿಪೂಜಿತಃ | 
ಸ ಸಹಸ್ರಶಿರಾ ವ್ಯಕ್ತಸ್ನಸಿಕಾಮಲಭೂಷಣಃ ॥ 14 


ಫಣಾಮಣಿಸಹಸೇಣ ಯಃ ಸ ವಿದ್ಯೋತಯನ್‌ ದಿಶಃ। 
ಸರ್ವಾನ್‌ ಕರೋತಿ ನಿರ್ವೀರ್ಯಾನ್‌ ಹಿತಾಯ 
ಜಗಶತೋಎಸುರಾನ್‌ ॥ 15 


ನದಿಗಳು, ಸೊಗಸಾದ ಸರೋವರಗಳು, ಕಮಲವನಗಳು ಎಲ್ಲವೂ 
ಮನೋಹರವಾಗಿವೆ. ಗಂಡು ಕೋಗಿಲೆಗಳ ಇಂಚರಗಳಿಂದ ಅಂಬರ 
ತಳಗಳೂ ಸಹ ಇಂಪಾಗಿವೆ! (10). ಅಲ್ಲಿಯವರ ಒಡವೆಗಳು ಅತಿಶುಭ್ರ 
ವಾಗಿರುತ್ತವೆ. ಅನುಲೇಪನವು ಪರಿಮಳಭರಿತವಾದದ್ದು. ವೀಣೆ, 
ಕೊಳಲು, ಮೃದಂಗಾದಿ ನಾನಾ ವಾದ್ಯಗಳ ಮಧುರದ್ದನಿಗಳು ಹರಡಿರು 
ತ್ತವೆ. ಇವೇ ಮೊದಲಾದ ನಾನಾ ಬಗೆಯ ಉದಾರ ಭೋಗ್ಯಭಾಗ್ಯಗಳು 
ಪಾತಾಳಗಳಲ್ಲ ವಾಸಿಸುವ ದೈತ್ಯದಾನವ ನಾಗಾದಿಗಳಿಂದ ಅನುಭವಿಸ 
ಲ್ಪಡುತ್ತಿವೆ (11-12). ಈ ಸಪ್ರಪಾತಾಳಗಳ ಕೆಳಗೆ ಎಷ್ಟುವಿನ 
ತಮೋಮಯವಾದ "ಶೇಷ' ಎಂಬ ಶರೀರ ಉಂಟು. ಶೇಷನ ಗುಣ 
ಗಳನ್ನು ವರ್ಣಿಸಲು ದೈತ್ಯದಾನವರಿಗೆ ಅಳವಲ್ಲ (13). ದೇವರ್ಷಿಪೂಜಿತ 
ನಾದ ಈ ಸ್ವಾಮಿಯನ್ನು "ಅನಂತ' ಎಂದು ಸಿದ್ಧಪುರುಷರು ಕರೆಯುತ್ತಾರೆ. 
ಆತನಿಗೆ ಸ್ವಸಿಕ ಚಿಹ್ನೆಗಳಿಂದ ಭೂಷಿತಗಳಾದ ಸಾವಿರ ಶಿರಸ್ಸುಗಳುಂಟು 
(14). ಆತನು ಸಾವಿರ ಫಣಾಮಣಿಗಳಿಂದ ದಿಕ್ಕುಗಳನ್ನು ಬೆಳಗಿಸುತ್ತ 


ಅಧ್ಯಾಯ 5 ದ್ವಿತೀಯಾಂಶಃ 885 
ಮದಾಘೂರ್ಣಿತನೇತ್ರೋ5ಸೌ ಯಃ ಸದೆ ಲವೈಕಕುಂಡಲಃ। 


ಕಿರೀಟೀ ಸ್ರಗ್ಗರೋ ಭಾತಿ ಸಾಗ್ನಿಃ ಶ್ಚೇತ ಇವಾಚಲಃ॥ 16 
ನೀಲವಾಸಾ ಮದೋತ್ಸಿಕ್ತಃ ಶ್ವೇತಹಾರೋಪಶೋಭತಃ। 
ಸಾಭ್ರಗಂಗಾಪ್ರವಾಹೋ ಸೌ ಕೆ ಟಲಾಸಾದಿರಿವಾಪರಃ ॥ 17 


ಲಾಂಗಲಾಸಕ್ತಹಸ್ತಾಗ್ರೋ ವಿಭ್ರನ್ಮುಸಲಮುತ್ತಮಮ್‌। 
ಉಪಾಸ್ಕತೇ ಸ್ವಯಂ ಕಾಂತ್ಕಾ ಯೋ ವಾರುಣ್ಮಾ ಚ 
ಮೂರ್ತಯಾ ॥ 18 


ಕಲ್ಪಾಂತೇ ಯಸ್ಕ ವಕ್ತೇಭ್ಮೋ ವಿಷಾನಲಶಿಖೋಜ್ಜಲಃ। 
ಸಂಕರ್ಷಣಾತ್ಮಕೋ ರುದ್ರೋ ನಿಷ್ಟಮ್ಸಾತ್ತಿ ಜಗತ್ತಯಮ್‌॥ 19 


ಸ ಬಿಭ್ರಚ್ಛೇಖರೀಭೂತಮಶೇಷಂ ಕ್ಲಿತಿಮಂಡಲಮ್‌ | 
ಆಸ್ತೇ ಪಾತಾಲಮೂಲಸ್ಕಃ ಶೇಷೋ೨ಶೇಷಸುರಾರ್ಚತಃ॥ 20 





ಲೋಕಹಿತಕ್ಕಾಗಿ ಎಲ್ಲ ಅಸುರರ ಪರಾಕ್ರಮವನ್ನು ಹಾನಿಗೊಳಿಸುತ್ತಾನೆ. 
ಒಂದೇ ಸುತ್ತು ಹಾಕಿ ಮಲಗಿರುವ ಆತನ ನೇತ್ರಗಳು ಸದಾ ಮದದಿಂದ 
ಚಲಿಸುತ್ತ ಇರುತ್ತವೆ. ಕಿರೀಟಧಾರಿಯೂ ಮಾಲಾಭೂಷಿತನೂ ಆದ 
ಅನಂತನು ಅಗ್ನಿಯುಕ್ತವಾದ ಶ್ವೇತಪರ್ವತದಂತೆ ಕಂಗೊಳಿಸುತ್ತಾನೆ (15- 
16). ನೀಲವಸ್ತ್ರಧಾರಿಯೂ ಮದೋದ್ರಿಕನೂ ಆದ ಅನಂತನು ಬಿಳಿಯ 
ಹಾರದಿಂದ ಶೋಭಿತನಾಗಿ, ಆಕಾಶಗಂಗಾಪ್ರವಾಹದಿಂದ ಶೋಭಿಸುವ 
ಮತ್ತೊಂದು ಕೈಲಾಸಪರ್ವತವೋ ಎಂಬಂತೆ ಕಂಗೊಳಿಸುತ್ತಾನೆ (17). 
ಕೈಯಲ್ಲಿ ಹಲಧಾರಿಯೂ ಉತ್ತಮವಾದ ಮುಸಲಾಯುಧವನ್ನು ಹಿಡಿದಿರು 
ವವನೂ ಆದ ಆತನನ್ನು ಕಾಂತಿಯೂ ಮದಿರೆಯೂ ಮೂರ್ತಿವತ್ತಾಗಿ 
ಸೇವಿಸುತ್ತಾರೆ (18). ಆತನ ಮುಖಗಳಿಂದ ಕಲ್ಪಾಂತಕಾಲದಲ್ಲಿ ವಎಷಾಗ್ನಿ 
ಜ್ಞಾಲೆಗಳಿಂದ ಉಜ್ವಲನಾದ ಸಂಕರ್ಷಣನೆಂಬ ರುದ್ರನು ಹೊರಬಂದು 
ಮೂರು ಲೋಕಗಳನ್ನೂ ನುಂಗಿ ನೊಣೆಯುತ್ತಾನೆ (19). ಅಶೇಷ 
ಸುರಾರ್ಚಿತನಾದ ಆದಿಶೇಷನು ಅಶೇಷ ಜಗತ್ತನ್ನೂ ಶಿರಸ್ಸಿನಲ್ಲಿ ಶೇಖರ 
ವಾಗಿ ಧರಿಸಿ ಪಾತಾಳದ ಬುಡದಲ್ಲಿ ನೆಲೆಸಿದ್ದಾನೆ. ಆತನ ವೀರ್ಯ, 


336 ಶ್ರೀವಿಷ್ಣುಪುರಾಣಮ್‌ 


ತಸ್ಮ ವೀರ್ಯಂ ಪುಭಾವಶ್ನ ಸ್ವರೂಪಂ ರೂಪಮೇವ ಚ! 


ನ ಹಿ ವರ್ಣಯಿತುಂ ಶಕ್ಕಂ ಜ್ಞಾತುಂ ಚ ತ್ರಿದಶೈರಪಿ॥ 21 
ಯಸ್ಕೈಷಾ ಸಕಲಾ ಪೃಥ್ವೀ ಫಣಾಮಣಿಶಿಖಾರುಣಾ। 

ಆಸ್ತೇ ಕುಸುಮಮಾಲೇವ ಕಸ್ಪದ್ದೀರ್ಯಂ ವದಿಷ್ಮತಿ ॥॥ 22 
ಯದಾ ವಿಜೃಂಭತೇsನಂತೋ ಮದಾಘೂರ್ಣಿತಲೋಚನಃ। 
ತದಾ ಚಲತಿ ಭೂರೇಷಾ ಸಾಬ್ಬಿತೋಯಾ ಸಕಾನನಾ ॥ 23 


ಗಂಧರ್ವಾಪ್ಸರಸಃ ಸಿದ್ಧಾಃ ಕಿನ್ನರೋರಗಚಾರಣಾಃ | 
ನಾಂತಂ ಗುಣಾನಾಂ ಗಚ್ಛಂತಿ ತೇನಾನಂತೋಂಯಮವ್ಕ್ಮಯಃ ॥ 24 


ಯಸ್ಕ ನಾಗವಧೂಹಸ್ತೈರ್ಲೇಪಿತಂ ಹರಿಚಂದನಮ್‌ | 
ಮುಹುಃ ಶ್ಚಾಸಾನಿಲಾಪಾಸ್ತಂ ಯಾತಿ ದಿಕ್ಷೂದವಾಸತಾಮ್‌ ॥ 25 


ಯಮಾರಾಧ್ಯ ಪುರಾಣರ್ಷಿರ್ಗರ್ಗೋ ಜ್ಕೋತೀಂಷಿ ತತ್ತ್ವತಃ! 
ಜ್ಞಾತವಾನ್‌ ಸಕಲಂ ಚೈವ ನಿಮಿತ್ತಪಠಿತಂ ಫಲಮ್‌ ॥ 26 


ಪ್ರಭಾವ, ಸ್ವರೂಪ, ರೂಪಗಳನ್ನು ದೇವತೆಗಳೂ ವರ್ಣಿಸಿ ಹೇಳಲಾರರು. 
ಅವರು ತಿಳಿದುಕೊಳ್ಳಲೂ ಸಮರ್ಥರಲ್ಲ! (20-21). ಯಾವಾತನ 
ಶಿರಸ್ಸಿನಲ್ಲಿ ಸಕಲ ಪೃಥ್ವಿಯೂ ಫಣಾಮಣಿಗಳ ಕಾಂತಿಯಿಂದ ಕೆಂಪಾದ 
ಹೂಮಾಲೆಯಂತೆ ನಿಂತಿದೆಯೋ, ಆತನ ಸಾಮರ್ಥ್ಯವನ್ನು ಯಾವನು 
ಹೇಳಿಯಾನು? (22). ಮದದಿಂದ ನೇತ್ರಗಳನ್ನು ಅಲ್ಲಾಡಿಸುತ್ತ ಅನಂತನು 
ಯಾವಾಗ ಆಕಳಿಸುತ್ತಾನೋ ಆಗ ಸಮುದ್ರಾರಣ್ಯಸಹಿತವಾದ ಈ ಪೃಥ್ವಿ 
ಅಲ್ಲಾಡುತ್ತದೆ! ಗಂಧರ್ವರೂ, ಅಪ್ಸರೆಯರೂ ಸಿದ್ದರೂ ಕಿನ್ನರೋರಗ 
ಚಾರಣರೂ ಸಹ ಈತನ ಗುಣಗಳ ಅಂತವನ್ನು ಕಂಡಿಲ್ಲವಾದ್ದರಿಂದ 
ಈತನು ಅವ್ಯಯನಾದ ಅನಂತನೆನಿಸಿದ್ದಾನೆ (23-24). ನಾಗವಧುಗಳು ಈ 
ಅನಂತಮೂರ್ತಿಗೆ ಹರಿಚಂದನವನ್ನು ಲೇಪಿಸುತ್ತಾರೆ. ಅದು ಅನಂತನ 
ಶ್ವಾಸಾನಿಲದಿಂದ ಒಣಗಿದ ಸುಗಂಧಚೂರ್ಣವಾಗಿ ದಿಗ್‌ದಿಗಂತಗಳಿಗೆ 
ಹಾರಿಹೋಗುತ್ತದೆ! (25). ಪುರಾಣ ಯಷಿಯಾದ ಗರ್ಗನು ಈ 
ಆದಿಶೇಷನನ್ನು ಆರಾಧಿಸಿ ನಕ್ಷತ್ರಾದಿಜ್ಯೋತಿರ್ಮಂಡಲದ ತತ್ತ್ವವನ್ನೂ 


ಅಧ್ಯಾಯ 5 ದ್ವಿತೀಯಾಂಶಃ 337 


ತೇನೇಯಂ ನಾಗವರ್ಯೇಣ ಶಿರಸಾ ವಿಧೃತಾ ಮಹೀ। 
ಬಿಭರ್ತಿ ಮಾಲಾಂ ಲೋಕಾನಾಂ 
ಸದೇವಾಸುರಮಾನುಷಾಮ್‌ ॥ 27 


ಇತಿ ಶ್ರೀವಿಷ್ಣುಪುರಾಣೇ ದ್ವಿತೀಯೇsಂಶೇ ಪಂಚಮೋsಧ್ಯಾಯಃ 


ಶಕುನಗಳಿಂದಾಗುವ ಸಕಲ ಫಲಗಳನ್ನೂ ಅರಿತುಕೊಂಡನು (26). 
ಅಂತಹ ನಾಗಶ್ರೇಷ್ಠನಾದ ಆದಿಶೇಷನಿಂದ ಈ ಪೃಥ್ವಿಯು ಧರಿಸಲ್ಪಟ್ಟಿದೆ. 
ದೇವಾಸುರಮನುಷ್ಯರಿಂದ ಸಹಿತವಾದ ಲೋಕಗಳ ಮಾಲೆಯನ್ನು ಆತನು 
ಧರಿಸಿದ್ದಾನೆ (27). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ದ್ವಿತೀಯಾಂಶದಲ್ಲಿ 
ಐದನೆಯ ಅಧ್ಯಾಯ ಮುಗಿಯಿತು. 


% 


ಹಹ್ಫೋಂಧ್ಕ್ಮಾಯಃ 


ಶ್ರೀಪರಾಶರ ಉವಾಚ: 


ತತಶ್ಚ ನರಕಾ ವಿಪ್ರಾ ಭುವೋಧಃ ಸಲಿಲಸ್ಕ ಚೆ! 
ಪಾಪಿನೋ ಯೇಷು ಪಾತ್ಮಂತೇ ತಾನ್‌ ಶೃಣುಷ್ಟ ಮಹಾಮುನೇ॥ 


ರೌರವಃ ಸೂಕರೋ ರೋಧಸ್ತಾಲೋ ವಿಶಸನಸ್ತಥಾ! 


ಮಹಾಜ್ಜಾಲಸ್ಪಪ್ತತುಂಭೋ ಲವಣೋಐಇಥ ವಿಲೋಹಿತಃ॥ 2 
ರುಧಿರಾಂಭೋ ವೈತರಣಿಃ ಕೃಮೀಶಃ ಕೃಮಿಭೋಜನಃ | 
ಅಸಿಪತ್ರವನಂ ಕೃಷ್ಣೋ ಲಾಲಾಭಕ್ಷಶ್ಚ ಧಾರುಣಃ॥ 3 
ತಥಾ ಪೂಯವಹಃ ಪಾಪೋ ವಕ್ನಿಜ್ಜಾಲೋ ಹೃಧಃ ಶಿರಾಃ। 
ಸಂದಂಶಃ ಕಾಲಸೂತ್ರಶ್ಚ ತಮಶ್ಚಾವೀಚಿರೇವ ಚ॥ 4 
ಶ್ವಭೋಜನೋತಹಾಪುತಿಷಶ್ನಾಪ್ರಚಿಶ್ಚ ತಥಾ ಪರಃ! 
ಇತ್ಮ್ಯೇವಮಾದಯಾಶ್ಚಾನ್ಕೇ ನರಕಾ ಭೃಶದಾರುಣಾಃ ॥ 5 
ಅಧ್ಯಾಯ ೬ 


ನಾನಾನರಕಗಳ ವರ್ಣನೆ. ಭಗವನ್ನಾಮಸ್ಮರಣೆಯ ಮಹಿಮೆ. 


ಪರಾಶರರು ಹೇಳಿದರು: ಮೈತ್ರೇಯ, ಇನ್ನು ಭೂಮಿಯ ಮತ್ತು 
ಜಲದ ಕೆಳಗೆ ಇರುವ ನರಕಗಳನ್ನು ಹೇಳುತ್ತೇನೆ ಕೇಳು. ಪಾಪಿಗಳು ಆ 
ನರಕಗಳಿಗೆ ಎಸೆಯಲ್ಪಡುತ್ತಾರೆ (1). ರೌರವ, ಸೂಕರ, ರೋಧ, ತಾಲ, 
ವಿಶಸನ, ಮಹಾಜ್ಜಾಲ, ತಪ್ರಕುಂಭ, ಲವಣ, ವಿಲೋಹಿತ, 
ರುಧಿರಾಂಭಸ್‌, ವೈತರಣಿ, ಕೃಮೀಶ, ಕೃಮಿಭೋಜನ, ಅಸಿಪತ್ರವನ, 
ಕೃಷ್ಣ » ಲಾಲಾಭಕ್ಷ, ದಾರುಣ, ಪೂಯವಹ, ಪಾಪ, ವಹ್ನಿಜ್ಜಾಲ, ಅಧಃ 
ಶಿರಸ್‌, ಸಂದಂಶ, ಕಾಲಸೂತ್ರ, ತಮಸ್‌, ಆವೀಚಿ, ಶ್ವಭೋಜನ, 
ಅಪ್ರತಿಷ್ಠ, ಅಪ್ರಚಿ- ಇವೇ ಮೊದಲಾದ ಇನ್ನೂ ಅನೇಕ ಭೀಕರವಾದ 


ಅಧ್ಯಾಯ 6 ದ್ವಿತೀಯಾಂಶಃ 839 
ಯಮಸ್ಮ ವಿಷಯೇ ಘೋರಾಃ ಶಸ್ತಾಗ್ನಿಭಯದಾಯಿನಃ | 


ಪತಂತಿ ಯೇಷು ಪುರುಷಾಃ ಪಾಪಕರ್ಮರತಾಸ್ತು ಯೇ॥ 6 
ಕೂಟಸಾಕ್ಷೀ ತಥಾ ಸಮ್ಮಕ್‌ ಪಕ್ಷಪಾತೇನ ಯೋ ವದೇತ್‌! 
ಯಶ್ಚಾನದನೃತಂ ವಕ್ತಿ ಸ ನರೋ ಯಾತಿ ರೌರವಮ್‌ ॥ 7 


ಭ್ರೂಣಹಾ ಪುರಹಂತಾ ಚ ಗೋಫ್ಪಶ್ಚ ಮುನಿಸತ್ತಮ! 
ಯಾಂತಿ ತೇ ನರಕಂ ರೋಧಂ ಯಶ್ಸೋಚ್ಛಾಸನಿರೋಧಕಃ ॥ 8 


ಸುರಾಪೋ ಬ್ರಹ್ಮಹಾ ಹರ್ತಾ ಸುವರ್ಣಸ್ಮ ಚ ಸೂಕರೇ। 


ಪ್ರಯಾಂತಿ ನರಕೇ ಯಶ್ಚ ತೈಃ ಸಂಸರ್ಗಮುಪೈತಿ ವೈ॥ 9 
ರಾಜನ್ಯವೈಶ್ಯಹಾ ತಾಲೇ ತಥೈವ ಗುರುತಲ್ಲಗಃ। 
ತಪ್ಪಕುಂಡೇ ಸ್ವಸೃಗಾಮೀ ಹಂತಿ ರಾಜಭಟಾಂಶ್ಚ ಯಃ॥ 10 
ಸಾಧ್ಹೀವಿಕ್ರಯಕೃದ್ದಂಧಪಾಲಃ ಕೇಸರಿವಿಕ್ರಯೀ। 
ತಪ್ಪಲೋಹೇ ಪತಂತ್ಕೇಶೇ ಯಶ್ಚ ಭಕ್ತಂ ಪರಿತ್ಮಜೇತ್‌ ॥ 11 


ನರಕಗಳಿವೆ (2-5). ಇವು ಯಮರಾಜನ ಅಧೀನದಲ್ಲಿದ್ದು ಶತ್ರುಭಯ- 
ಅಗ್ನಿಭಯಗಳನ್ನೀಯುವ ಘೋರವಾದ ನರಕಗಳು. ಪಾಪಕರ್ಮಿಗಳಾದ 
ಜನರು ಇವುಗಳಲ್ಲಿ ಬೀಳುತ್ತಾರೆ (6). ಸುಳ್ಳು ಸಾಕ್ಷ್ಯ ಹೇಳತಕ್ಕವನು, 
ಪಕ್ಷಪಾತದಿಂದ ಮಾತಾಡತಕ್ಕವನು, ಇನ್ನೂ ಬೇರೆ ಬಗೆಯ ಸುಳ್ಳು 
ಹೇಳತಕ್ಕವನು--ಇವರೆಲ್ಲ ರೌರವನರಕದಲ್ಲಿ ಬೀಳುತ್ತಾರೆ (7). ಭ್ರೂಣ 
ಹತ್ಯೆ ಮಾಡಿದವನು, ಊರನ್ನು ನಾಶಮಾಡುವವನು, ಗೋಹತ್ಯೆ ಮಾಡು 
ವವನು, ಜೀವಿಗಳಿಗೆ ಉಸಿರುಕಟ್ಟುವಂತೆ ಮಾಡುವವನು--ಇವರು 
ರೋಧವೆಂಬ ನರಕಕ್ಕೆ ಹೋಗುತ್ತಾರೆ (8). ಹೆಂಡಕುಡಿಯುವವನು, 
ಬ್ರಹಹತ್ಕೆ ಮಾಡಿದವನು, ಚಿನ್ನದ ಕಳ್ಳ ಮತ್ತು ಇವರ ಜೊತೆಯಿರ 
ತಕ್ಕವನು--ಇವರು ಸೂಕರ ನರಕಕ್ಕೆ ಹೋಗುತ್ತಾರೆ (9). ಕ್ಷತ್ರಿಯ ವೈಶ್ಯ 
ರನ್ನು ಕೊಂದವನು ತಾಲ ನರಕಕ್ಕೂ ಗುರುಪತ್ನೀಗಾಮಿ, ಸೋದರೀಗಾಮಿ, 
ರಾಜದೂತರ ಘಾತಿ--ಇವರು ತಪ್ಪಕುಂಡಕ್ಕೂ ಹೋಗುತ್ತಾರೆ (10). 
ಸಾಧ್ವಿಯಾದ ಹೆಂಡತಿಯನ್ನು ಮಾರತಕ್ಕವನೂ ಸೆರೆಯಿದ್ದವರ ಕಾವಲು 
ಗಾರನೂ ಅಶ್ವವಿಕ್ರಯಿಯೂ ಆಶ್ರಿತನನ್ನು ತೊರೆಯುವವನೂ ತಪ್ತಲೋಹ 


340 ಶ್ರೀವಿಷ್ಣುಪುರಾಣಮ್‌ 
ಸ್ನುಷಾಂ ಸುತಾಂ ಚಾಪಿ ಗತ್ವಾ ಮಹಾಜ್ಜಾಲೇ ನಿಪಾತೃತೇ | 
ಅವಮಂತಾ ಗುರೂಣಾಂ ಯೋ ಯಶ್ಚಾಕ್ರೋಷ್ಟಾ ನರಾಧಮಃ॥ 


ವೇದದೂಹಯಿತಾ ಯಶ್ಚ ವೇದವಿಕ್ರಯಿಕಶ್ಚ ಯಃ! 
ಅಗಮ್ಮಗಾಮೀ ಯಶ್ಚ ಸ್ಕಾತ್ರೇ ಯಾಂತಿ ಲವಣಂ ದ್ವಿಜ॥ 13 


ಚೋರೋ ವಿಲೋಹೇ ಪತತಿ ಮರ್ಯದಾದೂಹಪಕಸ್ಪಥಾ!। 


ದೇವದ್ದಿಜಪಿತೃದ್ವೇಷ್ಟಾ ರತ್ನದೂಷಯಿತಾ ಚೆ ಯಃ॥ 14 
ಸ ಯಾತಿ ಕೃಮಿಭಕ್ಷೇ ವೈ ಕೃಮೀಶೇ ಚೆ ದುರಿಷ್ಠಕ್ಕತ್‌ | 
ಪಿತೃದೇವಾತಿಥೀಂಸ್ಕಕ್ತ್ವಾ ಪರ್ಯಶ್ನಾತಿ ನರಾಧಮಃ॥ 15 
ಲಾಲಾಭಕ್ಷೇ ಸ ಯಾತ್ಕುಗ್ರೇ ಶರಕರ್ತಾ ಚ ವೇಧಕೇ! 

ಕರೋತಿ ಕರ್ಣಿನೋ ಯಶ್ಚ ಯಶ್ಚ ಖಡ್ಗಾದಿಕೃನ್ನರಃ ॥ 16 
ಪ್ರಯಾಂತ್ಮೇತೇ ವಿಶಸನೇ ನರಕೇ ಭೃಶದಾರುಣೇ | 
ಅಸತೃತಿಗೃಹೀತಾ ತು ನರಕೇ ಯಾತಧೋಮುಖೇ॥ 17 


ನರಕದಲ್ಲಿ ಬೀಳುತ್ತಾರೆ (11). ಸೊಸೆಯನ್ನೂ ಮಗಳನ್ನೂ ಗಮನಮಾಡ 
ತಕ್ಕವನು ಮಹಾಜ್ವಾಲದಲ್ಲಿ ತಳ್ಳಲ್ಪಡುತ್ತಾನೆ. ಹಾಗೆಯೇ ಗುರುಜನರಿಗೆ 
ಅವಮಾನಮಾಡುವವನೂ ಅವರನ್ನು ಬಯ್ಯುವ ನರಾಧಮನೂ ವೇದ 
ನಿಂದಕನೂ ವೇದವಿಕ್ರಯಿಯೂ ಅಗಮ್ಯಸ್ತ್ರೀಯನ್ನು ಗಮನಮಾಡು 
ವವನೂ ಲವಣವೆಂಬ ನರಕಕ್ಕೆ ಹೋಗುತ್ತಾರೆ (12-13). ಕಳ್ಳನೂ 
ಮರ್ಯಾದೆಯನ್ನು ಉಲ್ಲಂಘಿಸತಕ್ಕವನೂ ವಿಲೋಹದಲ್ಲಿ ಬೀಳುತ್ತಾರೆ. 
ದೇವದ್ವಿಜಪಿತೃ್ಛಗಳನ್ನೂ ದ್ವೇಷಿಸತಕ್ಕವನೂ ರತ್ನಗಳನ್ನು ಕೆಡಿಸತಕ್ಕವನೂ 
ಕೃಮಿಭಕ್ಷಕ್ಕೂ ದುರ್ಮಾರ್ಗದಲ್ಲಿ ಯಜ್ಞಮಾಡತಕ್ಕವನು ಕೃಮೀಶಕ್ಕೂ 
ಹೋಗುತ್ತಾರೆ. ಪಿತೃಗಳನ್ನೂ ದೇವತೆಗಳನ್ನೂ ಅತಿಥಿಗಳನ್ನೂ ವರ್ಜಿಸಿ 
ಊಟಮಾಡತಕ್ಕ ನರಾಧಮನು ಉಗ್ರವಾದ ಲಾಲಾಭಕ್ಷದಲ್ಲಿ ಬೀಳುತ್ತಾನೆ 
(14-15). ಶರಗಳನ್ನು ನಿರ್ಮಿಸತಕ್ಕವನು ವೇಧಕದಲ್ಲಿ ಬೀಳುತ್ತಾನೆ. ಕರ್ಣಿ 
ಎಂಬ ಬಾಣಗಳನ್ನೂ ಖಡ್ಗಾದಿ ಆಯುಧಗಳನ್ನು ನಿರ್ಮಿಸತಕ್ಕವರೂ ಅತಿ 
ಕ್ರೂರವಾದ ವಿಶಸನ ಎಂಬ ನರಕದಲ್ಲಿ ಬೀಳುತ್ತಾರೆ. ದುಷ್ಟಪ್ರತಿಗ್ರಹ 


ಅಧ್ಯಾಯ 6 ದ್ವಿತೀಯಾಂಶಃ 841 


ಅಯಾಜ್ಯಯಾಜಕಶ್ಚೈವ ತಥಾ ನಕ್ಷತ್ರಸೂಚಕಃ। 
ವೇಗೀ ಪೂಯವಹೇ ಚೈಕೋ ಯಾತಿ ಮಿಷ್ಟಾನ್ನಭುಜ್‌ನರಃ ॥ 18 


ಲಾಕ್ಸಾಮಾಂಸರಸಾನಾಂ ಚೆ ತಿಲಾನಾಂ ಲವಣಸ್ಕ ಚೆ! 
ವಿಕ್ರೇತಾ ಬ್ರಾಹ್ಮಣೋ ಯಾತಿ ತಮೇವ ನರಕಂ ದ್ವಿಜ॥ 19 


ಮರ್ಜಾರಕುಕ್ಕುಟಚ್ಛಾಗಶ್ಚವರಾಹವಿಹಂಗಮಾನ್‌ | 
ಪೋಷಯನ್ನರಕಂ ಯಾತಿ ತಮೇವ ದ್ವಿಜಸತ್ತಮ ॥ 20 


ರಂಗೋಪಜೀವೀ ಕೈವರ್ತ್ತಃ ಕುಂಡಾಶೀ ಗರದಸ್ತಥಾ। 
ಸೂಚೀ ಮಾಹಿಷಕಶ್ಚೈವ ಪರ್ವಗಾಮೀ ಚ ಯೋ ದ್ವಿಜಃ॥ 21 


ಆಗಾರದಾಹೀ ಮಿತ್ರಫ್ನಃ ಶಾಕುನಿರ್ಗಾಮಯಾಜಕಃ। 
ರುಧಿರಾಂಧೇ ಪತಂತ್ಕೇತೇ ಸೋಮಂ ವಿಕ್ರೀಣತೇ ಚ ಯೇ॥ 22 


ಮಾಡತಕ್ಕವನೂ ಅಯಾಜ್ಯಯಾಜಕನೂ ನಕ್ಷತ್ರವಿದ್ಯೆಯನ್ನರಿಯದೆ ಫಲ 
ಹೇಳತಕ್ಕವನೂ ಅಧೋಮುಖವೆಂಬ ನರಕಕ್ಕೆ ಹೋಗುತ್ತಾರೆ. 
ಉಗ್ರಕರ್ಮವನ್ನು ಮಾಡತಕ್ಕವನೂ (ಪುತ್ರ ವಿತ್ರಾದಿಗಳನ್ನು ವಂಚಿಸಿ) 
ಮಿಷ್ಟುನ್ನಭೋಜನ ಮಾಡತಕ್ಕವನೂ ಪೂಯವಹದಲ್ಲಿ ಬೀಳುತ್ತಾರೆ 
(16-18). ಅರಗು, ಮಾಂಸ, ಮದ್ಯ, ಎಳ್ಳು, ಉಪ್ಪುಗಳನ್ನು ಮಾರತಕ್ಕ 
ಬ್ರಾಹ್ಮಣನು ಅದೇ ಪೂಯವಹ ನರಕಕ್ಕೆ ಹೋಗುತ್ತಾನೆ. ಬೆಕ್ಕು, ಕೋಳಿ, 
ಮೇಕೆ, ನಾಯಿ, ಹಂದಿ, ಹಕ್ಕಿಗಳನ್ನು ಸಾಕತಕ್ಕವನೂ ಸಹ, ಮೈತ್ರೇಯ, 
ಅದೇ ನರಕಕ್ಕೆ ಹೋಗುತ್ತಾರೆ (19-20). ರಂಗಸ್ಥಳದಿಂದ ಜೀವಿಸ 
ತಕ್ಕವನು, ಮೀನು ಹಿಡಿಯತಕ್ಕವನು, ವ್ಯಭಿಚಾರಜಾತನ ಅನ್ನವನ್ನು 
ತಿನ್ನತಕ್ಕವನು, ವಿಷಹಾಕುವವನು, ಚಾಡಿಖೋರ, ಹೆಂಡತಿಯನ್ನು 
ವ್ಯಭಿಚಾರಕ್ಕೆ ಹಚ್ಚಿ ಜೀವಿಸುವವನು (ಮಾಹಿಷಕ), ಪರ್ವದಿನಗಳಲ್ಲಿ 
ಸ್ತ್ರೀಗಮನ ಮಾಡುವವನು, ಮನೆಗೆ ಬೆಂಕಿಹಚ್ಚತಕ್ಕವನು, ಮಿತ್ರದ್ರೋಹಿ, 
ಹಕ್ಕಿಹಿಡಿಯುವವನು, ಗ್ರಾಮಪುರೋಹಿತ, ಸೋಮಲತೆಯನ್ನು 
ಮಾರತಕ್ಕವನು--ಇಂತಹ ಬ್ರಾಹ್ಮಣರು--ರುಧಿರಾಂಧವೆಂಬ ನರಕದಲ್ಲಿ 
ಬೀಳುತ್ತಾರೆ (21-22). ಯಜ್ಞವನ್ನು ಕೆಡಿಸತಕ್ಕವನು ಮತ್ತು ಗ್ರಾಮಕ್ಕೆ 


342 ಶ್ರೀವಿಷ್ಣುಪುರಾಣಮ್‌ 


ಮಖಹಾ ಗ್ರಾಮಹಂತಾ ಚೆ ಯಾತಿ ವೆ ಲತರಣೀಂ ನರಃ! 
ರೇತಃ ಪಾತಾದಿಕರ್ತಾರೋ ಮರ್ಯಾದಾಭೇದಿನೋ ಹಿ ಯೇ॥ 


ತೇ ಕೃಷ್ಣೇ ಯಾಂತ್ಮಶೌಚಾಶ್ನ ಕುಹಕಾಜೀವಿನಶ್ಚ ಯೇ। 
ಅಸಿಪತ್ರವನಂ ಯಾತಿ ವನಚ್ಛೇದೀ ವೃಥೈವ ಯಃ॥ 24 


ಔರಭ್ರಿಕೋ ಮೃಗವ್ಕಾಧೋ ವಸ್ನಿಜ್ಜಾಲೇ ಪತಂತಿ ವೈ! 
ಯಾಂತ್ಕೇತೇ ದ್ವಿಜ ತತ್ರೈವ ಯೇ ಚಾಪಾಕೇಷು ವಸ್ನಿದಾಃ॥ 25 


ವ್ರತಾನಾಂ ಲೋಪಕೋ ಯಶ್ಚ ಸ್ಥಾಶ್ರಮಾದ್ವಿಚ್ಛುತಶ್ಚ ಯಃ! 
ಸಂದಂಶಯಾತನಾಮಧ್ಯೇ ಪತತಸ್ತಾವುಭಾವಪಿ ॥ 26 


ದಿವಾ ಸ್ಪಷ್ನೇ ಚ ಸ್ಕಂದಂತೇ ಯೇ ನರಾ ಬ್ರಹ್ಮಚಾರಿಣಃ। 
ಪುತ್ರೈರಧ್ಯಾಪಿತಾ ಯೇ ಚ ತೇ ಪತಂತಿ ಶ್ಚಭೋಜನೇ॥ 27 


ಏತೇ ಚಾನ್ಯೇ ಚ ನರಕಾಃ ಶತಶೋ5ಥ ಸಹಸ್ರಶಃ! 
ಯೇಷು ದುಷ್ಕತಕರ್ಮಾಣಃ ಪಚ್ಕಂತೇ ಯಾತನಾಗತಾಃ॥ 28 


ಹಿಂಸೆಕೊಡತಕ್ಕವನು ವೈತರಣಿಗೆ ಹೋಗುತ್ತಾರೆ. ವೀರ್ಯಸ್ಟಲನ 
ಮಾಡಿಕೊಳ್ಳತಕ್ಕವರೂ ಅಳತೆಯ ಬಾಂದುಕಲ್ಲನ್ನು ಕಿತ್ತುಹಾಕುವವರೂ 
ಶೌಚವರ್ಜಿತರೂ ಮೋಸಮಾಡಿ ಜೀವಿಸತಕ್ಕವರೂ ಕೃಷ್ಣವೆಂಬ ನರಕ 
ವನ್ನು ಸೇರುತ್ತಾರೆ. ನಿಷ್ಕಾರಣವಾಗಿ ಕಾಡನ್ನು ಕಡಿಯತಕ್ಕವನಿಗೆ ಅಸಿಪತ್ರ 
ವನವೆಂಬ ನರಕದ ಪ್ರಾಪ್ತಿಯಾಗುತ್ತದೆ (23-24). ಕುರಿಗಳನ್ನು ಮಾರಿ 
ಜೀವಿಸತಕ್ಕವನು, ಬೇಟೆಗಾರ ಇವರು ವಹ್ಲಿಜ್ಞಾಲದಲ್ಲಿ ಬೀಳುತ್ತಾರೆ. 
ಹಸಿಯ ಗಿಡಗಳಿಗೆ ಬೆಂಕಿಹಾಕತಕ್ಕವರೂ ಅಲ್ಲಿಯೇ ಬೀಳುತ್ತಾರೆ. ವ್ರತ 
ಗಳನ್ನು ಲೋಪಮಾಡತಕ್ಕವನೂ ತನ್ನ ಆಶ್ರಮಧರ್ಮದಿಂದ ಪತಿತ 
ನಾದವನೂ ಸಂದಂಶವೆಂಬ ನರಕದಲ್ಲಿ ಬೀಳುತ್ತಾರೆ (25-26). ಯಾವ 
ಬ್ರಹ್ಮಚಾರಿಗಳು ಹಗಲು ನಿದ್ರೆಮಾಡಿ ವೀರ್ಯಸ್ಪಲನಮಾಡುತ್ತಾರೋ 
ಯಾರು ತಮ್ಮಮಕ್ಕಳಿಂದಲೇ ವೇದವನ್ನು ಹೇಳಿಸಿಕೊಳ್ಳುತ್ತಾರೋ ಅವರು 
ಶ್ವಭೋಜನವೆಂಬ ನರಕದಲ್ಲಿ ಬೀಳುತ್ತಾರೆ (27). ಮೈತ್ರೇಯ, ಈ ರೀತಿ 
ಯಲ್ಲಿ ನೂರಾರು ಸಾವಿರಾರು ನರಕಗಳಿವೆ. ಪಾಪಕರ್ಮಿಗಳು ಅವುಗಳಲ್ಲಿ 


ಅಧ್ಯಾಯ 6 ದ್ವಿತೀಯಾಂಶಃ 343 


ಯಥೈವ ಪಾಪಾನ್ಯೇತಾನಿ ತಥಾನ್ಮಾನಿ ಸಹಸ್ರಶಃ। 


ಭುಜ್ಮಂತೇ ತಾನಿ ಪುರುಷೈರ್ನರಕಾಂತರಗೋಚರೈಃ॥ 29 
ವರ್ಣಾಶ್ರಮವಿರುದ್ದಂ ಚ ಕರ್ಮ ಕುರ್ವಂತಿ ಯೇ ನರಾ! 
ಕರ್ಮಣಾ ಮನಸಾ ವಾಚಾ ನಿರಯೇಷು ಪತಂತಿ ತೇ॥ 30 


ಅಧಃಶಿರೋಭಿರ್ದಶೃಂತೇ ನಾರಕೈರ್ದಿವಿ ದೇವತಾಃ। 
ದೇವಾಶ್ಚಾಧೋಮುಖಾನ್‌ ಸರ್ವಾನಧಃ ಶಶೃಂತಿ ನಾರಕಾನ್‌ ॥ 31 


ಸ್ಥಾವರಾಃ ಕೃಮಯೋಬಇಬ್ಬಾಶ್ಚ ಪಕ್ಷಿಣಃ ಪಶವೋ ನರಾಃ। 
ಧಾರ್ಮಿಕಾಸ್ತ್ರಿದಶಾಸ್ತದ್ಧನ್ಮೋಕ್ಷಿಣಶ್ಚ ಯಥಾಕ್ರಮಮ್‌ ॥ 32 


ಸಹಸ್ರಭಾಗಪ್ರಥಮಾ ದ್ವಿತೀಯಾನುಕ್ರಮಾಸಹಾ | 
ಸರ್ವೇ ಹೇತೇ ಮಹಾಭಾಗ ಯಾವನ್ಮುಕ್ತಿಸಮಾಶ್ರಯಾಃ॥ 33 


ಯಾತನೆಯನ್ನನುಭವಿಸುತ್ತ ಬೆಂದುಹೋಗುತ್ತಾರೆ. ಇದುವರೆಗೆ ಹೇಳಿದ 
ಪಾಪಕೃತ್ಯಗಳಲ್ಲದೆ ಇನ್ನೂ ಸಾವಿರಾರು ಬಗೆಯ ಪಾಪಕೃತ್ಯಗಳಿವೆ. 
ಅವುಗಳನ್ನು ಮಾಡುವ ಪಾಪಿಗಳು ಬೇರೆ ಬೇರೆ ನರಕಗಳಲ್ಲಿ ಬಿದ್ದು 
ದಂಡನೆಯನ್ನನುಭವಿಸುತ್ತಾರೆ (28-29). ಯಾರು ವರ್ಣಾಶ್ರಮಧರ್ಮಕ್ಕೆ 
ವಿರುದ್ಧವಾದ ಕೆಲಸವನ್ನು ಕ್ರಿಯೆಯಿಂದಾಗಲಿ ಮನಸ್ಸಿನಿಂದಾಗಲಿ ಮಾತಿ 
ನಿಂದಾಗಲಿ ಆಚರಿಸುತ್ತಾರೋ ಅವರು ನರಕಗಳಲ್ಲಿ ಬೀಳುತ್ತಾರೆ (30). 
ನರಕವಾಸಿಗಳು ತಲೆಕೆಳಗಾಗಿ ನಿಂತು ಮೇಲೆ ಸ್ವರ್ಗದಲ್ಲಿರುವ ದೇವತೆ 
ಗಳನ್ನು ನೋಡುತ್ತಾರೆ. ದೇವತೆಗಳು ಅಧೋಮುಖರಾಗಿ ಕೆಳಗಿರುವ 
ನರಕವಾಸಿಗಳನ್ನು ನೋಡುತ್ತಾರೆ (31). ಈ ಜಗತ್ತಿನಲ್ಲಿ ಸ್ಥಾವರಗಳು, 
ಕೃಮಿಗಳು, ಜಲಚರಗಳು, ಪಕ್ಷಿಗಳು, ಪಶುಗಳು, ಮನುಷ್ಯರು, ದೇವತೆ 
ಗಳು ಮತ್ತು ಮುಮುಕ್ಷುಗಳು ಇದ್ದಾರೆ. ಇವರಲ್ಲಿ ಎರಡನೆಯವರಿಗಿಂತ 
ಮೊದಲನೆಯವರ ಸಂಖ್ಯೆ, ಮುಮುಕ್ಸುಗಳಿಂದ ಹಿಡಿದು ಸ್ಥಾವರಗಳ 
ವರೆಗೆ, ಒಂದಕ್ಕೆ ಸಾವಿರದಷ್ಟು ಯಥಾಕ್ರಮವಾಗಿ ಹೆಚ್ಚುತ್ತಾ ಹೋಗುತ್ತದೆ! 
(32-33). ಸ್ವರ್ಗದಲ್ಲಿ ಎಷ್ಟು ಜನರಿದ್ದಾರೋ ಅಷ್ಟೇ ಜನರು ನರಕ 
ದಲ್ಲಿದ್ದಾರೆ. ಪಾಪಿಯಾದವನು ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳದಿದ್ದರೆ 


344 ಶ್ರೀವಿಷ್ಣುಪುರಾಣಮ್‌ 


ಯಾವಂತೋ ಜಂತವಃ ಸ್ವರ್ಗೇ ತಾವಂತೋ ನರಕೌಕಸಃ। 
ಪಾಪಕೃದ್‌ಯಾತಿ ನರಕಂ ಪ್ರಾಯಶ್ಚಿತ್ರಪರಾಜ್ಮುಖಃ॥ 34 


ಪಾಪಾನಾಮನುರೂಪಾಣಿ ಪ್ರಾಯಶ್ಚಿತ್ತಾನಿ ಯದೃಥಾ। 
ತಥಾ ತಥೆ ವ ಸಂಸ್ಕೃತ ಪ್ರೋಕ್ನಾನಿ ಪರಮರ್ಷಿಭಿಃ॥॥ 35 


ಪಾಪೇ ಗುರೂಣಿ ಗುರುಣಿ ಸ್ವಲ್ಪಾನ್ಮಲ್ಲೇ ಚ ತದ್ದಿದಃ। 
ಪ್ರಾಯಶ್ಚಿತ್ತಾನಿ ಮೈತ್ರೇಯ ಜಗುಃ ಸ್ಥಾಯಂಭುವಾದಯಃ॥ 36 


ಪ್ರಾಯಶ್ಲಿತ್ತಾನಶೇಷಾಣಿ ತಪಃಕರ್ಮಾತ್ಮಕಾನಿ ವೈ! 
ಯಾನಿ ತೇಷಾಮಶೇಹಾಣಾಂ ಕೃಷ್ಣಾನುಸ್ಮರಣಂ ಪರಮ್‌ ॥ 37 


ಕೃತೇ ಪಾಪೇಂನುತಾಪೋ ವೈ ಯಸ್ಕ ಪುಂಸಃ ಪ್ರಜಾಯತೇ। 
ಪ್ರಾಯಶ್ಚಿತ್ತಂ ತು ತಸ್ಕೈಕಂ ಹರಿಸಂಸ್ಕರಣಂ ಪರಮ್‌ ॥ 38 


ಪ್ರಾತರ್ನಿಶಿ ತಥಾ ಸಂಧ್ಯಾಮಧ್ಯಾಹ್ನಾದಿಷು ಸಂಸ್ಕರನ್‌! 
ನಾರಾಯಣಮವಾಪ್ನೋತಿ ಸದ್ಯಃ ಪಾಪಕ್ಷಯಾನ್ನರಃ ॥ 39 


ನರಕಕ್ಕೆ ಹೋಗುತ್ತಾನೆ (34). ಪಾಪಕರ್ಮಗಳಿಗೆ ಅನುರೂಪವಾಗಿ 
ಪ್ರಾಯಶ್ಚಿತ್ತಗಳು ಹೇಗಿರಬೇಕೋ ಹಾಗೆ ಮಹರ್ಷಿಗಳು ಸ್ಮೃತಿಗ್ರಂಥಗಳಲ್ಲಿ 
ಹೇಳಿದ್ದಾರೆ. ಮೈತ್ರೇಯ, ದೊಡ್ಡ ಪಾಪಕೃತ್ಯಕ್ಕೆ ದೊಡ್ಡ ಪ್ರಾಯಶ್ಚಿತ್ತಗಳನ್ನೂ 
ಅಲ್ಪ ಪಾಪಕ್ಕೆ ಅಲ್ಪ ಪ್ರಾಯಶ್ಚಿತ್ತಗಳನ್ನೂ ಪ್ರಾಜ್ಞರಾದ ಸ್ವಾಯಂಭುವ 
ಮನ್ವಾದಿಗಳು ವಿಧಿಸಿರುತ್ತಾರೆ (35-36). ತಪೋರೂಪವಾದ ಮತ್ತು 
ಕರ್ಮರೂಪವಾದ ಎಲ್ಲ ಪ್ರಾಯಶ್ಚಿತ್ತಗಳಿಗಿಂತಲೂ ಶ್ರೀಕೃಷ್ಣಸ್ನರಣೆಯು 
ಶ್ರೇಷ್ಠವಾದ ಪ್ರಾಯಶ್ಚಿತ್ತ. ಪಾಪಕೃತ್ಯವನ್ನು ಮಾಡಿದ ಮೇಲೆ ಯಾವ 
ಮನುಷ್ಯನಿಗೆ ಅದಕ್ಕಾಗಿ ಪಶ್ಚಾತ್ತಾಪವಾಗುತ್ತದೆಯೋ ಆತನಿಗೆ 
ಶ್ರೀಹರಿಸರಣೆ ಉತ್ತಮವಾದ ಪ್ರಾಯಶ್ಚಿತ್ತ (37-38). ಪ್ರಾತಃಕಾಲ, 
ಸಾಯಂಕಾಲ, ಮಧ್ಯಾಹ್ನ, ರಾತ್ರಿಗಳಲ್ಲಿ ಶ್ರೀಮನ್ನಾರಾಯಣನನ್ನು ಧ್ಯಾನ 


ಜ್‌ 


ಮಾಡತಕ್ಕವನು ಶೀಘ್ರವಾಗಿ ಪಾಪಗಳನ್ನು ಕ್ಷಯಿಸಿಕೊಳ್ಳುತ್ತಾನೆ (39). 


ಅಧ್ಯಾಯ 6 ದ್ವಿತೀಯಾಂಶಃ 345 


ಎಷ್ಟುಸಂಸ್ಕರಣಾತ್‌ ಕ್ಲ್ಷೀಣಸಮಸಕ್ಷೇಶಸಂಚಯಃ । 
ಮುಕ್ತಿಂ ಪ್ರಯಾತಿ ಸ್ವರ್ಗಾಪ್ಪಿಸ್ನನ್ಮ ವಿಘ್ನೋಂನುಮೀಯತೇ॥ 40 


ವಾಸುದೇವೇ ಮನೋ ಯಸ್ಕ್ಮ ಜಪಹೋಮಾರ್ಚನಾದಿಷು । 
ತಸ್ಮಾಂತರಾಯೋ ಮೈತ್ರೇಯ ದೇವೇಂದ್ರತ್ವಾದಿಕಂ ಫಲಮ್‌ ॥ 41 


ಕೃ ನಾಕಪೃಷ್ಠಗಮನಂ ಪುನರಾವೃತ್ತಿಲಕ್ಷಣಮ್‌ | 
ಕ್ಟ ಜಪೋ ವಾಸುದೇವೇತಿ ಮುಕ್ತಿಬೀಜಮನುತ್ತಮಮ್‌ ॥ 42 


ತಸ್ಮಾದಹರ್ನಿಶಂ ವಿಷ್ಣುಂ ಸಂಸ್ಮರನ್‌ ಪುರುಷೋ ಮುನೇ। 
ನ ಯಾತಿ ನರಕಂ ಮರ್ತ್ಯಃ ಸಂಕ್ಷೀಣಾಖಲಪಾತಕಃ॥ 43 


ಮನಃಪ್ರೀತಿಕರಃ ಸ್ವರ್ಗೋ ನರಕಸ್ತದ್ದಿಪರ್ಯಯಃ। 
ನರಕಸ್ವರ್ಗಸಂಜ್ಞೇ ವೈ ಪಾಪಪುಣ್ಮೇ ದ್ವಿಜೋತ್ತಮ ॥ 44 


ವಿಷ್ಣುಸ್ಸರಣೆಯಿಂದ ಸಮಸ್ತ ಪಾಪಸಂಚಯವೂ ನಾಶವಾಗಲಾಗಿ, 
ಮನುಷ್ಯನು ಮೋಕ್ಸವನ್ನೈದುತ್ತಾನೆ. ಆತನಿಗೆ ಸ್ವರ್ಗಪ್ರಾಪ್ತಿಯು ವಿಘ್ನ 
ವೆಂದು ತಿಳಿಯಲ್ಪಟ್ಟಿದೆ (40). ಯಾವಾತನಿಗೆ ಜಪಹೋಮಾರ್ಚನಾದಿ 
ಗಳನ್ನು ಮಾಡುವಾಗ ಚಿತ್ರವು ವಾಸುದೇವನಲ್ಲಿ ನೆಲೆಸಿರುತ್ತದೆಯೋ, 
ಆತನಿಗೆ ದೇವೇಂದ್ರಪದವಿ ಮೊದಲಾದದ್ದೂ ಸಹ ವಿಘ್ನವೆಂದೇ ಗಣ್ಯ 
ವಾಗುತ್ತದೆ (41). ಪುನರ್ಜನ್ಮದ ಆವೃತ್ತಿಚಕ್ರಕ್ಕೆ ಎಸೆಯುವ ಸ್ವರ್ಗಪ್ರಾಪ್ತಿ 
ಎಲ್ಲಿ? ಶ್ರೇಷ್ಠವಾದ ಮುಕ್ತಿಬೀಜವೆನಿಸಿದ “ವಾಸುದೇವ' ಎಂಬ ಜಪವೆಲ್ಲಿ? 
ಆದ್ದರಿಂದ ಮೈತ್ರೇಯ, ಅಹೋರಾತ್ರವೂ ವಿಷ್ಣುವನ್ನು ಸರಿಸುತ್ತಿದ್ದರೆ 
ಸಮಸ್ತ ಪಾಪವೂ ಕ್ಷಯಿಸುವುದರಿಂದ ಮಾನವನು ನರಕಕ್ಕೆ ಹೋಗುವು 
ದಿಲ್ಲ (42-43). ಮನಸ್ಸಿಗೆ ಸಂತೋಷಕರವಾದದ್ದೇ ಸ್ವರ್ಗ, ಅದಕ್ಕೆ 
ವಿಪರೀತವಾಗಿ ದುಃಖಕರವಾದದ್ದೇ ನರಕ. ಪಾಪಕ್ಕೆ ನರಕವೆಂದೂ ಪುಣ್ಯಕ್ಕೆ 
ಸ್ವರ್ಗವೆಂದೂ ಹೆಸರು (44). ಒಂದೇ ಪದಾರ್ಥವು ಸುಖಕ್ಕೂ ಕಾರಣ 
ವಾಗುತ್ತದೆ; ದುಃಖ, ಅಸೂಯೆ, ಕೋಪಗಳಿಗೂ ಕಾರಣವಾಗುತ್ತದೆ. 


346 ಶ್ರೀವಿಷ್ಣುಪುರಾಣಮ್‌ 


ವಸ್ತೇಕಮೇವ ದುಃಖಾಯ ಸುಖಾಯೇರ್ಹಾಗಮಾಯ ಚ! 
ಕೋಪಾಯ ಚೆ ಯತಸ್ಪಸ್ಮಾದ್ವಸ್ತು ವಸ್ಹ್ವಾತ್ಮಕಂ ಕುತಃ॥ 45 


ಎವ ಆ 
ತದೇವ ಪ್ರೀತಯೇ ಭೂತ್ವಾ ಪುನರ್ದುಃಖಾಯ ಜಾಯತೇ! 
ತದೇವ ಕೋಪಾಯ ಯತಃ ಪ್ರಸಾದಾಯ ಚ ಜಾಯತೇ॥ 46 


ತಸ್ಮಾದ್‌ದುಃಖಾತ್ಮಕಂ ನಾಸ್ತಿ ನ ಚ ಕಿಂಚಿತ್ಸುಖಾತ್ಮಕಮ್‌ | 


ಮನಸಃ ಪರಿಣಾಮೋ5ಯಂ ಸುಖದುಃಖಾದಿಲಕ್ಷಣಃ ॥ 47 
ಜ್ಞಾನಮೇವ ಹರಂ ಬ್ರಹ್ಮ ಜ್ಞಾನಂ ಬಂಧಾಯ ಚೇಷ್ಮತೇ ! 

ಜ್ಞಾನಾತ್ಮಕಮಿದಂ ವಿಶ್ವಂ ನ ಜ್ಞಾನಾದ್ದಿದ್ದತೇ ಪರಮ್‌ ॥ 48 
ವದ್ಮಾವಿದ್ಧೇತಿ ಮೈತ್ರೇಯ ಜ್ಞಾನಮೇವೋಪಧಾರಯ ॥ 49 


ಏವಮೇತನ್ಮಯಾಖ್ಯಾತಂ ಭವತೋ ಮಂಡಲಂ ಭುವಃ! 
ಪಾತಾಲಾನಿ ಚ ಸರ್ವಾಣಿ ತಥೈವ ನರಕಾ ದ್ವಿಜ॥ 50 


ಹೀಗಿರುವಾಗ ಯಾವ ಪದಾರ್ಥವು ನಿಯತ ಸ್ವಭಾವವುಳ್ಳ ವಸುವಾಗಿದೆ? 
(45). ಅದೇ ಪ್ರೀತಿಗೆ ಕಾರಣವಾಗಿದ್ದು ಮತ್ತೆ ದುಃಖಕ್ಕೆ ಕಾರಣವಾಗುತ್ತದೆ. 
ಅದೇ ವಸ್ತು ಕೋಪಕ್ಕೆ ಕಾರಣವಾಗಿ ಮತ್ತೆ ಪ್ರಸನ್ನತೆಗೆ ಕಾರಣವಾಗುತ್ತದೆ 
(46). ಆದ್ದರಿಂದ, ಮೈತ್ರೇಯ, ಸುಖಾತಕ್ರವಾದ ವಸ್ತುವೂ ಇಲ್ಲ, 

ಖಾತಕ್ರವಾದ ವಸ್ತುವೂ ಇಲ್ಲ. ಸುಖ ದುಃಖಾದಿಗಳೆಂಬುದೆಲ್ಲ ಕೇವಲ 
ಮನಸ್ಸಿನ ಪರಿಣಾಮ (47). (ಜ್ಞಾನಾತಕವಾದ ಪರಬ್ರಹ್ಮವೇ 
ಪರಮಾರ್ಥ) ಜ್ಞಾನವೇ ಪರಬ್ರಹ್ಮ (ಅವಿದ್ಯೋಪಾಧಿಯಿಂದ) ಜ್ಞಾನವೇ 
ಸಂಸಾರಬಂಧಕ್ಕೆ ಕಾರಣ. ಈ ವಿಶ್ವವು ಬರಿಯ ಜ್ಲಾನಾತಕ್ರವಾದದ್ದು. 
ಜ್ಞಾನಕ್ಕಿಂತ ಬೇರೆಯಾದದ್ದು ಇಲ್ಲ. ವಿದ್ಯೆ ಅವಿದ್ಯೆಗಳು, ಮೈತ್ರೇಯ, 
ಜ್ಞಾನವೆಂದೇ ತಿಳಿ (48-49). ಈ ರೀತಿಯಾಗಿ ನಿನಗೆ ಭೂಮಂಡಲ, 
ಸಮಸ್ತ ಪಾತಾಳಭೇದಗಳು, ನರಕಗಳು--ಇವುಗಳ ವಿಷಯವಾಗಿ 
ಹೇಳಿದ್ದೇನೆ. ಸಮುದ್ರ, ಪರ್ವತ, ದ್ವೀಪ, ವರ್ಷ, ನದಿ--ಇವೆಲ್ಲವನ್ನೂ 


ಅಧ್ಯಾಯ 6 ದ್ವಿತೀಯಾಂಶಃ 847 


ಸಮುದ್ರಾಃ ಪರ್ವತಾಶ್ಚೈವ ದ್ವೀಪಾ ವರ್ಷಾಣಿ ನಿಮ್ನಗಾಃ | 
ಸಂಕ್ಷೇಪಾತ್ಸರ್ವಮಾಖ್ಯಾತಂ ಕಿಂ ಭೂಯಃ ಶ್ರೋತುಮಿಚ್ಛಸಿ॥ 51 


ಇತಿ ಶ್ರೀವಿಷ್ಣುಪುರಾಣೇ ದ್ವಿತೀಯೇsಂಶೇ ಷಷ್ಠ್ಮೋsಧ್ಯಾಯಃ 





ಸಂಕ್ಷೇಪವಾಗಿ ತಿಳಿಸಿದ್ದೇನೆ. ಇನ್ನೂ ಏನನ್ನು ಕೇಳಲು ಬಯಸುತ್ತೀಯೆ? 
(೨೦-೨1). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ದ್ವಿತೀಯಾಂಶದಲ್ಲಿ 
ಆರನೆಯ ಅಧ್ಯಾಯ ಮುಗಿಯಿತು. 


% 


ಸಪ್ರಮೋsಧ್ಯ್ಮಾಯಃ 


ಶ್ರೀವೈತ್ರೇಯ ಉವಾಚ: 
ಕಥಿತಂ ಭೂತಲಂ ಬ್ರಹ್ಮನ್‌ ಮಮ ತದಖಲಂ ತ್ವಯಾ । 
ಭುವರ್ಲೋಕಾದಿಕಾನ್‌ ಲೋಕಾನ್‌ 


ಶ್ರೋತುಮಿಚ್ಛಾಮ್ಮಹಂ ಮುನೇ ॥ 1 
ತಥೆ ವ ಗ್ರಹಸಂಸ್ಥಾನಂ ಪ್ರಮಾಣಾನಿ ಯಥಾತಥಾ। 
ಸಮಾಚಕ್ಷ ಮಹಾಭಾಗ ತನ್ಮಹೈಂ ಪರಿಪೃಚ್ಛತೇ | 2 


ಪಶ್ರೀಪರಾಶರ ಉವಾಚ: 
ರವಿಚಂದ್ರಮಸೋರ್ಯಾವನ್ಮಯೂಖೈರವಭಾಸ್ಮತೇ | 


ಸಸಮುದ್ರಸರಿಚ್ಛೈಲಾ ತಾವತೀ ಪೃಥಿವೀ ಸ್ಮೃತಾ॥ 3 

ಯಾವತ್‌ ಪ್ರಮಾಣಾ ಪೃಥಿವೀ ವಿಸಾರಪರಿಮಂಡಲಾತ್‌ | 

ನಭಸ್ತಾವತ್‌ ಪ್ರಮಾಣಂ ವೆ ಸ ವ್ಯಾಸಮಂಡಲತೋ ದ್ವಿಜ॥ 4 
ಅಧ್ಯಾಯ 7 


ಭೂರ್ಲೊಕಾದಿ ಸಪ್ತ ಊರ್ದ್ವಲೋಕಗಳ ವೃತ್ತಾಂತ. ವಿಷ್ಣುವೇ ವಿಶ್ವಕಾರಣ. 


ಮೈತ್ರೇಯರು "“ಮಹರ್ಷಿಗಳೆ, ನೀವು ನನಗೆ ಸಮಸ್ತ 
ಭೂಮಂಡಲದ ವೃತ್ತಾಂತವನ್ನೂ ಹೇಳಿದಿರಿ. ಭುವರ್ಲೋಕ ಮೊದಲಾದ 
ಲೋಕಗಳ ವಿಷಯವನ್ನು ಕೇಳಲಪೇಕ್ಷಿಸುತ್ತೇನೆ. ಹಾಗೆಯೇ ಗ್ರಹಗಳ 
ಸ್ಥಾನ, ಪ್ರಮಾಣ ಮೊದಲಾದ್ದನ್ನೂ ತಿಳಿಸಿರಿ” ಎಂದರು (1-2). 
ಪರಾಶರರು ಹೇಳಿದರು: ಸೂರ್ಯ ಚಂದ್ರರ ಕಿರಣಗಳು ಎಷ್ಟು ದೂರದ 
ವರೆಗೆ ಪ್ರಕಾಶಿಸುತ್ತವೆಯೋ ಅಷ್ಟು ದೂರದವರೆಗೆ ಸಮುದ್ರ ನದೀ ಶೈಲ 
ಗಳಿಂದ ಕೂಡಿದ ಪ್ರದೇಶವು ಪೃಥಿವಿಯೆನಿಸಿಕೊಂಡಿದೆ (ಭೂರ್ರೊಕ) 
(3). ಪೃಥಿವಿಯು ಎಷ್ಟು ಅಗಲ ಸುತ್ತಳತೆಗಳುಳ್ಳದ್ದೋ ಮೇಲೆ ಅಷ್ಟು 


ಅಧ್ಯಾಯ 7 ದ್ವಿತೀಯಾಂಶಃ 849 
ಭೂಮೇರ್ಯೋಜನಲಕ್ಷೇ ತು ಸೌರಂ ಮೈತ್ರೇಯ ಮಂಡಲಮ್‌। 


ಲಕ್ಷಾದ್ದಿವಾಕರಸ್ಕಾಪಿ ಮಂಡಲಂ ಶಶಿನಃ ಸ್ಥಿತಮ್‌ ॥ 5 
ಪೂರ್ಣೇ ಶತಸಹಸ್ರೇ ತು ಯೋಜನಾನಾಂ ನಿಶಾಕರಾತ್‌ | 
ನಕ್ಷತ್ರಮಂಡಲಂ ಕೃತ್ನಮುಪರಿಷ್ಟಾತ್‌ ಪ್ರಕಾಶತೇ ॥ 6 
ದ್ವೇ ಲಕ್ಷೇ ಚೋತ್ತರೇ ಬ್ರಹ್ಮನ್‌ ಬುಧೋ ನಕ್ಷತ್ರಮಂಡಲಾತ್‌ | 
ತಾವತ್‌ ಪ್ರಮಾಣಭಾಗೇ ತು ಬುಧಸ್ಮಾಪ್ಲುಶನಾಃ ಸ್ಥಿತಃ ॥ 7 
ಅಂಗಾರಕೋಪಅಪಿ ಶುಕ್ರಸ್ಮ ತತ್‌ ಪ್ರಮಾಣೇ ವ್ಯವಸ್ಥಿತಃ! 
ಲಕ್ಷದ್ದಯೇ ತು ಭೌಮಸ್ಕ ಸ್ಥಿತೋ ದೇವಪುರೋಹಿತಃ॥ 8 
ಶೌರಿರ್ಬಹಸ್ಪತೇಶ್ಟೋರ್ಧ್ವಂ ದ್ವಿಲಕ್ಷೇ ಸಮವಸ್ಥಿತಃ| 
ಸಪ್ತರ್ಷಿಮಂಡಲಂ ತಸ್ಮಾಲ್ಲಕ್ಷಮೇಕಂ ದ್ವಿಜೋತ್ತಮ ॥ 9 
ಯಷಿಭ್ಯಸ್ತು ಸಹಸ್ರಾಣಾಂ ಶತಾದೂರ್ಧ್ವಂ ವ್ಯವಸ್ಥಿತಃ | 
ಮೇಢೀಭೂತಃ ಸಮಸ್ತಸ್ಕ ಜ್ಯೋತಿಶ್ಚಕ್ರಸ್ಕ ವೈ ಧ್ರುವಃ॥ 10 


ದೂರದ ಆಕಾಶಪ್ರದೇಶವು ಭುವರ್ಲೋಕವೆನಿಸಿಕೊಳ್ಳುತ್ತದೆ. ಭೂಮಿಗೆ 
ಲಕ್ಷಯೋಜನ ದೂರದಲ್ಲಿ ಸೂರ್ಯಮಂಡಲವಿದೆ. ಸೂರ್ಯನಿಂದ 
ಲಕ್ಷಯೋಜನ ದೂರದಲ್ಲಿ ಚಂದ್ರಮಂಡಲವಿದೆ (4-5). ಚಂದ್ರನಿಂದ 
ಒಂದು ಲಕ್ಷಯೋಜನ ದೂರದಲ್ಲಿ ಮೇಲ್ಲಡೆ ನಕ್ಷತ್ರ ಮಂಡಲವು ಪ್ರಕಾಶಿ 
ಸುತ್ತಿದೆ. ನಕ್ಷತ್ರ ಮಂಡಲದಿಂದ ಎರಡು ಲಕ್ಷ ಯೋಜನದಲ್ಲಿ ಬುಧನೂ 
ಅವನಿಂದ ಎರಡುಲಕ್ಷ ಯೋಜನದಲ್ಲಿ ಶುಕ್ರನೂ ಇದ್ದಾರೆ (6-7). 
ಶುಕ್ರನಿಂದ ಎರಡು ಲಕ್ಷ ಯೋಜನದಲ್ಲಿ ಅಂಗಾರಕನೂ ಅವನಿಂದ 
ಲಕ್ಷದ್ವಯಯೋಜನ ದೂರದಲ್ಲಿ ದೇವಪುರೋಹಿತನಾದ ಬೃಹಸ್ಪತಿಯೂ 
ಇದ್ದಾರೆ. ಬೃಹಸ್ಪತಿಯಿಂದ ಲಕ್ಷದ್ವಯಯೋಜನದ ಮೇಲೆ ಶನಿ ಇದ್ದಾನೆ. 
ಮೈತ್ರೇಯ, ಶನಿಗೆ ಒಂದು ಲಕ್ಷ ಯೋಜನ ದೂರದಲ್ಲಿ ಸಪ್ತರ್ಷಿ 
ಮಂಡಲವಿದೆ (8-9). ಸಪ್ತರ್ಷಿ ಮಂಡಲಕ್ಕೆ ಒಂದು ಲಕ್ಷ ಯೋಜನದ 
ಮೇಲೆ ಎಲ್ಲ ಜ್ಯೋತಿಶ್ಚಕ್ರಕ್ಕೂ ನಾಭಿಸ್ಥಾನವಾಗಿ ಧ್ರುವನಿದ್ದಾನೆ. ಔನ್ನತ್ಯ 
ವನ್ನವಲಂಬಿಸಿ ಮೂರು ಲೋಕಗಳನ್ನು ನಿನಗೆ ಹೇಳಿದ್ದಾಯಿತು. 


350 ಶ್ರೀವಿಷ್ಣುಪುರಾಣಮ್‌ 


ತ್ರೆ ಲೋಕ್ಕಮೇತತ್‌ ಕಥಿತಮುತ್ತೇಧೇನ ಮಹಾಮುನೇ! 
ಇಜ್ಮಾಫಲಸ್ಕ ಭೂರೇಹಾ ಇಜ್ಮಾ ಚಾತ್ರ ಪ್ರತಿಷ್ಠಿತಾ | 11 


ಧ್ರುವಾದೂರ್ಧ್ವಂ ಮಹರ್ಲೊೋಕೋ ಯತ್ರ ತೇ ಕಲ್ಪವಾಸಿನಃ। 
ಏಕಯೋಜನಕೋಟಸ್ತು ಯತ್ರ ತೇ ಕಲ್ಲವಾಸಿನಃ॥ 12 


ದ್ವೇ ಕೋಟೀ ತು ಜನೋ ಲೋಕೋ ಯತ್ರ ತೇ 
ಬ್ರಹ್ಮಣಃ ಸುತಾಃ। 
ಸನಂದನಾದ್ಯಾಃ ಪ್ರಥಿತಾ ಮೆ ಪತ್ರೇಯಾಮಲಚೇತಸಃ ॥ 13 


ಚತುರ್ಗುಣೋತ್ತರೇ ಚೋರ್ಧ್ವಂ ಜನಲೋಕಾತ್ರಪಃಸ್ಥಿತಮ್‌ | 
ವೆ ರಾಜಾ ಯತ್ರ ತೇ ದೇವಾಃ ಸ್ಥಿತಾ ದಾಹವಿವರ್ಜಿತಾಃ॥ 14 


ಹಡ್‌ಗುಣೇನ ತಪೋಲೋಕಾತ್‌ ಸತ್ಕ್ಮಲೋಕೋ ವಿರಾಜತೇ। 
ಅಪುನರ್ಮಾರಕಾ ಯತ್ರ ಬ್ರಹ್ಮಲೋಕೋ ಹಿ ಸ ಸ್ಮೃತಃ॥ 15 


ಪಾದಗಮ್ಮಂತು ಯತ್ಮಿಂಚಿದ್ದಸ್ಸೃಸ್ತಿ ಪೃಥಿವೀಮಯಮ್‌ | 


ವ್‌ 


ಸ ಭೂರ್ಲೋಕಃ ಸಮಾಖ್ಯಾತೋ ವಿಸ್ತರೋಂಸ್ಕ ಮಯೋದಿತಃ॥ 


ಅದೆಲ್ಲವೂ ಯಜ್ಞದ ಫಲರೂಪವಾದದ್ದು. ಯಜ್ಞವಾದರೋ ಈ ಭಾರತ 
ವರ್ಷದಲ್ಲಿ ಪ್ರತಿಷ್ಠಿತವಾಗಿದೆ (10-11). ಧ್ರುವನಿಂದ ಒಂದು ಕೋಟಿ 
ಯೋಜನ ಊರ್ಧ್ವದಲ್ಲಿ ಮಹರ್ಲೋಕವಿದೆ. ಅಲ್ಲಿರುವ ಯಷಿಗಳು 
ಒಂದು ಕಲ್ಪದವರೆಗೆ (ಬ್ರಹ್ಮನ ಒಂದು ಹಗಲು) ಜೀವಿಸುತ್ತಾರೆ (12). 
ಅಲ್ಲಿಂದ ಎರಡು ಕೋಟಿ ಯೋಜನಗಳ ಊರ್ದ್ವದಲ್ಲಿ ಜನರ್ಲೋಕವಿದೆ. 
ಅಲ್ಲಿ ಬ್ರಹ್ಮನ ಪುತ್ರರಾದ ಪರಿಶುದ್ಧ ಚಿತ್ರವುಳ್ಳ ಸನಂದನಾದಿಗಳು 
ವಾಸಿಸುತ್ತಾರೆ (13). ಜನರ್ಲೊೋಕದಿಂದ ನಾಲ್ಕರಷ್ಟು ಎಂದರೆ ಎಂಟು 
ಕೋಟಿ ಯೋಜನಗಳ ಊರ್ದ್ವದಲ್ಲಿ ತಪೋಲೋಕವಿದೆ. ಅಲ್ಲಿ ತಾಪ 
ವರ್ಜಿತರಾದ ವೈರಾಜರೆಂಬ ದೇವತೆಗಳಿದ್ದಾರೆ (14). ತಪೋಲೋಕದಿಂದ 
ಆರರಷ್ಟು ಎಂದರೆ ಹನ್ನೆರಡು ಕೋಟಿ ಯೋಜನಗಳ ಊರ್ದ್ವದಲ್ಲಿ 
ಸತ್ಯಲೋಕವು ವಿರಾಜಿಸುತ್ತಿದೆ. ಅದೇ ಬ್ರಹ್ಮಲೋಕ. ಅಲ್ಲಿಯ ನಿವಾಸಿ 
ಗಳಿಗೆ ಮರಣವಿಲ್ಲ (15). ನಮ್ಮ ಪಾದಸಂಚಾರಕ್ಕೆ ಯೋಗ್ಯವಾದ ಯಾವ 


ಅಧ್ಯಾಯ 7 ದ್ವಿತೀಯಾಂಶಃ 351 


ಭೂಮಿಸೂರ್ಯಾಂತರಂ ಯಚ್ಚ ಸಿದ್ಧಾದಿಮುನಿಸೇವಿತಮ್‌ | 
ಭುವರ್ಲೋಕಸ್ತು ಸೋಇ5ಪ್ರುಕ್ತೋ ದ್ವಿತೀಯೋ 
ಮುನಿಸತ್ತಮ॥ 17 


ಧ್ರುವಸೂರ್ಯಾಂತರಂ ಯಚ್ಚ ನಿಯುತಾನಿ ಚತುರ್ದಶ! 
ಸ್ವರ್ಲೋಕಃ ಸೋಪಿ ಗದಿತೋ ಲೋಕಸಂಸ್ಥಾನಚಿಂತಕೆ ಹ |W 18 


ತ್ರೆ ಪಲೋಕ್ಕಮೇತತ್‌ ಕೃತಕಂ ಮೆ ತೀಯ ಪರಿಪಠೃತೇ | 
ಜನಸ್ಪಹಸ್ತಥಾ ಸತ್ಕಮಿತಿ ಚಾಕೃತಕಂ ತ್ರಯಮ್‌ ॥ 19 


ಕೃತಕಾಕೃತಯೋರ್ಮಧೇ ಮಹರ್ಲೋಕ ಇತಿ ಸ್ಮೃತಃ। 
ಶೂನ್ಕೋ ಭವತಿ ಕಲ್ಬಾಂತೇ ಯೋಅತೃಂತಂ ನ ವಿನಶೃತಿ॥ 20 


ಏತೇ ಸಪ್ತ ಮಯಾ ಲೋಕಾ ಮೈತ್ರೇಯ ಕಥಿತಾಸ್ತವ। 
ಪಾತಾಲಾನಿ ಚ ಸಪ್ತೈವ ಬ್ರಹ್ಮಾಂಡಸ್ಕೈಷ ವಿಸ್ತರಃ॥ 21 


ಪೃಥಿವೀ ಪ್ರದೇಶವಿದೆಯೋ ಅದಕ್ಕೆ ಭೂರ್ಲೊಕವೆಂದು ಹೆಸರು. ಇದರ 
ವಿಸ್ತಾರವನ್ನು ಹೇಳಿದ್ದೇನೆ. ಭೂಮಿಯಿಂದ ಸೂರ್ಯಮಂಡಲದ 
ವರೆಗಿರುವ ಸಿದ್ಧಾದಿಮುನಿಸೇವಿತ ಪ್ರದೇಶವು ಎರಡನೆಯದಾದ 
ಭುವರ್ಲೊೋಕ. ಅದರ ವಿಚಾರವೂ ಹೇಳಿದ್ದಾಗಿದೆ (16-17). ಸೂರ್ಯ 
ಮಂಡಲಕ್ಕೂ ಧ್ರುವನಿಗೂ ನಡುವೆ ಇರುವ ಹದಿನಾಲ್ಕು ಲಕ್ಷ ಯೋಜನ 
ವಿಸ್ತಾರವಾದ ಪ್ರದೇಶವು ಸ್ವರ್ಲೋಕವೆಂದು ಲೋಕಸ್ಟಿತಿಯನ್ನು ಚಿಂತಿಸು 
ವವರು ಹೇಳಿದ್ದಾರೆ (18). ಈ ಮೂರು ಲೋಕಗಳು (ಭೂಃ, ಭುವಃ, 
ಸುವಃ) ಕೃತಕವೆಂದು ಹೇಳಲ್ಪಟ್ಟಿದೆ. ಜನರ್ಲೋಕ, ಮಹರ್ಲೋಕ, 
ಸತ್ಯಲೋಕ--ಇವು ಅಕೃತಕ ಲೋಕತ್ರಯವೆಂದು ಉಕ್ತವಾಗಿದೆ (19). 
ಈ ಕೃತಕ* ಮತ್ತು ಅಕೃತಕ ಲೋಕತ್ರಯಗಳ ಮಧ್ಯದಲ್ಲಿ ಮಹರ್ಲೊೋಕ 
ವಿದೆ. ಕಲ್ಬಾಂತದಲ್ಲಿ ಇದು ಜನಶೂನ್ಯವಾಗುತ್ತದೆಯೇ ಹೊರತು ನಾಶ 
ವಾಗುವುದಿಲ್ಲ. (ಆದ್ದರಿಂದ ಇದು ಕೃತಕಾಕೃತಕ) (20). ಮೈತ್ರೇಯ, ಹೀಗೆ 
ನಾನು ಏಳು ಊರ್ಧ್ವ ಲೋಕಗಳನ್ನೂ ಏಳು ಪಾತಾಳ ಲೋಕಗಳನ್ನೂ 


* ಕೃತಕ = ಪ್ರತಿಕಲ್ಪದಲ್ಲಿಯೂ ಹುಟ್ಟತಕ್ಕದ್ದು. 


852 ಶ್ರೀವಿಷ್ಣುಪುರಾಣಮ್‌ 
ಏತದಂಡಕಟಾಹೇನ ತಿರ್ಯಕ್‌ ಚೋರ್ಧ್ವಮಧಸ್ಪಥಾ | 
ಕಪಿತ್ಸಸ್ಮ ಯಥಾ ಬೀಜಂ ಸರ್ವತೋ ವೈ ಸಮಾವೃತಮ್‌ ॥ 22 


ದಶೋತ್ತರೇಣ ಪಯಸಾ ಮೈತ್ರೇಯಾಂಡಂ ಚ ತದ್‌ವೃತಮ್‌। 
ಸರ್ವೋಇಂಂಬುಪರಿಧಾನೋಇಸೌ ವಹ್ನಿನಾ ವೇಷ್ಟಿತೋ ಬಹಿಃ ॥ 23 


ವಹ್ಲಿಶ್ಚ ವಾಯುನಾ ವಾಯುಮೇೆಣಕೃತ್ರೇಯ ನಭಸಾ ವೃತಃ! 
ಭೂತಾದಿನಾ ನಭಃ ಸೋಇಪಿ ಮಹತಾ ಶಹರಿವೇಷ್ಟಿತಃ॥ 24 


ದಶೋತ್ತರಾಣ್ಶ್ಕಶೇಹಾಣಿ ಮೈತ್ರೇಯೈತಾನಿ ಸಪ್ತ ವೈ! 
ಮಹಾಂತಂ ಚ ಸಮಾವೃತ್ಯ್ತ ಪ್ರಧಾನಂ ಸಮವಸ್ಥಿತಮ್‌ ॥ 25 


ಅನಂತಸ್ಮ ನ ತಸ್ಕಾಂತಃ ಸಂಖ್ಮಾನಾಂ ಚಾಪಿ ವಿದತೇ। 


ತದನಂತಮಸಂಖ್ಧಾತಪ್ರಮಾಣಂ ಚಾಪಿ ವೈ ಯತಃ॥ 26 
ಹೇತುಭೂತಮಶೇಹಸ್ಕ ಪ್ರಕೃತಿಃ ಸಾ ಪರಾ ಮುನೇ। 
ಅಂಡಾನಾಂ ತು ಸಹಸ್ರಾಣಾಂ ಸಹಸ್ರಾಣ್ಮಯುತಾನಿ ಚ॥ 27 


ನಿನಗೆ ಹೇಳಿದ್ದೇನೆ. ಇಷ್ಟು ಬ್ರಹ್ಮಾಂಡದ ವಿಸ್ತಾರ (21). ಬೇಲದ ಹಣ್ಣಿನ 
ಬೀಜವು ಸುತ್ತಲೂ ಹಣ್ಣಿನ ಸಿಪ್ಪೆಯಿಂದ ಆವರಿಸಲ್ಪಟ್ಟಿರುವಂತೆ, ಈ 
ಬ್ರಹ್ಮಾಂಡವು ಅಡ್ಡಲಾಗಿ ಮೇಲೆ ಕೆಳಗೆ ಎಲ್ಲೆಡೆಯೂ ಅಂಡಕಟಾಹ 
(ಅನಂತ ಬ್ರಹ್ಮಾಂಡಗಳನ್ನೊಳಗೊಂಡ ವಿಶ್ವಕಟಾಹ) ದಿಂದ ಪರಿವೃತ 
ವಾಗಿದೆ (22). ಮೈತ್ರೇಯ, (ನಿನಗೆ ಹೇಳಿದ) ಈ ಬ್ರಹ್ಮಾಂಡವು ಅದರ 
ಹತ್ತರಷ್ಟು ಪ್ರಮಾಣದ ಜಲದಿಂದ ಆವೃತವಾಗಿದೆ. ಆ ಜಲವು ಹೊರಗೆ 
ಅಗ್ನಿಯಿಂದ ಆವೃತವಾಗಿದೆ. ಅಗ್ನಿಯು ವಾಯುವಿನಿಂದಲೂ ವಾಯು 
ಆಕಾಶದಿಂದಲೂ ಆವೃತವಾಗಿವೆ. ಆ ಆಕಾಶವು ಭೂತಾದಿಯಾದ 
ಅಹಂಕಾರತತ್ತ್ವದಿಂದಲೂ ಅಹಂಕಾರತತ್ತ್ವವು ಮಹತ್ತತ್ತ್ವದಿಂದಲೂ 
ಪರಿವೇಷ್ಟಿತವಾಗಿದೆ (23-24). ಬ್ರಹ್ಮಾಂಡದಿಂದ ಹಿಡಿದು ಮಹತ್ತತ್ತ್ವದ 
ವರೆಗಿನ ಈ ಏಳು ಪದಾರ್ಥಗಳು ಉತ್ತರೋತ್ತರ ಹತ್ತರಷ್ಟು ಅಧಿಕ 
ವಾಗಿವೆ. ಮಹತ್ತನ್ನು ಪ್ರಧಾನವು ಆವರಿಸಿಕೊಂಡಿದೆ (25). ಅನಂತವಾದ 
ಪ್ರಧಾನಕ್ಕೆ ಅಂತವಾಗಲಿ ಎಣಿಕೆಯಾಗಲಿ ಇಲ್ಲ. ಏಕೆಂದರೆ, ಪ್ರಧಾನವು 


ಅಧ್ಯಾಯ 7 ದ್ವಿತೀಯಾಂಶಃ 853 


ಈದೃಶಾನಾಂ ತಥಾ ತತ್ರ ಕೋಟಕೋಟಶತಾನಿ ಚ। 
ದಾರುಣ್ಯಗ್ನಿರ್ಯಥಾ ತೈಲಂ ತಿಲೇ ತದ್ಧತ್‌ ಪುಮಾನಪಿ॥ 28 


ಪ್ರಧಾನೇನವಸ್ಥಿತೋ ವ್ಯಾಪೀ ಚೇತನಾತ್ಕಾತ್ಮವೇದನಃ। 
ಪ್ರಧಾನಂ ಚ ಪುಮಾಂಶ್ಚೈವ ಸರ್ವಭೂತಾತ್ಮಭೂತಯಾ॥ 29 


ಎಷ್ಟುಶಕ್ತ್ವಾ ಮಹಾಬುದ್ದೇ ವೃತೌ ಸಂಶ್ರಯಧರ್ಮಿಣೌ | 
ತಯೋಃ ಸೈವ ಪೃಥಗ್ಗಾವಕಾರಣಂ ಸಂಶ್ಯಯಸ್ಮ ಚ॥ 30 


ಕ್ಲೋಭಕಾರಣಭೂತಾ ಚ ಸರ್ಗಕಾಲೇ ಮಹಾಮತೇ। 
ಯಥಾ ಸಕ್ತಂ ಜಲೇ ವಾತೋ ಬಿಭರ್ತಿತ ಕಣಿಕಾಶತಮ್‌ ॥ 31 


ಶಕ್ತಿಃ ಸಾಪಿ ತಥಾ ವಿಷ್ಣೋಃ ಪ್ರಧಾನಪುರುಷಾತ್ಮಕಮ್‌ | 
ಯಥಾ ಚ ಪಾದಪೋ ಮೂಲಸ್ಕಂಧಶಾಕಾದಿಸಂಯುತಃ॥ 32 


ಅನಂತವೂ ಅಸಂಖ್ಯೇಯವೂ ಪರಿಮಾಣರಹಿತವೂ ಆಗಿದೆ. ಮೈತ್ರೇಯ, 
ಅದು ಅಶೇಷಜಗತ್ತಿಗೆ ಕಾರಣವಾಗಿ ಪರಾಪ್ರಕೃತಿಯೆನಿಸಿಕೊಂಡಿದೆ. ಆ 
ಪ್ರಧಾನದಲ್ಲಿ ಈ ಬಗೆಯ ಸಾವಿರ ಹತ್ತು ಸಾವಿರ ಕೋಟಿ ನೂರುಕೋಟಿ 
ಬ್ರಹ್ಮಾಂಡಗಳುಂಟು! ಕಟ್ಟಿಗೆಯಲ್ಲಿ ಬೆಂಕಿಯೂ ಎಳ್ಳಿನಲ್ಲಿ ಎಣ್ಣೆಯೂ 
ಇರುವಂತೆ ಪ್ರಧಾನದಲ್ಲಿ ಪುರುಷನಿದ್ದಾನೆ (26-28). ಪ್ರಧಾನದಲ್ಲಿರುವ 
ಪುರುಷನು (ಆತ್ಮನು ವ್ಯಾಪಕನೂ ಚೇತನನೂ ಸ್ವಯಂಪ್ರಕಾಶನೂ 
ಆಗಿದ್ದಾನೆ. ಒಂದಕ್ಕೊಂದು ಸೇರಿಕೊಂಡಿರುವ ಈ ಪ್ರಕೃತಿ-ಪುರುಷರು 
ಸರ್ವಭೂತಾತಕ್ರವಾದ ವಿಷ್ಣುಶಕ್ತಿಯಿಂದ ವ್ಯಾಪ್ತರಾಗಿದ್ದಾರೆ. ಆ ಪ್ರಕೃತಿ- 
ಪುರುಷರು ಅನ್ಯೋನ್ಯವಾಗಿ ಸೇರಿಕೊಳ್ಳುವ ಸಂಯೋಗಕ್ಕೂ ವಿಯೋಗಕ್ಕೂ 
ವಿಷ್ಣುಶಕ್ತಿಯೇ ನಿಮಿತ್ತ (29-30). ಸೃಷ್ಟಿಕಾಲದಲ್ಲಿ ಅವರಿಬ್ಬರಿಗೆ ಸ್ಪಂದನ 
ವನ್ನುಂಟುಮಾಡತಕ್ಕದ್ದೂ ಈ ವಿಷ್ಣುಶಕ್ತಿಯೇ. ನೀರೊಳಗೆ ಸೇರಿದ 
ವಾಯು ಹೇಗೆ ನೂರಾರು ಗುಳ್ಳೆಗಳನ್ನುಂಟುಮಾಡಿ ಧರಿಸುತ್ತದೆಯೋ 
ಹಾಗೆ ವಿಷ್ಣುಶಕ್ತಿಯು ಪ್ರಕೃತಿ ಪುರುಷಾತಕವಾದ ಪ್ರಾಣಿಜಾತವನ್ನು 
ಧರಿಸಿದೆ (31). ಬೇರು, ಸ್ಕಂಧ, ಶಾಖಾದಿಗಳಿಂದ ಕೂಡಿದ ಮರವು 
ಆದಿಬೀಜದಿಂದ ಹುಟ್ಟುತ್ತದೆ. ಆ ಮರದಿಂದ ಅನ್ಯಬೀಜಗಳು ಉತ್ಪನ್ನ 


354 ಶ್ರೀವಿಷ್ಣುಪುರಾಣಮ್‌ 
ಆದಿಬೀಜಾತ್‌ ಪ್ರಭವತಿ ಬೀಜಾನ್ಮನ್ಮಾನಿ ವೈ ತತಃ! 
ಪ್ರಭವಂತಿ ತತಸ್ತೇಭ್ಯ ಸಂಭವಂತ್ಯಹರೇ ದ್ರುಮಾಃ॥ 33 


ತೇನಪಿ ತಲ್ಲಕ್ಷಣದ್ರವಕಾರಣಾನುಗತಾ ಮುನೇ! 
ಏವಮವ್ಕ್ಯಾಕೃತಾತ್‌ ಪೂರ್ವಂ ಜಾಯಂತೇ ಮಹದಾದಯಃ॥ 34 


ವಿಶೇಷಾಂತಾಸ್ತಶಸ್ತೇಭ ಸಂಭವಂತೃಸುರಾದಯಃ। 


ತೇಭೃಶ್ಚ ಪುತ್ರಾಸ್ತೇಷಾಂ ಚ ಪುತ್ರಾಣಾಮಪರೇ ಸುತಾಃ॥ 35 
ಬೀಜಾದ್‌ವೃಕ್ಷಪ್ರರೋಹೇಣ ಯಥಾ ನಾಪಚಯಸ್ತರೋಃ। 
ಭೂತಾನಾಂ ಭೂತಸರ್ಗೇಣ ನೈವಾಸ್ತ್ಯಪಚಯಸ್ತಥಾ ॥ 36 
ಸನ್ನಿಧಾನಾದಥಾಕಾಶಕಾಲಾದ್ಯಾಃ ಕಾರಣಂ ತರೋಃ | 
ತಥೈವಾಪರಿಣಾಮೇನ ವಿಶ್ವಸ್ಥ ಭಗವಾನ್‌ ಹರಿಃ ॥ 37 


ವ್ರೀಹಿಬೀಜೇ ಯಥಾ ಮೂಲಂ ನಾಲಂ ಪತ್ರಾಂಕುರೌ ತಥಾ! 
ಕಾಂಡಂ ಕೋಶಸ್ತು ಪುಷ್ಪಂ ಚ ಕ್ಷೀರಂ ಚದ್ಧಚ್ಛ್ಚೆ ತಂಡುಲಾಃ॥ 38 


ವಾಗುತ್ತವೆ. ಅವುಗಳಿಂದ ಮತ್ತೆ ಇತರ ಮರಗಳು ಹುಟ್ಟುತ್ತವೆ (32-33). 
ಅವು ಮೂಲಕಾರಣವಾದ ಬೀಜದ ಎಲ್ಲ ದ್ರವ್ಯಗುಣ ಲಕ್ಷಣಗಳನ್ನು 
ಹೊಂದಿರುತ್ತವೆ. ಹಾಗೆಯೇ ಅವ್ಯಾಕೃತವಾದ ಪ್ರಕೃತಿಯಿಂದ 
ಮಹತ್ತತ್ತಾದಿಯಾಗಿ  ಪಂಚಭೂತವಿಶೇಷಗಳವರೆಗಿನ ವಸ್ತುಗಳು 
ಉತ್ಪನ್ನವಾಗುತ್ತವೆ. ಅವುಗಳಿಂದ ಅಸುರ ಮನುಷ್ಯಾದಿಗಳ ನಿರ್ಮಾಣ 
ವಾಗುತ್ತದೆ. ಅವರಿಗೆ ಪುತ್ರರೂ ಪುತ್ರರಿಗೆ ಅನ್ಯಪುತ್ರರೂ ಹುಟ್ಟುತ್ತಾರೆ 
(34-35). ವೃಕ್ಷವು ತನ್ನ ಬೀಜದಿಂದ ಇನ್ನೊಂದು ವೃಕ್ಷವನ್ನು ಹುಟ್ಟಿಸಿದ್ದ 
ರಿಂದ ಮೊದಲನೆಯ ವೃಕ್ಷಕ್ಕೆ ಹೇಗೆ ಕ್ಷತಿಯಿಲ್ಲವೋ ಹಾಗೆಯೇ ಅನ್ಯಪ್ರಾಣಿ 
ಗಳ ಉತ್ಪಾದನೆಯಿಂದ ಕಾರಣವಾದ ಪ್ರಾಣಿಗಳಿಗೆ ಯಾವ ಹಾನಿಯೂ 
ಇಲ್ಲ (36). ಆಕಾಶ, ಕಾಲ--ಮೊದಲಾದವು ಸಾಂನಿಧ್ಯ ಮಾತ್ರದಿಂದ 
ಮರದ ಉತ್ಪತ್ತಿಗೆ ಹೇಗೆ ಕಾರಣವೋ ಹಾಗೆ ಭಗವಾನ್‌ ಹರಿಯು ತನ್ನಲ್ಲಿ 
ಯಾವ ಪರಿಣಾಮವೂ ಆಗದೆಯೇ ವಿಶ್ವದ ಉತ್ಪತ್ತಿಗೆ ಕಾರಣನಾಗಿದ್ದಾನೆ 
(31). ಬೀಜವಾದ ಬತ್ತದಲ್ಲಿ (ಮುಂದೆ ವ್ಯಕ್ತವಾಗಲಿರುವ) ಬೇರು, ನಾಳ, 


ಅಧ್ಯಾಯ 7 ದ್ವಿತೀಯಾಂಶಃ 855 


ತುಷಾಃ ಕಣಾಶ್ಚ ಸಂತೋ ವೈ ಯಾಂತ್ಕಾವಿರ್ಭಾವಮಾತ್ಮನಃ | 


ಪ್ರರೋಹಹೇತುಸಾಮಗ್ರೀಮಾಸಾದ್ಕ ಮುನಿಸತ್ತಮ॥ 39 
ತಥಾ ಕರ್ಮಸ್ಥನೇಕೇಷು ದೇವಾದ್ಕಾಃ ಸಮವಸ್ಥಿತಾಃ | 
ಎಷ್ಟುಶಕ್ತಿಂ ಸಮಾಸಾದ್ಯ ಪ್ರರೋಹಮುಪಯಾಂತಿ ವೈ॥ 40 


ಸ ಚೆ ವಿಷ್ಣುಃ ಪರಂ ಬ್ರಹ್ಮ ಯತಃ ಸರ್ವಮಿದಂ ಜಗತ್‌! 
ಜಗಚ್ಚ ಯೋ ಯತ್ರ ಚೇದಂ ಯಸ್ಮಿಂಶ್ಚ ಲಯಮೇಷೃತಿ॥ 41 


ತದ್‌ಬ್ರಹ್ಮ ತತ್ಪರಂ ಧಾಮ ಸದಸತ್ಪರಮಂ ಹದಮ್‌। 


ಯಸ್ಕ್ಮ ಸರ್ವಮಭೇದೇನ ಯತಶ್ಚೈತಚ್ಚರಾಚರಮ್‌ ॥ 42 
ಸ ಏವ ಮೂಲಪ್ರಕೃತಿರ್ವಕರೂಪೀ ಜಗಚ್ಚೆ ಸಃ। 
ತಸ್ಮಿನ್ನೇವ ಲಯಂ ಸರ್ವಂ ಯಾತಿ ತತ್ರ ಚೆ ತಿಷ್ಮತಿ॥ 43 


ಎಲೆ, ಮೊಳಕೆ, ಕಾಂಡ, ಮೊಗ್ಗು, ಹೂ, ಹಾಲು, ಅಕ್ಕಿ, ಹೊಟ್ಟು, 
ತೆನೆಗಳು (ಅವ್ಯಕ್ತರೂಪದಲ್ಲಿ) ಇರುತ್ತವೆ. ಬೆಳೆಯುವುದಕ್ಕೆ ಕಾರಣವಾದ 
ಸಾಮಗ್ರಿಯನ್ನು (ಮಣ್ಣು, ನೀರು) ಪಡೆದು ಅವು ಆವಿರ್ಭವಿಸುತ್ತವೆ 
(38-39). ಹಾಗೆಯೇ ಅನೇಕ ವಿಧವಾದ (ಪುಣ್ಯಪಾಪರೂಪವಾದ) 
ಕರ್ಮಗಳಲ್ಲಿ ದೇವಮನುಷ್ಯಾದಿಗಳು ಇದ್ದು ವಿಷ್ಣುಶಕ್ತಿಯೆಂಬ ಸಾಮಗ್ರಿ 
ಯನ್ನು ಪಡೆದು ಆವಿರ್ಭವಿಸುತ್ತಾರೆ (40. ಆ ವಿಷ್ಣುವೇ ಪರಬ್ರಹ್ಮ 
ಅವನಿಂದ ಸಮಸ್ತ ಜಗತ್ತು ಹುಟ್ಟಿದೆ. ಅವನೇ ಜಗತ್ತು. ಈ ಜಗತ್ತು 
ಅವನಲ್ಲಿದ್ದು ಅವನಲ್ಲಿಯೇ ಲಯಹೊಂದುತ್ತದೆ. ಅವನೇ "ಬ್ರಹ್ಮ; ಪರಮ 
ಗತಿ; ಸತ್‌, ಅಸತ್‌, ಪರಮಪದ--ಎಲ್ಲವೂ ಅವನೇ. ಚರಾಚರಾತಕ್ರ 
ವಾದದ್ದೆಲ್ಲವೂ ಅವನಲ್ಲಿ ಅದ್ದೆ ತವಾಗಿದ್ದು ಅಭಿವ್ಯಕ್ತವಾಗಿದೆ (41-42). 
(ಅವ್ಯಕ್ತವಾದ) ಮೂಲಪ್ರಕೃತಿಯೆಂದರೂ ವಿಷ್ಣುವೇ. ಅವನು ವ್ಯಕ್ತರೂಪ 
ನಾಗಿ ಜಗತ್ತಾಗಿದ್ದಾನೆ. ಸರ್ವವೂ ಅವನಲ್ಲಿಯೇ ಲಯವಾಗುತ್ತದೆ. 
ಅವನಲ್ಲಿಯೇ "ಇದ್ದುಕೊಂಡಿರುತ್ತದೆ (43). ವಿಷ್ಣುವೇ ಯಜ್ಞಾದಿಕ್ರಿಯೆಗೆ 
ಕರ್ತ. ಯಜ್ಞಕ್ಕೆ ವಿಷಯವಾದ ಕರ್ಮವೂ ಆತನೇ. ಆತನೇ ಯಜ್ಞರೂಪ 
ವಾದ ಕ್ರಿಯೆ. ಯಜ್ಞದ ಫಲವೂ ಆತನೇ. ಸ್ರುಕ್‌, ಸುವಾದಿ ಯಜ್ಞದ 


356 ಶ್ರೀವಿಷ್ಣುಪುರಾಣಮ್‌ 


ಕರ್ತಾ ಕ್ರಿಯಾಣಂ ಸ ಚ ಇಜ್ಮತೇ ಕ್ರತುಃ 
ಸ ಏವ ತತರ್ಮಥಲಂ ಚ ತಸ್ಕ! 
ಸ್ರುಗಾದಿ ಯತ್ಸಾಧನಮಪ,್ಮಶೇಷಂ 
ಹರೇರ್ನ ಕಿಂಚಿದ್‌ವೃತಿರಿಕ್ತಮಸ್ತಿ॥ 44 


ಇತಿ ಶ್ರೀವಿಷ್ಣುಪುರಾಣೇ ದ್ವಿತೀಯೇ5ಂಶೇ ಸಪ್ರಮೋತsಧ್ಯಾಯಃ 


ಸರ್ವಸಲಕರಣೆಯೂ ಆತನೇ. ಶ್ರೀಹರಿಗೆ ಅತಿರಿಕ್ತವಾದ ವಸ್ತು 
ಯಾವುದೂ ಇಲ್ಲ (44). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ದ್ವಿತೀಯಾಂಶದಲ್ಲಿ 
ಏಳನೆಯ ಅಧ್ಯಾಯ ಮುಗಿಯಿತು. 


% 


ಅಷ್ಟಮೋ೦ಧ್ಯ್ಕಾಯಃ 


ಶ್ರೀಪರಾಶರ ಉವಾಚ: 
ವ್ಯಾಖ್ಯಾತಮೇತದ್‌ಬ್ರಹ್ಮಾಂಡಸಂಸ್ಕಾನಂ ತವ ಸುವ್ರತ! 
ತತಃ ಪ್ರಮಾಣಸಂಸ್ಥಾನೇ ಸೂರ್ಯಾದೀನಾಂ ಶೃಣುಷ್ಠ ಮೇ॥ 1 


ಯೋಜನಾನಾಂ ಸಹಸ್ರಾಣಿ ಭಾಸ್ಕರಸ್ಕ ರಥೋ ನವ। 


ಈಷಾದಂಡಸ್ಪಥೈವಾಸ್ಕ ದ್ವಿಗುಣೋ ಮುನಿಸತ್ತಮ ॥ 2 

ಸಾರ್ಧಕೋಟಸ್ಪಥಾ ಸಪ್ತ ನಿಯುತಾನ್ಮಧಿಕಾನಿ ವೆ ol 

ಯೋಜನಾನಾಂ ತು ತಸ್ಕಾಕ್ಷಸ್ತತ್ರ ಚಕ್ರಂ ಪ್ರತಿಷ್ಠಿತಮ್‌ ॥ 3 

ತ್ರಿನಾಭಿಮತಿ ಪಂಚಾರೇ ಷಣ್ನೇಮಿನ್ಮಕ್ಷಯಾತ್ಮಕೇ | 

ಸಂವತ್ಸರಮಯೇ ಕೃತ್ನುಂ ಕಾಲಚಕ್ರಂ ಪ್ರತಿಷ್ಠಿತಮ್‌ ॥ 4 
ಅಧ್ಯಾಯ $8 


ಸೂರ್ಯಮಂಡಲ; ನಕ್ಷತ್ರ ಮತ್ತು ರಾಶಿಗಳ ವ್ಯವಸ್ಥೆ; 
ಲೋಕಪಾಲರು; ಗಂಗೆಯ ಆವಿರ್ಭಾವ 


ಪರಾಶರರು ಹೇಳಿದರು: ಸುವ್ರತ-ಮೈತ್ರೇಯ, ಈ ಬ್ರಹ್ಮಾಂಡದ 
ಪರಿಸ್ಥಿತಿಯನ್ನು ವಿವರಿಸಿದ್ದಾಯಿತು. ಇನ್ನು ಸೂರ್ಯಾದಿಗಳ ಪ್ರಮಾಣ, 
ಸ್ಥಿತಿಗಳ ವಿಷಯವನ್ನಾಲಿಸು (1). ಸೂರ್ಯನ ರಥವು ಒಂಬತ್ತು ಸಾವಿರ 
ಯೋಜನಗಳ ವಿಸ್ತಾರವಾದದ್ದು. ಅದರ ಈಷಾದಂಡವು (ಮೂಕಿ ಮರ) 
ಎರಡರಷ್ಟು ಎಂದರೆ ಹದಿನೆಂಟು ಸಾವಿರ ಯೋಜನ ಉದ್ದವಾಗಿದೆ (2). 
ರಥದ ಅಚ್ಚು ಒಂದೂವರೆ ಕೋಟಿ, ಏಳುಲಕ್ಷ (ಒಂದು ಕೋಟಿ ಐವತ್ತೇಳು 
ಲಕ್ಷ) ಯೋಜನಗಳ ಉದ್ದವಿದೆ. ಅದಕ್ಕೆ ಚಕ್ರವನ್ನು ಸೇರಿಸಲಾಗಿದೆ (3). 
ಸಂವತ್ಸರಮಯವಾದ ಈ ಚಕ್ರದಲ್ಲಿ ಸಮಸಕಾಲಚಕ್ರವು ನೆಲೆಸಿದೆ. ಈ 
ಚಕ್ರಕ್ಕೆ ಮೂರು ನಾಭಿಗಳೂ (ಗುಂಬಗಳು), ಐದು ಅರೆಕಾಲುಗಳೂ 
(Spokes), ಆರು ನೇಮಿಗಳೂ (ಚಕ್ರದ ಅಂಚು, ಹಳಿ) ಇದ್ದು 


358 ಶ್ರೀವಿಷ್ಣುಪುರಾಣಮ್‌ 


ಹಯಾಶ್ಚ ಸಪ್ಪಚ್ಛೆಂದಾಂಸಿ ತೇಷಾಂ ನಾಮಾನಿ ಮೇ ಶೃಣು | 


ಗಾಯತ್ರೀ ಚ ಬೃಹತ್ಯುಷ್ಟಿಗ್ಗಗತೀ ತಿಷ್ಟುಬೇವ ಚ॥ 5 
ಅನುಷ್ಟುಪ್‌ ಪಂಕ್ಟರಿತ್ಕುಕ್ತಾ ಛಂದಾಂಸಿ ಹರಯೋ ರವೇಃ। 
ಚತ್ದಾರಿಂಶತ್‌ ಸಹಸ್ರಾಣಿ ದ್ವಿತೀಯೋ5ಕ್ಟೋ ವಿವಸ್ವತಃ ॥ 6 


ಪಂಚಾನ್ಮಾನಿ ತು ಸಾರ್ಧಾನಿ ಸ್ಮಂದನಸ್ಮ ಮಹಾಮತೇ! 
ಅಕ್ಷಪ್ರಮಾಣಮುಭಯೋಃ ಪ್ರಮಾಣಂ ತದ್ಭುಗಾರ್ದಯೊಃ॥ 7 


ಹ್ರುಸ್ಫೋತಕ್ಷಸ್ಪದ್ಭುಗಾರ್ದೇನ ಧ್ರುವಾಧಾರೋ ರಥಸ್ಮ ವೆ ಟ್ರ! 


ದ್ವಿತೀಯೇಆಕ್ಷೇ ತು ತಚ್ಚಕ್ರಂ ಸಂಸ್ಥಿತಂ ಮಾನಸಾಚಲೇ॥ 8 
ಮಾನಸೋತ್ತರಶೈಲಸ್ಕ ಪೂರ್ವತೋ ವಾಸವೀ ಪುರೀ! 
ದಕ್ಷಿಣೇ ತು ಯಮಸ್ಕಾನ್ಕಾ ಪ್ರತೀಚ್ಮಾಂ ವರುಣಸ್ಕ ಚ॥ 9 





ಚಕ್ರವು* ಅಕ್ಬಯವಾಗಿದೆ (4). ಏಳು ಛಂದಸ್ಸುಗಳು ಆ ರಥದ ಅಶ್ವಗಳು. 
ಅವುಗಳ ಹೆಸರನ್ನು ಕೇಳು: ಗಾಯತ್ರೀ, ಬೃಹತೀ, ಉಷ್ಟಿಕ್‌, ಜಗತೀ, 
ತ್ರಿಷ್ಟುಪ್‌, ಅನುಷ್ಟುಪ್‌ ಮತ್ತು ಪಂಕ್ತಿ. ಇವು ಸೂರ್ಯನ ಅಶ್ವಗಳು. 
ಸೂರ್ಯನ ರಥಕ್ಕೆ ನಲವತ್ತೈದು ಸಾವಿರದ ಐನೂರು ಯೋಜನ ಉದ್ದ 
ವಿರುವ ಇನ್ನೊಂದು ಅಚ್ಚು ಇದೆ. ರಥದ ನೊಗದ ಒಂದು ಅರ್ಧಭಾಗವು 
ಒಂದು ಅಚ್ಚಿನಷ್ಟೂ ಇನ್ನೊಂದು ಅರ್ಧಭಾಗವು ಮತ್ತೊಂದು ಅಚ್ಚಿನಷ್ಟೂ 
ಉದ್ದವಾಗಿದೆಕ್ಕಿ (5-7). ರಥದ ಗಿಡ್ಡವಾದ ಅಚ್ಚು ಗಿಡ್ಡವಾದ ನೊಗದ 
ಅರ್ಧಭಾಗದೊಡನೆ ಧ್ರುವನಕ್ಷತ್ರದಲ್ಲಿ ನಿಂತಿದೆ. ಎರಡನೆಯ ಅಚ್ಚಿ 
ನಲ್ಲಿರುವ ಚಕ್ರವು ಮಾನಸಾಚಲದಲ್ಲಿ ನಿಂತಿದೆ (8). ಮಾನಸೋತ್ತರಶೈಲದ 
ಪೂರ್ವದಲ್ಲಿ ಇಂದ್ರನಗರಿಯೂ ದಕ್ಷಿಣದಲ್ಲಿ ಯಮನಗರಿಯೂ 


* ಮೂರು ನಾಭಿಗಳು = ಪೂರ್ವಾಹ್ನ , ಅಪರಾಹ್ನ , ರಾತ್ರಿ. ಐದು ಅರೆಕಾಲು 
ಗಳು ಇ ಸೌರ, ಚಂದ್ರ, ಸಾಯನ, ನಾಕ್ಷತ್ರ, ಬಾರ್ಹಸ್ಪತ್ಯ— ಎಂಬ ಐದು ಸಂವತ್ಸರ 
ಗಳು. ಆರು ನೇಮಿಗಳು ಇ ಆರು ಖುತುಗಳು. 

$ ಎರಡು: ಅಚ್ಚುಗಳ ಒಟ್ಟು ಉದ್ದದಷ್ಟು ನೊಗದ ಪ್ರಮಾಣ. ನೊಗದ ಒಂದು 


ಪಾರ್ಶ್ವ ಉದ್ದವಾಗಿಯೂ ಇನ್ನೊಂದು ಪಾರ್ಶ್ವ ಗಿಡ್ಡವಾಗಿಯೂ ಇದೆ. 
ಇ 


ಅಧ್ಯಾಯ 8 ದ್ವಿತೀಯಾಂಶಃ 359 
ಉತ್ತರೇಣ ಚ ಸೋಮಸ ತಾಸಾಂ ನಾಮಾನಿ ಮೇ ಶೃಣು! 


ವಸ್ಥೌಕಸಾರಾ ಶಕ್ರಸ್ಮ ಯಾಮ್ಮಾ ಸಂಯಮನೀ ತಥಾ॥ 10 
ಪುರೀ ಸುಖಾ ಜಲೇಶಸ್ಮ ಸೋಮಸ್ಮ ಚ ಎಭಾವರೀ। 

ಕಾಷ್ನಾಂ ಗತೋ ದಕ್ಷಿಣತಃ ಕ್ಷಿಪ್ಲೇಷುರಿವ ಸರ್ಪತಿ॥ 11 
ಮೈತ್ರೇಯ ಭಗವಾನ್‌ ಭಾನುರ್ಜ್ಕೋತಿಹಾಂ ಚಕ್ರಸಂಯುತಃ। 
ಅಹೋರಾತೃವ್ಯವಸ್ಥಾನಕಾರಣಂ ಭಗವಾನ್‌ ರವಿಃ॥ 12 
ದೇವಯಾನಃ ಪರಃ ಪಂಥಾ ಯೋಗಿನಾಂ ಕ್ಷೇಶಸಂಕ್ಷಯೇ। 
ದಿವಸಸ್ಮ ರವಿರ್ಮಧ್ಯೇ ಸರ್ವಕಾಲಂ ವ್ಯವಸ್ಥಿತಃ॥ 13 
ಸರ್ವದ್ದೀಪೇಷು ಮೈತ್ರೇಯ ನಿಶಾರ್ದಸ್ಮ ಚ ಸಮ್ಮುಖಃ। 
ಉದಯಾಸ್ತಮನೇ ಚೈವ ಸರ್ವಕಾಲಂ ತು ಸಮ್ಮುಖೇ॥ 14 


ಪಶ್ಚಿಮದಲ್ಲಿ ವರುಣನಗರಿಯೂ ಉತ್ತರದಲ್ಲಿ ಚಂದ್ರನ ನಗರಿಯೂ ಇವೆ. 
ಅವುಗಳ ಹೆಸರನ್ನು ಕೇಳು: ವಸ್ಟೌಕಸಾರಾ ಎಂಬುದು ಇಂದ್ರನ ನಗರ. 
ಸಂಯಮನಿಯು ಯಮನಿಗೆ ಸೇರಿದ್ದು (9-10). ಸುಖಾ ಎಂಬುದು 
ವರುಣನ ಪಟ್ಟಣ. ವಿಭಾವರಿಯು ಚಂದ್ರನ ಪುರಿ. ಭಗವಾನ್‌ 
ಸೂರ್ಯನು ಜ್ಯೋತಿಶ್ಚಕ್ರದೊಡನೆ ದಕ್ಷಿಣದಿಕ್ಕಿನಿಂದ ಪ್ರವೇಶಿಸಿ, ಎಸೆದ 
ಬಾಣದಂತೆ ವೇಗವಾಗಿ ಚಲಿಸುತ್ತಾನೆ. ಹಗಲು ರಾತ್ರಿಗಳ ವ್ಯವಸ್ಥೆಗೆ ಆತನು 
ಕಾರಣನಾಗಿದ್ದಾನೆ (11-12). ಮತ್ತು ರಾಗಾದಿಕ್ಷೇಶಗಳು ಕ್ಷೀಣವಾದ 
ಮೇಲೆ (ಕ್ರಮಮುಕ್ತಿಭಾಗಿಗಳಾದ) ಯೋಗಿಗಳಿಗೆ ದೇವಯಾನವೆಂಬ 
ಶ್ರೇಷ್ಠವಾದ ಮಾರ್ಗವಾಗಿದ್ದಾನೆ. ಮೈತ್ರೇಯ, ಸರ್ವದ್ವೀಪಗಳಲ್ಲಿಯೂ 
ಸೂರ್ಯನು ಮಧ್ಯಾಹ್ನದಲ್ಲಿ ಯಾವ ಆಕಾಶಭಾಗದಲ್ಲಿರುತ್ತಾನೋ, ಆ 
ದ್ವೀಪದಲ್ಲಿ ಮಧ್ಯರಾತ್ರಿಯಾದಾಗ, (ನೇರವಾಗಿ ವಿರುದ್ದ ದಿಕ್ಕಿನಲ್ಲಿರುವ 
ದ್ವೀಪದಲ್ಲಿ) ಅದಕ್ಕೆ ಸಂಮುಖನಾಗಿರುತ್ತಾನೆ. ಹೀಗೆಯೇ ಉದಯಾಸ್ತ 
ಸಮಯಗಳಲ್ಲಿಯೂ ಸರ್ವದಾ ಒಂದು ದ್ವೀಪದಿಂದ ಇನ್ನೊಂದು ದ್ವೀಪಕ್ಕೆ 
ಸಂಮುಖನಾಗಿರುತ್ತಾನೆ (13-14). ಸಮಸ್ತ ದಿಕ್ಕುಗಳಲ್ಲಾಗಲಿ ವಿದಿಕ್ಕು 
ಗಳಲ್ಲಾಗಲಿ ಅಲ್ಲಿರುವ ಜನರಿಗೆ ಸೂರ್ಯನು ಯಾವಾಗ ಕಾಣಿಸುತ್ತಾನೋ 


360 ಶ್ರೀವಿಷ್ಣುಪುರಾಣಮ್‌ 


ವಿದಿಶಾಸು ತ್ವಶೇಷಹಾಸು ತಥಾ ಬ್ರಹ್ಮನ್‌ ದಿಶಾಸು ಚ। 
ಯೈರ್ಯತು ದೃಶ್ಯತೇ ಭಾಸ್ಟಾನ್‌ ಸ ತೇಷಾಮುದಯಃ ಸ್ಮೃತಃ ॥ 15 


ತಿರೋಭಾವಂ ಚ ಯತ್ರೆ ತ ತತ್ರ ಒನಾಸ್ತಮನಂ ರವೇಃ। 
ನೈವಾಸ್ತಮನಮರ್ಕಸ್ಮ ನೋದಯಃ ಸರ್ವದಾ ಸತಃ ॥ 16 


ಉದಯಾಸ್ಪಮನಾಖ್ಯಂ ಹಿ ದರ್ಶನಾದರ್ಶನಂ ರವೇಃ। 
ಶಕ್ರಾದೀನಾಂ ಪುರೇ ತಿಷ್ನನ್‌ ಸ್ಪಶತ್ಯೇಷ ಪ್ರರತ್ರಯಮ್‌ ॥ 17 


ವಿಕೋಣೌ ದ್ವೌ ವಿಕೋಣಸ್ಥಃತ್ರೀನ್‌ ಕೋಣಾನ್‌ 
ದ್ವೇ ಪುರೇ ತಥಾ! 
ಉದಿತೋ ವರ್ದ್ವಮಾನಾಭಿರಾಮಧ್ಯಾಹ್ನಾತ್ರಪನ್‌ ರವಿಃ ॥ 18 


ರಿ ಇ. 


ಆಗ ಸೂರ್ಯೋದಯವೆಂದು ಹೇಳಲ್ಪಡುತ್ತದೆ. ಯಾವಾಗ ಸೂರ್ಯನು 
ಕಾಣಿಸುವುದಿಲ್ಲವೋ ಆಗ ಸೂರ್ಯಾಸ್ತಮಯವೆಂದು ಹೇಳಲ್ಪಡುತ್ತದೆ. 
ಸರ್ವದಾ ಪ್ರಕಾಶಿಸುತ್ತಿರುವ ಸೂರ್ಯನಿಗೆ ಅಸ್ತಮಯವೂ ಇಲ್ಲ, 
ಉದಯವೂ ಇಲ್ಲ (15-16). ಸೂರ್ಯನ ದರ್ಶನವೇ ಸೂರ್ಯೋದಯ. 
ಅದರ್ಶನವೇ ಅಸ್ತಮಯ. ಸೂರ್ಯನು ಇಂದ್ರಾದಿಗಳ ನಗರದಲ್ಲಿ 
ಪ್ರಕಾಶಿಸುತ್ತಿರುವಾಗ ಮೂರು ನಗರಗಳನ್ನೂ ಎರಡು ವಿಕೋಣಗಳನ್ನೂ* 
ಬೆಳಗುತ್ತಾನೆ. ಆತನು ವಿಕೋಣದಲ್ಲಿದ್ದಾಗ ಮೂರು ವಿಕೋಣಗಳನ್ನೂ 
ಎರಡು ನಗರಗಳನ್ನು ಬೆಳಗುತ್ತಾನೆ. ಅವನು ಉದಿತನಾದಮೇಲೆ ವರ್ಧಿಸು 
ತ್ತಿರುವ ಕಿರಣಗಳಿಂದ ಮಧ್ಯಾಹ್ನದ ವರೆಗೆ ತಾಪವನ್ನು ಕೊಡುತ್ತ ಹೋಗು 
ತ್ತಾನೆ (17-18). ಅನಂತರ ಕ್ರಮವಾಗಿ ಕ್ಷೀಣವಾಗುವ ಕಿರಣಗಳೊಡನೆ 
ಅಸ್ತಂಗತನಾಗುತ್ತಾನೆ. ಸೂರ್ಯನ ಉದಯಾಸ್ತಮನಗಳ ನಿಮಿತ್ತದಿಂದ 
ಪೂರ್ವದಿಕ್ಕು, ಪಶ್ಚಿಮದಿಕ್ಕು ಎಂಬ ವ್ಯವಹಾರ ಬಂದಿದೆ. ಆತನು ಪೂರ್ವ 


* ವಿಕೋಣ ಇ ವಿದಿಕ್ಕು ಮೂಲೆ ಪೂರ್ವದಿಕ್ಕಿನಲ್ಲಿದ್ದಾಗ ಪಾರ್ಶ್ವದ ಎರಡು 
ಮೂಲೆಗಳನ್ನೂ ಪೂರ್ವ, ದಕ್ಷಿಣ, ಉತ್ತರಗಳನ್ನೂ ಬೆಳಗುತ್ತಾನೆ. ಮೂಲೆಯಲ್ಲಿದ್ದಾಗ 
ಪಾರ್ಶ್ವದ ಎರಡು ದಿಕ್ಕು, ಆ ದಿಕ್ಕುಗಳ ತುದಿಯಲ್ಲಿರುವ ಎರಡು ಮೂಲೆಗಳು ಮತ್ತು 
ತಾನಿದ್ದ ಮೂಲೆ ಇವನ್ನು ಬೆಳಗುತ್ತಾನೆ. ಅಂತೂ ಭೂಗೋಳದ ಅರ್ಧಭಾಗದಷ್ಟು 
ಸದಾ ಬೆಳಕಿನಿಂದ ಕೂಡಿರುತ್ತದೆ. 


ಅಧ್ಯಾಯ 8 ದ್ವಿತೀಯಾಂಶಃ 861 
ತತಃ ಹರಂ ಹ್ರಸಂತೀಭಿರ್ಗೋಭಿರಸ್ತಂ ನಿಯಚ್ಛತಿ | 
ಉದಯಾಸ್ತಮನಾಭ್ಯಾಂ ಚ ಸ್ಮೃತೇ ಪೂರ್ವಾಪರೇ ದಿಶೌ॥ 19 


ಯಾವತ್ಟುರಸ್ಪಾತ್ರಪತಿ ತಾವತ್‌ ಪೃಷ್ಠೇ ಚ ಪಾರ್ಶ್ಚಯೋಃ। 
ಯತೇಂಮರಗಿರೇರ್ಮೇರೋರುಪರಿ ಬ್ರಹ್ಮಣಃ ಸಭಾಮ್‌ ॥ 20 
ಯೇ ಯೇ ಮರೀಚಯೋತರ್ಕಸ್ಮ ಪ್ರಯಾಂತಿ 

ಬ್ರಹ್ಮಣಃ ಸಭಾಮ್‌ । 
ತೇ ತೇ ನಿರಸ್ಪಾಸ್ತದ್ಧಾಸಾ ಪ್ರತೀಪಮುಪಯಾಂತಿ ವೈ॥ 21 
ತಸ್ಮಾದ್ದಿಶ್ಶುತ್ತರಸ್ಕಾಂ ವೈ ದಿವಾರಾತ್ರಿಃ ಸದೈವ ಹಿ! 
ಸರ್ವೇಷಾಂ ದ್ವೀಪವರ್ಷಾಣಾಂ ಮೇರುರುತ್ತರತೋ ಯತಃ॥ 22 
ಪ್ರಭಾ ವಿವಸ್ಥತೋ ರಾತ್ರಾವಸ್ತಂ ಗಚ್ಛತಿ ಭಾಸ್ಕರೇ | 


ವಿಶತ್ಯಗ್ಗಿಮತೋ ರಾತ್ರೌ ವಹ್ನಿರ್ದೂರಾತ್‌ ಪ್ರಕಾಶತೇ ॥ 23 
ವಹ್ನೇಃ ಪ್ರಭಾ ತಥಾ ಭಾನುಂ ದಿನೇಷ್ಟಾವಿಶತಿ ದ್ವಿಜ | 
ಅತೀವ ವಶ್ನಿಸಂಯೋಗಾದತಃ ಸೂರ್ಯಃ ಪ್ರಕಾಶತೇ॥ 24 


ದಿಕ್ಕಿನಲ್ಲಿ ಬೆಳಗುವಾಗ ಹಿಂದಿನ ಪಶ್ಚಿಮವನ್ನೂ, ಪಾರ್ಶ್ವಗಳಾದ ಉತ್ತರ 
ದಕ್ಷಿಣಗಳನ್ನೂ ಬೆಳಗುತ್ತಲೇ ಇರುತ್ತಾನೆ. ಅಮರಗಿರಿಯಾದ ಮೇರುವಿನ 
ಮೇಲಿರುವ ಬ್ರಹಸಭೆಯನ್ನು ಮಾತ್ರ ಬೆಳಗಲಾರ (19-20). ಏಕೆಂದರೆ, 
ಸೂರ್ಯನ ಯಾವ ಯಾವ ಕಿರಣಗಳು ಬ್ರಹಸಭೆಯನ್ನು ಸೇರುತ್ತವೆಯೋ 
ಅವು ಬ್ರಹ್ಮದೇವನ ತೇಜಸ್ಸಿನಿಂದ ಪರಾಹತವಾಗಿ ಹಿಂದಿರುಗುತ್ತವೆ! (21). 
ಸಮಸ್ತದ್ವೀಪಗಳಿಗೂ ದೇಶಗಳಿಗೂ ಮೇರುಪರ್ವತವು ಉತ್ತರದಲ್ಲಿರು 
ವುದರಿಂದ, ಮೇರುಪರ್ವತದ ಮೇಲೆ ಯಾವಾಗಲೂ (ಒಂದು 
ಪಾರ್ಶ್ವದಲ್ಲಿ) ಹಗಲು (ಇನ್ನೊಂದು ಪಾರ್ಶ್ವದಲ್ಲಿ) ರಾತ್ರಿಯಾಗಿರುತ್ತದೆ 
(22). ಭಾಸ್ಕರನು ಅಸ್ಪವಾದಮೇಲೆ ರಾತ್ರಿಯಲ್ಲಿ ಅವನ ಕಿರಣಗಳು ಅಗ್ನಿ 
ಯನ್ನು ಪ್ರವೇಶಿಸುವುದರಿಂದ ಅಗ್ನಿಯು ದೂರದಿಂದಲೇ ಪ್ರಕಾಶಿಸುತ್ತದೆ 
(23). ಹಾಗೆಯೇ ಅಗ್ನಿಯ ಪ್ರಭೆಯು ಹಗಲುಹೊತ್ತು ಸೂರ್ಯನಲ್ಲಿ 
ಸೇರಿಕೊಳ್ಳುತ್ತದೆ. ಅತ್ಯಂತ ವಹ್ನಿಸಂಯೋಗದ ಕಾರಣದಿಂದ ಹಗಲು 
ಸೂರ್ಯನು ಪ್ರಕಾಶಿಸುತ್ತಾನೆ (24). ಪ್ರಕಾಶಮಯ ಮತ್ತು ಉಷ್ಣತಾ 


362 ಶ್ರೀವಿಷ್ಣುಪುರಾಣಮ್‌ 


ತೇಜಸೀ ಭಾಸ್ಕರಾಗ್ನೇಯೇ ಪ್ರಕಾಶೋಹ್ಠಸ್ಟರೂಪಿಣೀ | 


ಪರಸ್ಪರಾನುಪ್ರವೇಶಾದಾಪ್ಕಾಯೇತೇ ದಿವಾನಿಶಮ್‌ ॥ 25 
ದಕ್ಷಿಣೋತರಭೂಮ್ಮರ್ಧೇ ಸಮುತ್ತಿಷ್ಠತಿ ಭಾಸ್ಕರೇ। 
ಅಹೋರಾತ್ರಂ ವಿಶತ್ಮಂಭಸ್ಪ್ತಮಃ ಪ್ರಾಕಾಶ್ಮಶೀಲವತ್‌ ॥ 26 


ಆತಾಮ್ರಾ ಹಿ ಭವಂತ್ಕಾಪೋ ದಿವಾ ನಕ್ಷಪ್ರವೇಶನಾತ್‌ | 
ದಿನಂ ವಿಶತಿ ಚಿ ವಾಂಭೋ ಭಾಸ್ಕರೇ5ಸ್ತಮುಷೇಯುಷಿ॥ 27 


ತಸ್ಮಾಚ್ಛುಕ್ಲಾ ಭವಂತ್ಕಾಪೋ ನಕ್ತಮಹ್ನಃ ಪ್ರವೇಶನಾತ್‌ | 


ಏವಂ ಪುಹಷ್ಕರಮಧ್ಯೇನ ಯದಾ ಯಾತಿ ದಿವಾಕರಃ ॥ 28 
ತ್ರಿಂಶದ್ಧಾಗಂತು ಮೇದಿನ್ಮಾಸ್ತದಾ ಮೌಹೂರ್ತಿಕೀ ಗತಿಃ! 
ಕುಲಾಲಚಕ್ರಪರ್ಯಂತೋ ಭ್ರಮನ್ನೇಷ ದಿವಾಕರಃ ॥ 29 
ಕರೋತ್ಕಹಸ್ಪಥಾ ರಾತ್ರಿಂ ವಿಮುಂಚನ್‌ ಮೇದಿನೀಂ ದ್ವಿಜ! 
ಅಯನಸ್ಕೋತರಸ್ಕಾದೌ ಮಕರಂ ಯಾತಿ ಭಾಸ್ಕರಃ॥ 30 


ಮಯಗಳಾದ ಸೂರ್ಯಾಗ್ದ್ಗಿಗಳ ತೇಜಸ್ಸುಗಳು ಪರಸ್ಪರ ಅನುಪ್ರವೇಶ 
ದಿಂದ ಹಗಲು ರಾತ್ರಿಗಳಲ್ಲಿ ಕ್ರಮವಾಗಿ ವೃದ್ಧಿಹೊಂದುತ್ತವೆ (25). 
ಭಾಸ್ಕರನು ಭೂಮಿಯ ದಕ್ಷಿಣಾರ್ಧದಲ್ಲಿರಲಿ ಅಥವಾ ಉತ್ತರಾರ್ಧ 
ದಲ್ಲಿರಲಿ, ಪ್ರಕಾಶಶೀಲವಾದ ಹಗಲೂ ಮತ್ತು ತಮೋಮಯವಾದ 
ರಾತ್ರಿಯೂ ಕ್ರಮವರಿತು ನೀರನ್ನು ಪ್ರವೇಶಿಸುತ್ತವೆ (26). ರಾತ್ರಿಯು 
ಪ್ರವೇಶಿಸಿರುವುದರಿಂದ ಹಗಲುಹೊತ್ತು ನೀರು ಸ್ವಲ್ಪ ಕೆಂಪಾಗಿ ಕಾಣಿಸು 
ತ್ತದೆ. ಸೂರ್ಯನು ಅಸ್ತಂಗತನಾದಾಗ ಹಗಲು ನೀರನ್ನು ಪ್ರವೇಶಿಸುತ್ತದೆ. 
ಹಗಲು ಪ್ರವೇಶಿಸಿದ್ದರಿಂದ ರಾತ್ರಿಯ ವೇಳೆ ನೀರು ಬೆಳ್ಳಗೆ ಕಾಣಿಸುತ್ತದೆ 
(27). ಸೂರ್ಯನು ಪುಷ್ಕರದ್ವೀಪದ ಮಧ್ಯವನ್ನು ಸೇರಿ ಭೂಮಂಡಲದ 
ಮೂವತ್ತನೆಯ ಒಂದು ಭಾಗವನ್ನು ಯಾವಾಗ ಅತಿಕ್ರಮಿಸುವನೋ ಆಗ 
ಅಷ್ಟು ಕಾಲಕ್ಕೆ ಒಂದು ಮುಹೂರ್ತವೆಂದು ಹೆಸರು. ಹೀಗೆ ಕುಂಬಾರನ 
ಚಕ್ರದ ಅಂಚಿನಂತೆ ಸುತ್ತುತ್ತ ಸೂರ್ಯನು ಭೂಮಿಗೆ ಹಗಲು ರಾತ್ರಿ 
ಗಳನ್ನುಂಟುಮಾಡುತ್ತಾನೆ. ಉತ್ತರಾಣಯದ ಆದಿಯಲ್ಲಿ ಆತನು ಮಕರ 
ರಾಶಿಯನ್ನು ಪ್ರವೇಶಿಸುತ್ತಾನೆ (28-30. ರಾಶಿಯಿಂದ ರಾಶಿಗೆ 


ಅಧ್ಯಾಯ 8 ದ್ವಿತೀಯಾಂಶಃ 863 


ತತಃ ಕುಂಭಂ ಚ ಮೀನಂ ಚ ರಾಶೇ ರಾಶ್ಯಂತರಂ ದ್ವಿಜ! 
ತಿಷ್ಟೇತೇಷ್ಟಥ ಭುಕ್ಷೇಹು ತತೋ ವೆ ಹುವತೀಂ ಗತಿಮ್‌ ॥ 31 


ಪ್ರಯಾತಿ ಸವಿತಾ ಕುರ್ವನ್ನಹೋರಾತ್ರಂ ತತಃ ಸಮಮ್‌!। 
ತತೋ ರಾತಿಃ ಕ್ಷಯಂ ಯಾತಿ ವರ್ದ್ವತೇಇನುದಿನಂ ದಿನಮ್‌ ॥ 32 


ತತಶ್ಚ ಮಿಥುನಸ್ಕಾಂತೇ ಪರಾಂ ಕಾಹಷ್ಠಾಮುಪಾಗತಃ। 


ರಾಶಿಂ ಕರ್ಕಟಕಂ ಪ್ರಾಪ್ಕ ಕುರುತೇ ದಕ್ಷಿಣಾಯನಮ್‌ ॥ 33 
ಕುಲಾಲಚಕ್ರಪರ್ಯಂತೋ ಯಥಾ ಶೀಘ್ರಂ ಪ್ರವರ್ತತೇ। 
ದಕ್ಷಿಣಪ್ರಕ್ರಮೇ ಸೂರ್ಯಸ್ಥತಾ ಶೀಘ್ರಂ ಪ್ರವರ್ತತೇ॥ 34 


ಅತಿವೇಗಿತಯಾ ಕಾಲಂ ವಾಯುವೇಗಬಲಾಚ್ಚರನ್‌ | 
ತಸ್ಮಾತ್‌ ಪ್ರಕೃಷ್ಟಾಂ ಭೂಮಿಂ ತು ಕಾಲೇನಾಲ್ಲೇನ ಗಚ್ಛತಿ ॥ 35 


ಸಂಚರಿಸತಕ್ಕ ಸೂರ್ಯನು ಅನಂತರ ಕುಂಭರಾಶಿಗೂ ಮೀನರಾಶಿಗೂ 
ಹೋಗುತ್ತಾನೆ. ಈ ಮೂರು ರಾಶಿಗಳು ಭುಕ್ತವಾದಮೇಲೆ ಭಾಸ್ಕರನು 
ವಿಷುವದ್‌ಗತಿಯನ್ನು ಅವಲಂಬಿಸುತ್ತಾನೆ (ಭೂಮಧ್ಯರೇಖೆಯ ಬಳಿ 
ಸಂಚರಿಸುತ್ತಾನೆ) (31). ಆಗ ಸೂರ್ಯನು ಅಹೋರಾತ್ರಗಳನ್ನು 
ಸಮಪ್ರಮಾಣವುಳ್ಳದ್ದಾಗಿ ಮಾಡುತ್ತ ಚಲಿಸುತ್ತಾನೆ. ಅದಾದ ಮೇಲೆ 
ಅನುದಿನವೂ ರಾತ್ರಿಯ ಪ್ರಮಾಣವು ಕಡಿಮೆಯಾಗುತ್ತ ಹಗಲಿನ 
ಪ್ರಮಾಣವು ಹೆಚ್ಚುತ್ತ ಹೋಗುವುದು (32). ಆಮೇಲೆ (ಮೇಷ, ವೃಷಭ 
ಗಳನ್ನು ದಾಟಿ) ಮಿಥುನರಾಶಿಯ ಅಂತ್ಯಭಾಗದಲ್ಲಿ ಉತ್ತರದ ತುಟ್ಟ 
ತುದಿಯನ್ನು ಮುಟ್ಟಿರುತ್ತಾನೆ. ಅನಂತರ ಕರ್ಕಾಟಕರಾಶಿಯನ್ನು ಸೇರಿ 
ದಕ್ಷಿಣಾಯನವನ್ನಾರಂಭಿಸುತ್ತಾನೆ (33). ಕುಲಾಲಚಕ್ರದ ಅಂಚು ಹೇಗೆ 
ವೇಗವಾಗಿ ಸುತ್ತುತ್ತದೆಯೋ ಹಾಗೆ ಸೂರ್ಯನು ದಕ್ಷಿಣಾಯನದಲ್ಲಿ 
ವೇಗವಾಗಿ ಚಲಿಸುತ್ತಾನೆ. ಅವನು ಅತ್ಯಂತವೇಗಶಾಲಿಯಾದ್ದರಿಂದ 
ವಾಯುವೇಗದಂತೆ ಕಾಲವನ್ನು ಬಳಸುತ್ತ ಅಲ್ಪಕಾಲದಲ್ಲಿಯೇ ಬಹುದೂರ 
ಪ್ರದೇಶವನ್ನು ದಾಟುತ್ತಾನೆ (34-35). ಮೈತ್ರೇಯ, ದಕ್ಷಿಣಾಯನದಲ್ಲಿ 
ಸೂರ್ಯನು ಹಗಲುಹೊತ್ತು ಹನ್ನೆರಡು ಮುಹೂರ್ತಗಳಲ್ಲಿ ಹದಿ 


364 ಶ್ರೀವಿಷ್ಣುಪುರಾಣಮ್‌ 


ಸೂರ್ಯೋ ದ್ವಾದಶಭಿಃ ಶೈಫ್ರಾನ್ಮುಹೂರ್ತೆೈರ್ದಕ್ಷಿಣಾಯನೇ। 


ತ್ರಯೋದಶಾರ್ದ್ವಮೃಕ್ಷಾಣಾಮಹ್ನಾ ತು ಚರತಿ ದ್ವಿಜ॥ 36 
ಮುಹೂತೆನೈಸ್ತಾವದೃಕ್ಷಾಣಿ ನಕ್ಷಮಷ್ಟಾದಶೈಶ್ನರನ್‌ | 
ಕುಲಾಲಚಿಕ್ರಮಧ್ಯಸ್ನೋ ಯಥಾ ಮಂದಂ ಪ್ರಸರ್ಹತಿ॥ 37 


ತಥೋದಗಯನೇ ಸೂರ್ಯಃ ಸರ್ಪ್ಹತೇ ಮಂದವಿಕ್ರಮಃ। 
ತಸ್ಮಾದ್ದೀರ್ಫೇಣ ಕಾಲೇನ ಭೂಮಿಮಲ್ಲಾಂ ತು ಗಚ್ಛಿತಿ! 38 


ಅಷ್ಟಾದಶಮುಹೂರ್ತಂ ಯದುತ್ತರಾಯಣಪಶ್ಚಿಮಮ್‌!। 


ಅಹರ್ಭವತಿ ತಚ್ಚಾಪಿ ಚರತೇ ಮಂದವಿಕ್ರಮಃ॥ 39 
ತ್ರಯೋದಶಾರ್ದಮಹ್ನಾ ತು ಖಕ್ಷಾಣಾಂ ಚರತೇ ರವಿಃ! 
ಮುಹೂರ್ತೈಸ್ಪಾವದಕ್ಷಾಣಿ ರಾತ್ರೌ ದ್ವಾದಶಭಿಶ್ಚರನ್‌ ॥ 40 


ಅತೋ ಮಂದತರಂ ನಾಭ್ಕಾಂ ಚಕ್ರಂ ಭ್ರಮತಿ ವೆ ಲ ಯಥಾ! 
ಮೃತ್ಲಿಂಡ ಇವ ಮಧ್ಯ್ಮಸೋ ಧ್ರುವೋ ಭಮತಿ ವೆ ) ತಥಾ॥ 41 


ಮೂರುವರೆ ನಕ್ಷತ್ರಗಳನ್ನು ಶೀಘ್ರವಾಗಿ ಅತಿಕ್ರಮಿಸಿಬಿಡುತ್ತಾನೆ. ರಾತ್ರಿಯ 
ಹೊತ್ತು ಅಷ್ಟೇ ನಕ್ಷತ್ರಗಳನ್ನು ಹದಿನೆಂಟು ಮುಹೂರ್ತಗಳಲ್ಲಿ ದಾಟುತ್ತಾನೆ. 
ಆಗ ಕುಲಾಲಚಕ್ರದ ಮಧ್ಯದಲ್ಲಿರುವ ಜೀವಿಗೆ ಹೇಗೆ ಮಂದಗತಿಯಿರು 
ತ್ರದೆಯೋ ಹಾಗೆ ಸೂರ್ಯನ ಗತಿ ಮಂದವಾಗಿರುತ್ತದೆ (36-37). 
ಹಾಗೆಯೇ ಉತ್ತರಾಯಣದಲ್ಲಿ ಸೂರ್ಯನು ಮಂದಗತಿಯಿಂದ ಸಂಚರಿ 
ಸುತ್ತಾನೆ. ಆದ್ದರಿಂದ ದೀರ್ಫಕಾಲದಲ್ಲಿ ಸ್ವಲ್ಪ ಭಾಗವನ್ನು ಮಾತ್ರ 
ದಾಟುತ್ತಾನೆ (38). ಆ ಕಾರಣವೇ ಉತ್ತರಾಣಯದ ಕಡೆಯ ದಿನದ 
ಹಗಲು ಹದಿನೆಂಟು ಮುಹೂರ್ತವುಳ್ಳದ್ದಾಗಿರುತ್ತದೆ. ಆ ದಿನ ಸೂರ್ಯನ 
ಗತಿಯು ಅತ್ಯಂತ ಮಂದವಾಗಿರುತ್ತದೆ. ಆ ದಿವಸ ರವಿಯು ಒಂದು 
ಹಗಲಿನಲ್ಲಿ ಹದಿಮೂರುವರೆ ನಕ್ಷತ್ರಗಳನ್ನು ದಾಟುತ್ತಾನೆ. ರಾತ್ರಿ ಹನ್ನೆರಡು 
ಮುಹೂರ್ತಗಳಲ್ಲಿಯೇ ಅಷ್ಟು ನಕ್ಷತ್ರಗಳನ್ನು ಅತಿಕ್ರಮಿಸುತ್ತಾನೆ (39-40). 
ಚಕ್ರವು ನಾಭಿಪ್ರದೇಶದಲ್ಲಿ ಮಂದತರ ಗತಿಯಿಂದ ಸುತ್ತುವುದರಿಂದ ಆ 
ಪ್ರದೇಶದಲ್ಲಿರುವ ಮಣ್ಣುಮುದ್ದೆಯಂತೆ, ಜ್ಯೋತಿಶ್ಚಕ್ರದ ಮಧ್ಯದಲ್ಲಿರುವ 


ಅಧ್ಯಾಯ 8 ದ್ವಿತೀಯಾಂಶಃ 865 


ಕುಲಾಲಚಕ್ರನಾಭಿಸ್ತು ಯಥಾ ತತ್ರೆ ನ ವರ್ತತೇ। 
ಧ್ರುವಸಥಾ ಹಿ ಮೆ ತೀಯ ತತ್ರೆ ನ ಪರಿವರ್ತತೇ॥ 42 


ಉಭಯೋಃ ಕಾಷ್ಠಯೋರ್ಮಧ್ಯೇ ಭ್ರಮತೋ ಮಂಡಲಾನಿ ತು! 
ದಿವಾನಕ್ತಂ ಚ ಸೂರ್ಯಸ್ಕ ಮಂದಾ ಶೀಘ್ರಾ ಚ ವೈ ಗತಿಃ ॥ 43 


ಮಂದಾಹ್ನಿ ಯಸ್ಮಿನ್ನಯನೇ ಶೀಘ್ರಾ ನಕ್ತಂ ತದಾ ಗತಿಃ। 
ಮಂದಾ ನಿಶಿ ಯದಾ ಚಾಸ್ಮ ತದಾ ಶೀಘ್ರಾ ದಿವಾ ಗತಿಃ ॥ 44 


ಏಕಪ್ರಮಾಣಮೇವೈಷ ಮಾರ್ಗಂ ಯಾತಿ ದಿವಾಕರಃ। 
ಅಹೋರಾತೇಣ ಯೋ ಭುಂಕ್ಷೇ ಸಮಸ್ತಾ ರಾಶಯೋ ದ್ವಿಜ ॥॥ 45 


ಷಡೇವ ರಾಶಿನ್‌ ಯೋ ಭುಂಕ್ತೇ ರಾತ್ರಾವನ್ಮಾಂಶ್ಚ ಹಡ್‌ದಿವಾ। 

ರಾಶಿಪ್ರಮಾಣಜನಿತಾ ದೀರ್ಥಹುಸ್ವಾತ್ಮತಾ ದಿನೇ॥ 46 
ಧ್ರುವನಕ್ಷತ್ರವೂ ಮೆಲ್ಲಗೆ ಸುತ್ತುತ್ತದೆ (41). ಕುಲಾಲಚಕ್ರದ ನಾಭಿಯು 
ಮಧ್ಯದಲ್ಲಿಯೇ ಇರುವಂತೆ, ಮೈತ್ರೇಯ, ಧ್ರುವನಕ್ಷತ್ರವು ತನ್ನ ಸ್ಥಳ 
ದಲ್ಲಿಯೇ ಇದ್ದು ತಿರುಗುತ್ತದೆ (42). ಈ ಪ್ರಕಾರದಲ್ಲಿ ದಕ್ಷಿಣೋತ್ತರ 
ದಿಕ್ಕುಗಳ ನಡುವೆ ಮಂಡಲಾಕಾರವಾಗಿ ಸುತ್ತುವ ಸೂರ್ಯನಿಗೆ ಹಗಲು 
ರಾತ್ರಿಗಳಲ್ಲಿ ಮಂದವಾದ ಅಥವಾ ಶೀಘ್ರವಾದ ಗತಿ ಇರುತ್ತದೆ (43). 
ಯಾವ ಆಯನದಲ್ಲಿ ಹಗಲು ಅವನ ಗತಿ ಮಂದವಾಗಿರುತ್ತದಯೋ ಆಗ 
ರಾತ್ರಿಯ ಹೊತ್ತು ಗತಿಯು ಶೀಘ್ರವಾಗಿರುತ್ತದೆ. ಯಾವ ಅಯನದಲ್ಲಿ 
ರಾತ್ರಿ ಸೂರ್ಯನ ಗತಿ ಮಂದವಾಗಿರುತ್ತದೆಯೋ ಆಗ ಹಗಲಿನಲ್ಲಿ ಅವನ 
ಗತಿ ಶೀಘ್ರವಾಗಿರುತ್ತದೆ* (44). (ಹೇಗಿದ್ದರೂ ಸೂರ್ಯನು ಹಗಲು 
ರಾತ್ರಿಗಳು ಸೇರಿ ಎಲ್ಲ (ಹನ್ನೆರಡು) ರಾಶಿಗಳನ್ನೂ ಭೋಗಿಸುವುದರಿಂದ 
ಈತನ ಮಾರ್ಗವು (ಎರಡು ಅಯನಗಳಲ್ಲಿಯೂ) ಒಂದೇ ಅಳತೆಯುಳ್ಳ 
ದ್ದಾಗಿದೆ (45). ಆರೇ ರಾಶಿಗಳನ್ನು ರಾತ್ರಿಯಲ್ಲಿಯೂ ಉಳಿದ ಆರು 
ರಾಶಿಗಳನ್ನು ಹಗಲಿನಲ್ಲಿಯೂ ಆತನು ಭೋಗಿಸುತ್ತಾನೆ. ಹಗಲು ದೀರ್ಫ 
ವಾಗಿದೆ-ಹ್ರಸ್ತವಾಗಿದೆ ಎಂಬ ಭೇದವು ರಾಶಿಗಳ ಪರಿಮಾಣದ ದಿಸೆ 
ಯಿಂದ ಉಂಟಾದದ್ದು (46). ಹಾಗೆಯೇ ರಾತ್ರಿ ದೀರ್ಫ್ಥವಾಗಿದೆ- 


866 ಶ್ರೀವಿಷ್ಣುಪುರಾಣಮ್‌ 


ತಥಾ ನಿಶಾಯಾಂ ರಾಶೀನಾಂ ಪ್ರಮಾಣೆ ರ್ಲಿಘುದೀರ್ಥತಾ ! 


ದಿನಾದೇರ್ದೀರ್ಫ4ಹ್ರುಸ್ವತ್ವಂ ತದ್ದೋಗೇನೆ ವ ಜಾಯತೇ ॥ 47 
ಉತ್ತರ ಪ್ರಕ್ರಮೇ ಶೀಘ್ರ, ನಿಶಿ ಮಂದಾ ಗತಿರ್ದಿವಾ। 
ದಕ್ಷಿಣೇ ತ್ವಯನೇ ಚೈವ ವಿಪರೀತಾ ವಿವಸ್ಥತಃ॥ 48 


ಉಷಾ ರಾತ್ರಿಃ ಸಮಾಖ್ಯಾತಾ ವೃೃಷ್ಟಿಶ್ಚಾಪ್ಮುಚತೇ ದಿನಮ್‌। 
ಪ್ರೋಚ್ಯತೇ ಚ ತಥಾ ಸಂಧ್ಕಾ ಉಹಾವ್ರಹ್ಟೋರ್ಯದಂತರಮ್‌ ॥ 


ಸಂಧ್ಮಾಕಾಲೇ ಚ ಸಂಪ್ರಾಪ್ತೇ ರೌದ್ರೇ ಪರಮದಾರುಣೇ! 
ಮಂದೇಹಾ ರಾಕ್ಷಸಾ ಘೋರಾಃ ಸೂರ್ಯಮಿಚ್ಛಂತಿ 
ಖಾದಿತುಮ್‌ ॥ 50 


ಹ್ರಸ್ತವಾಗಿದೆ ಎಂಬ ಭೇದಕ್ಕೆ ರಾಶಿಗಳ ಪರಿಮಾಣಗಳೇ ಕಾರಣ. ದಿನ 
ರಾತ್ರಿಗಳ ದೀರ್ಫತ್ವ-ಹ್ರಸ್ವತ್ವಗಳು ರಾಶಿಭೋಗದ ಕಾಲಪ್ರಮಾಣದಿಂದ 
ಆಗುತ್ತವೆ (47). ಉತ್ತರಾಯಣದಲ್ಲಿ ಸೂರ್ಯಗತಿ ರಾತ್ರಿಯಲ್ಲಿ ಮಂದ, 
ಹಗಲಿನಲ್ಲಿ ಶೀಘ್ರ. ದಕ್ಷಿಣಾಯನದಲ್ಲಿ ಇದಕ್ಕೆ ವಿಪರೀತವಾಗಿ ರಾತ್ರಿಯಲ್ಲಿ 
ಶೀಘ್ರ, ಹಗಲಿನಲ್ಲಿ ಮಂದ* (48). ರಾತ್ರಿಯು ಉಷಾ ಎಂದೂ ಹಗಲು 
ವೃಷ್ಟಿ ಎಂದೂ (ವೇದದಲ್ಲಿ) ಹೇಳಲ್ಪಟ್ಟಿದೆ. ಇವೆರಡರ ಮಧ್ಯಕಾಲಕ್ಕೆ 
ಸಂಧ್ಯಾ ಎಂದು ಹೆಸರು. ಸಂಧ್ಯಾಕಾಲವು ಪರಮದಾರುಣವೂ ರೌದ್ರವೂ 
ಆದದ್ದು. ಆ ಸಮಯದಲ್ಲಿ ಮಂದೇಹರೆಂಬ ಘೋರರಾಕ್ಟಸರು ಸೂರ್ಯ 
ನನ್ನು ಭಕ್ಷಿಸಲು ಬಯಸುತ್ತಾರೆ. (49-50). ಮೈತ್ರೇಯ, ಆ ರಾಕ್ಷಸರ 
ಶರೀರವು ಅಕ್ಷಯವಾಗಿದ್ದು ದಿನದಿನವೂ ಮರಣವಾಗಬೇಕೆಂದು ಬ್ರಹಮ 
ಅವರಿಗೆ ಕೊಟ್ಟ ಶಾಪವಿದೆ! ಆದ್ದರಿಂದ ಅವರಿಗೂ ಸೂರ್ಯನಿಗೂ 
ಭೀಕರವಾದ ಯುದ್ಧ ನಡೆಯುತ್ತದೆ. ಆಗ ವಿಪ್ರೋತ್ತಮರು ಓಂಕಾರಬ್ರಹ್ಮ 


* ಈ ಶ್ಲೋಕದ ದ್ವಿತೀಯಾರ್ಧದ ಪಾಠ “ಶೀಘ್ರಾ ನಿಶಿ ಯದಾ ಚಾಸ್ಕ ತದಾ 
ಮಂದಾ ದಿವಾ ಗತಿಃ” ಎಂದು ಎಲ್ಲ ಪ್ರತಿಗಳಲ್ಲಿಯೂ ಇದೆ. ಪೂರ್ವಾರ್ಧಕ್ಕಿಂತ ಅದರ 
ಅರ್ಥ ಬೇರೆಯಾಗುವುದಿಲ್ಲವಾದ್ದರಿಂದ ಅದು ಅಪಪಾಠವೆಂದು ಭಾವಿಸಿ, 
ಮೇಲ್ಕಂಡಂತೆ ಮಾರ್ಪಡಿಸಲಾಗಿದೆ. 48ನೆಯ ಶ್ಲೋಕವನ್ನು ನೋಡಿ. 


ಅಧ್ಯಾಯ 8 ದ್ವಿತೀಯಾಂಶ। 867 


ಪ್ರಜಾಪತಿಕೃತಃ ಶಾಪಸ್ತೇಷಾಂ ಮೆ ತೀಯ ರಕ್ಷಸಾಮ್‌ | 
ಅಕ್ಷಯತ್ಸಂ ಶರೀರಾಣಾಂ ಮರಣಂ ಚೆ ದಿನೇ ದಿನೇ॥ 51 


ತತಃ ಸೂರ್ಯಸ್ಮ ತೈರ್ಯುದ್ದಂ ಭವತ್ಕತ್ಕಂತದಾರುಣಮ್‌ | 
ತತೋ ದ್ವಿಜೋತ್ತಮಾಸ್ತೋಯಂ ಸಂಕ್ಷಿಪಂತಿ ಮಹಾಮುನೇ ॥ 52 


ಓಂಕಾರಬ್ರಹ್ಮಸಂಯುಕ್ತಂ ಗಾಯತ್ತ್ಯಾ ಚಾಭಮಂತ್ರಿತಮ್‌ | 
ತೇನ ದಹೃಂತಿ ತೇ ಪಾಪಾ ವಜ್ರೀಭೂತೇನ ವಾರಿಣಾ॥ 53 


ಅಗ್ನಿಹೋತ್ರೇ ಹೂಯತೇ ಯಾ ಸಮಂತ್ರಾ ಪ್ರಥಮಾಹುತಿಃ। 
ಸೂರ್ಯೋ ಜ್ಯೋತಿಃ ಸಹಸ್ರಾಂಶುಸ್ತಯಾ ದೀಪೃತಿ ಭಾಸ್ಕರಃ ॥ 54 


ಓಂಕಾರೋ ಭಗವಾನ್‌ ಎಷ್ಟುಸ್ತಿಧಾಮಾ ವಚಸಾಂ ಪತಿಃ! 
ತದುಚ್ಚಾರಣತಸ್ತೇ ತು ವಿನಾಶಂ ಯಾಂತಿ ರಾಕ್ಷಸಾಃ ॥ 55 


ಸಂಯುಕ್ತವೂ ಗಾಯತ್ರಿಯಿಂದ ಅಭಿಮಂತ್ರಿತವೂ ಆದ ಜಲವನ್ನು 
ಅರ್ಯವಾಗಿಬಿಡುತ್ತಾರೆ. ಆ ಜಲವು ವಜ್ರಾಯುಧವಾಗಿ ಆ ಪಾಪಿಗಳನ್ನು 
ಸುಟ್ಟುಹಾಕುತ್ತದೆ (51-53). ಅಗ್ನಿಹೋತ್ರದಲ್ಲಿ "ಸೂರ್ಯೋ ಜ್ಯೋತಿಃ 
ಇತ್ಯಾದಿ ಮಂತ್ರಯುಕ್ತವಾದ ಯಾವ ಪ್ರಥಮಾಹುತಿಯು ಹಾಕಲ್ಪಡು 
ತ್ತದೆಯೋ ಅದರಿಂದ ಸಹಸ್ರಾಂಶುವಾದ ಭಾಸ್ಕರನು ದೇದೀಪ್ಯಮಾನ 
ನಾಗುತ್ತಾನೆ (54). ಓಂಕಾರವೆಂದರೆ (ಜಾಗ್ರತ್‌, ಸ್ವಪ್ನ, ಸುಷುಪ್ತಿಗಳೆಂಬ) 
ಮೂರು ಸ್ಥಾನಗಳಲ್ಲಿ ನೆಲೆಸಿದ ವೇದಾಧಿಪತಿಯಾದ ಭಗವಾನ್‌ ವಿಷ್ಣುವೇ. 
ಓಂಕಾರದ ಉಚ್ಚಾರಣ ಮಾತ್ರದಿಂದ ಆ ಮಂದೇಹರಾಕ್ಷಸರು ವಿನಾಶ 
ಹೊಂದುತ್ತಾರೆ (55). ಸೂರ್ಯನು ವಿಷ್ಣುಭಗವಂತನ ಶ್ರೇಷ್ಠವಾದ ಅಂಶ. 


* ಕೆಲವು ರಾಶಿಗಳು ದೊಡ್ಡವು, ಕೆಲವು ಚಿಕ್ಕವು. ಆದ್ದರಿಂದ ಅವನ್ನು ದಾಟಲು 
ಹಿಡಿಯುವ ಸಮಯದಲ್ಲಿ ಹೆಚ್ಚು ಕಡಿಮೆ ಆಗುತ್ತದೆ. ರಾಶಿ ಸಾಪೇಕ್ಷವಾಗಿ ಸೂರ್ಯನ 
ಗತಿ ಶೀಘ್ರ, ಮಂದ-ಎಂದು ಹೇಳಲಾಗಿದೆ. ಅವನ ಗತಿ ಯಾವಾಗಲೂ ಏಕಪ್ರಕಾರ 
--ಎಂದು ತಾತ್ಪರ್ಯ. ಹೀಗೆ ಒಂದು ದಿನದಲ್ಲಿ ಸೂರ್ಯನು ಎಲ್ಲ ರಾಶಿಗಳನ್ನೂ 
ದಾಟುವುದಾದರೆ, ಮೇಷಮಾಸ ವೃಷಭಮಾಸ- ಇತ್ಯಾದಿಗಳ ಗಣನೆ ಹೇಗೆಂಬುದು 
ಚಿಂತನೀಯ. 


868 ಶ್ರೀವಿಷ್ಣುಪುರಾಣಮ್‌ 


ವೈಷ್ಣವೋಇಂಶಃ ಪರಃ ಸೂರ್ಯೋ 


ಯೋಇಂತರ್ಜ್ಕೋತಿರಸಂಪವಮ್‌!। 
ಅಭಿಧಾಯಕ ಓಂಕಾರಸ್ವ್ತಸ್ಕ ತತ್ಬೇರಕಃ ಪರಃ ॥ 56 
ತೇನ ಸಂಪ್ರೇರಿತಂ ಜ್ಯೋತಿರೋಂಕಾರೇಣಾಥ ದೀಪ್ಲಿಮತ್‌ | 
ದಹತ್ಮಶೇಷರಕ್ಷಾಂಸಿ ಮಂದೇಹಾಖ್ಕಾನಘಾನಿ ವೈ॥ 57 


ತಸ್ಮಾನ್ನೋಲ್ಲಂಘನಂ ಕಾರ್ಯಂ ಸಂಧ್ಕೋಪಾಸನಕರ್ಮಣಃ । 
ಸ ಹಂತಿ ಸೂರ್ಯಂ ಸಂಧ್ಮಾಯಾ ನೋಹಾಸ್ತಿಂ ಕುರುತೇ ತು ಯಃ॥ 


ತತಃ ಪ್ರಯಾತಿ ಭಗವಾನ್‌ ಬ್ರಾಹ್ಮಣೈರಭಿರಕ್ಷಿತಃ | 
ವಾಲಖಲ್ಯಾದಿಭಿಶೈವ ಜಗತಃ ಪಾಲನೋದೃತಃ॥ 59 


ಕಾಷ್ಠಾ ನಿಮೇಷಾ ದಶ ಪಂಚೆ ಚೈವ 
ತ್ರಿಂಶಚ್ಚ ಕಾಷ್ಠಾ ಗಣಯೇತ್‌ ಕಲಾಂ ಚೆ! 
ತ್ರಿಂಶತ್ಯಲಶ್ಲೈವ ಭವೇನ್ಮುಹೂರ್ತ- 
ಸ್ಮೈಸ್ತಿಂಶತಾ ರಾತ್ಯಹನೀ ಸಮೇತೇ॥ 60 


ವಿಕಾರರಹಿತವಾದ ಅಂತರ್ಜ್ಯೋತಿಯೇ ಅವನು. ಅವನ ವಾಚಕಶಬ್ದ 
ಓಂಕಾರ. ಅದು ರಾಕ್ಷಸವಧೆಗೆ ಸೂರ್ಯನ ಶ್ರೇಷ್ಠವಾದ ಪ್ರೇರಕ (55- 
56). ಅದರಿಂದ ಪ್ರೇರಿತವಾದ ದೀಪ್ರಿಶಾಲಿಯಾದ ಸೂರ್ಯಜ್ಯೋತಿಯು 
ಮಂದೇಹರೆಂಬ ಪಾಪಿರಾಕ್ಬಸರನ್ನು ನಾಶಪಡಿಸುತ್ತದೆ. ಆದ್ದರಿಂದ 
ಸಂಧ್ಯೋಪಾಸನೆಯನ್ನು ಉಲ್ಲಂಘಿಸಬಾರದು. ಯಾವನು ಉಲ್ಲಂಘಿಸು 
ತ್ತಾನೋ ಅವನು ಸೂರ್ಯನ ವಧೆ ಮಾಡಿದಂತೆ (57-58). ಹೀಗೆ 
ಬ್ರಾಹ್ಮಣರಿಂದಲೂ ವಾಲಖಿಲ್ಯಾದಿ ಮುನಿಗಳಿಂದಲೂ (ಅರ್ಫ್ಥ್ಯಪ್ರದಾನದ 
ಮೂಲಕ) ರಕ್ಷಿತನಾದ ಭಗವಾನ್‌ ಸೂರ್ಯನು ಜಗತ್ತಿನ ಪರಿಪಾಲನೆಗಾಗಿ 
ಮುಂದೆ ಸಂಚರಿಸುವನು (59). ಹದಿನೈದು ನಿಮೇಷಗಳಿಗೆ ಒಂದು 
ಕಾಷ್ಠಾ. ಮೂವತ್ತು ಕಾಷ್ಠಗಳಿಗೆ ಒಂದು ಕಲೆ. ಮೂವತ್ತು ಕಲೆಗಳಿಗೆ 
ಒಂದು ಮುಹೂರ್ತ*. ಮೂವತ್ತು ಮುಹೂರ್ತಗಳಿಗೆ ಹಗಲು ರಾತ್ರಿ 


* 1 ಮುಹೂರ್ತ ಇ 48 ನಿಮಿಷ. 


ಅಧ್ಯಾಯ 8 ದ್ವಿತೀಯಾಂಶಃ 369 


ಹ್ರಾಸವೃದ್ಧೀ ತ್ವಹರ್ಭಾಗೆ ೃರ್ದಿವಸಾನಾಂ ಯಥಾಕ್ರಮಮ್‌ | 
ಸಂಧ್ಮಾ ಮುಹೂರ್ತಮಾತ್ರಾ ವೆ by ಹ್ರಾಸವೃದ್ಧೋಃ 
ಸಮಾ ಸ್ಮೃತಾ॥ 61 


ರೇಖಾಪ್ರಭೃತೃಥಾದಿತ್ಕೇ ತಿಮುಹೂರ್ತಗತೇ ರವೌ। 
ಪ್ರಾತಃ ಸ್ಮೃತಸ್ತತಃ ಕಾಲೋ ಭಾಗಶ್ಚಾಕ್ನ್‌ ಸ ಪಂಚಮಃ ॥ 62 


ತಸ್ಮಾತ್‌ ಪ್ರಾತಸ್ತನಾತ್ಕಾಲಾತ್‌ ತ್ರಿಮುಹೂರ್ತಸ್ತು ಸಂಗವಃ | 
ಮಧ್ಯಾಹ್ನಸ್ತ್ರಿಮುಹೂರ್ತಸ್ತು ತಸ್ಮಾತ್‌ ಕಾಲಾತ್ತು ಸಂಗವಾತ್‌॥ 63 


ತಸ್ಮಾನ್ಮಾಧ್ಯಾಕ್ನಿಕಾತ್‌ ಕಾಲಾದಪರಾಹ್ಹ ಇತಿ ಸ್ಮೃತಃ । 
ತ್ರಯ ಏವ ಮುಹೂರ್ತಾಸ್ತು ಕಾಲಭಾಗಃ ಸ್ಮೃತೋ ಬುಧೆ 164 


ಅಪರಾಹ್ನೇ ವೃತೀತೇ ತು ಕಾಲಃ ಸಾಯಾಕ್ನ್‌ ಏವ ಚ। 
ದಶಪಂಚಮುಹೂರ್ತಾ ವೈ ಮುಹೂರ್ತಾಸ್ತಯ ಏವ ಚ॥ 65 


ಗಳೂ ಸೇರಿ ಒಂದು ದಿನ (60). ಪ್ರಾತಃಕಾಲ, ಮಧ್ಯಾಹ್ನಕಾಲ ಮುಂತಾದ 
ದಿನ ಭಾಗಗಳ ಕಾಲಗಣನೆಯಲ್ಲಿ ಯಥಾಕ್ರಮವಾಗಿ ಹ್ರಾಸ, ವೃದ್ಧಿಗಳು 
ಆಗುತ್ತವೆ. ಹಗಲಿನ ಪ್ರಮಾಣದಲ್ಲಿ ಹ್ರಾಸವೃದ್ಧಿಗಳಾದರೂ ಸಂಧೈಯು 
ಮಾತ್ರ ಯಾವಾಗಲೂ ಒಂದು ಮುಹೂರ್ತ ಕಾಲವುಳ್ಳದ್ದು (61). 
ಸೂರ್ಯರೇಖಾದರ್ಶನದಿಂದ ಹಿಡಿದು ಮೂರು ಮುಹೂರ್ತಗಳವರೆಗೆ 
ಸೂರ್ಯನು ಪ್ರಯಾಣ ಮಾಡುವವರೆಗೆ ಪ್ರಾತಃಕಾಲ ಎಂದು ಹೆಸರು. 
ಅನಂತರ ಬರತಕ್ಕದ್ದೂ ಹಗಲಿನ ಐದನೆಯ ಒಂದು ಭಾಗ ಪ್ರಮಾಣ 
ವುಳ್ಳದ್ದೂ ಆದ ಮೂರು ಮುಹೂರ್ತಗಳ ಕಾಲಕ್ಕೆ ಸಂಗವ ಎಂದು 
ಹೆಸರು. ಸಂಗವಕಾಲದಿಂದ ಮುಂದಕ್ಕೆ ಮೂರು ಮುಹೂರ್ತಗಳ ಕಾಲ 
ಮಧ್ಯಾಹ್ನವೆನಿಸುತ್ತದೆ (62-63). ಮಧ್ಯಾಹ್ನವಾದಮೇಲೆ ಮುಂದಿನ 
ಮೂರು ಮುಹೂರ್ತಗಳ ಕಾಲಕ್ಕೆ ಅಪರಾಹ್ನವೆಂದು ಹೆಸರು. ಅಪರಾಹ್ನ 
ಕಳೆದಮೇಲೆ ಮುಂದಿನ ಮೂರು ಮುಹೂರ್ತಗಳ ಕಾಲಕ್ಕೆ ಸಾಯಾಹ್ನ 
ವೆಂದು ಹೆಸರು. ಹೀಗೆ ಒಟ್ಟು ಹದಿನೈದು ಮುಹೂರ್ತಗಳು ದಿನದಲ್ಲಿ 
ಸಲ್ಲುತ್ತವೆ. ಒಂದೊಂದು ಕಾಲವಿಭಾಗಕ್ಕೆ ಮೂರು ಮುಹೂರ್ತಗಳು 
(64-65). (ಹಗಲು ರಾತ್ರಿಗಳು ಸಮಪ್ರಮಾಣವಿದ್ದಾಗ) ಹದಿನೈದು 


370 ಶ್ರೀವಿಷ್ಣುಪುರಾಣಮ್‌ 


ದಶಪಂಚಮುಹೂರ್ತಂ ವೈ ಅಹರ್ವೈಷುವತಂ ಸ್ಮೃತಮ್‌! 


ವರ್ದೃತೇ ಹ್ರಸತೇ ಚೈವಾಪ್ಯಯನೇ ದಕ್ಷಿಣೋತ್ತರೇ ॥ 66 
ಅಹಸ್ತು ಗ್ರಸತೇ ರಾತ್ರಿಂ ರಾತ್ರಿರ್ಗಸತಿ ವಾಸರಮ್‌!। 
ಶರದ್ವಸಂತಯೋರ್ಮಧ್ಯೇ ವಿಷುವಂ ತು ವಭಾವೃತೇ॥ 67 
ತುಲಾಮೇಷಗತೇ ಭಾನೌ ಸಮರಾತ್ರಿದಿನಂ ತು ತತ್‌! 
ಕರ್ಕಟಾವಸ್ಥಿತೇ ಭಾನೌ ದಕ್ಷಿಣಾಯನಮುಚತೇ॥ 68 


ಉತ್ತರಾಯಣಮಪ್ಪುಕ್ತಂ ಮಕರಸ್ಕೇ ದಿವಾಕರೇ। 
ತ್ರಿಂಶನ್ಮುಹೂರ್ತಂ ಕಥಿತಮಹೋರಾತ್ರಂ ತು ಯನ್ಮಯಾ॥ 69 


ತಾನಿ ಪಂಚದಶ ಬ್ರಹ್ಮನ್‌ ಪಕ್ಷ ಇತ್ಯಭಿಧೀಯತೇ! 
ಮಾಸಃ ಪಕ್ಷದ್ದಯೇನೋಕ್ತೋ ದ್ವೌ ಮಾಸೌ ಚಾರ್ಕಜಾವೃತುಃ 


ಮುಹೂರ್ತಗಳಿರುವ ಹಗಲಿಗೆ ವೈಷುವತ ದಿನವೆಂದು ಹೆಸರು. 
ಉತ್ತರಾಯಣ ದಕ್ಷಿಣಾಯನಗಳಲ್ಲಿ ಹಗಲಿನ ಪ್ರಮಾಣ ಕ್ರಮವಾಗಿ 
ಹೆಚ್ಚುತ್ತದೆ, ಇಳಿಯುತ್ತದೆ (66). ಹಗಲು ರಾತ್ರಿಯನ್ನೂ ರಾತ್ರಿ ಹಗಲನ್ನೂ 
ಸ್ವಲ್ಪ ಮಟ್ಟಿಗೆ ನುಂಗುತ್ತವೆ. ಶರದೃತು ಮತ್ತು ವಸಂತ ಯತುಗಳ ನಡುವೆ 
ಎಂದರೆ ಸೂರ್ಯನು ತುಲಾರಾಶಿಯಲ್ಲಿ ಮತ್ತು ಮೇಷರಾಶಿಯಲ್ಲಿ ಇದ್ದಾಗ 
ರಾತ್ರಿದಿನಪ್ರಮಾಣ ಸಮವಾಗಿರುವ ವಿಷುವದಿನ ಅನುಭವಕ್ಕೆ ಬರುತ್ತದೆ. 
ಸೂರ್ಯನು ಕರ್ಕಾಟಕರಾಶಿಯನ್ನು ಪ್ರವೇಶಿಸಿದಾಗ ದಕ್ಷಿಣಾಯನ (67- 
68). ಸೂರ್ಯನು ಮಕರರಾಶಿಗೆ ಬಂದಾಗ ಉತ್ತರಾಯಣವೆಂದು 
ಹೇಳಿದ್ದಾಗಿದೆ. ಮೈತ್ರೇಯ, ಅಹೋರಾತ್ರಗಳು ಸೇರಿ ಮೂವತ್ತು 
ಮುಹೂರ್ತಗಳಿಗೆ ಒಂದು ದಿನವೆಂದು ಹೇಳಿದೆನಷ್ಟೆ (69). ಅಂತಹ 
ಹದಿನೈದು ದಿನಗಳಿಗೆ ಪಕ್ಷವೆಂದೂ ಎರಡು ಪಕ್ಷಗಳಿಗೆ ಮಾಸವೆಂದೂ 
ಎರಡು ಸೌರ ಮಾಸಗಳಿಗೆ* ಯತುವೆಂದೂ ಹೆಸರು. ಮೂರು ಯತು 
ಗಳಿಗೆ ಒಂದು ಅಯನ. ಎರಡು ಅಯನಗಳಿಗೆ ಒಂದು ವರ್ಷ. ನಾಲ್ಕು 


* ಮೇಷ, ವೃಷಭ ಮಾಸಗಳು. ವಸಂತಯತು-ಎಂದು ಸೌರಯತು. ಚೈತ್ರ, 
ವೈಶಾಖಗಳು ವಸಂತಯತು-ಎಂದು ಚಾಂದ್ರಯತು. 


ಅಧ್ಯಾಯ 8 ದ್ವಿತೀಯಾಂಶಃ 371 
ಹಯತುತ್ರಯಂ ಚಾಪ್ಯಯನಂ ದ್ವೇನಯನೇ ವರ್ಷಸಂಜ್ಞಿತೇ | 


ಸಂವತ್ಸರಾದಾಯಃ ಪಂಚ ಚತುರ್ಮಾಸವಿಕಲ್ಲಿತಾಃ ॥ 71 
ನಿಶ್ಚಯಃ ಸರ್ವಕಾಲಸ್ಮ ಯುಗಮಿತ್ಮಭಿಧೀಯತೇ । 
ಸಂವತ್ಸರಸ್ತು ಪ್ರಥಮೋ ದ್ವಿತೀಯಃ ಪರಿವತ್ಸರಃ ॥ 72 


ಇದ್ದತ್ಸರಸ್ತೃತೀಯಸ್ತು ಚತುರ್ಥಶ್ಚಾನುವತ್ಸರಃ। 
ವತ್ಸರಃ ಪಂಚಮಶ್ಚಾತ್ರ ಕಾಲೋ5ಯಂ ಯುಗಸಂಜ್ಞಿತಃ ॥ 73 


ಯಃ ಶ್ವೇತಸ್ಕೋತ್ತರಃ ಶೈಲಃ ಶೃಂಗವಾನಿತಿ ವಿಶ್ರುತಃ । 
ತ್ರೀಣಿ ತಸ್ಕ ತು ಶೃಂಗಾಣಿ ಯೈರಯಂ ಶೃಂಗವಾನ್‌ ಸ್ಮೃತಃ ॥ 74 


ದಕ್ಷಿಣಂ ಚೋತ್ತರಂ ಚೈವ ಮಧ್ಯಂ ವೈಷುವತಂ ತಥಾ! 
ಶರದ್ವಸಂತಯೋರ್ಮಧ್ಯೇ ತದ್ಗಾನುಃ ಪ್ರತಿಪದ್ಯತೇ ॥ 75 


ಪ್ರಕಾರದ$ ಮಾಸಗಳ ಲೆಕ್ಕದಿಂದ ಐದು ಬಗೆಯ ಸಂವತ್ಸರಾದಿ 
ವರ್ಷಗಳಾಗುತ್ತವೆ (70-71). ಈ ಸರ್ವಪ್ರಕಾರದ ವರ್ಷಗಳ ಸಮುದಾ 
ಯಕ್ಕೆ "ಯುಗ' ಎಂಬ ಹೆಸರಿದೆ. ಒಂದನೆಯದು ಸಂವತ್ಸರ. ಎರಡನೆ 
ಯದು ಪರಿವತ್ಸರ. ಮೂರನೆಯದು ಇದ್ದ್ವ್ದತ್ಸರ. ನಾಲ್ಕನೆಯದು 
ಅನುವತ್ಸರ. ಐದನೆಯದು ವತ್ಸರ. ಈ ಸಮುದಿತ ಕಾಲಕ್ಕೆ "ಯುಗ' 
ಎಂದು ಹೆಸರು (72-73). ಶ್ವೇತವರ್ಷದ ಉತ್ತರಕ್ಕೆ ಶೃಂಗವಾನ್‌ ಎಂಬ 
ಪರ್ವತವಿದೆಯಷ್ಟೆ, ಅದಕ್ಕೆ ಮೂರು ಶೃಂಗಗಳಿರುವುದರಿಂದ “ಶೃಂಗ 
ವಾನ್‌' ಎಂದು ಹೆಸರಾಗಿದೆ. ಒಂದು ದಕ್ಷಿಣ ದಿಕ್ಕಿನಲ್ಲಿ ಇನ್ನೊಂದು ಉತ್ತರ 
ದಿಕ್ಕಿನಲ್ಲಿ ಇವೆ. ಮಧ್ಯದಲ್ಲಿರುವ ಶೃಂಗಕ್ಕೆ ಮೈಷುವತ ಎಂದು ಹೆಸರು. 
ಶರತ್‌ ಮತ್ತು ವಸಂತ ಖುತುಗಳ ಮಧ್ಯದಲ್ಲಿ ಸೂರ್ಯನು ಈ ವೈಷುವತ 
ಶೃಂಗಕ್ಕೆ ಬರುತ್ತಾನೆ (74-75). ಮೇಷ ಮತ್ತು ತುಲಾರಾಶಿಗಳ ಆದಿಯಲ್ಲಿ 


$ ಚಾಂದ್ರ, ಸೌರ, ಸಾವನ, ನಾಕ್ಚತ್ರ--ಎಂದು ನಾಲ್ಕು ಬಗೆಯ ಮಾಸಗಳು. 
ಈ ಗಣನೆಯಿಂದ ಚಾಂದ್ರ ಸೌರಾದಿ ನಾಲ್ಕು ವರ್ಷಗಳು ಮತ್ತು ಬಾರ್ಹಸ್ಪತ್ಯ ಎಂಬ 
ವರ್ಷವು ಸೇರಿ ಐದು ವರ್ಷಗಳು. ಬಾರ್ಹಸ್ಪತ್ಯ ಎಂಬ ಮಾಸವಿಲ್ಲ. ಮುಂದೆ 
ಹೇಳುವ ಸಂವತ್ಸರ, ಪರಿವತ್ಸರಾದಿಗಳು ಯಾವ ಯಾವ ವರ್ಷಕ್ಕೆ ಹೆಸರೆಂಬುದು 


ಸ್ಪಷ್ಟವಿಲ್ಲ. 


372 ಶ್ರೀವಿಷ್ಣುಪುರಾಣಮ್‌ 


ಮೇಹಾದೌ ಚ ತುಲಾದೌ ಚ ಮೆ ತೀಯ ಎಷುವತ್ಲಿತಃ | 


ತದಾ ತುಲ್ಕಮಹೋರಾತ್ರಂ ಕರೋತಿ ತಿಮಿರಾಪಹಃ ॥ 76 
ದಶಪಂಚಮುಹೂರ್ತಂ ವೈ ತದೇತದುಭಯಂ ಸ್ಮೃತಮ್‌ | 
ಪ್ರಥಮೇ ಕೃತ್ತಿಕಾಭಾಗೇ ಯದಾ ಭಾಸ್ಟಾಂಸ್ತದಾ ಶಶೀ ॥ 77 


ವಿಶಾಖಾನಾಂ ಚತುರ್ಥೇಂಶೇ ಮುನೇ ತಿಷ್ಠತ್ಸಸಂಶಯಮ್‌ | 
ವಿಶಾಖಾನಾಂ ಯದಾ ಸೂರ್ಯಶ್ಚರತ್ಕಂಶಂ ತೃತೀಯಕಮ್‌ ॥ 78 


ತದಾ ಚಂದ್ರಂ ವಿಜಾನೀಯಾತ್‌ ಕೃತ್ತಿಕಾಶಿರಸಿ ಸ್ಥಿತಮ್‌ । 
ತದೈವ ವಿಷುವಾಖ್ಯ್ಕೋ5ಯಂ ಕಾಲಃ ಪುಣ್ಕೋಂಭಿಧೀಯತೇ॥ 79 


ತದಾ ದಾನಾನಿ ದೇಯಾನಿ ದೇವೇಭ್ಯ ಪ್ರಯತಾತ್ಮಭಿಃ | 


ಬ್ರಾಹ್ಮಣೇಭ್ಯಃ ಪಿತೃಭಶ್ಚ ಸುಖಮೇತತ್ತು ದಾನಜಮ್‌ ॥ 80 
ದತ್ತದಾನಸ್ತು ವಿಷುವೇ ಕೃತಕೃತ್ಕೋsಭಿ ಜಾಯತೇ! 
ಅಹೋರಾತ್ರಾರ್ದಮಾಸಾಸ್ತು ಕಲಾಃ ಕಾಷ್ಠಾ! ಕ್ಷಣಾಸ್ತಥಾ॥ 81 


ಸೂರ್ಯನು ವೈಷುವತದಲ್ಲಿದ್ದಾಗ್‌ ಆತನು ಅಹೋರಾತ್ರಗಳನ್ನು 
ಸಮಪ್ರಮಾಣವಾಗಿ ಮಾಡುತ್ತಾನೆ (76). ಆಗ ಹಗಲು ರಾತ್ರಿಗಳೆರಡೂ 
ಹದಿನೈದು... ಮುಹೂರ್ತಗಳಾಗಿರುತ್ತವೆ. ಮೈತ್ರೇಯ, ಯಾವಾಗ 
ಸೂರ್ಯನು ಕೃತ್ತಿಕೆಯ ಪ್ರಥಮ ಭಾಗದಲ್ಲಿ (ಮೇಷರಾಶಿಯ ಅಂತ್ಯದಲ್ಲಿ) 
ಇರುತ್ತಾನೋ ಆಗ ಚಂದ್ರನು ನಿಶ್ಚಯವಾಗಿ ವಿಶಾಖೆಯ ನಾಲ್ಕನೆಯ 
ಅಂಶದಲ್ಲಿ (ವೃಶ್ಲಿಕದ ಆದಿಯಲ್ಲಿ) ಇರುತ್ತಾನೆ. ಅಥವಾ ಯಾವಾಗ 
ಸೂರ್ಯನು ವಿಶಾಖೆಯ ಮೂರನೆಯ ಅಂಶದಲ್ಲಿ (ತುಲಾರಾಶಿಯ 
ಅಂತ್ಯದಲ್ಲಿ) ಇರುತ್ತಾನೋ ಆಗ ಚಂದ್ರನು ಕೃತ್ತಿಕೆಯ ಆದಿಯಲ್ಲಿ (ಮೇಷ 
ರಾಶಿಯ ಅಂತ್ಯದಲ್ಲಿ) ಇರುತ್ತಾನೆಂದು ತಿಳಿಯಬೇಕು. ಈ ಎರಡು ಕಾಲವೂ 
ವಿಷುವ ಪುಣ್ಯಕಾಲ ಎಂದು ಹೇಳಲ್ಪಡುತ್ತದೆ (77-79). ಆಗ ಜನರು 
ಪರಿಶುದ್ಧರಾಗಿ ದೇವತೆಗಳಿಗೂ ಬ್ರಾಹ್ಮಣರಿಗೂ ಪಿತೃಗಳಿಗೂ ದಾನಾದಿ 
ಗಳನ್ನು ಕೊಡಬೇಕು. ಈ ದಾನವು ಅತ್ಯಂತ ಸುಖಕರವಾದದ್ದು (80). 
ವಿಷುವತ್‌ ಪುಣ್ಯಕಾಲದಲ್ಲಿ ದಾನ ಮಾಡಿದವನು ಕೃತಕೃತ್ಯನಾಗುತ್ತಾನೆ. 


ಅಧ್ಯಾಯ 8 ದ್ವಿತೀಯಾಂಶಃ 873 


ಪೌರ್ಣಮಾಸೀ ತಥಾ ಜ್ಲೇಯಾ ಅಮಾವಾಸ್ಕಾ ತಥೈವ ಚ। 
ಸಿನೀವಾಲೀ ಕುಹೂಶ್ಚೈವ ರಾಕಾ ಚಾನುಮತಿಸ್ಪಥಾ ॥॥ 82 


ತಪಸ್ತಪಸ್ಮೌ ಮಧುಮಾಧವೌ ಚ 
ಶುಕ್ರಃ ಶುಚಿಶ್ಚಾಯನಮುತರಂ ಸ್ಕಾತ್‌! 
ನಭೋನಭಸ್ಕೌ ಚ ಇಹಸ್ತಥೋರ್ಜ- 


ಸ್ಪಹಃ ಸಹಸ್ಕಾವಿತಿ ದಕ್ಷಿಣಂ ತತ್‌ ॥ 83 
ಲೋಕಾಲೋಕಶ್ಚ ಯಶೈೈಲಃ ಪ್ರಾಗುಕ್ತೋ ಭವತೋ ಮಯಾ । 
ಲೋಕಪಾಲಾಸ್ತು ಚತ್ಸಾರಸ್ತತ್ರ ತಿಷ್ಠಂತಿ ಸುವತಾಃ॥ 84 
ಸುಧಾಮಾ ಶಂಖಪಾಚ್ಚೈವ ಕರ್ದಮಸ್ಕಾತ್ಮಜೋ ದ್ವಿಜ! 
ಹಿರಣ್ಮರೋಮಾ ಚೈವಾನ್ಯಶ್ನತುರ್ಥಃ ಕೇತುಮಾನಪಿ॥ 85 


(ಯಾಗಾದಿಗಳ ಕಾಲನಿರ್ಣಯಕ್ಕಾಗಿ ಮುಂದಿನವುಗಳನ್ನು ತಿಳಿದಿರಬೇಕು.) 
ಅಹೋರಾತ್ರಾತಕವಾದ ದಿವಸ, ಪಕ್ಷ, ಕಲಾ, ಕಾಷ್ಠಾ, ಕ್ಷಣ, ರಾಕಾ 
(ಪೂರ್ಣಚಂದ್ರನಿರುವ ಹುಣ್ಣಿಮೆ), ಅನುಮತಿ (ಒಂದು ಕಲೆ ಕಡಿಮೆ 
ಯಾದ ಚಂದ್ರನಿರುವ ಹುಣ್ಣಿಮೆ), ಅಮಾವಾಸ್ಯೆ, ಸಿನೀವಾಲೀ (ಚಂದ್ರಕಲೆ 
ಕಾಣಿಸುವ ಅಮಾವಾಸೆ), ಕುಹೂ (ಚಂದ್ರಕಲೆ ಕಾಣಿಸದ ಅಮಾವಾಸ್ಯೆ) 
ಇವು (81-82). ಮಾಘ, ಫಾಲ್ಗುಣ, ಚೈತ್ರ, ವೈಶಾಖ, ಜ್ಯೇಷ್ಠ, 
ಆಷಾಢ--ಈ ಆರು ತಿಂಗಳು ಉತ್ತರಾಯಣ. ಶ್ರಾವಣ, ಭಾದ್ರಪದ, 
ಆಶ್ಚಯುಜ, ಕಾರ್ತಿಕ, ಮಾರ್ಗಶೀರ್ಷ, ಪೌಷ--ಇರು ಆರು ತಿಂಗಳು 
ದಕ್ಷಿಣಾಯನ* (83). ಹಿಂದೆ ನಾನು ಲೋಕಾಲೋಕವೆಂಬ ಪರ್ವತವನ್ನು 
ಹೇಳಿದೆನಷ್ಟೆ; ಅಲ್ಲಿ ವ್ರತಶೀಲರಾದ ನಾಲ್ವರು ಲೋಕಪಾಲರಿದ್ದಾರೆ. 
ಸುಧಾಮ, ಕರ್ದಮಪುತ್ರನಾದ ಶಂಖಪಾಲ, ಹಿರಣ್ಯರೋಮ, 
ನಾಲ್ಕನೆಯವನಾದ ಕೇತುಮಾನ್‌--ಎಂಬವರೇ ಆ ಲೋಕಪಾಲರು (84- 
85). ದ್ವಂದ್ವಾತೀತರೂ, ನಿರಭಿಮಾನರೂ, ಆಲಸ್ಯರಹಿತರೂ, ಪರಿಗ್ರಹ 


* ಪ್ರಕೃತದಲ್ಲಿ ಈ ಗಣನೆ ಭಿನ್ನವಾಗಿದೆ. ಗಣಿತದ ಪ್ರಕಾರ ಈ ಕಾಲಮಾನವು 
ಕ್ರಿ.ಪೂ. 1400 ರಲ್ಲಿ ಇತ್ತು ಎಂದು ಶ್ರೀ ಕೋಲ್‌ಬ್ರೂಕ್‌ ಅವರು ಹೇಳುತ್ತಾರೆ. 


374 ಶ್ರೀವಿಷ್ಣುಪುರಾಣಮ್‌ 


ನಿರ್ದ್ದಂದ್ಹಾ ನಿರಭಿಮಾನಾ ನಿಸ್ಪಂದ್ರಾ ನಿಷ್ಠರಿಗ್ರಹಾಃ! 
ಲೋಕಪಾಲಾಃ ಸ್ಥಿತಾ ಹ್ಯೇತೇ ಲೋಕಾಲೋಕೇ ಚತುರ್ದಿಶಮ್‌ ॥ 


ಉತ್ತರಂ ಯಗದಸ್ಮಸ್ಥ ಅಜವೀಥ್ಯಾಶ್ಚ ದಕ್ಷಿಣಮ್‌ 
ಪಿತೃಯಾನಃ ಸ ವೈ ಪಂಥಾ ವೈಶ್ಚಾನರ ಪಥಾದ್ದಶಿಃ॥ 87 


ತತ್ರಾಸತೇ ಮಹಾತ್ಮಾನ ಯಹಯೋ ಯೇಣಇಗ್ನಿಹೋತಿಣಃ। 
ಭೂತಾರಂಭಕೃತಂ ಬ್ರಹ್ಮ ಶಂಸಂತೋ ಯತ್ನಿಗುದತಾಃ 
ಪ್ರಾರಭಂತೇ ತು ಯೇ ಲೋಕಾಸ್ತೇಷಾಂ ಪಂಥಾಃ ಸ ದಕ್ಷಿಣಃ॥ 


ಚಲಿತಂ ತೇ ಪುನರ್ಬಹ್ಮ ಸ್ಥಾಹಯಂತಿ ಯುಗೇ ಯುಗೇ! 
ಸಂತತ್ಕಾ ತಪಸಾ ಚೈವ ಮರ್ಯಾದಾಭಿಃ ಶ್ರುತೇನ ಚ॥ 89 


ಜಾಯಮಾನಾಸ್ತು ಪೂರ್ವೇ ಚ ಪಶ್ಚಿಮಾನಾಂ ಗೃಹೇಷು ವೈ! 
ಪಶ್ಚಿಮಾಶ್ಚೈವ ಪೂರ್ವೇಷಾಂ ಜಾಯಂತೇ ನಿಧನೇಷ್ಟಿಹ॥ 90 


ಮಾಡದವರೂ ಆದ ಈ ಲೋಕಪಾಲರು ಲೋಕಾಲೋಶಶೈೆಲದ ನಾಲ್ಕು 
ದಿಕ್ಕುಗಳಲ್ಲಿದ್ದಾರೆ (86). ಅಗಸ್ತ್ಯನಕ್ಷತ್ರದ ಉತ್ತರಕ್ಕೆ ಅಜವೀಧಿಗೆ ದಕ್ಷಿಣಕ್ಕೆ 
ವೈಶ್ರಾನರಪಥದ ಹೊರಗೆ ಪಿತ್ಫಯಾನವೆಂಬ ಮಾರ್ಗವಿದೆ (87). ಅಲ್ಲಿ 
ಮಹಾತ್ಮರೂ ಅಗ್ನಿಹೋತ್ರಿಗಳೂ ಆದ ಯಷಿಗಳಿದ್ದಾರೆ. ಪ್ರಾಣಿಗಳ ಸೃಷ್ಟಿಗೆ 
ಆರಂಭಕವಾದ ವೇದವನ್ನು ಪಠಿಸುತ್ತ ಖತ್ತಿಕ್‌ಕರ್ಮದಲ್ಲಿ ನಿರತರಾಗಿ 
ದ್ದಾರೆ. ಅದೇ ರೀತಿಯಲ್ಲಿ ಯಾರು ವೈದಿಕ ಕರ್ಮಗಳನ್ನು ಆಚರಿಸುತ್ತಾರೋ 
ಅವರಿಗೂ ಪಿತೃ್ಛಯಾನವೆಂಬ ಆ ದಕ್ಷಿಣಮಾರ್ಗ ಲಭಿಸುತ್ತದೆ (88). 
ಯುಗಯುಗಗಳಲ್ಲಿ ವಿಚ್ಛಿನ್ನವಾಗುವ ವೇದಧರ್ಮವನ್ನು ಅವರು ತಮ್ಮ 
ಸಂತತಿ, ತಪಸ್ಸು, ವರ್ಣಾಶ್ರಮ ಧರ್ಮಪಾಲನೆ ಮತ್ತು ಶಾಸ್ತ್ರರಚನೆ 
ಗಳಿಂದ ಸ್ಥಾಪಿಸುತ್ತಾರೆ (89). ಮೊದಲಿನ ಧರ್ಮಪ್ರವರ್ತಕರು ತಮ್ಮ 
ಉತ್ತರಕಾಲದವರ ಮನೆಗಳಲ್ಲಿ ಜನಿಸುತ್ತಾರೆ. ಉತ್ತರಕಾಲದವರು ಮರಣ 
ವಾದ ಮೇಲೆ ಮತ್ತೆ ತಮ್ಮ ಹಿಂದಿನವರ ವಂಶದಲ್ಲಿಯೇ ಜನಿಸುತ್ತಾರೆ 
(90). ನಿಯಮ ಪೂರ್ವಕವಾಗಿ ವ್ರತವನ್ನು ಆಚರಿಸತಕ್ಕ ಅವರು ಹೀಗೆ 


ಅಧ್ಯಾಯ 8 ದ್ವಿತೀಯಾಂಶಃ 875 


ಏವಮಾವರ್ತಮಾನಾಸ್ತೇ ತಿಷ್ಠಂತಿ ನಿಯತವು್ರತಾಃ। 
ಸವಿತುರ್ದಕ್ಷಿಣಂ ಮಾರ್ಗಂ ಶ್ರಿತಾ ಹ್ಯಾಚಂದ್ರತಾರಕಮ್‌ ॥ 91 


ನಾಗವೀಥ್ಮುತ್ತರಂ ಯಚ್ಚ ಸಪ್ಪರ್ಷಿಭೃಶ್ನ ದಕ್ಷಿಣಮ್‌ | 


ಉತ್ತರಃ ಸವಿತುಃ ಪಂಥಾ ದೇವಯಾನಶ್ಚ ಸ ಸ್ಮೃತಃ॥ 92 
ತತ್ರ ತೇ ವಶಿನಃ ಸಿದ್ಧಾ ವಿಮಲಾ ಬ್ರಹ್ಮಚಾರಿಣಃ | 

ಸಂತತಿಂ ತೇ ಜುಗುಪ್ಸಂತಿ ತಸ್ಮಾನ್ಮೃತ್ಕುರ್ಜಿತಶ್ಚ ತೈಃ॥ 93 
ಅಷ್ಟಾಶೀತಿಸಹಸ್ರಾಣಿ ಮುನೀನಾಮೂರ್ಧ್ವರೇತಸಾಮ್‌। 
ಉದಕ್ಬ್ಪಂಥಾನಮರ್ಯಮ್ಯ್ಮಃ ಸ್ಥಿತಾನೈಭೂತಸಂಪವಮ್‌ ॥ 94 
ತೇsಸಂಪ್ರಯೋಗಾಲ್ಲೋಭಸ್ಮ ಮೈಥುನಸ್ಕ ಚ ವರ್ಜನಾತ್‌ | 
ಇಚ್ಛಾದ್ದೇಹಾಪವೃತ್ತ್ಯಾ ಚ ಭೂತಾರಂಭವಿವರ್ಜನಾತ್‌ ॥ 95 
ಪುನಶ್ಚ ಕಾಮಾಸಂಯೋಗಾತ್‌ ಶಬ್ದಾದೇರ್ದೋಹದರ್ಶನಾತ್‌ | 
ಇತ್ಮೇಭಿಃಕಾರಣೈಃಶುದ್ಧಾಸ್ತೇನಮೃತತ್ವಂ ಹಿ ಭೇಜಿರೇ॥ 96 


ಆವೃತ್ತಿಗೊಳ್ಳುತ್ತ ಚಂದ್ರ ನಕ್ಷತ್ರಗಳಿರುವವರೆಗೆ ಸೂರ್ಯನ ದಕ್ಷಿಣ ಮಾರ್ಗ 
ದಲ್ಲಿಯೇ ಇರುತ್ತಾರೆ (91). ನಾಗವೀಧಿಗೆ ಉತ್ತರದಲ್ಲಿ ಸಪ್ಪರ್ಷಿಗಳ 
ದಕ್ಷಿಣದಲ್ಲಿ ಸೂರ್ಯನ ಉತ್ತರ ಮಾರ್ಗವಿದೆ. ಅದಕ್ಕೆ ದೇವಯಾನವೆಂದು 
ಹೆಸರು (92). ಇಲ್ಲಿ ವಶಿಗಳೂ ಸಿದ್ದರೂ ನಿರ್ಮಲರೂ ಬ್ರಹ್ಮಚರ್ಯ 
ವ್ರತಧಾರಿಗಳೂ ಆದವರಿದ್ದಾರೆ. ಅವರು ಸಂತತಿಯನ್ನು ಬಯಸತಕ್ಕವ 
ರಲ್ಲ. ಆದ್ದರಿಂದ ಮೃತ್ಯುವನ್ನು ಅವರು ಜಯಿಸಿದ್ದಾರೆ (93). ಸೂರ್ಯನ 
ಉತ್ತರ ಮಾರ್ಗದಲ್ಲಿ ಊರ್ದ್ವರೇತಸ್ಕರಾದ ಎಂಬತ್ತೆಂಟು ಸಾವಿರ 
ಮುನಿಗಳಿದ್ದಾರೆ. ಪ್ರಳಯಪರ್ಯಂತ ಅವರು ಅಲ್ಲಿರುತ್ತಾರೆ (94). 
ಲೋಭತ್ಕಾಗ, ಮೈಥುನತ್ಕಾಗ, ಇಚ್ಛಾದ್ವೇಷಗಳ ದೂರೀಕರಣ, ಸಂತತಿ 
ನಿರ್ಮಾಣದ ವರ್ಜನೆ, ಕಾಮನೆಗಳ ವರ್ಜನೆ, ಶಬ್ದಾದಿ ವಿಷಯಗಳಲ್ಲಿ 
ದೋಷದರ್ಶನದಿಂದ ಅವುಗಳ ತ್ಕಾಗ--ಈ ಕಾರಣಗಳಿಂದ ಅವರು 
ಶುದ್ಧರಾಗಿ ಅಮೃತತ್ವವನ್ನು ಪಡೆದಿದ್ದಾರೆ (95-96). ಭೂತಗಳ ಪ್ರಳಯ 
ಪರ್ಯಂತವಾಗಿ ಸ್ಥಿರವಾಗಿರುವುದಕ್ಕೆ  ಅಮೃತತ್ವವೆಂದು ಹೆಸರು. 


876 ಶ್ರೀವಿಷ್ಣುಪುರಾಣಮ್‌ 


ಆಭೂತಸಂಪವಂ ಸ್ಥಾನಮಮೃತತ್ಥಂ ವಿಭಾವತೇ। 


ತ್ರೈಲೋಕ್ಕಕ್ಕಿತಿಕಾಲೋ5ಯಮವಪುನರ್ಮಾರ ಉಚ್ಛತೇ ॥ 97 
ಬ್ರಹ್ಮಹತ್ಕಾಶ್ಚಮೇಧಾಭ್ಮಾಂ ಪಾಪಪುಣ್ಠಕೃತೋ ವಿಧಿಃ। 
ಆಭೂತಸಂಪ್ನವಾಂತಂತು ಫಲಮುಕ್ತಂ ತಯೋರ್ದಿಜ ॥ 98 


ಯಾವನ್ಮಾತ್ರೇ ಪ್ರದೇಶೇ ತು ಮೆ ತೇಯಾವಸ್ಸಿತೋ ಧ್ರುವಃ! 
ಕ್ಷಯಮಾಯಾತಿ ತಾವತ್ತು ಭೂಮೇರಾಭೂತಸಂಪ್ನವಾತ್‌ ।॥ 99 


ಊರ್ಧೋತ್ತರಮೃಷಿಭಸ್ತು ಧ್ರುವೋ ಯತ್ರ ವ್ಯವಸ್ಥಿತಃ! 
ಏತದ್ದಿಷ್ಟುಪದಂ ದಿವಂ ತೃತೀಯಂ ವ್ಯೋಮ್ನಿ ಭಾಸುರಮ್‌ ॥ 100 


ನಿರ್ಧೂತದೋಹಪಂಕಾನಾಂ ಯತೀನಾಂ ಸಂಯತಾತ್ಮನಾಮ್‌। 
ಸ್ಥಾನಂ ತತ್ಪರಮಂ ವಿಪ್ರ ಪುಣ್ಮಪಾಪಪರಿಕ್ಷಯೇ॥ 101 


ಅಪ್ಪಣ್ಯಪುಣ್ಕೋ ಪರಮೇ ಕ್ಷೀಣಾಶೇಷಾಪ್ತಿಹೇತವಃ | 
ಯತ್ರ ಗತ್ವಾ ನ ಶೋಚಂತಿ ತದ್ದಿಷ್ಟೋಃ ಪರಮಂ ಪದಮ್‌ ॥ 102 


ಮೂರು ಲೋಕಗಳ ಸ್ಥಿತಿಪರ್ಯಂತವಾದ ಈ ಕಾಲವು ಅಪುನರ್ಮಾರ 
(ಪುನರ್ಮರಣರಹಿತ) ಎಂದು ಉಕ್ತವಾಗಿದೆ (97). ಮೈತ್ರೇಯ, ಬ್ರಹ್ಮ 
ಹತ್ಯೆಯಿಂದಾದ ಪಾಪ, ಅಶ್ವಮೇಧದಿಂದಾದ ಪುಣ್ಯ--ಇವುಗಳ ಫಲವು 
ಪ್ರಳಯಪರ್ಯಂತವಾಗಿರುವುದೆಂದು ಉಕ್ತವಾಗಿದೆ. ಭೂಮಿಯಿಂದ 
ಧ್ರುವನವರೆಗೆ ಯಾವ ಪ್ರದೇಶವಿದೆಯೋ ಅದು ಪ್ರಳಯ ಕಾಲದಲ್ಲಿ 
ನಾಶವಾಗುತ್ತದೆ (98-99). ಸಪ್ಪರ್ಷಿಗಳಿಗಿಂತ ಮೇಲೆ ಉತ್ತರದಲ್ಲಿ ಧ್ರುವ 
ಪರ್ಯಂತವಾದ ಯಾವ ಪ್ರದೇಶವಿದೆಯೋ ಅದು ದಿವ್ಯವೂ ಭಾಸುರವೂ 
ಆದ ವಿಷ್ಣುವಿನ ತೃತೀಯ ಧಾಮವೆನಿಸಿದೆ (100). ಪುಣ್ಯ ಪಾಪಗಳೆರಡೂ 
ಕ್ಷಯವಾದ ಮೇಲೆ ದೋಷಲೇಶವೂ ಇಲ್ಲದ ಜಿತೇಂದ್ರಿಯರಾದ ಯಾವ 
ಯತಿಗಳಿದ್ದಾರೋ ಅವರಿಗೆ ಇದು ಪರಮಸ್ಥಾನವಾಗಿದೆ (101). ಪಾಪ 
ಪುಣ್ಯಗಳೆರಡೂ ಕ್ಷೀಣವಾದ್ದರಿಂದ ಜನಪ್ರಾಪ್ತಿಗೆ ಕಾರಣವು ಯಾರಿಗೆ 
ನಷ್ಟವಾಗಿ ಹೋಗುತ್ತದೆಯೋ ಅವರು ಎಲ್ಲಿಗೆ ಹೋಗುತ್ತಾರೋ, ಎಲ್ಲಿಗೆ 
ಹೋಗಿ ಶೋಕರಹಿತರಾಗುತ್ತಾರೋ ಅದೇ ವಿಷ್ಣುವಿನ ಪರಮ ಪದ 


ಅಧ್ಯಾಯ 8 ದ್ವಿತೀಯಾಂಶಃ 377 


ಧರ್ಮದಧುವಾದ್ಯಾಸ್ತಿಷಂತಿ ಯತ್ರ ತೇ ಲೋಕಸಾಕ್ಷಿಣಃ। 
ತತ್ಸಾರ್ಸ್ಕೋತ್ಪನ್ನಯೋಗೇದ್ಭಾಸದ್ದಿಷ್ನೋಃ ಪರಮಂ ಪದಮ್‌ ॥ 


ಯತ್ರೋತಮೇತತ್ಟೋತಂ ಚ ಯದ್ಧೂತಂ ಸಚರಾಚರಮ್‌ | 
ಭಾವ್ಮಂ ಚೆ ವಿಶ್ವಂ ಮೈತ್ರೇಯ ತದ್ದಿಷ್ಟೋಃ ಪರಮಂ ಪದಮ್‌ !॥ 


ದಿವೀವ ಚಕ್ಷುರಾತತಂ ಯೋಗಿನಾಂ ತನ್ಮಯಾತ್ಮನಾಮ್‌ | 
ವಿವೇಕಜ್ಞಾನದೃಷ್ಟಂ ಚ ತದ್ದಿಹ್ಟೋಃ ಪರಮಂ ಪದಮ್‌॥ 105 


ಯಸ್ಮಿನೃತಿಷಿತೋ ಭಾಸ್ಟಾನ್‌ ಮೇಢೀಭೂತಃ ಸ್ವಯಂ ಧ್ರುವಃ। 
ಧ್ರುವೇ ಚ ಸರ್ವಜ್ಯೋತೀಂಷಿ ಜ್ಯೋತಿಃಷ್ಟಂಭೋ 
ಮುಚೋ ದ್ವಿಜ॥ 106 


ಮೇಘೇಷು ಸಂಗತಾ ವೃಷ್ಟಿರ್ವಷ್ಟೇಃ ಸೃಷ್ಟೇಶ್ವ ಪೋಷಣಮ್‌ | 
ಆಪ್ಕಾಯನಂ ಚ ಸರ್ವೇಹಾಂ ದೇವಾದೀನಾಂ 
ಮಹಾಮುನೇ ॥ 107 


(102). ಭಗವಂತನ ಸಮಾನೈಶ್ವರ್ಯತೆಯಿಂದ ಹುಟ್ಟಿದ ಅವನಲ್ಲಿ 
ಚಿತ್ತಲಯದಿಂದ ಪ್ರಜ್ವಲಿಸುತ್ತ ಲೋಕಸಾಕ್ಷಿಗಳಾದ ಧರ್ಮ, ಧ್ರುವಾದಿಗಳು 
ಎಲ್ಲಿ ನೆಲೆಸಿದ್ದಾರೋ ಅದು ವಿಷ್ಣುವಿನ ಪರಮಪದ (103). ಭೂತ 
ಭವಿಷ್ಯತ್‌ ಮತ್ತು ವರ್ತಮಾನವಾದ ಚರಾಚರಾತ್ಮಕ ವಿಶ್ವವು ಎಲ್ಲಿ 
ಓತಪ್ರೋತವಾಗಿ ನೆಲೆಸಿದೆಯೋ ಅದು ವಿಷ್ಣುವಿನ ಪರಮಪದ. ತಲ್ಲೀನ 
ಚಿತ್ತರಾದ ಯೋಗಿಗಳಿಗೆ ಆಕಾಶದಲ್ಲಿರುವ ಸೂರ್ಯನಂತೆ ಪ್ರಕಾಶಮಾನ 
ವಾಗಿಯೂ ವಿವೇಕ ಜ್ಞಾನಕ್ಕೆ ಗೋಚರವಾಗಿಯೂ ಇರತಕ್ಕದ್ದೇ ವಿಷ್ಣುವಿನ 
ಪರಮಪದ (104-105). ಎಲ್ಲ (ಜ್ಯೋತಿಗಳಿಗೂ) ಆಧಾರಸ್ತಂಭವಾದ 
ತೇಜಸ್ವಿ ಧ್ರುವನು ಈ ವಿಷ್ಣುಪದದಲ್ಲಿ ಪ್ರತಿಷ್ಠಿತನಾಗಿದ್ದಾನೆ. ಈ ಧ್ರುವನನ್ನು 
ಆಶ್ರಯಿಸಿಕೊಂಡು ಗ್ರಹ ನಕ್ಷತ್ರಗಳೂ ಅವುಗಳನ್ನು ಆಶ್ರಯಿಸಿ 
ಮೇಘಗಳೂ ಇವೆ (106). ಮೇಘಗಳಲ್ಲಿ ವೃಷ್ಟಿ ಇದೆ. ವೃಷ್ಟಿಯಿಂದ 
ಸೃಷ್ಟಿಯ ಪೋಷಣೆಯಾಗುತ್ತದೆ. ಸಮಸ್ತ ದೇವಾದಿಗಳಿಗೆ ಆಪ್ಕಾಯನ 
ವಾಗುತ್ತದೆ. (ಸೃಷ್ಟಿಯ ಪೋಷಣೆಯಾದ್ದರಿಂದ) ಆಜ್ಯಾಹುತಿಗಳ ದ್ಹಾರಾ 


378 ಶ್ರೀವಿಷ್ಣುಪುರಾಣಮ್‌ 


ತತಶ್ಚಾಜ್ಯಾಹುತಿದ್ದಾರಾ ಪೋಷಿತಾಸ್ತೇ ಹವಿರ್ಭುಜಃ | 
ವೃಷ್ಟೇಃ ಕಾರಣತಾಂ ಯಾಂತಿ ಭೂತಾನಾಂ ಸ್ಥಿತಯೇ ಪುನಃ॥ 


ಏವಮೇತತ್ಸ್ನದಂ ವಿಷ್ಣೋಂಸ್ತೃತೀಯಮಮಲಾತ್ಮಕಮ್‌ | 
ಆಧಾರಭೂತಂ ಲೋಕಾನಾಂ ಪ್ರಯಾಣಾಂ ವೃಷ್ಟಿಕಾರಣಮ್‌ ॥ 109 


ತತಃ ಪ್ರಭವತಿ ಬ್ರಹ್ಮನ್‌ ಸರ್ವಪಾಪಹರಾ ಸರಿತ್‌। 
ಗಂಗಾ ದೇವಾಂಗನಾಂಗಾನಾಮನುಲೇಪನಪಿಂಜರಾ ॥ 110 


ವಾಮಪಾದಾಂಬುಜಾಂಗುಷ್ಠನಖಸ್ರೋತೋವಿನಿರ್ಗತಾಮ್‌। 
ವಿಷ್ಣೋರ್ಬಿಭರ್ತಿ ಯಾಂ ಭಕ್ತ್ಯಾ ಶಿರಸಾಹರ್ನಿಶಂ ಧ್ರುವಃ ॥ 111 


ತತಃ ಸಪ್ತರ್ಹಯೋ ಯಸ್ಯ ಪ್ರಾಣಾಯಾಮಪರಾಯಣಾಃ। 
ತಿಷ್ಠಂತಿ ವೀಚಿಮಾಲಾಭಿರುಹೃಮಾನಜಟಾ ಜಲೇ ॥ 112 


ಸಂಪ್ರೀತರಾದ ದೇವತೆಗಳು ಪ್ರಾಣಿಗಳ ರಕ್ಷಣೆಗಾಗಿ ಮತ್ತೆ ವೃಷ್ಟಿಗೆ 
ಕಾರಣರಾಗುತ್ತಾರೆ (107-108). ನಿರ್ಮಲವಾದ ಈ ತೃತೀಯ* ಎಷ್ಟು 
ಪದವು ಈ ಪ್ರಕಾರದಲ್ಲಿ ವೃಷ್ಟಿಗೆ ಕಾರಣವಾಗಿ ಮೂರು ಲೋಕಗಳಿಗೂ 
ಆಧಾರಭೂತವಾಗಿದೆ. ಮೈತ್ರೇಯ, ಈ ವಿಷ್ಣುಪದದಿಂದ ಸರ್ವಪಾಪ 
ಹಾರಿಯೂ ದೇವಾಂಗನೆಯರು ಸ್ನಾನಮಾಡುವುದರಿಂದ ಅವರ 
ಅನುಲೇಪನ ಸಂಬಂಧದಿಂದ ಸ್ವರ್ಣವರ್ಣೆಯೂ ಆದ ಗಂಗಾನದಿ 
ಉತ್ಪನ್ನಳಾಗಿದ್ದಾಳೆ (109-110). ವಿಷ್ಣುವಿನ ವಾಮಪಾದಕಮಲದ 
ಅಂಗುಷ್ಠನಖವೆಂಬ ಸ್ರೋತಸ್ಸಿನಿಂದ ಉದ್ಭವಿಸಿದ ಗಂಗೆಯನ್ನು ಧ್ರುವನು 
ಅಹರ್ನಿಶವೂ ಭಕ್ತಿಯಿಂದ ಶಿರಸ್ಸಿನಲ್ಲಿ ಧರಿಸಿದ್ದಾನೆ (111). ಅನಂತರ 
ಸಪ್ತರ್ಷಿಗಳು ಪ್ರಾಣಾಯಾಮಮಾಡುತ್ತ ನದೀತರಂಗಗಳಿಂದ ಸೆಳೆಯ 
ಲ್ಪಡುವ ಜಟೆಯುಳ್ಳವರಾಗಿ ಗಂಗೆಯ ಜಲದಲ್ಲಿ ನಿಂತಿರುತ್ತಾರೆ (112). 


% ಪಿತ್ರ್ತಯಾನ, ದೇವಯಾನ, ಧ್ರುವಸ್ಥಾನ-- ಇವು ಕ್ರಮವಾಗಿ ವಿಷ್ಣುವಿನ 
ಮೂರು ಸ್ಥಾನಗಳು ಎಂದು ತೋರುತ್ತದೆ. 


ಅಧ್ಯಾಯ 8 ದ್ವಿತೀಯಾಂಶಃ 379 
ವಾರ್ಯೋಘೈಃ ಸಂತತೈರ್ಯಸ್ಯಾಃ ಪ್ಲಾವಿತಂ ಶಶಿಮಂಡಲಮ್‌ | 
ಭೂಯೋವಧಧಿಕತರಾಂ ಕಾಂತಿಂ ವಹತ್ಯ್ಕೇತದುಹಕ್ಷಯೇ॥ 113 


ಮೇರುಪೃಷ್ಠೇ ಪತತ್ಯುಚ್ಚೈರ್ನಿಷ್ಕಾಂತಾ ಶಶಿಮಂಡಲಾತ್‌ | 
ಜಗತಃ ಪಾವನಾರ್ಥಾಯ ಪ್ರಯಾತಿ ಚ ಚತುರ್ದಿಶಮ್‌॥ 114 


ಸೀತಾ ಚಾಲಕನಂದಾಚ ಚಕ್ಷುರ್ಭದ್ರಾ ಚ ಸಂಸ್ಥಿತಾ! 


ಏಕೈವ ಯಾ ಚತುರ್ಭೇದಾ ದಿಗ್ಗೇದಗತಿಲಕ್ಷಣಾ ॥ 115 
ಭೇದಂ ಚಾಲಕನಂದಾಖ್ಯಂ ಯಸ್ಯಾಃ: ಶರ್ಮೋsಪಿ ದಕ್ಷಿಣಮ್‌। 
ದಧಾರ ಶಿರಸಾ ಪ್ರೀತ್ಕಾ ವರ್ಷಾಣಾಮಧಿಕಂ ಶತಮ್‌ ॥ 116 


ಶಂಭೋರ್ಜಟಾಕಲಾಪಾಚ್ಚ ವಿನಿಷ್ಕಾ)ಂತಾಸ್ಥಿಶರ್ಕರಾಃ | 
ಪ್ಲಾವಯಿತ್ಹಾ ದಿವಂ ನಿನ್ನೇ ಯಾ ಪಾಪಾನ್‌ ಸಗರಾತ್ಮಜಾನ್‌ ॥ 117 


ಸ್ನಾತಸ್ಮ ಸಲಿಲೇ ಯಸ್ಯಾಃ ಸದ್ಯಃ ಪಾಪಂ ಪುಣಶೃತಿ। 
ಅಪೂರ್ವಪುಣ್ಯಪಾಪಿಶ್ನ ಸದ್ಕೋ ಮೈತ್ರೇಯ ಜಾಯತೇ॥ 118 


ಚಂದ್ರಮಂಡಲವು ಕ್ಷಯವಾದರೂ ಗಂಗಾಜಲದಿಂದ ಸದಾ ಆರ್ದ್ರವಾಗಿ 
ಮತ್ತೆ ಅಧಿಕತರವಾದ ಕಾಂತಿಯನ್ನು ಪಡೆಯುತ್ತದೆ. ಚಂದ್ರಮಂಡಲದಿಂದ 
ಹೊರಟು ಮೇರುಪರ್ವತದ ಮೇಲೆ ಎತ್ತರದಿಂದ ಜಗತ್ತನ್ನು ಪಾವನ 
ಗೊಳಿಸುವುದಕ್ಕಾಗಿ ಧುಮುಕಿ (ನಾಲ್ಕು ಕವಲುಗಳಾಗಿ) ನಾಲ್ಕು ದಿಕ್ಕಿಗೂ 
ಹರಿಯುತ್ತದೆ (113-114). ನಾಲ್ಕು ದಿಕ್ಕುಗಳಿಗೆ ಹರಿಯುವ ಒಂದೇ 
ಗಂಗಾನದಿಯು ಸೀತಾ, ಅಲಕನಂದಾ, ಚಕ್ಷು, ಭದ್ರಾ ಎಂಬ ಹೆಸರು 
ಗಳಿಂದ ನಾಲ್ಕು ಭೇದಗಳನ್ನು ಪಡೆದಿದೆ (115). ಅಲಕನಂದಾ ಎಂಬ ಈ 
ದಕ್ಷಿಣದ ಪ್ರವಾಹಭೇದವನ್ನು ಈಶ್ವರನು ನೂರು ವರ್ಷಗಳಿಗಿಂತ ಹೆಚ್ಚು 
ಕಾಲ ಪ್ರೀತಿಯಿಂದ ತನ್ನ ಶಿರಸ್ಸಿನಲ್ಲಿ ಧರಿಸಿದ್ದನು (116). ಈಶ್ವರನ 
ಜಟೆಯಿಂದ ಧುಮುಕಿದ ಗಂಗೆಯು ಪಾಪಿಗಳಾದ ಸಗರಪುತ್ರರ 
ಮೂಳೆಯ ಚೂರುಗಳನ್ನು ತೇಲಿಸಿ ಅವರನ್ನು ಸ್ವರ್ಗಕ್ಕೆ ಸೇರಿಸಿದಳು 
(117). ಮೈತ್ರೇಯ, ಗಂಗಾನದಿಯ ಜಲದಲ್ಲಿ ಸ್ನಾನಮಾಡಿದವನ 
ಪಾಪವು ಒಡನೆಯೇ ನಾಶವಾಗುವುದು. ಅಲ್ಲದೆ ಅಸಾಧಾರಣವಾದ 


380 ಶ್ರೀವಿಷ್ಣುಪುರಾಣಮ್‌ 


ದತ್ತಾ! ಪಿತೃಭ್ಯೋ ಯತ್ರಾಪಸ್ತನಯೈಃ ಶ್ರದ್ದಯಾನ್ನಿತೈಃ | 
ಸಮಾಶತಂ ಪ್ರಯಚ್ಛಂತಿ ತೃಪ್ತಿಂ ಮೈತ್ರೇಯ ದುರ್ಲಭಾಮ್‌ ॥ 119 


ಯಸ್ಮಾಮಿಷ್ಟಾ ಮಹಾಯಜ್ಞೈರ್ಯಜ್ಯ್ಞೇಶಂ ಪುರುಷೋತ್ತಮಮ್‌! 
ದ್ವಿಜ ಭೂಪಾಃ ಪರಾಂ ಸಿದ್ಧಿಮವಾಪುರ್ದಿವಿ ಚೇಹ ಚ॥ 120 


ಸ್ನಾನಾದ್ದಿಧೂತಪಾಪಾಶ್ಚ ಯಜ್ಞಲೈರ್ಯತಯಸ್ತಥಾ। 
ಕೇಶವಾಸಕ್ಷಮನಸಃ ಪ್ರಾಪ್ತಾ ನಿರ್ವಾಣಮುತ್ತಮಮ್‌ ॥ 121 


ಶ್ರುತಾಭಿಲಷಿತಾ ದೃಷ್ಟಾ ಸ್ಪೃಷ್ಟಾ ಪೀತಾವಗಾಹಿತಾ। 


ಇಂ) 


ಯಾ ಪಾವಯತಿ ಭೂತಾನಿ ಕೀರ್ತಿತಾ ಚ ದಿನೇ ದಿನೇ॥ 122 


ಗಂಗಾ ಗಂಗೇತಿ ಯೆ ರ್ನಾಮ ಯೋಜನಾನಾಂ ಶತೇಷ್ನಪಿ | 
ಸ್ಥಿತ ರುಚ್ಛಾರಿತಂ ಹಂತಿ ಪಾಪಂ ಜನ್ಮತ್ರಯಾರ್ಜಿತಮ್‌ ॥ 123 


ಪುಣ್ಯವೂ ಒಡನೆಯೇ ಲಭಿಸುತ್ತದೆ (118). ಮೈತ್ರೇಯ, ಪುತ್ರರು 
ಪಿತೃಗಳಿಗೆ ಗಂಗಾಜಲವನ್ನು ಶ್ರದ್ಧೆಯಿಂದ ತರ್ಪಣವಾಗಿ ಕೊಟ್ಟರೆ, ನೂರು 
ವರ್ಷಗಳವರೆಗೆ ದುರ್ಲಭವಾದ ತೃಪ್ತಿಯನ್ನು ನೀಡುತ್ತದೆ (119). 
ಗಂಗಾತೀರದಲ್ಲಿ, ಮೈತ್ರೇಯ, ಅನೇಕ ಭೂಪಾಲರು ಮಹಾಯಜ್ಞಗಳಿಂದ 
ಯಜ್ಞಾಧಿಪನಾದ ಪುರುಷೋತ್ತಮನನ್ನು ಅರ್ಚಿಸಿ ಇಹಪರಗಳಲ್ಲಿ ಶ್ರೇಷ್ಠ 
ವಾದ ಸಿದ್ದಿಯನ್ನು ಪಡೆದಿದ್ದಾರೆ (120). ಅದರ ಜಲದಲ್ಲಿ ಸ್ನಾನ ಮಾಡಿದ್ದ 
ರಿಂದ ನಿಷ್ಟಾಪರಾದ ಯತಿಗಳು ಕೇಶವನಲ್ಲಿ ದೃಢಚಿತ್ರವನ್ನಿಟ್ಟು ಉತ್ತಮ 
ವಾದ ಮೋಕ್ಷವನ್ನು ಪಡೆದಿದ್ದಾರೆ. ಪ್ರತಿದಿನ ಶ್ರವಣ, ಇಚ್ಛೆ, ದರ್ಶನ, 
ಸ್ಪರ್ಶನ, ಪಾನ, ಸ್ನಾನ ಅಥವಾ ಕೀರ್ತನದಿಂದಲೂ ಸಹ ಗಂಗೆಯು 
ಜನರನ್ನು ಪವಿತ್ರಗೊಳಿಸುತ್ತಾಳೆ (121-122). ನೂರು ಯೋಜನಗಳ 
ದೂರದಲ್ಲಿದ್ದರೂ ಸಹ ಯಾರು "ಗಂಗಾ ಗಂಗಾ' ಎಂದು ನಾಮೋಚ್ಚಾರಣೆ 
ಮಾಡುತ್ತಾರೋ ಅವರು ಮೂರು ಜನ್ಮಗಳಲ್ಲಿ ಆರ್ಜಿಸಿದ ಪಾಪ 
ವನ್ನಾದರೂ ಗಂಗೆಯು ವಿನಾಶಗೊಳಿಸುತ್ತಾಳೆ (123). ಮೂರು 
ಲೋಕಗಳನ್ನೂ ಪಾವನಗೊಳಿಸಲು ಸಮರ್ಥಳಾದ ಗಂಗೆಯು ಎಲ್ಲಿಂದ 


ಅಧ್ಯಾಯ 8 ದ್ವಿತೀಯಾಂಶಃ 381 


ಯತಃ ಸಾ ಹಾವನಾಯಾಲಂ ತ್ರಯಾಣಾಂ ಜಗತಾಮಪಿ! 
ಸಮುದ್ಧೂತಾ ಪರಂ ತತ್ತು ತೃತೀಯಂ ಭಗವತ್ಪದಮ್‌ ॥ 124 


ಇತಿ ಶ್ರೀವಿಷ್ಣುಪುರಾಣೇ ದ್ವಿತೀಯೇ5ಂಶೇ ಅಷ್ಟಮೋಇ*ಧ್ಯಾಯಃ 


ಉದ್ಭವಿಸಿದಳೋ ಅದು ಭಗವಂತನ ತೃತೀಯ ಪರಮಪದವಾಗಿದೆ 
(124). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ದ್ವಿತೀಯಾಂಶದಲ್ಲಿ 
ಎಂಟನೆಯ ಅಧ್ಯಾಯ ಮುಗಿಯಿತು. 


% 


ನವಮೋಇ5ಧ್ಯ್ಕಾಯಃ 


ಶ್ರೀಪರಾಶರ ಉವಾಚ: 


ತಾರಾಮಯಂ ಭಗವತಃ ಶಿಶುಮಾರಾಕೃತಿ ಪ್ರಭೋಃ। 
ದಿವಿ ರೂಪಂ ಹರೇರ್ಯತ್ತು ತಸ್ಮ ಪುಚ್ಛೇ ಸ್ಥಿತೋ ಧ್ರುವಃ 1 


ಸೈಷ ಭ್ರಮನ್‌ ಭ್ರಾಮಯತಿ ಚಂದ್ರಾದಿತ್ಕಾದಿಕಾನ್‌ ಗ್ರಹಾನ್‌ | 


ಭ್ರಮಂತಮನು ತಂ ಯಾಂತಿ ನಕ್ಷತ್ರಾಣಿ ಚ ಚಕ್ರವತ್‌॥ 2 

ಸೂರ್ಯಾಚಂದ್ರಮಸೌ ತಾರಾ ನಕ್ಷತ್ರಾಣಿ ಗ್ರಹೈಃ ಸಹ! 

ವಾತಾನೀಕಮಯೈರ್ಬಂಧೈರ್ಧ್ವುವೇ ಬದ್ಗಾನಿ ತಾನಿ ವೈ॥ 3 
ಅಧ್ಯಾಯ 9 


ಶಿಶುಮಾರಚಕ್ರ ಮತ್ತು ಜ್ಯೋತಿಶ್ಚಕ್ರಗಳ ವರ್ಣನೆ 


ಪರಾಶರರು ಹೇಳಿದರು: ಪ್ರಭುವಾದ ಭಗವಾನ್‌ ಶ್ರೀಹರಿಯು 
ಶಿಶುಮಾರಾ*ಕೃತಿಯಲ್ಲಿರುವ ತಾರಾಮಯವಾದ ಒಂದು ರೂಪವು 
ಗಗನದಲ್ಲಿ ಗೋಚರಿಸುವದಷ್ಟೆ. ಅದರ ಪುಚ್ಚಭಾಗದಲ್ಲಿ ಧ್ರುವನಿದ್ದಾನೆ 
(1). ಈ ಧ್ರುವನು ಸ್ವಯಂ ತಿರುಗುತ್ತ ಸೂರ್ಯಚಂದ್ರಾದಿ ಸಕಲ 
ಗ್ರಹಗಳನ್ನೂ ತಿರುಗಿಸುತ್ತಾನೆ. ತಿರುಗುತ್ತಿರುವ ಈತನನ್ನನುಸರಿಸಿ ನಕ್ಷತ್ರ 
ಗಳು ಚಕ್ರದಂತೆ ಹಿಂಬಾಲಿಸುತ್ತವೆ (2). ಸೂರ್ಯಚಂದ್ರರೂ ತಾರೆಗಳೂ 
ನಕ್ಷತ್ರಗಳೂ (ಅಶ್ವಿನೀ, ಭರಣಿ--ಮೊದಲಾದವು), ಅನ್ಯಗ್ರಹಗಳೊಡನೆ 
ವಾಯುಮಂಡಲಗಳೆಂಬ ಹಗ್ಗಗಳಿಂದ ಧ್ರುವನೊಡನೆ ಬಿಗಿಯಲ್ಪಟ್ಟಿವೆ 
(3). ಶಿಶುಮಾರಾಕೃತಿಯಲ್ಲಿರುವ ನಕ್ಪತ್ರಮಯವಾದ ಒಂದು ರೂಪವು 
ಗಗನದಲ್ಲಿದೆಯೆಂದು  ಉಕ್ತವಾಯಿತಷ್ಟೆ. ಅದರ ಹೃದಯದಲ್ಲಿ 


* ಶಿಶುಮಾರ-- ಒಂದು ಜಲಜಂತು, ನೆಗಳು (ಗ1118೩!(೦೯. porpoise). 


ಅಧ್ಯಾಯ 9 ದ್ವಿತೀಯಾಂಶಃ 383 


ಶಿಶುಮಾರಾಕೃತಿ ಪ್ರೋಕ್ತಂ ಯದ್ರೂಪಂ ಜ್ಯೋತಿಷಾಂ ದಿವಿ! 
ನಾರಾಯಣೋ5ಯನಂ ಧಾಮ್ನಾಂ ತಸ್ಕಾಧಾರಃ ಸ್ವಯಂ ಹೃದಿ ॥4 


ಉತಾನಪಾದಪುತ್ರಸ್ತು ತಮಾರಾಧ್ಯ ಜಗತ್ಪತಿಮ್‌ | 


ಸ ತಾರಾಶಿಶುಮಾರಸ್ಕ ಧ್ರುವಃ ಪುಚ್ಛೇ ವೃ್ಯವಸ್ಥಿತಃ॥ 5 
ಆಧಾರಃ ಶಿಶುಮಾರಸ್ಕ ಸರ್ವಾಧಕ್ಷೋ ಜನಾರ್ದನಃ। 

ಧ್ರುವಸ್ಕ ಶಿಶುಮಾರಸ್ತು ಧ್ರುವೇ ಭಾನುರ್ವ್ವವಸ್ಥಿತಃ ॥ 6 
ತದಾಧಾರಂ ಜಗಚ್ಛೇದಂ ಸದೇವಾಸುರಮಾನುಷಮ್‌ | 

ಯೇನ ವಿಪ್ರ ವಿಧಾನೇನ ತನ್ಮಮೈಕಮನಾಃ ಶೃಣು ॥ 7 
ವಿವಿಸ್ಥಾನಷ್ಟಭಿರ್ಮಾಸೈರಾದಾಯಾಪೋ ರಸಾತ್ಮಿಕಾಃ। 

ವರ್ಷತ್ಕಂಬು ತತಶ್ಚಾನ್ನಮನ್ನಾದಪ್ಶಖಿಲಂ ಜಗತ್‌ ॥ 8 


ವಿವಸ್ಥಾನಂಶುಭಿಸ್ತೀಕ್ಷೈರಾದಾಯ ಜಗತೋ ಜಲಮ್‌!। 
ಸೋಮಂ ಪುಷ್ಠಾತ್ಮಥೇಂದುಶ್ವ್ಚ ವಾಯುನಾಡೀಮಯೈರ್ದಿವಿ॥ 9 


ತೇಜೋಧಾಮನಾದ ಶ್ರೀಮನ್ನಾರಾಯಣನು ಆಧಾರವಾಗಿ ನೆಲೆಸಿದ್ದಾನೆ 
(4). ಉತ್ತಾನಪಾದಪುತ್ರನಾದ ಧ್ರುವನು ಆ ಜಗದೀಶ್ವರನನ್ನು ಆರಾಧಿಸಿ, 
ತಾರಾಮಯವಾದ ಆ ಶಿಶುಮಾರದ ಪುಚ್ಛಭಾಗದಲ್ಲಿ ನೆಲೆಸಿದ್ದಾನೆ. 
ಸರ್ವಾಧ್ಯಕ್ಷನಾದ ಜನಾರ್ದನನು ಶಿಶುಮಾರವು ನಿಂತಿರುವುದಕ್ಕೆ ಆಧಾರ. 
ಶಿಶುಮಾರವು ಧ್ರುವನಿಗೆ ಆಧಾರ. ಧ್ರುವನನ್ನು ಆಶ್ರಯಿಸಿ ಸೂರ್ಯ 
ನಿದ್ದಾನೆ (5-6). ದೇವಾಸುರ ಮನುಷ್ಯಸಹಿತವಾದ ಈ ಜಗತ್ತು 
ಸೂರ್ಯನನ್ನು ಆಶ್ರಯಿಸಿ ನಿಂತಿದೆ. ಅದು ಯಾವ ಪ್ರಕಾರವೆಂಬುದನ್ನು, 
ಮೈತ್ರೇಯ, ಸಾವಧಾನಚಿತ್ರನಾಗಿ ಕೇಳು (7). ಸೂರ್ಯನು ಎಂಟು 
ತಿಂಗಳ ಕಾಲ ರಸಾತಕವಾದ ಜಲವನ್ನು ಹೀರಿ, ಅನಂತರ ಮಳೆಯ 
ರೂಪದಲ್ಲಿ ನೀರನ್ನು ಸುರಿಸುತ್ತಾನೆ. ನೀರಿನಿಂದ ಅನ್ನ, ಅನ್ನದಿಂದ ಜಗತ್ತು 
(8). ಸೂರ್ಯನು ತೀಕ್ಷ್ಣವಾದ ಕಿರಣಗಳ ಮೂಲಕ ಭೂಮಿಯಲ್ಲಿರುವ 
ನೀರನ್ನು ಹೀರಿ ಚಂದ್ರನನ್ನು ಪೋಷಿಸುತ್ತಾನೆ. ಚಂದ್ರನು ವಾಯುನಾಡಿಗಳ 
ಮೂಲಕ ನೀರನ್ನು ಆಕಾಶದಲ್ಲಿರುವ ಮೇಘಗಳಿಗೆ ಸೇರಿಸುತ್ತಾನೆ. 


384 ಶ್ರೀವಿಷ್ಣುಪುರಾಣಮ್‌ 


ನಾಲೈರ್ವಿಕ್ಷಿಪತೇ5ಭೇಷು ಧೂಮಾಗ್ನನಿಲಮೂರ್ತಿಷು। 


ನ ಭ್ರಶ್ಶಂತಿ ಯತಸ್ತೇಭ್ಕೋ ಜಲಾನ್ಯಭ್ರಾಣಿ ತಾನ್ಮತಃ ॥ 10 
ಅಭ್ರಸ್ಥಾಃ ಪ್ರಪತಂತ್ಯಾಪೋ ವಾಯುನಾ ಸಮುದೀರಿತಾಃ। 
ಸಂಸ್ಕಾರಂ ಕಾಲಜನಿತಂ ಮೈತ್ರೇಯಾಸಾದ್ಕ ನಿರ್ಮಲಾಃ॥ 11 
ಸರಿತ್ಸಮುದ್ರಭೌಮಾಸ್ತು ತಥಾಪಃ ಪ್ರಾಣಿಸಂಭವಾಃ ! 

ಚತುಷ್ಪಕಾರಾ ಭಗವಾನಾದತ್ತೇ ಸವಿತಾ ಮುನೇ॥ 12 
ಆಕಾಶಗಂಗಾಸಲಿಲಂ ತಥಾದಾಯ ಗಭಸ್ತಿಮಾನ್‌ | 
ಅನಭ್ರಗತಮೇವೋರ್ವಾಂ ಸದ್ಯ ಕ್ಲ್ಷಿಪತಿ ರಶ್ಮಿಭಿಃ॥ 13 


ತಸ್ಕ ಸಂಸ್ಪರ್ಶನಿರ್ಧೂತಪಾಪಪಂಕೋ ದ್ವಿಜೋತ್ತಮ! 
ನ ಯಾತಿ ನರಕಂ ಮತ್ತೋ ದಿವ ಸ್ನಾನಂ ಹಿ 
ತತ್‌ ಸ್ಮೃತಮ್‌ ॥ 14 


ಮೇಘವು ಧೂಮ, ಅಗ್ನಿ, ಅನಿಲಗಳ ಸಮುದಾಯ. ಚಂದ್ರನಿಂದ ಪ್ರಾಪ್ತ 
ವಾದ ಜಲವು ಮೇಘದಿಂದ ಥಟ್ಟನೆ ಭ್ರಂಶವಾಗುವುದಿಲ್ಲವಾದ್ದರಿಂದ 
ಮೇಘಕ್ಕೆ “ಅಭ್ರ' ಎಂದು ಹೆಸರಿದೆ (9-10). ಮೈತ್ರೇಯ, ಈ 
ಅಭ್ರದಲ್ಲಿರುವ ನೀರು ಕಾಲಕ್ರಮದಿಂದ ಸಂಸ್ಕಾರ ಹೊಂದಿ ನಿರ್ಮಲವಾಗಿ, 
ವಾಯುಪ್ರೇರಣೆಯಿಂದ ಕೆಳಗೆ ಸುರಿಯುತ್ತದೆ. ಭಗವಾನ್‌ ಸೂರ್ಯ 
ದೇವನು ನದೀ, ಸಮುದ್ರ, ಭೌಮ (ಭೂಮಿಯಲ್ಲಿರುವ ಸಸ್ಯ, ಕೆರೆ 
ಮೊದಲಾದವು) ಮತ್ತು ಪ್ರಾಣಿ--ಇವುಗಳಿಗೆ ಸಂಬಂಧಿಸಿದಂತೆ ನಾಲ್ಕು 
ಪ್ರಕಾರವಾದ ಜಲವನ್ನು ಹೀರುತ್ತಾನೆ (11-12). ಅಲ್ಲದೆ ಸೂರ್ಯ 
ದೇವನು ಆಕಾಶಗಂಗಾ ಜಲವನ್ನು ಹೀರಿಕೊಂಡು, ಅದನ್ನು ಮೇಘಫಕ್ಕೆ 
ಸಾಗಿಸದೆ, ನೇರವಾಗಿ ಭೂಮಿಗೆ ತನ್ನ ಕಿರಣಗಳಿಂದ ಸುರಿಯುತ್ತಾನೆ. 
ಅದರ ಸ್ಪರ್ಶದಿಂದ ಮಾನವನು ಪಾಪಪಂಕವನ್ನು ಕಳೆದುಕೊಳ್ಳುವುದ 
ರಿಂದ ನರಕಕ್ಕೆ ಹೋಗುವುದಿಲ್ಲ. ಈ ಸ್ನಾನಕ್ಕೆ ದಿವ್ಯಸ್ನಾನವೆಂದು ಹೆಸರು 
(13-14). ಸೂರ್ಯನು ಕಾಣುತ್ತಿರುವಾಗ ಮೋಡವಿಲ್ಲದೆಯೇ ಗಗನದಿಂದ 
ಯಾವ ಜಲವು ಸುರಿಯುವುದೋ ಅದು ಆಕಾಶಗಂಗಾ ನದಿಗೆ 


ಅಧ್ಯಾಯ 9 ದ್ವಿತೀಯಾಂಶಃ 385 
ದೃಷ್ಟಸೂರ್ಯಂ ಹಿ ಯದ್ದಾರಿ ಪತತ್ಯಭೈರ್ವಿನಾ ದಿವಃ। 
ಆಕಾಶಗಂಗಾಸಲಿಲಂ ತದ್ಯೋಭಿಃ ಕ್ಲಿಷ್ಕತೇ ರವೇಃ ॥ 15 


ಕೃತ್ತಿಕಾದಿಷು ಯಕ್ಷೇಷು ವಿಷಮೇಷು ಚ ಯದ್ದಿವಃ। 
ದೃಷ್ಟಾರ್ಕಪತಿತಂ ಜ್ಞೇಯಂ ತದ್ಗಾಂಗಂ ದಿಗ್ಗಜೋಜ್ಸತಮ್‌॥ 16 


ಯುಗ್ಮರ್ಕೇಷು ಚೆ ಯತ್ತೋಯಂ ಪತತ್ಕರ್ಕೋಜ್ಜಿತಂ ದಿವಃ। 


ತತ್ಸೂರ್ಯರಶ್ಶ್ಮಿಭಿಃ ಸರ್ವಂ ಸಮಾದಾಯ ನಿರಸ್ಮತೇ ॥॥ 17 
ಉಭಯಂ ಶ್ರುಣ್ಯಮತ್ಕರ್ಥಂ ನೃಣಾಂ ಪಾಪಭಯಾಪಹಮ್‌ | 
 ಆಕಾಶಗಂಗಾಸಲಿಲಂ ದಿವ್ಮಂ ಸ್ನಾನಂ ಮಹಾಮುನೇ ॥ 18 


ಯತ್ತು ಮೇಘೈಃ ಸಮುತ್ಸೃಷ್ಟಂ ವಾರಿ ತತ್ಪಾಣಿನಾಂ ದ್ವಿಜ | 
ಪುಷ್ಠಾತ್ಕೋಷಧಯಃ ಸರ್ವಾ ಜೀವನಾಯಾಮೃತಂ ಹಿ ತತ್‌ ॥ 19 


ತೇನ ವೃದ್ಧಿಂ ಪರಾಂ ನೀತಃ ಸಕಲಶ್ನೌಷಧೀಗಣಃ। 
ಸಾಧಕಃ ಫಲಪಾಕಾಂತಃ ಪ್ರಜಾನಾಂ ದ್ವಿಜ ಜಾಯತೇ ॥ 20 


ಸೇರಿದುದು. ಅದು ಸೂರ್ಯನ ಕಿರಣಗಳಿಂದ ಕೆಳಗೆ ತಳ್ಳಲ್ಪಡುತ್ತದೆ. ಕೃತ್ತಿಕೆ 
ಮೊದಲಾದ ವಿಷಮ ಸಂಖ್ಯೆಯ ನಕ್ಷತ್ರಗಳಲ್ಲಿ ಈ ಪ್ರಕಾರ ಸೂರ್ಯ 
ನಿರುವಾಗ ಸುರಿಯುವ ಜಲವು ದಿಗ್ಗಜಗಳಿಂದ ಎರಚಲ್ಪಟ್ಟ ಆಕಾಶಗಂಗಾ 
ಜಲ (15-16). (ರೋಹಿಣಿ ಮುಂತಾದ) ಸಮ ನಕ್ಷತ್ರಗಳಲ್ಲಿ ಸುರಿಯುವ 
ಜಲವು ನೇರವಾಗಿ ಸೂರ್ಯಕಿರಣಗಳು ಹೀರಿ ಸುರಿಸಿದ ಆಕಾಶಗಂಗಾ 
ಜಲ. ಈ ಉಭಯ ಜಲವೂ ಅತ್ಯಂತ ಪುಣ್ಯಕರವಾದದ್ದು. ಮನುಷ್ಯರಿಗೆ 
ಪಾಪಭಯವನ್ನು ನಿವಾರಿಸತಕ್ಕದ್ದು. ಮೈತ್ರೇಯ, ಆಕಾಶಗಂಗಾಜಲ 
ಸ್ನಾನವು ದಿವ್ಯಸ್ಥಾನವೆನಿಸುತ್ತದೆ (17-18). ಇನ್ನು ಮೇಘಗಳಿಂದ 
ಸುರಿಯಲ್ಪಟ್ಟ ಜಲವು ಪ್ರಾಣಿಗಳ ಜೀವನಕ್ಕಾಗಿ ಸಮಸ್ತ ಸಸ್ಯಗಳನ್ನೂ 
ಪೋಷಿಸುತ್ತದೆ. ಈ ಜಲವು ಅಮೃತವೇ ಸರಿ. (19). ಅದರಿಂದ 
ಬೆಳೆಯುವ ಸಮಸ್ತ ಸಸ್ಯಗಣವೂ ಫಸಲನ್ನು ನೀಡಿ ಒಣಗುತ್ತ ಪ್ರಾಣಿಗಳ 
(ಉತ್ಪತ್ತಿ ಪೋಷಣೆಗಳಿಗೆ) ಸಾಧಕವಾಗಿದೆ. ಈ ಧ್ಯಾನಗಳಿಂದ ಶಾಸ್ತ್ರ 
ವಿದರಾದ ಮಾನವರು ಶಾಸ್ತ್ರೋಕ್ತ ಯಜ್ಞಗಳನ್ನಾಚರಿಸಿ ಪ್ರತಿದಿನವೂ 


386 ಶ್ರೀವಿಷ್ಣುಪುರಾಣಮ್‌ 


ತೇನ ಯಜ್ಞಾನಥಾಪ್ರೋಕ್ಪಾನ್ಮಾನವಾಃ ಶಾಸ್ತ್ರಚಕ್ಷುಷಃ | 


ಕುರ್ವಂತ್ಮಹರಹಸ್ತೈಶ್ಚ ದೇವಾನಾಹ್ಕಾಯಯಂತಿ ತೇ॥ 21 
ಏವಂ ಯಜ್ಞಾಶ್ಚ ವೇದಾಶ್ಚ ವರ್ಣಾಶ್ಚ ವೃಷ್ಟಿಪೂರ್ವಕಾಃ | 
ಸರ್ವೇ ದೇವನಿಕಾಯಾಶ್ಚ ಸರ್ವೇ ಭೂತಗಣಾಶ್ಚ ಯೇ॥ 22 
ವೃಷ್ಟ್ಯಾ ಧೃತಮಿದಂ ಸರ್ವಮನ್ನಂ ನಿಷ್ಟಾದತೇ ಯಯಾ! 
ಸಾಪಿ ನಿಷ್ಪಾದತೇ ವೃಷ್ಟಿಃ ಸವಿತ್ರಾ ಮುನಿಸತ್ತಮ ॥ 23 


ಆಧಾರಭೂತಃ ಸವಿತುರ್ಧುವೋ ಮುನಿವರೋತ್ತಮ ! 
ಧ್ರುವಸ್ಮ ಶಿಶುಮಾರೋಪಸೌ ಸೋಪಪಿ ನಾರಾಯಣಾತ್ಮಕಃ॥ 24 


ಹೃದಿ ನಾರಾಯಣಸ್ಪಸ್ಮ ಶಿಶಿಮಾರಸ್ಮ ಸಂಸ್ಥಿತಃ! 
ಬಿಭರ್ತಾ ಸರ್ವಭೂತಾನಾಮಾದಿಭೂತಃ ಸನಾತನಃ ॥ 25 


ಇತಿ ಶ್ರೀವಿಷ್ಣುಪುರಾಣೇ ದ್ವಿತೀಯೇಇಂಶೇ ನವಮೋಇಧ್ಯಾಯಃ 


ದೇವತೆಗಳನ್ನು ಆಪ್ಕಾಯನಗೊಳಿಸುತ್ತಾರೆ (20-21). ಹೀಗೆ ಯಜ್ಞಗಳು, 
ವೇದಗಳು, ಬ್ರಾಹ್ಮಣಾದಿ ವರ್ಣಗಳು, ದೇವತೆಗಳು, ಪ್ರಾಣಿಗಳು ಎಲ್ಲವೂ 
ವೃಷ್ಟಿಯನ್ನು ಅವಲಂಬಿಸಿಕೊಂಡಿವೆ. ಅನ್ನವನ್ನು ನಿಷ್ಟಾದಿಸುವ ವೃಷ್ಟಿಯನ್ನು 
ಸರ್ವವೂ ಅವಲಂಬಿಸಿಕೊಂಡಿದೆ. ಆ ವೃಷ್ಟಿಯಾದರೋ ಸೂರ್ಯನಿಂದ 
ಉಂಟಾಗುತ್ತದೆ (22-23). ಮೈತ್ರೇಯ, ಈ ಸೂರ್ಯನಿಗೆ ಧ್ರುವನು 
ಆಧಾರ. ಧ್ರುವನಿಗೆ ಶಿಶುಮಾರಚಕ್ರವು ಆಧಾರ. ಶಿಶುಮಾರಕ್ಕೆ 
ಶ್ರೀಮನ್ನಾರಾಯಣನು ಆಧಾರ. ಆದಿಭೂತನೂ ಸನಾತನನೂ ಆದ 
ನಾರಾಯಣನು ಶಿಶುಮಾರದ ಹೃದಯದಲ್ಲಿದ್ದು ಸಮಸ್ತ ಪ್ರಾಣಿ 
ವರ್ಗವನ್ನೂ ಧರಿಸಿ ಪೋಷಿಸುತ್ತಿದ್ದಾನೆ (24-25). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ದ್ವಿತೀಯಾಂಶದಲ್ಲಿ 
ಒಂಬತ್ತನೆಯ ಅಧ್ಯಾಯ ಮುಗಿಯಿತು. 


% 


ದಶಮೋಇ-ಧ್ಯ್ಮಾಯಃ 


ಶ್ರೀಪರಾಶರ ಉವಾಚ: 


ಸಾಶೀತಿಮಂಡಲಶತಂ ಕಾಷ್ಠಯೋರಂತರಂ ದ್ವಯೋಃ। 
ಆರೋಹಣಾವರೋಹಾಭ್ಕಾಂ ಭಾನೋರಬ್ಬೇನ ಯಾ ಗತಿಃ॥ 1 


ಸ ರಥೋವಧಿಷಿತೋ ದೇವೆ ೃರಾದಿತ್ಯೆ ಲರ್ಯಪಿಭಿಸುಥಾ | 





ಗಂಧವ್ವೈರಪ್ಸರೋಭಿಶ್ಚ ಗ್ರಾಮಣೇಸರ್ಪರಾಕ್ಷಸೆ sll 2 

ಧಾತಾ ಕ್ರತುಸ್ನಲಾ ಚೆ ಎವೆ ಪುಲಸ್ತ್ಯೋ ವಾಸುಕಿಸ್ತಥಾ! 

ರಥಭೃದ್‌ಗ್ರಾಮಣೀರ್ಹೇತಿಸ್ತುಂಬುರುಶ್ಚೈವ ಸಪ್ತಮಃ ॥॥ 3 
ಅಧ್ಯಾಯ 10 


ದ್ವಾದಶಸೂರ್ಯರು ಮತ್ತು ಬೇರೆಬೇರೆ ಮಾಸಗಳ ಅಧಿಕಾರಿಗಳು 


ಪರಾಶರರು ಹೇಳಿದರು: ಒಂದು ವರ್ಷದಲ್ಲಿ ಸೂರ್ಯನು 
ಆರೋಹ ಮತ್ತು ಅವರೋಹಗಳ ಮೂಲಕ ಸಂಚರಿಸುವ ಎರಡು 
ದಿಕ್ಕುಗಳ (ಉತ್ತರ ಮತ್ತು ದಕ್ಷಿಣ) ನಡುವಿನ ಅಂತರವು ನೂರೆಂಬತ್ತು* 
ಮಂಡಲಗಳು (1). ಸೂರ್ಯನ ರಥವು ದೇವತೆಗಳಾದ ಆದಿತ್ಯರಿಂದಲೂ 
ಯಷಿಗಳಿಂದಲೂ ಗಂಧರ್ವರಿಂದಲೂ ಅಪ್ಸರೆಯರಿಂದಲೂ ಯಕ್ಷ 
ರಿಂದಲೂ ಸರ್ಪರಾಕ್ಷಸರಿಂದಲೂ ಅಧಿಷ್ಠಿತವಾಗಿರುತ್ತದೆ (ಪ್ರತಿಯೊಂದು 
ಗುಂಪಿನಿಂದ ಒಬ್ಬೊಬ್ಬರು ಪ್ರತಿ ಮಾಸದಲ್ಲಿ ಅಧಿಷ್ಠಿತರಾಗಿರುತ್ತಾರೆ) (2). 
ಸರ್ವದಾ ಚೈತ್ರಮಾಸದಲ್ಲಿ ಧಾತಾ (ಆದಿತ್ಯ), ಕ್ರತುಸ್ಥಲಾ (ಅಪ್ಸರೆ), 


* ಉತ್ತರ ದಿಕ್ಕಿನ ತುದಿಯಿಂದ ದಕ್ಷಿಣ ದಿಕ್ಕಿನ ತುದಿಗೆ 360 ಮಂಡಲಗಳೆಂದು 
ವಾಯುಪುರಾಣದಲ್ಲಿದೆ. ಇಲ್ಲಿಯೂ ಸಹ ಮಧ್ಯದಿಂದ (Equator) ಒಂದೊಂದು ದಿಕ್ಕಿನ 
ತುದಿಗೆ 180 ಮಂಡಲ ಎಂದು ಅರ್ಥ ಹೇಳಲು ಸಾಧ್ಯ. ಆಗ ಎರಡು ಪುರಾಣಗಳಿಗೂ 
ಏಕವಾಕ್ಕತೆ ಬರುತ್ತದೆ. ಈ ಅರ್ಥ ಯುಕ್ತವೂ ಹೌದು. ಮಂಡಲ = 208766, ವರ್ಷದ 
360 ದಿನಗಳಿಗೆ 360 ಮಂಡಲ. 


388 ಶ್ರೀವಿಷ್ಣುಪುರಾಣಮ್‌ 

ಏತೇ ವಸಂತಿ ವೈ ಚೈತ್ರೇ ಮಧುಮಾಸೇ ಸದೈವ ಹಿ! 
ಮೈತ್ರೇಯ ಸಂದನೇ ಭಾನೋಃ ಸಪ್ತ ಮಾಸಾಧಿಕಾರಿಣಃ॥ 4 
ಅರ್ಯಮಾ ಪುಲಹಶ್ಚೈವ ರಥೌಜಾಃ ಪುಂಜಿಕಸ್ಮಲಾ। 


ಪ್ರಹೇತಿಃ ಕಚ್ಛವೀರಶ್ಚ ನಾರದಶ್ಚ ರಥೇ ರವೇಃ॥ 5 
ಮಾಧವೇ ನಿವಸಂತ್ಮೇತೇ ಶುಚಸಂಜ್ಞೇ ನಿಬೋಧ ಮೇ॥ 6 
ಮಿತ್ರೋಅಂತಿಸಕ್ಷಕೋ ರಕ್ಷಃ ಹಪೌರುಷೇಯೋನ5ಂಥ ಮೇನಕಾ! 
ಹಾಹಾ ರಥಸ್ಹನಶ್ಚೈವ ಮೆ ತ್ರೇಯೆ ತೇ ವಸಂತಿ ವೆ ll 7 
ವರುಣೋ ವಸಿಷ್ಠೋ ನಾಗಶ್ಚ ಸಹಜನ್ಮಾ ಹುಹೂ ರಥಃ! 
ರಥಚಿತ್ರಸ್ತಥಾ ಶುಕ್ರೇ ವಸಂತ್ಕಾಹಾಢಸಂಜ್ಗಕೇ॥ 8 
ಇಂದ್ರೋ ವಿಶ್ವಾವಸುಃ ಸೋತ ಏಲಾಪುತಸ್ಪಥಾಂಗಿರಾಃ | 
ಪ್ರಮ್ಹೋಚಾ ಚ ನಭಸ್ಕೇತೇ ಸರ್ಪಿಶ್ಚಾರ್ಕೇ ವಸಂತಿ ವೈ॥ 9 


ಪುಲಸ್ತ್ಯ (ಯಷಿ), ವಾಸುಕಿ (ಸರ್ಪ), ರಥಭೃತ್‌ (ಯಕ್ಷ), ಹೇತಿ 
(ರಾಕ್ಷಸ), ತುಂಬುರು (ಗಂಧರ್ವ)--ಇವರು ಚೈತ್ರಮಾಸಕ್ಕೆ ಅಧಿಕಾರಿ 
ಗಳಾಗಿ ಸೂರ್ಯನ ರಥದಲ್ಲಿರುತ್ತಾರೆ (3-4). ವೈಶಾಖ ಮಾಸದಲ್ಲಿ 
ಅರ್ಯಮಾ (ಆದಿತ್ಯ), ಪುಲಹ (ಬಷಿ), ರಥೌಜಾ (ಯಕ್ಷ), ಪುಂಜಿಕ 
ಸ್ಥಲಾ (ಅಪ್ಸರೆ), ಪ್ರಹೇತಿ (ರಾಕ್ಷಸ), ಕಚ್ಚವೀರ (ಸರ್ಪ), ನಾರದ 
(ಗಂಧರ್ವ)--ಇವರು ಸೂರ್ಯನ ರಥದಲ್ಲಿರುತ್ತಾರೆ. ಈಗ ಜ್ಯೇಷ್ಠ 
ಮಾಸದಲ್ಲಿರತಕ್ಕವರ ಹೆಸರನ್ನಾಲಿಸು (5-6). ಮಿತ್ರ, ಅತ್ರಿ, ತಕ್ಷಕ, 
ಪೈರುಷೇಯನೆಂಬ ರಾಕ್ಸಸ, ಮೇನಕಾ, ಹಾಹಾ, ರಥಸ್ತನ (ಯಕ್ಷ) 
ಇವರು ಇರುತ್ತಾರೆ (7). ಆಷಾಢಮಾಸದಲ್ಲಿ ವರುಣ (ಆದಿತ್ಯ), ವಸಿಷ್ಠ, 
ನಾಗ, ಸಹಜನ್ಮಾ, ಹುಹೂ, ರಥ (ರಾಕ್ಷಸ), ರಥಚಿತ್ರ (ಗಂಧರ್ವ)-- 
ಇವರು ಸೂರ್ಯನ ರಥದಲ್ಲಿರುತ್ತಾರೆ (8). ಶ್ರಾವಣಮಾಸದಲ್ಲಿ ಇಂದ್ರ 
(ಆದಿತ್ಯ), ವಿಶ್ವಾವಸು, ಸ್ರೋತ (ಯಕ್ಷ), ಏಲಾಪುತ್ರ (ಸರ್ಪ), 
ಅಂಗಿರಸ್‌, ಪ್ರಮ್ಲೋಚಾ, ಸರ್ಪಿ (ರಾಕ್ಟಸ)--ಇವರು ಸೂರ್ಯರಥ 
ದಲ್ಲಿರುತ್ತಾರೆ (9). ಭಾದ್ರಪದಮಾಸದಲ್ಲಿ ವಿವಸ್ವಾನ್‌ (ಆದಿತ್ಯ, 


ಅಧ್ಯಾಯ 10 ದ್ವಿತೀಯಾಂಶಃ 389 
ವಿವಸ್ಥಾನುಗ್ರಸೇನಶ್ಚ ಭೃಗುರಾಪೂರಣಸಥಾ | 
ಅನುಮ್ಲೋಚಾ ಶಂಖಪಾಲೋ ವ್ಮಾಘೋ ಭಾದ್ರಪದೇ ತಥಾ॥10 


ಪೂಷಾವಸುರುಚಿರ್ವಾತೋ ಗೌತಮೋsಥ ಧನಂಜಯಃ! 
ಸುಷೇಣೋತನ್ಕೋ ಫೃತಾಚೀ ಚೆ ವಸಂತ್ಕಾಶ್ಚಯುಜೇ ರವೌ॥11 


ವಿಶ್ವಾವಸುರ್ಭರದ್ದಾಜಃ ಪರ್ಜನ್ಮೈರಾವತೌ ತಥಾ! 


ವಿಶ್ವಾಚೀ ಸೇನಜಿಚ್ಚಾಪಃ ಕಾರ್ತಿಕೇ ಚ ವಸಂತಿ ವೆ ol 12 
ಅಂಶಕಾಶಹತಾರ್ಕಾಸ್ತು ಮಹಾಪದ್ಮಸಥೋರ್ವಶೀ। 
ಚಿತಸೇನಸ್ತಥಾ ವಿದ್ಮುನ್ಮಾರ್ಗಶೀರ್ಹೇವಧಿಕಾರಿಣಃ॥ 13 
ಕ್ರತುರ್ಭಗಸಥೋರ್ಣಾಯುಃ ಸ್ನೂರ್ಜಃ ಕರ್ಕೋಟಕಸ್ತಥಾ | 
ಅರಿಷ್ಟನೇಮಿಶ್ಚೈವಾನ್ಮಾ ಪೂರ್ವಚಿತ್ರಿರ್ವರಾಪ್ಸರಾಃ ॥ 14 
ಪೌಹಮಾಸೇ ವಸಂತ್ಮೇತೇ ಸಪ್ತ ಭಾಸ್ಕರಮಂಡಲೇ। 
ಲೋಕಪ್ರಕಾಶನಾರ್ಥಾಯ ವಿಪ್ರವರ್ಯಾಧಿಕಾರಿಣಃ॥ 15 


ಉಗ್ರಸೇನ (ಗಂಧರ್ವ), ಭೃಗು, ಆಪೂರಣ (ಯಕ್ಷ), ಅನುಮ್ಲೋಚಾ 
(ಅಪ್ಸರೆ), ಶಂಖಪಾಲ (ಸರ್ಪ), ವ್ಯಾಘ್ರ (ರಾಕ್ಬಸ)--ಇವರು ಇರುತ್ತಾರೆ 
(10). ಆಶ್ಚಯುಜದಲ್ಲಿ ಪೂಷ, ವಸುರುಚಿ (ಗಂಧರ್ವ), ವಾತ (ರಾಕ್ಷಸ), 
ಗೌತಮ, ಧನಂಜಯ (ಸರ್ಪ), ಸುಷೇಣ (ಗಂಧರ್ವ), ಘೃತಾಚೀ-- 
ಇವರು ಸೂರ್ಯರಥದಲ್ಲಿರುತ್ತಾರೆ (11). ಕಾರ್ತಿಕ ಮಾಸದಲ್ಲಿ 
ವಿಶ್ವಾವಸು (ಗಂಧರ್ವ), ಭರದ್ವಾಜ, ಪರ್ಜನ್ಯ (ಆದಿತ್ಯ), ಐರಾವತ 
(ಸರ್ಪ), ವಿಶ್ವಾಚೀ (ಅಪ್ಸರೆ), ಸೇನಜಿತ್‌ (ಯಕ್ಷ), ಆಪ (ರಾಕ್ಷಸ) 
ಇವರು ಇರುತ್ತಾರೆ (12). ಮಾರ್ಗಶೀರ್ಷ ಮಾಸದಲ್ಲಿ ಅಂಶ (ಆದಿತ್ಯ), 
ಕಾಶ್ಯಪ, ತಾರ್ಕ್ಷ್ಯ (ಯಕ್ಷ), ಮಹಾಪದ್ಮ (ಸರ್ಪ), ಉರ್ವಶೀ, 
ಚಿತ್ರಸೇನ, ವಿದ್ಯುತ್‌ (ರಾಕ್ಷಸ) ಇವರು ಅಧಿಕಾರಿಗಳಾಗಿ ಸೂರ್ಯನ 
ರಥದಲ್ಲಿರುತ್ತಾರೆ (13). ಪೌಷಮಾಸದಲ್ಲಿ ಕ್ರತು (ಯಷಿ), ಭಗ (ಆದಿತ್ಯ). 
ಊರ್ಣಾಯು (ಗಂಧರ್ವ), ಸ್ಫೂರ್ಜ (ರಾಕ್ಷಸ), ಕರ್ಕೊೋಟಕ, 
ಅರಿಷ್ಟನೇಮಿ (ಯಕ್ಷ), ಪೂರ್ವಚತ್ತಿ (ಅಪ್ಸರೆ)--ಇವರು ಲೋಕ 


390 ಶ್ರೀವಿಷ್ಣುಪುರಾಣಮ್‌ 


ತೃಷ್ಟಾಥ ಜಮದಗ್ನಿಶ್ಚ ಕಂಬಲೋ5ಥ ತಿಲೋತ್ರಮಾ। 
ಬ್ರಹ್ಮೋಪೇತೋಇ5ಥ ಯತಜಿದ್‌ ಧೃತರಾಷ್ಟ್ರೋ5ಥ ಸಪ್ತಮಃ ॥ 16 


ಮಾಘಮಾಸೇ ವಸಂತ್ಯೇತೇ ಸಪ್ತ ಮೆ ತೀಯ ಭಾಸ್ಕರೇ | 
ಶ್ರೂಯತಾಂ ಚಾಪರೇ ಸೂರ್ಯೇ ಫಾಲ್ಲುನೇ ನಿವಸಂತಿಯೇ ॥ 17 


ವಿಷ್ಣುರಶ್ವತರೋ ರಂಭಾ ಸೂರ್ಯವರ್ಚಾಶ್ಚ ಸತ್ಯಜಿತ್‌! 
ವಿಶ್ವಾಮಿತ್ರಸ್ತಥಾ ರಕ್ಷೋ ಯಜ್ಞೋಪೇತೋ ಮಹಾಮುನೇ॥ 18 


ಮಾಸೇಷ್ಟೇತೇಷು ಮೈತ್ರೇಯ ವಸಂತ್ಶೇತೇ ತು ಸಪ್ತಕಾಃ। 
ಸವಿತುರ್ಮಂಡಲೇ ಬ್ರಹ್ಮನ್‌ ವಿಷ್ಣುಶಕ್ತ್ಯುಪಬೃಂಹಿತಾಃ ॥ 19 


ಸ್ತುವಂತಿ ಮುನಯಃ ಸೂರ್ಯಂ ಗಂಧವೇೈರ್ಗೀಯತೇ ಪುರಃ! 
ನೃತ್ಶಂತೃಪ್ಸರಸೋ ಯಾಂತಿ ಸೂರ್ಯಸ್ಥಾನು ನಿಶಾಚರಾಃ।.. 20 


ಪ್ರಕಾಶನಕ್ಕೋಸ್ಕರ ಅಧಿಕಾರಿಗಳಾಗಿ ಸೂರ್ಯಮಂಡಲದಲ್ಲಿ ಇರುತ್ತಾರೆ 
(14-15). ಮಾಘಮಾಸದಲ್ಲಿ ತ್ವಷ್ಟಾ (ಆದಿತ್ಯ), ಜಮದಗ್ನಿ, ಕಂಬಲ 
(ಸರ್ಪ), ತಿಲೋತ್ತಮಾ, ಬ್ರಹ್ಮೋಪೇತ (ರಾಕ್ಬಸ), ಯತಜಿತ್‌ (ಯಕ್ಷ), 
ಧೃತರಾಷ್ಟ್ರ (ಗಂಧರ್ವ)--ಇವರು ಇರುತ್ತಾರೆ. ಮೈತ್ರೇಯ, ಫಾಲ್ಗುನ 
ಮಾಸದಲ್ಲಿ ಸೂರ್ಯಮಂಡಲದಲ್ಲಿರತಕ್ಕವರ ಹೆಸರನ್ನು ಕೇಳು (16-17). 
ಎಷ್ಟು (ಆದಿತ್ಯ), ಅಶ್ವತರ (ಸರ್ಪ), ರಂಭಾ, ಸೂರ್ಯವರ್ಚ 
(ಗಂಧರ್ವ), ಸತ್ಯಜಿತ್‌ (ಯಕ್ಷ), ವಿಶ್ವಾಮಿತ್ರ, ಯಜ್ಞೋಪೇತನೆಂಬ 
ರಾಕ್ಷಸ--ಇವರು ಇರುತ್ತಾರೆ (18). ಮೈತ್ರೇಯ, ಈ ಎಲ್ಲ ಮಾಸಗಳಲ್ಲಿ 
ಈಗ ಹೇಳಿದಂತೆ ಏಳು ಏಳು ಜನರು ವಿಷ್ಣುಶಕ್ತಿಯಿಂದ ಸಂದೀಪ್ತರಾಗಿ 
ಸೂರ್ಯಮಂಡಲದಲ್ಲಿ ನೆಲೆಸಿರುತ್ತಾರೆ (19). (ಒಂದೊಂದು ಮಾಸದಲ್ಲಿ 
ಒಬ್ಬೊಬ್ಬರಂತೆ) ಯಷಿಗಳು ಸೂರ್ಯನನ್ನು ಸ್ತುತಿಸುತ್ತಾರೆ. ಗಂಧರ್ವರು 
ಎದುರಿಗೆ ಹಾಡುತ್ತಾರೆ. ಅಪ್ಸರೆಯರು ನರ್ತಿಸುತ್ತಾರೆ. ರಾಕ್ಷಸರು 
ಹಿಮ್ಮೇಳದಲ್ಲಿ ಹೋಗುತ್ತಾರೆ. ಸರ್ಪಗಳು ರಥದ ಸಾಗಾಣಿಕೆಗೆ ಅಣಿ 


ಅಧ್ಯಾಯ 10 ದ್ವಿತೀಯಾಂಶಃ 391 
ವಹಂತಿ ಪನ್ನಗಾ ಯಕ್ಸೈಃ ಕ್ರಿಯತೇತಭಿಷುಸಂಗ್ರಹಃ। 


ವಾಲಖಲ್ಯಾಸ್ತಥೈವೈನಂ ಪರಿವಾರ್ಯ ಸಮಾಸತೇ॥ 21 
ಸೋsಯಂ ಸಪ್ರಗಣಃ ಸೂರ್ಯಮಂಡಲೇ ಮುನಿಸತ್ರಮ! 
ಹಿಮೋಹ್ಟವಾರಿವೃಷ್ಟೀನಾಂ ಹೇತುಃ ಸ್ವಸಮಯಂ ಗತಃ ॥ 22 


ಇತಿ ಶ್ರೀವಿಷ್ಣುಪುರಾಣೇ ದ್ವಿತೀಯೇ5ಂಶೇ ದಶಮೋಇ5ಧ್ಯಾಯಃ 


ಮಾಡಿಕೊಡುತ್ತವೆ. ಯಕ್ಷರು ಲಗಾಮುಗಳನ್ನು ಹಿಡಿಯುತ್ತಾರೆ. ಮತ್ತು 
 ವಾಲಖಿಲ್ಕರೆಂಬ ಯಷಿಗಳು ರಥದ ಸುತ್ತಲೂ ನೆರೆದಿರುತ್ತಾರೆ (20-21). 
ಮೈತ್ರೇಯ, ಸೂರ್ಯರಥಕ್ಕೆ ಸಂಬಂಧಿಸಿದ ಈ ಸಪ್ತಗಣವು ತಮ್ಮ ತಮ್ಮ 
ಸಮಯದಲ್ಲಿ ಚಳಿ, ಉಷ್ಣತೆ, ಜಲವೃಷ್ಟಿ--ಇವುಗಳಿಗೆ ಕಾರಣವಾಗುತ್ತದೆ 
(22). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ದ್ವಿತೀಯಾಂಶದಲ್ಲಿ 
ಹತ್ತನೆಯ ಅಧ್ಯಾಯ ಮುಗಿಯಿತು. 


% 


ಏಕಾದಶೋsಧ್ಯಾಯಃ 


ಶ್ರೀವೈತ್ರೇಯ ಉವಾಚ: 


ಯದೇತದ್ಧಗವಾನಾಹ ಗಣಃ ಸಪ್ತವಿದೋ ರವೇಃ। 
ಮಂಡಲೇ ಹಿಮತಾಪಾದೇಃ ಕಾರಣಂ ತನ್ಮಯಾ ಶ್ರುತಮ್‌ ॥ 


ವ್ಯಾಹಾರಶ್ಚಾಸಿ ಕಥಿತೋ ಗಂಧರ್ವೋರಗರಾಕ್ಷಸಮ್‌ | 
ಯಷೀಣಾಂ ವಾಲಖಲ್ಮಾನಾಂ ತಥೈವಾಪ್ಸರಸಾಂ ಗುರೋ ॥ 2 


ಯಕ್ಸಾಣಾಂ ಚ ರಥೇ ಭಾನೋರ್ವಿಹ್ಟುಶಕ್ತಿಧೃತಾತ್ಮನಾಮ್‌। 
ಕಿಂ ಚಾದಿತಸ್ಮ ಯತ್ಕರ್ಮ ತನ್ನಾತ್ರೋಕ್ತಂ ತ್ವಯಾ ಮುನೇ॥ 3 


ಯದಿ ಸಪ್ಪಗಣೋ ವಾರಿ ಹಿಮಮುಷ್ಗಂ ಚ ವರ್ಷತಿ! 
ತತ್ಕಿಮತ್ರ ರವೇರ್ಯೆೇನ ವೃಷ್ಟಿಃಚ ಸೂರ್ಯಾದಿತೀರ್ಯತೇ॥ 4 


[ಖಿ 


ಅಧ್ಯಾಯ 11 
ಸೂರ್ಯಶಕ್ತಿ ಮತ್ತು ವೈಷ್ಣವೀಶಕ್ತಿಗಳ ವರ್ಣನೆ 


ಆಗ ಮೈತ್ರೇಯರು “ಮಹರ್ಷಿಗಳೆ, ಸೂರ್ಯಮಂಡಲದಲ್ಲಿರುವ 
ಸಪ್ತಗಣಗಳು ಶೈತ್ಯ, ತಾಪಾದಿಗಳಿಗೆ ಕಾರಣರೆಂದು ಹೇಳಿದಿರಿ. ಅದನ್ನು 
ಕೇಳಿದೆನು (1). ಗುರುಗಳೆ, ಸೂರ್ಯರಥದಲ್ಲಿ ವಿಷ್ಣುಶಕ್ತಿಯಿಂದ 
ಸಂದೀಪ್ತರಾದ ಗಂಧರ್ವೋರಗ ರಾಕ್ಷಸರು, ಯಷಿಗಳು, ವಾಲಖಿಲ್ಕರು, 
ಅಪ್ಸರೆಯರು ಮತ್ತು ಯಕ್ಷರು ಇವರ ವ್ಯಾಪಾರವೇನೆಂಬುದನ್ನು 
ತಿಳಿಸಿದಿರಿ. ಆದರೆ ಆದಿತ್ಯನ ಕೆಲಸವೇನೆಂಬುದನ್ನು ಮಾತ್ರ ಹೇಳಲಿಲ್ಲ 
(2-3). ಈ ಸಪ್ಪಗಣಗಳೇ ಮಳೆ, ಚಳಿ, ತಾಪಗಳಿಗೆ ಕಾರಣರಾದ ಮೇಲೆ, 
ಸೂರ್ಯನಿಂದ ಮಳೆಯಾಗುತ್ತದೆ ಎಂದು ಹೇಳುವುದೇಕೆ? ಎಲ್ಲ 


ವ್ಯಾಪಾರವೂ ಸಪ್ತಗಣಗಳದ್ದೇ ಆದ ಮೇಲೆ "ಈಗ ಸೂರ್ಯನು 


ಅಧ್ಯಾಯ 11 ದ್ವಿತೀಯಾಂಶಃ 393 


ವಿವಸ್ಥಾನುದಿತೋ ಮಧ್ಯೇ ಯಾತ್ಮಸ್ತಮಿತಿ ಕಿಂ ಜನಃ। 
ಬ್ರವೀತ್ಕೇತತ್ಸಮಂ ಕರ್ಮ ಯದಿ ಸಪ್ರಗಣಸ್ಮ ತತ್‌ ॥ 5 


ಶ್ರೀಪರಾಶರ ಉವಾಚ: 
ಮೈತ್ರೇಯ ಶ್ರೂಯತಾಮೇತದೃದ್ಧವಾನರಿಷೃಚ್ಛತಿ | 


ಯಥಾ ಸಪ್ತಗಣೇಇನಪೈೇಕಃ ಪ್ರಾಧಾನ್ಯೇನಾಧಿಕೋ ರವಿಃ ॥ 6 
ಸರ್ವಶಕ್ತಿಃಚ ಪರಾ ವಿಷ್ಣೋರ್ಯಗಜುಃಸಾಮಸಂಜ್ಞತಾ। 

ಸೈಷಾ ತ್ರಯೀ ತಪತ್ಕಂಹೋ ಜಗತಶ್ಚ ಹಿನಸ್ತಿ ಯಾ॥ 7 
ಸೈಷಾ ವಿಷ್ಣುಃ ಸ್ಥಿತಃ ಸ್ಥಿತ್ಕಾಂ ಜಗತಃ ಪಾಲನೋದ್ಯತಃ। 
ಯಗಅಜುಃಸಾಮಭೂತೋಇಂತಃ ಸವಿತುರ್ದಿಜ ತಿಷೃತಿ॥ 8 
ಮಾಸಿ ಮಾಸಿ ರವಿರ್ಯೋ ಯಸತ್ರ ತತ್ರ ಹಿ ಸಾ ಪರಾ। 
ತ್ರಯೀಮಯೀ ವಿಷ್ಣುಶಕ್ತಿರವಸ್ಥಾನಂ ಕರೋತಿ ವೈ॥ 9 


ಹುಟ್ಟಿದನು, ಆಕಾಶ ಮಧ್ಯದಲ್ಲಿದ್ದಾನೆ, ಈಗ ಅಸ್ತಂಗತನಾಗುವನು' ಎಂದು 
ಜನರು ಏಕೆ ಹೇಳುತ್ತಾರೆ?” ಎಂದು ಕೇಳಿದರು (4-5). ಅದಕ್ಕೆ 
ಪರಾಶರರು ಹೇಳಿದರು: ಮೈತ್ರೇಯ, ನೀನು ಪ್ರಶ್ನೆ ಮಾಡಿದುದಕ್ಕೆ ಉತ್ತರ 
ವನ್ನು ಕೇಳು. ಆ ಸಪ್ತಗಣ*ಗಳಲ್ಲಿ ಸೂರ್ಯನೇ ಪ್ರಧಾನನಾದವನು (6). 
ಯಗ್ಯಜುಃಸಾಮಗಳೆಂಬ ಹೆಸರುಳ್ಳ ವೇದತ್ರಯಿಯೆಂಬ ವಿಷ್ಣುವಿನ 
ಪರಾಶಕ್ತಿಯು (ಸೂರ್ಯನಲ್ಲಿದ್ದು) ಬೆಳಗುತ್ತಿದೆ. ಜಗತ್ತಿನ ಪಾಪವನ್ನು 
ಹೋಗಲಾಡಿಸಲು ಸಮರ್ಥವಾಗಿದೆ (7). ಯಗ್ಯಜುಃಸಾಮಸ್ವರೂಪನಾದ 
ವಿಷ್ಣುವೇ ಸ್ಥಿತಿ ಕಾಲದಲ್ಲಿ ಜಗತ್ತನ್ನು ಪಾಲಿಸಬೇಕೆಂದು, ಸೂರ್ಯ 
ಮಂಡಲದ ನಡುವೆ ಇರುತ್ತಾನೆ (8). ಪ್ರತಿಮಾಸದಲ್ಲಿಯೂ ಯಾವ 
ಯಾವ ಹೆಸರಿನ ಆದಿತ್ಯನಿರುವನೋ ಅವನಲ್ಲಿ ತ್ರಯೀರೂಪವಾದ ವಿಷ್ಣು 
ಶಕ್ತಿಯು ನೆಲೆಸಿರುತ್ತದೆ. ಪ್ರಾತಃಕಾಲದಲ್ಲಿ ಖಕ್ಕುಗಳೂ ಮಧ್ಯಾಹ್ನದಲ್ಲಿ 


* ಹಿಂದೆ ಹೇಳಿದ ಸಪ್ತಗಣಗಳಲ್ಲಿ ಆದಿತ್ಯನು ಸೇರಿದ್ದಾನೆ. ವಾಲಖಿಲ್ಕರು 
ಸೇರಿಲ್ಲ. ಅವರನ್ನು ಆಮೇಲೆ ಸೇರಿಸಿ ಹೇಳಲಾಗಿದೆ. 


394 ಶ್ರೀವಿಷ್ಣುಪುರಾಣಮ್‌ 


ಯಚೆಃ ಸ್ತುವಂತಿ ಪೂರ್ವಾಹ್ನೇ ಮಧ್ಯ್ಮಾಹ್ನೇನಥ ಯಜೂಂಪಿ ವೈ! 


ಬೃಹದ್ರಥಂತರಾದೀನಿ ಸಾಮಾನ್ಯಕ್ನಃ ಕ್ಷಯೇ ರವಿಮ್‌ ॥ 10 
ಅಂಗಮೇಹಾ ತ್ರಯೋ ವಿಹಷ್ಣೋರ್ಹುಗ್ಯಜುಃಸಾಮಸಂಜ್ಞತಾ। 
ಎಷ್ಟುಶ್ತಿರವಸ್ಕಾನಂ ಸದಾದಿತ್ಕೇ ಕರೋತಿ ಸಾ| 11 


ನ ಕೇವಲಂ ರವೇಃ ಶಕ್ತಿರ್ವೈಷ್ಠವೀ ಸಾ ತ್ರಯೀಮಯೀ। 
ಬ್ರಹ್ಮಾಥ ಪುರುಷೋ ರುದ್ರಸ್ತ್ರಯಮೇತತ್ತಯೀಮಯಮ್‌ ॥ 12 


ಸರ್ಗಾದೌ ಯಖಜ್ಮಯೋ ಬ್ರಹ್ಮಾ ಸ್ಥಿತೌ ವಿಷ್ಣುರ್ಯಜುರ್ಮಯಃ। 
ರುದ್ರಃ ಸಾಮಮಯೋಜಅಂತಾಯ ತಸ್ಮಾತ್ರಸ್ಕಾಶುಚಿರ್ಧ್ವನಿಃ॥ 13 


ಏವಂ ಸಾ ಸಾತ್ರಿಕೀ ಶಕ್ತಿರ್ವೈಷ್ಠ್ಟವೀ ಯಾ ತ್ರಯೀಮಯೀ। 
ಆತ್ಮಸಪ್ರಗಣಸ್ನಂ ತಂ ಭಾಸ್ವಂತಮಧಿತಿಷ್ಠತಿ ॥ 14 


ಯಜುಸ್ಸುಗಳೂ ಸಾಯಂಕಾಲದಲ್ಲಿ ಬೃಹದ್ರಥಂತರಾದಿಸಾಮಗಳೂ 
ಸೂರ್ಯನನ್ನು ಸ್ತುತಿಸುತ್ತವೆ. (9-10). ಖಗ್ಯಜುಃಸಾಮಗಳೆಂಬ ಈ 
ವೇದತ್ರಯವು ವಿಷ್ಣುವಿನ ಒಂದು ಅಂಗವಾಗಿದ್ದು, ಸದಾ ಆದಿತ್ಯನಲ್ಲಿ 
ನೆಲೆಸಿರುತ್ತದೆ. ತ್ರಯೀಮಯವಾದ ಈ ವೈಷ್ಣವೀಶಕ್ತಿಯು ಸೂರ್ಯನಲ್ಲಿ 
ಮಾತ್ರ ನೆಲೆಸಿರುತ್ತದೆಯೆಂದಲ್ಲ. ಬ್ರಹ್ಮ ವಿಷ್ಣು ರುದ್ರ--ಈ ತ್ರಿಮೂರ್ತಿ 
ಗಳೂ ತ್ರಯೀಮಯ ಶಕ್ತಿಯೇ ಆಗಿದ್ದಾರೆ (11-12). ಸೃಷ್ಟಿಕಾಲದಲ್ಲಿ 
ಬ್ರಹ್ಮನು ಖಯಜ್ಯಯನಾಗಿರುತ್ತಾನೆ. ಸ್ಲಿತಿಕಾಲದಲ್ಲಿ ವಿಷ್ಣು ಯಜುರ್ಮಯ 
ನಾಗಿರುತ್ತಾನೆ. ಪ್ರಳಯಕಾಲದಲ್ಲಿ ರುದ್ರನು ಸಾಮಮಯನಾಗಿರುತ್ತಾನೆ. 
ಪ್ರಳಯಕ್ಕೆ ಸಂಬಂಧಿಸಿದ್ದರಿಂದ ಸಾಮದ್ದನಿಯು ಅಶುಚಿ*ಯೆನಿಸಿದೆ (13). 
ಈ ಪ್ರಕಾರವಾಗಿ ತ್ರಯೀಮಯವಾದ ವಿಷ್ಣುವಿನ ಸಾತ್ತ್ವ್ವಿಕೀಶಕ್ತಿಯು 
ಸಪ್ತಗಣ ಮಧ್ಯಸ್ಥನಾದ ಆದಿತ್ಯನಲ್ಲಿ ಅತಿಶಯವಾಗಿ ನೆಲೆಸಿದೆ. ಈ 


* "ವ ಸಾಮಧ್ವನೌಖಗ್ಯಜುಷೀ' ಎಂದು ಗೌತಮಧರ್ಮಸೂತ್ರ. ಸಾಮಗಾನ 
ನಡೆಯುವಾಗ ಖುಗ್ವೇದವನ್ನಾಗಲಿ ಯಜುರ್ವೇದವನ್ನಾಗಲಿ ಹೇಳಬಾರದು. ಈ 
ನಿಷೇಧ ಹೇಳುವುದಕ್ಕೋಸ್ಕರ ಸಾಮವೇದವು ಅಶುಚಿಯೆಂದು ಆರೋಪದಿಂದ ಕಲ್ಪಿಸ 
ಲಾಗಿದೆ. "ವೇದಾನಾಂ ಸಾಮವೇದೋತಸ್ಥಿ ಎಂದು ಭಗವಂತನ ಗೀತಾವಚನವಿದೆ. 


ಅಧ್ಯಾಯ 11 ದ್ವಿತೀಯಾಂಶಃ 395 


ತಥಾ ಚಾಧಿಷ್ಠಿತಃ ಸೋಪಿ ಜಾಜ್ಜಲೀತಿ ಸ್ವರಶ್ಮಿಭಿಃ। 
ತಮಃ ಸಮಸ್ತಜಗತಾಂ ನಾಶಂ ನಯತಿ ಚಾಖಲಮ್‌ ॥ 15 


ಸ್ತುವಂತಿ ಚೈನಂ ಮುನಯೋ ಗಂಧವೇರ್ಗೀಯತೇ ಪುರಃ। 
ನೃತ್ಕಂತ್ಕೋಂಪ್ಸರಸೋ ಯಾಂತಿ ತಸ್ಕ ಚಾನು ನಿಶಾಚರಾಃ॥ 16 


ವಹಂತಿ ಪನ್ನಗಾ ಯಕ್ಷೆ ಪ ಕ್ರಿಯತೇಂಭೀಷುಸಂಗ್ರಹಃ। 
ವಾಲಖಲ್ಯಾಸ್ಪಥೈವೈನಂ ಪರಿವಾರ್ಯ ಸಮಾಸತೇ॥ 17 


ನೋದೇತಾ ನಾಸ್ತಮೇತಾ ಚ ಕದಾಚಚ್ಛಕ್ತಿರೂಪಧೃಕ್‌ | 
ವಿಷ್ಣುರ್ವಿಹ್ಟೋಃ ಪೃಥಕ್‌ ತಸ್ಮ ಗಣಸ್ಸಪ್ತವಿಧೋ5ಹಯಮ್‌ ॥ 18 


ಸಂಭಸ್ಮದರ್ಪಣಸ್ಕ್ಯೇವ ಯೋತಯಮಾಸನ್ನತಾಂ ಗತಃ! 
ಛಾಯಾದರ್ಶನಸಂಯೋಗಂ ಸ ತಂ ಪ್ರಾಪ್ನೋತ್ಯ್ಮಥಾತ್ಮನಃ ॥॥ 19 


ಶಕ್ತಿಯಿಂದ ವಿಶಿಷ್ಟನಾದ ಆದಿತ್ಯನು ತನ್ನ ಕಿರಣಗಳನ್ನು ಬೀರುತ್ತ 
ವಿಶೇಷವಾಗಿ ಪ್ರಜ್ವಲಿಸುತ್ತಾನೆ. ಜಗತ್ತಿನ ಎಲ್ಲ ಕತ್ತಲೆಯನ್ನೂ ಧ್ವಂಸ 
ಗೊಳಿಸುತ್ತಾನೆ (14-15). ಈತನನ್ನು ಯಷಿಗಳು ಸ್ತುತಿಸುತ್ತಾರೆ. ಈತನ 
ಎದುರಿಗೆ ಗಂಧರ್ವರು ಹಾಡುತ್ತ ಇರುತ್ತಾರೆ. ಅಪ್ಸರೆಯರು ನೃತ್ಯ ಮಾಡು 
ತ್ತಾರೆ. ರಾಕ್ಷಸರು ಹಿಮ್ಮೇಳದಲ್ಲಿ ಹೋಗುತ್ತಾರೆ. ಉರಗರು ರಥವನ್ನು 
ನಡೆಸಲು ಅಣಿ ಮಾಡುತ್ತಾರೆ. ಯಕ್ಷರು (ಕುದುರೆಗಳ) ಲಗಾಮನ್ನು 
ಹಿಡಿಯುತ್ತಾರೆ. ವಾಲಖಿಲ್ಕರು ಆದಿತ್ಯನ ಸುತ್ತಲೂ ಪರಿವಾರವಾಗಿ ಇರು 
ತ್ತಾರೆ (16-17). ವೇದತ್ರಯ ಶಕ್ತಿರೂಪವನ್ನು ಧರಿಸಿ ಸೂರ್ಯಸ್ವರೂಪ 
ನಾಗಿರುವ) ಈ ವಿಷ್ಣು ಉದಿಸುವುದೂ ಇಲ್ಲ , ಅಸ್ತಂಗತನಾಗುವುದೂ 
ಇಲ್ಲ. ಮೇಲ್ಕಂಡ ಸಪ್ತವಿಧಗಣಗಳು ಆತನಿಗಿಂತ ಪೃಥಕ್‌ ಆಗಿ ಇದ್ದು ಸದಾ 
ಇರುತ್ತವೆ (18). ಒಂದು ಕಂಬದಲ್ಲಿ (5486) ಇರುವ ಕನ್ನಡಿಗೆ ಸಮೀಪಕ್ಕೆ 
ಹೋದವನ ನೆರಳು ಆ ಕನ್ನಡಿಯಲ್ಲಿ ಹೇಗೆ ನಿಶ್ಚಲವಾಗಿ ಇದ್ದೇ ಇರು 
ವುದೋ ಹಾಗೆ ವೈಷ್ಣವೀ ಶಕ್ತಿಯೂ ಸೂರ್ಯಮಂಡಲದಲ್ಲಿ ನೆಲೆಸಿರುತ್ತದೆ 
(19). ಅದೇ ಪ್ರಕಾರ ಪ್ರತಿಯೊಂದು ಮಾಸದಲ್ಲಿಯೂ ರಹಥಸ್ಥನಾದ 


896 ಶ್ರೀವಿಷ್ಣುಪುರಾಣಮ್‌ 


ಏವಂ ಸಾ ವೈಷ್ಣವೀ ಶಕ್ತಿನೈವಾಪೈತಿ ತತೋ ದ್ವಿಜ! 
ಮಾಸಾನುಮಾಸಂ ಭಾಸ್ವಂತಮಧ್ಯಾಸ್ತೇ ತತ್ರ ಸಂಸ್ಥಿತಮ್‌॥ 20 


ಹಿತೃದೇವ ಮನುಷ್ಕಾದೀನ್‌ ಸ ಸದಾಹಪ್ಕಾಯಯನ್‌ ಪ್ರಭುಃ। 
ಪರಿವರ್ತತ್ಮಹೋರಾತ್ರಕಾರಣಂ ಸವಿತಾ ದ್ವಿಜ॥ 21 


ಸೂರ್ಯರಶ್ಶ್ಮಿಃ ಸುಷುಮ್ನಾ ಯಸ್ಪರ್ಪಿತಸ್ತೇನ ಚಂದ್ರಮಾಃ! 
ಕೃಷ್ಣಪಕ್ಷೇಂಮರೈಃ ಶಶ್ಚತ್‌ ಪೀಯತೇ ವೈ ಸುಧಾಮಯಃ॥ 22 


ಪೀತಂ ತಂ ದ್ವಿಕಲಂ ಸೋಮಂ ಕೃಷ್ಣಪಕ್ಷಕ್ಷಯೇ ದ್ವಿಜ! 
ಪಿಬಂತಿ ಪಿತರಸ್ತೇಷಾಂ ಭಾಸ್ಕರಾತ್ರರ್ಹಣಂ ತಥಾ॥ 23 


ಆದತ್ತೇ ರಶ್ಮಿಭಿರ್ಯಂತು ಕ್ಲಿತಿಸಂಸ್ಕಂ ರಸಂ ರವಿಃ। 
ತಮುತ್ಸೃಜತಿ ಭೂತಾನಾಂ ಪುಷ್ಟೃರ್ಥಂ ಸಸ್ಮವೃದ್ದಯೇ ॥ 24 


ತೇನ ಪ್ರೀಣಾತಶೇಷಾಣಿ ಭೂತಾನಿ ಭಗವಾನ್‌ ರವಿಃ। 
ಪಿತೃದೇವ ಮನುಹ್ಮಾದೀನೇವಮಾಪ್ಠಾಯಯತ,ಸೌ ॥ 25 


ಸೂರ್ಯನಲ್ಲಿ ವೈಷ್ಣವೀ ಶಕ್ತಿಯು ಪ್ರತಿಬಿಂಬಿತವಾಗಿರುತ್ತದೆ. ಮೈತ್ರೇಯ, 
ಪ್ರಭುವಾದ ಸೂರ್ಯನು ಪಿತೃ-ದೇವ-ಮನುಷ್ಯರನ್ನು ಆಪ್ಕಾಯನ 
ಗೊಳಿಸುತ್ತ ಅಹೋರಾತ್ರಗಳಲ್ಲಿ ಸದಾ ಸಂಚರಿಸುತ್ತ ಇರುತ್ತಾನೆ (20-21). 
ಸುಷುಮ್ನೆಯೆಂಬ ಸೂರ್ಯರಶ್ಶಿಯು (ಶುಕ್ಲಪಕ್ಷದಲ್ಲಿ) ಚಂದ್ರನನ್ನು 
ವರ್ಧಿಸುತ್ತದೆ. ಕೃಷ್ಣಪಕ್ಷದಲ್ಲಿ ಆ ಸುಧಾಮಯನಾದ ಚಂದ್ರನನ್ನು 
(ಒಂದೊಂದು ಕಲೆಯಾಗಿ) ದೇವತೆಗಳು ಕುಡಿಯುತ್ತಾರೆ (22). ಕಡೆಗೆ 
ಆತನಲ್ಲಿ ಎರಡು ಕಲೆಗಳು ಉಳಿದಾಗ ಕೃಷ್ಣಪಕ್ಷದಲ್ಲಿ (ಚತುರ್ದಶಿಯು 
ಕಳೆದ ಮೇಲೆ) ಎರಡು ಕಲೆಗಳುಳ್ಳ ಚಂದ್ರನನ್ನು ಪಿತೃಗಳು ಕುಡಿಯುತ್ತಾರೆ. 
ಹೀಗೆ ಸೂರ್ಯನಿಂದ ಪಿತೃಗಳು ಆಪ್ಕಾಯನಗೊಳ್ಳುತ್ತಾರೆ (23). 
ಸೂರ್ಯನು ತನ್ನ ರಶ್ಲಿಗಳಿಂದ ಭೂಮಿಯಲ್ಲಿರುವ ಜಲವನ್ನು ಹೀರಿ 
ಕೊಂಡು, ಪ್ರಾಣಿಗಳ ಪುಷ್ಟಿಗಾಗಿ ಸಸ್ಯಗಳು ಬೆಳೆಯಲೆಂದು ಆ ಜಲವನ್ನು 
ಮಳೆಯ ರೂಪದಲ್ಲಿ ವಿಸರ್ಜಿಸುತಾನೆ (24). ಅದರಿಂದ ಭಗವಾನ್‌ 
ಸೂರ್ಯದೇವನು ಸಮಸ್ತ ಪ್ರಾಣಿವರ್ಗವನ್ನೂ ಆಪ್ಕಾಯನಗೊಳಿಸುತ್ತಾನೆ. 
ಈ ಪ್ರಕಾರ ಸೂರ್ಯನಿಂದ ಪಿತೃ-ದೇವ-ಮನುಷ್ಕಾದಿಗಳ ಆಪ್ಕಾಯನವು 


ಅಧ್ಯಾಯ 11 ದ್ವಿತೀಯಾಂಶಃ 397 


ಪಕ್ಷತೃಪ್ತಿಂ ತು ದೇವಾನಾಂ ಪಿತ್ಸಣಾಂ ಚೈವ ಮಾಸಿಕೀಮ್‌ | 
ಶಶ್ಚತ್ತೃಪ್ತಿಂ ಚ ಮರ್ತ್ಯಾನಾಂ ಮೈತ್ರೇಯಾರ್ಕಃ ಪ್ರಯಚ್ಛತಿ ॥ 26 


ಇತಿ ಶ್ರೀವಿಷ್ಣುಪುರಾಣೇ ದ್ವಿತೀಯೇsಂಶೇ ಏಕಾದಶೋsಧ್ಯಾಯಃ 


ನಡೆಯುತ್ತದೆ (25). ಮೈತ್ರೇಯ, ಈ ರೀತಿಯಲ್ಲಿ ಸೂರ್ಯನು 
ದೇವತೆಗಳಿಗೆ ಒಂದು ಪಕ್ಷಕಾಲದ ತೃಪ್ತಿಯನ್ನೂ ಪಿತೃಗಳಿಗೆ ತಿಂಗಳಿಗೊಮ್ಮೆ 
ಮಾಸಿಕ ತೃಪ್ತಿಯನ್ನೂ ಮಾನವರಿಗೆ ನಿತ್ಯತೃಪ್ತಿಯನ್ನೂ ಉಂಟು 
ಮಾಡುತ್ತಾನೆ (26). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ದ್ವಿತೀಯಾಂಶದಲ್ಲಿ 
ಹನ್ನೊಂದನೆಯ ಅಧ್ಯಾಯ ಮುಗಿಯಿತು. 


% 


ದಾದಶೋತಧ್ಯಾಯಃ 


ಶ್ರೀಪರಾಶರ ಉವಾಚ: 
ರಥ ಸ್ತ್ರಿಚಕ್ರಃ ಸೋಮ ಸ್ಕ ಕುಂದಾಭಾಸ್ಪಸ್ಕ ವಾಜಿನಃ | 


ವಾಮದಕ್ಷಿಣತೋ ಯುಕ್ತಾ ದಶ ತೇನ ಚರತ್ಮಸೌ॥ 1 
ವೀಥ್ಯಾಶ್ರಯಾಣಿ ಖುಕ್ಸಾಣಿ ಧ್ರುವಾಧಾರೇಣ ವೇಗಿನಾ | 
ಹ್ರಾಸವೃದ್ಧಿಕ್ರಮಸ್ಪಸ್ಮ ರಶ್ಮಿನಾಂ ಸವಿತುರ್ಯಥಾ॥ 2 
ಅರ್ಕಸ್ಯೇವ ಹಿ ತಸ್ಕಾಶ್ಚಾಃ ಸಕೃದುಕ್ತಾ ವಹಂತಿ ತೇ! 
ಕಲ್ಪಮೇಕಂ ಮುನಿಶ್ರೇಷ್ಠ ವಾರಿಗರ್ಭಸಮುದ್ಧವಾಃ॥ 3 
ಕ್ಷೀಣಂ ಪೀತಂ ಸುರೈಃ ಸೋಮಮಾಪ್ಕ್ಮಾಯಯತಿ ದೀಪ್ತಿಮಾನ್‌ | 
ಮೈತ್ರೇಯೈಕಕಲಂ ಸಂತಂ ರಶ್ಮಿನೈಕೇನ ಭಾಸ್ಕರಃ॥ 4 
ಅಧ್ಯಾಯ 12 


ನವಗ್ರಹಗಳ ವರ್ಣನೆ. ಲೋಕಾಂತರ ಸಂಬಂಧಿ ವಿಷಯಗಳ ಉಪಸಂಹಾರ. 
ಸರ್ವವೂ ವಿಷ್ಣುಮಯ. 


ಪರಾಶರರು ಹೇಳಿದರು: ಚಂದ್ರನ ರಥಕ್ಕೆ ಮೂರು ಚಕ್ರಗಳುಂಟು. 
ರಥದ ಎಡಬಲಗಳಲ್ಲಿ ಮಲ್ಲಿಗೆಯ ಹೂವಿನಂತೆ ಬಿಳಿಯ ಬಣ್ಣದ ಹತ್ತು 
ಕುದುರೆಗಳನ್ನು ಹೂಡಲಾಗಿದೆ. ಆ ರಥದಲ್ಲಿ ಚಂದ್ರನು ಸಂಚರಿಸುತ್ತಾನೆ 
(1). ಧ್ರುವನಕ್ಷತ್ರದ ಆಧಾರದಿಂದ ನಿಂತಿರುವ ವೇಗಶಾಲಿಯಾದ ಆ 
ರಥದಲ್ಲಿ ಚಂದ್ರನು ನಾಗವೀಥಿಯಲ್ಲಿರುವ ಅಶ್ವಿನ್ಯಾದಿ ನಕ್ಷತ್ರಗಳನ್ನು 
ಸೂರ್ಯನಂತೆ ಕ್ರಮಿಸುತ್ತಾನೆ. ಹಾಗೆಯೇ ಕಿರಣಗಳಿಗೆ ಬಿಗಿತ ಮತ್ತು 
ಶೈಥಿಲ್ಯಗಳುಂಟು (2). ಮೈತ್ರೇಯ, ಜಲಮಧ್ಯದಿಂದ ಹುಟ್ಟಿರುವ ಚಂದ್ರನ 
ಅಶ್ವಗಳು, ಸೂರ್ಯನ ಅಶ್ವಗಳಂತೆ ಒಮ್ಮೆ ಹೂಡಲ್ಪಟ್ಟರೆ ಒಂದು ಕಲ್ಪ 
ಪರ್ಯಂತ ರಥವನ್ನೆಳೆಯುತ್ತವೆ. ದೇವತೆಗಳು ಕುಡಿದ ಮೇಲೆ ಏಕಕಲಾ 


ಅಧ್ಯಾಯ 12 ದ್ವಿತೀಯಾಂಶಃ 399 
ಕ್ರಮೇಣ ಯೇನ ಪೀತೋತಸೌ ದೇವೈಸ್ತೇನ ನಿಶಾಕರಮ್‌। 
ಆಪ್ಕಾಯಯತ,ನುದಿನಂ ಭಾಸ್ಕರೋ ವಾರಿತಸ್ಕರಃ॥ 5 


ಸಂಭೃತಂ ಚಾರ್ಧಮಾಸೇನ ತತ್ಸೋಮಸ್ಸಂ ಸುಧಾಮೃತಮ್‌ | 
ಪಿಬಂತಿ ದೇವಾ ಮೆ ತ್ರೇಯ ಸುಧಾಹಾರಾ ಯತೋsಮರಾಃ॥ 6 


ತ್ರಯಸ್ತಿಂಶತ್ಸಹಸ್ರಾಣಿ ತ್ರಯಸ್ತ್ರಿಂಶಚ್ಛತಾನಿ ಚೆ। 


ತ್ರಯಸ್ತಿಂಶತ್ತಥಾ ದೇವಾಃ ಪಿಬಂತಿ ಕ್ಷಣದಾಕರಮ್‌ ॥ 7 
ಕಲಾದ್ವಯಾವಶಿಷ್ಟಸ್ತು ಪ್ರವಿಷ್ಟಃ ಸೂರ್ಯಮಂಡಲಮ್‌ | 
. ಅಮಾಖ್ಕರಶ್ಮೌ ವಸತಿ ಅಮಾವಾಸ್ಕಾ ತತಃ ಸ್ಕೃತಾಃ॥ 8 


ಮಾತ್ರನಾಗಿ* ಉಳಿಯುವ ಚಂದ್ರನನ್ನು ದೀಪ್ರಿಶಾಲಿಯಾದ ಸೂರ್ಯನು 
ಮತ್ತೆ ತನ್ನ ಒಂದು ಕಿರಣದಿಂದ ವೃದ್ಧಿಗೊಳಿಸುತ್ತಾನೆ (3-4). ದೇವತೆಗಳು 
ಚಂದ್ರನನ್ನು ಯಾವ ಪ್ರಕಾರವಾಗಿ ಕುಡಿಯುವರೋ ಅದೇ ಪ್ರಕಾರ ದಿನಕ್ಕೆ 
ಒಂದೊಂದು ಕಲೆಯಂತೆ ಜಲಾಪಹಾರಿಯಾದ ಸೂರ್ಯನು ಆತನನ್ನು 
ಆಪ್ಯಾಯನಗೊಳಿಸುತ್ತಾನೆ (5). ಈ ಪ್ರಕಾರದಲ್ಲಿ , ಮೈತ್ರೇಯ, ಅರ್ಧ 
ಮಾಸದಲ್ಲಿ ತುಂಬಿಕೊಳ್ಳುವ ಚಂದ್ರನಲ್ಲಿರುವ ಸುಧಾಮೃತವನ್ನು ದೇವತೆ 
ಗಳು ಪುನಃ ಕುಡಿಯುತ್ತಾರೆ. ಏಕೆಂದರೆ, ದೇವತೆಗಳ ಆಹಾರ 
ಸುಧೆಯಾಗಿರುತ್ತದೆ (6). ಒಟ್ಟು ಮೂವತ್ತು ಮೂರು ಸಾವಿರದ 
ಮೂವತ್ತು ಮೂರು ನೂರ ಮೂವತ್ತು ಮೂರು (33333) ದೇವತೆಗಳು 
ಹೀಗೆ ಚಂದ್ರನ ಅಮೃತವನ್ನು ಪಾನಮಾಡುತ್ತಾರೆ (7). ಎರಡು ಕಲೆಗಳು 
ಮಾತ್ರ ಉಳಿದಾಗ ಚಂದ್ರನು ಸೂರ್ಯಮಂಡಲವನ್ನು ಪ್ರವೇಶಿಸಿ 
ಸೂರ್ಯನ “ಅಮಾ” ಎಂಬ ಕಿರಣದಲ್ಲಿ ವಾಸ ಮಾಡುತ್ತಾನೆ. ಆದ್ದರಿಂದ 
ಆ ತಿಥಿಗೆ ಅಮಾವಾಸ್ಯೆಯೆಂದು$ ಹೆಸರು (8). ಅಂದು ಅಹೋರಾತ್ರ 

* ಉಳಿದಿದ್ದ ಎರಡು ಕಲೆಗಳಲ್ಲಿ ಒಂದನ್ನು ಅಮಾವಾಸ್ಯೆಯ ದಿನ ಪಿತೃಗಳು 
ಕುಡಿಯುವುದರಿಂದ ಚಂದ್ರನಲ್ಲಿ ಏಕಕಲೆ ಉಳಿದಿರುತ್ತದೆ. 

$ ಚಂದ್ರ ಸೂರ್ಯರು ಜೊತೆಗೆ ವಾಸಿಸುವುದರಿಂದ ಅಮಾವಸ್ಯೆ ಅಥವಾ 


ಅಮಾವಾಸ್ಯೆ ಎಂದೂ ವೃತ್ಪತ್ತಿ ಇದೆ. ನೋಡಿ: "ಅಮಾ ಸಹ ವಸತೋತಸ್ಕಾಂ 
ಚಂದ್ರಾರ್ಕಾವಮಾವಸ್ಯಾ' (ಸಿದ್ಧಾಂತಕೌಮುದೀ ಅಷ್ಟಾಧ್ಯಾಯೀ, ಸೂತ್ರ 3-1-122). 


400 ಶ್ರೀವಿಷ್ಣುಪುರಾಣಮ್‌ 


ಅಪ್ಪು ತಸ್ಮಿನ್ನಹೋರಾತ್ರೇ ಪೂರ್ವಂ ವಿಶತಿ ಚಂದ್ರಮಾಃ | 
ತತೋ ವೀರುತ್ಸು ವಸತಿ ಪ್ರಯಾತ೯ರ್ಕಂ ತತಃ ಕ್ರಮಾತ್‌ ॥ 9 


ಛಿನತ್ತಿ ವೀರುಧೋ ಯಸ್ತು ವೀರುತ್ಸಂಸ್ಕೇ ನಿಶಾಕರೇ। 


ಪತ್ರಂ ವಾ ಪಾತಯತ್ಕೇಕಂ ಬ್ರಹ್ಮಹತ್ಕಾಂ ಸ ವಿಂದತಿ ॥ 10 
ಸೋಮಂ ಪಂಚದಶೇ ಭಾಗೇ ಕಿಂಚಿಚ್ಛಿಷ್ಟೇ ಕಲಾತ್ಮಕೇ | 
ಅಪರಾಹ್ನೇ ಪಿತೃಗಣಾ ಜಘನ್ಮಂ ಪರ್ಯುಪಾಸತೇ ॥ 11 


ಪಿಬಂತಿ ದ್ವಿಕಲಾಕಾರಂ ಶಿಷ್ಟಾ ತಸ್ಮ ಕಲಾ ತು ಯಾ! 
ಸುಧಾಮೃತಮಯಾ ಪುಣ್ಮಾ ತಾಮಿಂದೋಃ ಪಿತರೋ ಮುನೇ॥ 


ನಿಸ್ಸತಂ ತದಮಾವಾಸ್ಕಾಂ ಗಭಸ್ತಿಭ್ಭ್ಯ ಸುಧಾಮೃತಮ್‌ | 
ಮಾಸಂ ತೃಪ್ಪಿಮವಾಪ್ಮಾಗ್ರಾಂ ಪಿತರಃ ಸಂತಿ ನಿರ್ವತಾಃ। 
ಸೌಮ್ಮಾ ಬರ್ಹಿಷದಶ್ಚೈವ ಅಗ್ನಿಷ್ಟಾತ್ತಾಶ್ಚ ತೇ ತ್ರಿಧಾ॥ 13 


ಗಳಲ್ಲಿಯೂ ಚಂದ್ರನು ಮೊದಲು ನೀರನ್ನು ಪ್ರವೇಶಿಸಿ ಅನಂತರ ಗಿಡಮರ 
ಬಳ್ಳಿಗಳಲ್ಲಿದ್ದು ಆಮೇಲೆ ಸೂರ್ಯನನ್ನು ಸೇರುತ್ತಾನೆ. ಆದ್ದರಿಂದ ಆ ದಿನ 
ಯಾವಾತನು ಗಿಡ ಮರ ಬಳ್ಳಿಗಳನ್ನು ಕತ್ತರಿಸುತ್ತಾನೋ ಅಥವಾ ಒಂದು 
ಎಲೆಯನ್ನು ಉದುರಿಸುತ್ತಾನೋ ಅವನು ಬ್ರಹಹತ್ಕಾ ದೋಷಕ್ಕೆ 
ಒಳಗಾಗುತ್ತಾನೆ (9-10). ಚಂದ್ರನ ಹದಿನೈದನೆಯ ಕಲಾಭಾಗವು ಸ್ವಲ್ಪ 
ಉಳಿದಿರುವಾಗ ಆ ಕ್ಷೀಣಚಂದ್ರನನ್ನು (ಅಮಾವಾಸ್ಯೆಯ) ಅಪರಾಹ್ನದಲ್ಲಿ 
ಪಿತೃಗಣಗಳು ಮುತ್ತುತ್ತಾರೆ (11). ಎರಡು ಕಲೆಗಳು ಮಾತ್ರ ಉಳಿದಿರುವ 
ಚಂದ್ರನ ಸುಧಾಮಯವಾದ ಒಂದು ಪುಣ್ಯಕಲೆಯನ್ನು ಪಿತೃಗಳು ಕುಡಿದು 
ಬಿಡುತ್ತಾರೆ. ಹೀಗೆ ಅಮಾವಾಸ್ಯೆಯ ದಿನ ಚಂದ್ರರಶ್ಲಿಗಳಿಂದ ಹೊರಟ 
ಸುಧೆಯನ್ನು ಕುಡಿಯುವ ಪಿತೃದೇವತೆಗಳು ಒಂದು ತಿಂಗಳವರೆಗೆ 
ತೃಪ್ತರಾಗಿರುತ್ತಾರೆ. ಆ ಪಿತೃದೇವತೆಗಳು ಸೌಮ್ಯ, ಬರ್ಹಿಷದ, ಅಗ್ನಿಷ್ಟಾತ್ತ 
ರೆಂದು ಮೂರು ಪ್ರಕಾರವಾಗಿದ್ದಾರೆ (12-13). ಹೀಗೆ ಚಂದ್ರನು ಶುಕ್ಲಪಕ್ಷ 
ದಲ್ಲಿ, (ಯಾಗದ್ದಾರಾ) ದೇವತೆಗಳನ್ನೂ, ಕೃಷ್ಣಪಕ್ಷದಲ್ಲಿ (ಶ್ರಾದ್ಧದ್ದಾರಾ) 


ಅಧ್ಯಾಯ 12 ದ್ವಿತೀಯಾಂಶಃ 401 


ಏವಂ ದೇವಾನ್‌ ಸಿತೇ ಪಕ್ಷೇ ಕೃಷ್ಠಪಕ್ಷೇ ತಥಾ ಪಿತ್ಸನ್‌ | 


ವೀರುಧಶ್ಚಾಮೃತಮಯೈಃ ಶೀತೈರಪ್ಪರಮಾಣುಭಿಃ ॥ 14 
ವೀರುಧೌಷಧಿನಿಷ್ಠತ್ತಾ ಮನುಷ್ಮಪಶುಕೀಟಕಾನ್‌ | 
ಆಪ್ಕಾಯಯತಿ ಶೀತಾಂಶುಃ ಪ್ರಾಕಾಶ್ಮಾಹ್ಲಾದನೇನ ತು॥ 15 


ವಾಯ್ದಗ್ನಿದ್ರವ್ಯಸಂಭೂತೋ ರಥಶ್ಚಂದಸುತಸ್ಕ ಚ। 
ಪಿಶಂಗೈಸ್ತುರಗೈರ್ಯುಕ್ತಃ ಸೋನಷ್ಟಾಭಿರ್ವಾಯುವೇಗಿಭಿ1॥ 16 


ಸವರೂಥಃ ಸಾನುಕರ್ಷೋ ಯುಕ್ತೋ ಭೂಸಂಭವೆ ರ್ಹಯ್ಯೈಃ। 


ಸೋಪಾಸಂಗಪತಾಕಸ್ತು ಶುಕ್ರಸ್ಮಾಪಿ ರಥೋ ಮಹಾನ್‌ ॥ 17 
ಅಷ್ಟಾಶ್ಚಃ ಕಾಂಚನಃ ಶ್ರೀಮಾನ್‌ ಭೌಮಸ್ಕಾಪಿ ರಥೋ ಮಹಾನ್‌ | 
ಪದ್ಮರಾಗಾರುಣೈೆರಶ್ಚೈಃ ಸಂಯುಕ್ತೋ ವಸ್ನಿಸಂಭವೈಃ॥ 18 
ಅಷ್ಟಾಭಿಃ ಪಾಂಡುರೈರ್ಯುಕ್ತೋ ವಾಜಿಭಿಃ ಕಾಂಚನೋ ರಥಃ! 
ತಸ್ಮಿಂಸ್ತಿಷೃತಿ ವರ್ಷಾಂತೇ ರಾಶೌ ರಾಶೌ ಬೃಹಸ್ಪತಿಃ ॥ 19 


ಪಿತೃಗಳನ್ನೂ ಆಪ್ಕಾಯನಗೊಳಿಸುತ್ತಾನೆ. ಅಮೃತಮಯವೂ ಶೀತಲವೂ 
ಆದ ಜಲಕಣಗಳಿಂದ ಬಳ್ಳಿ ಸಸ್ಯ ಮೊದಲಾದವನ್ನು ಉತ್ಪಾದಿ 
ಸುವುದರಿಂದಲೂ ಪ್ರಕಾಶ ಸಂತೋಷಗಳನ್ನುಂಟುಮಾಡುವುದರಿಂದಲೂ 
ಮನುಷ್ಯ ಪಶು ಕೀಟಗಳನ್ನೂ ಸಹ ಆಪ್ಕಾಯನಗೊಳಿಸುತ್ತಾನೆ (14-15). 
ಚಂದ್ರಸುತನಾದ ಬುಧನ ರಥವು ವಾಯು ಮತ್ತು ಅಗ್ನಿಮಯದ್ರವ್ಯಗಳಿಂದ 
ರಚಿತವಾಗಿದೆ. ಗೋರೋಚನ ಬಣ್ಣದ ವಾಯುವೇಗವುಳ್ಳ ಎಂಟು ಕುದುರೆ 
ಗಳನ್ನು ಅದಕ್ಕೆ ಹೂಡಲಾಗಿದೆ. ರಥದ ರಕ್ಷಣಾರ್ಥವಾದ ಲೋಹದ 
ಆವರಣದಿಂದಲೂ ಮೂಕಿಮರದಿಂದಲೂ ಕೂಡಿ, ಬತ್ತಳಿಕೆ ಪತಾಕೆ 
ಗಳಿಂದ ಯುಕ್ತವಾಗಿ, ಭೂದೇವಿಯಿಂದ ಜನಿಸಿದ ಕುದುರೆಗಳಿಂದ ಯುಕ್ತ 
ವಾದ ಮಹಾರಹವು ಶುಕ್ರನಿಗಿದೆ (16-17). ಕುಜನ ಮಹಾರಥವು ಎಂಟು 
ಕುದುರೆಗಳಿಂದ ಯುಕ್ತವಾಗಿದ್ದು ಸುವರ್ಣಮಯವಾಗಿ ಶೋಭಿಸುತ್ತದೆ. ಆ 
ರಥದ ಕುದುರೆಗಳು ಅಗ್ನಿಜನ್ಯಗಳಾಗಿದ್ದು ಪದ್ಮರಾಗದಂತೆ ಕೆಂಪಾಗಿವೆ 
(18). ಬಿಳಿಯ ಬಣ್ಣದ ಎಂಟು ಅಶ್ವಗಳನ್ನು ಹೂಡಿದ ಸುವರ್ಣರಥವು 


402 ಶ್ರೀವಿಷ್ಣುಪುರಾಣಮ್‌ 


ಆಕಾಶಸಂಭವೈರಶ್ಚೈಃ ಶಬಲೈಃ ಸ್ಕಂದನಂ ಯುತಮ್‌!। 


ತಮಾರುಹ್ಮ ಶನೈರ್ಯಾತಿ ಮಂದಗಾಮೀ ಶನೈಶ್ಚರಃ॥ 20 
ಸ್ವರ್ಭಾನೋಸ್ತುರಗಾ ಹಷ್ಟೌ ಭೃಂಗಾಭಾ ಧೂಸರಂ ರಥಮ್‌!। 
ಸಕೃದುಕ್ತಾಸ್ತು ಮೈತ್ರೇಯ ವಹಂತ್ಯವಿರತಂ ಸದಾ॥ 21 


ಆದಿತ್ಕಾನಿಸ್ಸತೋ ರಾಹುಃ ಸೋಮಂ ಗಚ್ಛತಿ ಪರ್ವಸು। 
ಆದಿತಮೇತಿ ಸೋಮಾಚ್ಚ ಪುನಃ ಸೌರೇಷು ಪರ್ವಸು॥ 22 


ತಥಾ ಕೇತುರಥಸ್ಮಾಶ್ವಾ ಅಪ್ಪಷ್ಟೌ ವಾತರಂಹಸಃ | 
ಪಲಾಲಧೂಮವರ್ಣಾಭಾ ಲಾಕ್ಷಾರಸನಿಭಾರುಣಾಃ ॥ 23 


ಬೃಹಸ್ಪತಿಗಿದೆ. ವರ್ಷಾಂತದಲ್ಲಿ ಬೃಹಸ್ಪತಿಯು ಆ ರಥದಲ್ಲಿ ಕುಳಿತು ಬೇರೆ 
ಬೇರೆ ರಾಶಿಗಳಲ್ಲಿ ಉಪಸ್ಥಿತನಾಗುತ್ತಾನೆ (19). ಆಕಾಶಸಂಭೂತಗಳೂ 
ಚಿತ್ರವರ್ಣದವೂ ಆದ ಅಶ್ವಗಳಿಂದ ಯುಕ್ತವಾದ ರಥದಲ್ಲಿ ಕುಳಿತು 
ಮಂದಗಾಮಿಯಾದ ಶನೈಶ್ಚರನು ಮೆಲ್ಲಗೆ ಪ್ರಯಾಣ ಮಾಡುತ್ತಾನೆ (20). 
ರಾಹುವಿನ ಕುದುರೆಗಳು ಎಂಟು. ಅವು ದುಂಬಿಗಳಂತೆ ಕಪ್ಪು . ರಥವು 
ಮಾಸಲು ಕಪ್ಪು. ಮೈತ್ರೇಯ, ಒಮ್ಮೆ ಹೂಡಿದ ಆ ಕುದುರೆಗಳು ನಿರಂತರ 
ವಾಗಿ ಚಲಿಸುತ್ತ ಇರುತ್ತವೆ (21). ಈ ರಾಹು ಪೂರ್ಣಿಮೆಗಳಲ್ಲಿ ಸೂರ್ಯ 
ನಿಂದ ಹೊರಟು ಚಂದ್ರನ ಬಳಿಗೆ ಹೋಗುತ್ತಾನೆ. ಸೌರಪರ್ವಗಳಲ್ಲಿ 
ಎಂದರೆ ಅಮಾವಾಸ್ಯೆಗಳಲ್ಲಿ ಆತನು ಚಂದ್ರನಿಂದ ಹೊರಟು ಸೂರ್ಯನ 
ಬಳಿಗೆ ಹೋಗುತ್ತಾನೆ* (22). ಕೇತುವಿಗೆ ವಾಯುವೇಗವುಳ್ಳ ಎಂಟು 
ಅಶ್ವಗಳಿವೆ. ಅವುಗಳಲ್ಲಿ ಕೆಲವು ಹೊಟ್ಟುಹುಲ್ಲಿನಂತೆ ಮಾಸಲು 
ಕಪ್ಪಾಗಿಯೂ ಕೆಲವು ಲಾಕ್ಸಾರಸದಂತೆ ಕೆಂಪಾಗಿಯೂ ಇವೆ (23). 
ಮೈತ್ರೇಯ, ಈ ರೀತಿಯಲ್ಲಿ ಗ್ರಹಗಳ ಒಂಬತ್ತು ರಥಗಳ ವಿಷಯವನ್ನು 


ನಿಕಿ? 
ವಾಯುಪುರಾಣಗಳಲ್ಲಿ ಹೇಳಿದೆ: "ಉದ್ಧ ತ್ಯ ಪಾರ್ಥಿವೀಂ ಛಾಯಾಂ ನಿರ್ಮಿತಾಂ 
ಮಂಡಲಾಕೈೃತಿಂ'. 


* ಭೂಮಿಯ ವರ್ತುಲಾಕಾರದ ನೆರಳು ರಾಹುವೆಂದು ಮತ್ಸ್ಯ, ಲಿಂಗ ಮತ್ತು 


ಅಧ್ಯಾಯ 12 ದ್ವಿತೀಯಾಂಶಃ 403 
ಏತೇ ಮಯಾ ಗ್ರಹಾಣಾಂ ವೆ ಟ್ರ ತವಾಖ್ಯಾತಾ ರಥಾ ನವ! 
ಸರ್ವೇ ಧ್ರುವೇ ಮಹಾಭಾಗ ಪ್ರಬದ್ಧಾ ವಾಯುರಶ್ಮಿಭಿಃ ॥ 24 


ಗ್ರಹರ್ಕ್ಹತಾರಾಧಿಷ್ಣಾನಿ ಧ್ರುವೇ ಬದ್ಧಾನಶೇಷತಃ | 
ಭ್ರಮಂತ್ಯುಚಿತಚಾರೇಣ ಮೆ ತ್ರೇಯಾನಿಲರಶ್ಮಿಭಿಃ ॥ 25 


ಯಾವಂತೃ್ಯಶ್ಚೈವ ತಾರಾಸ್ತಾಸ್ತಾವಂತೋ ವಾತರಶ್ಮಯಃ | 
ಸರ್ವೇ ಧ್ರುವೇ ನಿಬದ್ಧಾಸ್ತೇ ಭ್ರಮಂತೋ ಭ್ರಾಮಯಂತಿ ತಮ್‌ ॥26 


ತೈಲಾಪೀಡಾ ಯಥಾ ಚಕ್ರಂ ಭ್ರಮಂತೋ ಭ್ರಾಮಯಂತಿ ವೆ ul 


ತಥಾ ಭ್ರಮಂತಿ ಜ್ಯೋತೀಂಷಿ ವಾತವಿದ್ದಾನಿ ಸರ್ವಶಃ ॥ 27 
ಅಲಾತಚಕ್ರವದ್ಯಾಂತಿ ವಾತಚಕ್ರೇರಿತಾನಿ ತು! 
ಯಸ್ಮಾಜ್ಜೋತೀಂಷಿ ವಹತಿ ಪ್ರವಹಸ್ತೇನ ಸ ಸ್ಮೃತಃ॥ 28 
ಶಿಶುಮಾರಸ್ತು ಯಃ ಪ್ರೋಕ್ತಃ ಸ ಧ್ರುವೋ ಯತ್ರ ತಿಷ್ಮತಿ! 
ಸನ್ನಿವೇಶಂ ಚ ತಸ್ಕಾಪಿ ಶೃಣುಷ್ಟ ಮುನಿಸತ್ತಮ॥ 29 


ನಾನು ನಿನಗೆ ಹೇಳಿದ್ದೇನೆ. ಇವೆಲ್ಲವೂ ವಾಯುರಶಿಿಗಳಿಂದ ಧ್ರುವನಕ್ಷತ್ರ 
ದಲ್ಲಿ ನಿಬದ್ಧವಾಗಿವೆ (24). ಮೈತ್ರೇಯ, ಸಮಸ್ತ ಗ್ರಹಗಳೂ ಅಶ್ರಿನ್ಯಾದಿ 
ನಕ್ಷತ್ರಗಳೂ ತಾರೆಗಳೂ ವಾಯುರಶಿಗಳಿಂದ ಧ್ರುವನಲ್ಲಿ ಬಂಧಿಸಲ್ಪಟ್ಟು 
ತಮಗೆ ಉಚಿತವಾದ ಗತಿಯಲ್ಲಿ ಸುತ್ತುತ್ತಿವೆ (25). ಈ ಬಗೆಯಲ್ಲಿ ಎಷ್ಟು 
ತಾರಾಗಣಗಳಿವೆಯೋ ಅಷ್ಟು ವಾಯುರಶ್ಲಿಗಳಿವೆ. ಅವೆಲ್ಲವೂ ಧ್ರುವನಲ್ಲಿ 
ನಿಬದ್ಧವಾಗಿದ್ದು ಸ್ವಯಂ ತಿರುಗುತ್ತ ಧ್ರುವನನ್ನೂ ತಿರುಗಿಸುತ್ತವೆ (26). 
ಎಣ್ಣೆಗಾಣ ತಿರುಗಿಸತಕ್ಕವರು ಸ್ವತಃ ತಾವೂ ತಿರುಗುತ್ತ ಗಾಣದ ಚಕ್ರಗಳನ್ನು 
ಹೇಗೆ ತಿರುಗಿಸುತ್ತಾರೋ, ಹಾಗೆ ತಾರಾದಿಜ್ಕ್ಯೋತಿಗಳು ವಾತರಶ್ಮಿಗಳಿಂದ 
ಬಂಧಿಸಲ್ಪಟ್ಟು ತಿರುಗುತ್ತವೆ (27). ವಾಯುಚಕ್ರದಿಂದ ತಳ್ಳಲ್ಪಡುವ 
ಜ್ಯೋತಿಗಳು ಕೊಳ್ಳಿಯ ಚಕ್ರದಂತೆ ಸುತ್ತುತ್ತವೆಯಾದ್ದರಿಂದ ಆ 
ವಾಯುವಿಗೆ ಪ್ರವಹವೆಂದು ಹೆಸರು (28). ಮೈತ್ರೇಯ, ಧ್ರುವನು 
ನೆಲೆಸಿರುವ ಶಿಶುಮಾರ ಚಕ್ರದ ವಿಷಯವನ್ನು ಹಿಂದೆ ಹೇಳಿದೆನಷ್ಟೆ; 
ಶಿಶುಮಾರದ ಸಂನಿವೇಶವೇನೆಂಬುದನ್ನು ಆಲಿಸು (29). ಯಾವ ರಾತ್ರಿ 


404 ಶ್ರೀವಿಷ್ಣುಪುರಾಣಮ್‌ 
ಯದಹ್ನಾ ಕುರುತೇ ಪಾಪಂ ತಂ ದೃಷ್ಟ್ಯಾ ನಿಶಿಮುಚ್ಛತೇ। 
ಯಾವಂತೃಶ್ಚೈವ ತಾರಾಸ್ತಾಃ ಶಿಶುಮಾರಾಶ್ರಿತಾ ದಿಎ॥ 30 


ತಾವಂತ್ಕೇವ ತು ವರ್ಷಾಣಿ ಜೀವತ್ಯ್ಮಭ್ಮಧಿಕಾನಿ ಚ! 
ಉತ್ಪಾನಪಾದಸ್ಪಸ್ಮಾ ಹೋ ವಿಜ್ಞೇಯೋ ಹ್ಯುತ್ತರೋ ಹನುಃ॥ 31 


ಯಜ್ಞೋಂಧರಶ್ಚ ವಿಜ್ಞೇಯೋ ಧರ್ಮೋ ಮೂರ್ಧಾನಮಾಶ್ರಿತಃ! 


ಹೃದಿ ನಾರಾಯಣಾಶ್ಚಾಸ್ತೇ ಅಶ್ವಿನೌ ಪೂರ್ವಪಾದಯೋಃ॥ 32 
ವರುಣಶ್ಚಾರ್ಯಮಾ ಚೈವ ಪಶ್ಚಿಮೇ ತಸ್ಕ ಸಕ್ಕಿನೀ। 

ಶಿಶ್ನಃ ಸಂವತ್ಸರಸ್ಪಸ್ಥ ಮಿತ್ರೋsಪಾನಂ ಸಮಾಶ್ರಿತಃ॥ 33 
ಪೃಚ್ಛೇಜಗ್ನಿಶ್ಚ ಮಹೇಂದ್ರಶ್ನ ಕಶೃಖೋ5ಥ ತತೋ ಧ್ರುವಃ! 
ತಾರಕಾ ಶಿಶುಮಾರಸ್ಮ ನಾಸ್ತಮೇತಿ ಚತುಷ್ಟಯಮ್‌ ॥ 34 


ಇತ್ತೇಷ ಸನ್ನಿವೇಶೋ5ಯಂ ಪೃಥಿವ್ಮಾ ಜ್ಯೋತಿಷಾಂ ತಥಾ! 
ದ್ವೀಪಾನಾಮುದಧೀನಾಂ ಚ ಹರ್ವತಾನಾಂ ಚೆ ಕೀರ್ತಿತಃ॥ 35 


ಮಾನವನು ಶಿಶುಮಾರವನ್ನು ನೋಡುತ್ತಾನೋ ಅಂದಿನ ಹಗಲು ಆತನು 
ಮಾಡಿದ ಪಾಪದಿಂದ ಮುಕ್ತನಾಗುತ್ತಾನೆ. ಗಗನದಲ್ಲಿ ಎಷ್ಟು ತಾರೆ 
ಗಳಿವೆಯೋ ಅವೆಲ್ಲವೂ ಶಿಶುಮಾರವನ್ನು ಆಶ್ರಯಿಸಿಕೊಂಡಿವೆಯಷ್ಟೆ 
(30). ಆ ತಾರೆಗಳಷ್ಟು ದೀರ್ಫಕಾಲ ಆ ಮಾನವನು ಜೀವಿಸುತ್ತಾನೆ. 
ಉತ್ತಾನಪಾದ ನಕ್ಷತ್ರವು ಶಿಶುಮಾರದ ಮೇಲ್ದವಡೆ ಎಂದು ತಿಳಿಯಬೇಕು. 
ಯಜ್ಞವಕ್ಷತ್ರವು ಕೆಳದವಡೆ. ಧರ್ಮನಕ್ಷತ್ರವು ಶಿಶುಮಾರದ ಶಿರಸ್ಸನ್ನು 
ಆಶ್ರಯಿಸಿ ನಿಂತಿದೆ. ಹೃದಯದಲ್ಲಿ ನಾರಾಯಣನಿದ್ದಾನೆ. ಶಿಶುಮಾರದ 
ಎದುರಿನ ಎರಡು ಪಾದಗಳಲ್ಲಿ ಅಶ್ವಿನೀ ದೇವತೆಗಳಿದ್ದಾರೆ (31-32). 
ವರುಣ ಮತ್ತು ಅರ್ಯಮರು ಅದರ ಹಿಂಗಾಲಿನ ತೊಡೆಗಳು. 
ಸಂವತ್ಸರವು ಅದರ ಶಿಶ್ನ. ಮಿತ್ರನು ಅದರ ಅಪಾನ ದೇಶದಲ್ಲಿದ್ದಾನೆ. 
ಶಿಶುಮಾರದ ಪುಚ್ಚ ಭಾಗದಲ್ಲಿ ಅಗ್ನಿ, ಮಹೇಂದ್ರ, ಕಶ್ಯಪ ಮತ್ತು 
ಧ್ರುವ--ಎಂಬ ತಾರೆಗಳಿವೆ. ಈ ನಾಲ್ಕು ತಾರೆಗಳು ಯಾವಾಗಲೂ 
ಅಸ್ತವಾಗುವುದಿಲ್ಲ (33-34). ಈ ಪ್ರಕಾರವಾಗಿ ಪೃಥ್ವಿ, ಜ್ಯೋತಿಗಳು, 


ಅಧ್ಯಾಯ 12 ದ್ವಿತೀಯಾಂಶಃ 405 


ವರ್ಷಾಣಾಂ ಚೆ ನದೀನಾಂ ಚ ಯೇ ಚೆ ತೇಷು ವಸಂತಿ ವೈ! 
ತೇಷಾಂ ಸ್ವರೂಪಮಾಖ್ಯಾತಂ ಸಂಕ್ಷೇಪಃ ಶ್ರೂಯತಾಂ ಪುನಃ॥ 36 


ಯದಂಬು ವೆ ಸ್ನವಃ ಕಾಯಸ್ತತೋ ವಿಪ್ರ ವಸುಂಧರಾ। 
ಪದ್ಮಾಕಾರಾ ಸಮುದ್ಧೂತಾ ಪರ್ವತಾಬ್ಭ್ಯಾದಿ ಸಂಯುತಾ॥ 37 


ಜ್ಕ್ಯೋತೀಂಷಿ ವಿಷ್ಣುರ್ಭುವನಾನಿ ವಿಷ್ಣು- 
ರ್ವನಾನಿ ವಿಷ್ಣುರ್ಗಿರಯೋ ದಿಶಶ್ನ! 
ನದಃ ಸಮುದ್ರಾಶ್ಚ ಸ ಏವ ಸರ್ವಂ 
ಯದಸ್ತಿ ಯನ್ನಾಸ್ತಿ ಚ ವಿಪ್ರವರ್ಯ॥ 38 


ಜ್ಞಾನಸ್ತರೂಪೋ ಭಗವಾನ್ಮತೋತಸಾ- 
ವಶೇಷಮೂರ್ತಿರ್ನ ತು ವಸ್ತುಭೂತಃ। 
ತತೋ ಹಿ ಶೆ ಲಾಬ್ದಿಧರಾದಿಭೇದಾಂ- 
ಜಾನೀಹಿ ವಿಜ್ಞಾನವಿಜೃಂಭತಾನಿ ॥ 39 


ದ್ವೀಪಗಳು, ಸಮುದ್ರಗಳು, ಪರ್ವತಗಳು, ವರ್ಷಗಳು, ನದಿಗಳು ಮತ್ತು 
ಅಲ್ಲಲ್ಲಿ ವಾಸಮಾಡತಕ್ಕ ಜೀವಿಗಳು--ಇವೆಲ್ಲವುಗಳ ಸ್ವರೂಪವನ್ನು 
ಹೇಳಲಾಯಿತು. ಮೈತ್ರೇಯ, ಒಟ್ಟಿನಲ್ಲಿ ಇದರ ಸಂಕ್ಷೇಪವೇನೆಂಬುದನ್ನು 
ಕೇಳು (35-36). ಭಗವಾನ್‌ ವಿಷ್ಣುವಿನ ಶರೀರವಾದ ಯಾವ ಜಲ 
ಉಂಟೋ, ಅದರಿಂದ ಪರ್ವತ ಸಮುದ್ರಸಹಿತವಾದ ಕಮಲಾಕೃತಿಯ 
ಈ ಪೃಥ್ವಿ ಹುಟ್ಟಿದೆ. ಮೈತ್ರೇಯ, ಜ್ಯೋತಿಗಳೆಲ್ಲವೂ ವಿಷ್ಣು; ಲೋಕ 
ಗಳೆಲ್ಲವೂ ವಿಷ್ಣು; ವನಗಳೂ ವಿಷ್ಣು; ಗಿರಿಗಳೂ ದಿಕ್ಕುಗಳೂ ವಿಷ್ಣುವೇ. 
ನದಿಗಳೂ ಸಮುದ್ರಗಳೂ ಎಲ್ಲವೂ ಆತನೇ. ಇರುವುದೂ, ಈಗ 
ಇಲ್ಲದಿರುವುದೂ ಎಲ್ಲವೂ ವಿಷ್ಣುವೇ (37-38). ಭಗವಾನ್‌ ವಿಷ್ಣು 
ಜ್ಞಾನಸ್ವರೂಪನಾಗಿದ್ದಾನೆ. ಆದ್ದರಿಂದ ಆತನು ಸರ್ವವಸ್ತುಗಳ ರೂಪವನ್ನು 
ತಳೆದಿದ್ದಾನೆ ಅಷ್ಟೆ. ವಿಷ್ಣುವು ಪರಿಚ್ಛಿನ್ನವಾದ ಒಂದು ವಸ್ತುವಲ್ಲ. 
ಆದ್ದರಿಂದ, ಬೆಟ್ಟ ಕಡಲು ಭೂಮಿ ಮೊದಲಾದ ನಾನಾ ಭೇದಗಳೆಲ್ಲವೂ 


406 ಶ್ರೀವಿಷ್ಣುಪುರಾಣಮ್‌ 


ಯದಾ ತು ಶುದ್ಧಂ ನಿಜರೂಪಿ ಸರ್ವಂ 
ಕರ್ಮಕ್ಷಯೇ ಜ್ಞಾನಮಪಾಸ್ತದೋಷಮ್‌!। 
ತದಾ ಹಿ ಸಂಕಲ್ಪತರೋಃ ಫಲಾನಿ। 
ಭವಂತಿ ನೋ ವಸ್ತುಹು ವಸ್ತುಭೇದಾಃ॥ 40 


ವಸ್ಹಸ್ತಿ ಕಿಂ ಕುತ್ರ ಚಿದಾದಿಮಧ್ವ- 


ವಿವಿ 


ಪರ್ಯಂತಶೀನಂ ಸತತ ಕರೂಪಮ್‌ | 
ಯಚ್ಛ್ಚಾನಥಾತ್ಚಂ ದ್ವಿಜ ಯಾತಿ ಭೂಯೋ 
ನ ತತ್ತಥಾ ತತ್ರ ಕುತೋ ಹಿ ತತ್ತ ಎಮ್‌ ॥| 4] 


ಮಹೀ ಘಟತ್ಸಂ ಘಟತಃ ಕಪಾಲಿಕಾ 
ಕಪಾಲಿಕಾ ಚೂರ್ಣರಜಸ್ತತೋಇಣುಃ। 
ಜನೈಃ ಸ್ವಕರ್ಮಸ್ತಿಮಿತಾತ್ಮನಿಶ್ಚಯೈ- 
ರಾಲಕ್ಷ್ಮತೇ ಬ್ರೂಹಿ ಕಿಮತ್ರ ವಸ್ತು॥ 42 


ವಿಜ್ಞಾನದ ವಿಜೃಂಭಣೆಗಳು* ಮಾತ್ರ ಎಂದು ತಿಳಿ (39). ಕರ್ಮಕ್ಷಯ 
ವಾದ ಮೇಲೆ ಯಾವಾಗ ಪರಿಶುದ್ಧವೂ ಸತ್ಯವೂ ಸರ್ವಾತಕವೂ ದೋಷ 
ರಹಿತವೂ ಆದ ಜ್ಞಾನ ಉದಯಿಸುವುದೋ, ಆಗ ಸಂಕಲ್ಪವೃಕ್ಷದ 
ಫಲಗಳಾದ ಈ ಪದಾರ್ಥಭೇದಗಳು ಯಾವುವೂ ಇರುವುದಿಲ್ಲ (40). 
ಮೈತ್ರೇಯ, ಆದಿ ಮಧ್ಯ ಅಂತಗಳಿಲ್ಲದೆ ಸತತವಾಗಿ ಏಕರೂಪವಾಗಿರುವ 
ಯಾವುದಾದರೊಂದು ಪದಾರ್ಥವು ಈ ಜಗತ್ತಿನಲ್ಲಿ ಎಲ್ಲದರೂ 
ಇದೆಯೇನು? ಯಾವುದು ಮೊದಲಿನಂತಿರದೆ ಪರಿಣಾಮ ಹೊಂದು 
ತ್ತದೆಯೋ, ಆಮೇಲೆ ಇರುವುದೇ ಇಲ್ಲವೋ ಅದರಲ್ಲಿ ವಾಸ್ತವಿಕವಾದ 
ಸತ್ಯವೆಲ್ಲಿ ಇದ್ದೀತು? (41). ನೋಡು, ಮೊದಲು ಮಣ್ಣು , ಆಮೇಲೆ 
ಗಡಿಗೆ, ಗಡಿಗೆಯಿಂದ ಕಪಾಲ, ಕಪಾಲ ಒಡೆದ ಪುಡಿ, ಪುಡಿಯಿಂದ 
ಪರಮಾಣು, ಇದೆಲ್ಲವೂ ತಮ್ಮ ಕರ್ಮಬಂಧಗಳಿಗೆ ಒಳಗಾಗಿ ಯಾರಿಗೆ 


* ವಿಜ್ಞಾನದ ವಿಜೃಂಭಣೆಗಳು ೬ ಜ್ಲ್ಞಾನಸ್ವರೂಪನಾದ ಭಗವಂತನ ಮಾಯಾ 
ಲೀಲೆಗಳು, ಅಜ್ಞಾನಕಲ್ಪಿತಗಳೆಂದು ತಾತ್ಪರ್ಯ. 


ಅಧ್ಯಾಯ 12 ದ್ವಿತೀಯಾಂಶಃ 407 


ತಸ್ಮಾನ್ನ ವಿಜ್ಞಾನಮೃತೇಪಸ್ತಿ ಕಿಂಚಿತ್‌ 
ಕೃಚಿತ್ಯದಾಚಿದ್‌ದ್ದಿಜ ವಸ್ತುಜಾತಮ್‌। 
ವಿಜ್ಞಾನಮೇಕಂ ನಿಜಕರ್ಮಭೇದ- 


ವಿಭಿನ್ನಚತೆ ಕೈರ್ಬಹುಧಾಭ್ಯುಪೇತಮ್‌ ॥ 43 
ಜ್ಞಾನಂ ವಿಶುದ್ಧಂ ವಿಮಲಂ ವಿಶೋಕ- 
ಮಶೇಷಲೋಭಾದಿನಿರಸ್ಪ್ತಸಂಗಮ್‌ | 
ಏವಂ ಸದೇಕಂ ಪರಮಃ ಪರೇಶಃ 
ಸ ವಾಸುದೇವೋ ನ ಯತೋಪನ್ಯದಸ್ತಿ।॥ 44 


ಸದ್ಭಾವ ಏವಂ ಭವತೋ ಮಯೋಕ್ತೋ 
ಜ್ಞಾನಂ ಯಥಾ ಸತ್ಯಮಸತ;(ಮನ್ಯತ್‌। 
ಏತತ್ತು ಯತ್‌ ಸಂವ್ಯವಹಾರಭೂತಮ್‌ | 
ತತ್ರಾಪಿ ಚೋಕ್ಷಂ ಭುವನಾಶ್ರಿತಂ ತೇ॥ 45 


ಆತ್ಮಜ್ಞಾನ ಉಂಟಾಗಿಲ್ಲವೋ ಆ ಜನರಿಗೆ ಗೋಚರಿಸುತ್ತದೆ. ಮಣ್ಣು 
ಮೊದಲಾದ ಈ ವಸ್ತುಗಳಲ್ಲಿ ಪರಮಾರ್ಥವಾದ ವಸ್ತು ಯಾವುದು? 
ಹೇಳು (42). ಆದ್ದರಿಂದ, ಮೈತ್ರೇಯ, ವಿಜ್ಞಾನದ ಹೊರತಾಗಿ ಇನ್ನೊಂದು 
ವಸ್ತು ಎಲ್ಲಿಯೂ ಯಾವಾಗಲೂ ಇಲ್ಲ. ತಮ್ಮ ತಮ್ಮ ಕರ್ಮಾನುಗುಣವಾಗಿ 
ಚಿತ್ತಭೇದವುಳ್ಳ ಜನರಿಂದ ಒಂದೇ ವಿಜ್ಞಾನವು (ಘಟ, ವೃಕ್ಷ, ಮೃಗ, 
ಮನುಷ್ಯ) ಎಂದು ನಾನಾ ಪ್ರಕಾರವಾಗಿ ತಿಳಿಯಲ್ಪಡುತ್ತಿದೆ (43). ಈ 
ವಿಜ್ಞಾನವು ಪರಿಶುದ್ದವೂ ನಿರ್ಮಲವೂ ಶೋಕರಹಿತವೂ ಆದದ್ದು. 
ಲೋಭಾದಿ ದೋಷರಹಿತವಾಗಿ ನಿಃಸಂಗವಾದದ್ದು. ಹೀಗೆ ಸದ್ರೂಪವೂ 
ಏಕವೂ ಆದ ವಿಜ್ಞಾನವೇ ಪರಮನೂ ಪರೇಶನೂ ಆದ ವಾಸುದೇವ 
ಎನ್ನಿಸಿಕೊಂಡಿದೆ. ಆ ವಾಸುದೇವನಿಗಿಂತ ಬೇರೆ ಯಾವ ವಸ್ತುವೂ ಇಲ್ಲ 
(44). ಜ್ಞಾನ ಒಂದೇ ಸತ್ಯ, ಉಳಿದದ್ದು ಅಸತ್ಯ ಎಂಬ ಈ ಪರಮಾರ್ಥ 
ವನ್ನು ನಾನು ನಿನಗೆ ಹೇಳಿದ್ದೇನೆ. ಇನ್ನು ಕೇವಲ ವ್ಯವಹಾರ ಗೋಚರವಾಗಿ 
ಭುವನತ್ರಯದ ವಿಷಯವೇನುಂಟು ಅದನ್ನು ಕುರಿತು ಸಹ ಹೇಳಿದ್ದೇನೆ 
(45). ಅಲ್ಲದೆ ಕರ್ಮಮಾರ್ಗಕ್ಕೆ ಸಂಬಂಧಿಸಿದಂತೆ ಯಜ್ಞ, ಪಶು, ಅಗ್ನಿ, 


408 ಶ್ರೀವಿಷ್ಣುಪುರಾಣಮ್‌ 


ಯಜ್ಞಃ ಹಶುರ್ವಕ್ನಿರಶೇಷಯತ್ನಿಕ್‌ 

ಸೋಮಃ ಸುರಾಃ ಸ್ವರ್ಗಮಯಶ್ಚ ಕಾಮಃ। 
ಇತ್ಯಾದಿಕರ್ಮಾಶ್ರಿತಮಾರ್ಗದೃಷ್ಟಂ 

ಭೂರಾದಿಭೋಗಾಶ್ಚ ಫಲಾನಿ ತೇಷಾಮ್‌ ॥ 46 


ಯಚ್ಚೆ ಟತದ್ಗುವನಗತಂ ಮಯಾ ತವೋಕಂ 
ಸರ್ವತ್ರ ವುಜತಿ ಹಿ ತತ್ರ ಕರ್ಮವಶ್ಯ! 
ಜ್ಞಾತ್ಸೈವಂ ಧ್ರುವಮಚಲಂ ಸದೈಕರೂಪಂ 
ತತ್‌ ಕುರ್ಯಾದ್ದಿಶತಿ ಹಿ ಯೇನ ವಾಸುದೇವಮ್‌ ॥ 47 


ಇತಿ ಶ್ರೀವಿಷ್ಣುಪುರಾಣೇ ದ್ವಿತೀಯೇsಂಶೇ ದ್ವಾದಶೋsಧ್ಯಾಯಃ 


ಯತ್ತಿಜರು, ಸೋಮ, ದೇವತೆಗಳು, ಸ್ವರ್ಗರೂಪವಾದ ಕಾಮನೆ, ಈ 
ಕರ್ಮಗಳಿಗೆ ದೊರಕತಕ್ಕ ಭೂಲೋಕಾದಿ ಫಲಭೋಗಗಳು-- 
ಇವೆಲ್ಲವನ್ನೂ ಹೇಳಿದ್ದೇನೆ (46). ಮೈತ್ರೇಯ, ಲೋಕಗತವಾದ ಯಾವು 
ಯಾವುದನ್ನು ಹೇಳಿದೆನೋ ಅದೆಲ್ಲವೂ ಕರ್ಮವನ್ನು ಮಾಡಿ ಕರ್ಮಾಧೀನ 
ನಾದವನಿಗೆ ಲಭಿಸತಕ್ಕದ್ದು. ಇದೆಲ್ಲವನ್ನೂ ಮಾನವನು ಸರಿಯಾಗಿ 
ತಿಳಿದುಕೊಂಡು (ಕರ್ಮಮಾರ್ಗದಿಂದ ವಿರಕ್ತನಾಗಿ), ಶಾಶ್ವತನೂ 
ಅಚಲನೂ ಸದಾ ಏಕರೂಪನೂ ಆದ ವಾಸುದೇವನಲ್ಲಿ ಸೇರಿ 
ಹೋಗುವುದು ಹೇಗೋ ಹಾಗೆ ಆಚರಿಸಬೇಕು (47). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ದ್ವಿತೀಯಾಂಶದಲ್ಲಿ 
ಹನ್ನೆರಡನೆಯ ಅಧ್ಯಾಯ ಮುಗಿಯಿತು. 


% 


ತ್ರಯೋದಶೋಇ5ಧ್ಯ್ಕಾಯಃ 


ಶ್ರೀವೈತ್ರೇಯ ಉವಾಚ: 

ಭಗವನ್‌ ಸಮ್ಯಗಾಖ್ಕಾತಂ ಯತ್‌ ಪೃಷ್ಣೋಪಸಿ ಮಯಾ *ಲ।| 

ಭೂಸಮುದ್ರಾದಿಸರಿತಾಂ ಸಂಸ್ಥಾನಂ ಗ್ರಹಸಂಸ್ಥಿತಿಃ | 1 
ಎಷ್ಟ್ವಾಧಾರಂ ಯಥಾ ಚೈತತ್‌ ತೈಲೋಕ್ಕಂ ಸಮವಸ್ಥಿತಮ್‌ | 

ಪರಮಾರ್ಥಸ್ತು ತೇ ಪ್ರೋಕ್ಟೋ ಯಥಾ ಜ್ಞಾನಂ ಪ್ರಧಾನತಃ॥ 2 


ಯತ್ತೇ ತದ್ಭಗವಾನಾಹ ಭರತಸ್ಮ ಮಹೀಪತೇಃ | 
ಶ್ರೋತುಮಿಚ್ಛಾಮಿ ಚರಿತಂ ತನ್ಮಮಾಖ್ಯಾತುಮರ್ಹಸಿ ॥ 3 


ಭರತಃ ಸ ಮಹೀಪಾಲಃ ಶಾಲಗ್ರಾಮೇ೦ಂವಸತ್‌ ಕಲ! 
ಯೋಗಯುಕ್ತಃ ಸಮಾಧಾಯ ವಾಸುದೇವೇ ಸದಾ ಮನಃ॥ 4 





ಅಧ್ಯಾಯ 13 
ಭರತನ ಚರಿತ್ರೆ. ಜಡಭರತ ಮತ್ತು ಸೌವೀರ ರಾಜರ ಸಂವಾದ 


ಮೈತ್ರೇಯರು ಪರಾಶರ ಮುನಿಗಳಿಗೆ ಹೇಳಿದರು: “ಭಗವನ್‌, 
ನಾನು ಕೇಳಿದಂತೆ ಭೂಮಿ ಸಮುದ್ರ ನದೀ ಮುಂತಾದವನ್ನೂ ಗ್ರಹಸ್ಥಿತಿ 
ಯನ್ನೂ ಚೆನ್ನಾಗಿ ಹೇಳಿದಿರಿ. ತ್ರಿಲೋಕವೂ ವಿಷ್ಣುವನ್ನಾಶ್ರಯಿಸಿಕೊಂಡಿದೆ 
ಯೆಂಬುದನ್ನೂ ತಿಳಿಸಿದಿರಿ. ಅಲ್ಲದೆ ಪರಮಾರ್ಥವಾಗಿ ಜ್ಞಾನವೇ 
ಸರ್ವಸ್ವವೆಂದು ಮುಖ್ಯವಾಗಿ ತಿಳಿಸಿದಿರಿ (1-2). ಮಹಾರಾಜನಾದ 
ಭರತನ ವಿಷಯವನ್ನು ಹಿಂದೆ ಪ್ರಸ್ತಾಪಿಸಿದ್ದಿರಿ. ಆತನ ಚರಿತ್ರವನ್ನು ಕೇಳಲು 
ಬಯಸುತ್ತೇನೆ. ಅದನ್ನು ನನಗೆ ಹೇಳೋಣವಾಗಲಿ. ಭರತ ಮಹಾರಾಜನು 
ಯೋಗಯುಕ್ತನಾಗಿ ಸದಾ ವಾಸುದೇವನಲ್ಲಿ ಚಿತ್ರವನ್ನಿಟ್ಟು ಶಾಲಗ್ರಾಮದಲ್ಲಿ 
ವಾಸವಾಗಿದ್ದನಷ್ಟೆ (3-4). ಪುಣ್ಯದೇಶದ ಮಹಿಮೆ ಇದ್ದರೂ ಸರ್ವದಾ 
ವಾಸುದೇವನನ್ನು ಧ್ಯಾನಿಸುತ್ತಿದ್ದರೂ ಆತನಿಗೆ ಮುಕ್ತಿಯಾಗಲಿಲ್ಲವೇಕೆ? 


410 ಶ್ರೀವಿಷ್ಣುಪುರಾಣಮ್‌ 

ಪ್ರಣ್ಯದೇಶಪ್ರಭಾವೇನ ಧ್ಯಾಯತಶ್ಚ ಸದಾ ಹರಿಮ್‌!। 

ಕಥಂ ತು ನಾಭವನ್ಮುಕ್ತಿರ್ಯದಭೂತ್‌ ಸ ದ್ವಿಜಃ ಪುನಃ॥ 5 
ವಿಪ್ರತ್ವೇ ಚ ಕೃತಂ ತೇನ ಯದ್‌ ಭೂಯಃ ಸುಮಹಾತ್ಮನಾ। 
ಭರತೇನ ಮುನಿಶ್ರೇಷ್ಠ ತತ್ಸರ್ವಂ ವಕ್ತುಮರ್ಹಸಿ ॥ 6 
ಶೀಪರಾಶರ ಉವಾಚ: 

ಶಾಲಗ್ರಾಮೇ ಮಕಾಭಾಗೋ ಭಗವನ್ನಸ್ತಮಾನಸಃ। 


ಸ ಉವಾಸ ಚಿರಂ ಕಾಲಂ ಮೈತ್ರೇಯ ಪೃಥಿವೀಪತಿಃ ॥ 7 
ಅಹಿಂಸಾದಿಷ್ಟಶೇಷೇಷು ಗುಣೇಷು ಗುಣಿನಾಂ ವರಃ। 
ಅವಾಪ ಪರಮಾಂ ಕಾಹ್ಕಾಂ ಮನಸಶ್ವ್ಟಾಷಿ ಸಂಯಮೇ॥ 8 


ಯಜ್ಞೇಶಾಚ್ಛುತ ಗೋವಿಂದ ಮಾಧವಾನಂತ ಕೇಶವ! 
ಕೃಷ್ಣ ವಿಷ್ಣೋ ಹೃಷೀಕೇಶ ವಾಸುದೇವ ನಮೋಸ್ತು ತೇ॥ 9 


ಅವನು ಮತ್ತೆ ಒಬ್ಬ ಬ್ರಾಹ್ಮಣನಾಗಿ ಹುಟ್ಟಿದನಲ್ಲವೆ? (5). ಮಹರ್ಷಿಗಳೆ, 
ಆ ಮಹಾತ್ಮನು ಬ್ರಾಹ್ಮಣ ಜನದಲ್ಲಿ ಇನ್ನೇನು ಮಾಡಿದನು. ಅದೆಲ್ಲವನ್ನೂ 
ನನಗೆ ಹೇಳಬೇಕು” (6). ಆಗ ಪರಾಶರರು ಹೇಳಿದರು: ಮೈತ್ರೇಯ, 
ಮಹಾಪುರುಷನಾದ ಆ ಭೂಪಾಲನು ಭಗವಂತನಲ್ಲಿ ಚಿತ್ತವನ್ನಿಟ್ಟು 
ಧ್ಯಾನಿಸುತ್ತ ಶಾಲಗ್ರಾಮದಲ್ಲಿ ಬಹಳ ಕಾಲ ಇದ್ದನು (7). ಆ 
ಗುಣಶಾಲಿಯು ಅಹಿಂಸಾದಿ ಸಮಸ್ತ ಸದ್ಗುಣಗಳಲ್ಲಿಯೂ ನಿರತನಾಗಿ 
ಚಿತ್ತಸಂಯಮದಲ್ಲಿ ಪರಮೋತ್ಕರ್ಷವನ್ನು ಪಡೆದನು. ಆ ರಾಜನು 
“ಯಜ್ಞೇಶ ಅಚ್ಯುತ ಗೋವಿಂದ ಮಾಧವ ಅನಂತ ಕೇಶವ ಕೃಷ್ಣ ವಿಷ್ಣೋ 
ಹೃಷೀಕೇಶ ವಾಸುದೇವ ನಮೋಸ್ತು ತೇ' ಎಂದು ಕೇವಲ ಶ್ರೀಹರಿಯ 
ನಾಮಗಳನ್ನು ಜಪಿಸುತ್ತಿದ್ದನು (8-9). ಮೈತ್ರೇಯ, ಸ್ವಪ್ನದಲ್ಲಿಯೂ ಸಹ 
ಭರತನು ಇನ್ನೊಂದು ಶಬ್ದವನ್ನು ಉಚ್ಚರಿಸುತ್ತಿರಲಿಲ್ಲ. ಈ ಶಬ್ದಗಳನ್ನೂ 
ಅವುಗಳ ಅರ್ಥವನ್ನೂ ಧ್ಯಾನಿಸುತ್ತಿದ್ದನೇ ಹೊರತು ಇನ್ನೊಂದನ್ನು 
ಚಿಂತಿಸುತ್ತಿರಲಿಲ್ಲ (10). ಆತನು ದೇವತಾರ್ಚನೆಗಾಗಿ ಸಮಿತ್ತು ಹೂ 


ಅಧ್ಯಾಯ 18 ದ್ವಿತೀಯಾಂಶಃ 411 


ಇತಿ ರಾಜಾಹ ಭರತೋ ಶಹರೇರ್ನಾಮಾನಿ ಕೇವಲಮ್‌ | 
ನಾನ್ನಜ್ಗಗಾದ ಮೈತ್ರೇಯ ಕಿಂಚಿತ್‌ ಸ್ವಪ್ನಾಂತರೇನಪಿ ಚ। 
ಏತತ್ನ್ಸದಂತದರ್ಥಂ ಚ ವಿನಾ ನಾನ್ಯದಚಂತಯತ್‌ ॥ 10 


ಸಮಿತ್‌ ಪುಷ್ಪಕುಶಾದಾನಂ ಚಕ್ರೇ ದೇವಕ್ರಿಯಾಕೃತೇ | 
ನಾನ್ಮಾನಿ ಚಕ್ರೇ ಕರ್ಮಾಣಿ ನಿಸ್ಸಂಗೋ ಯೋಗತಾಪಸಃ॥ 11 


ಜಗಾಮ ಸೋಪಭಿಷೇಕಾರ್ಥಮೇಕದಾ ತು ಮಹಾನದೀಮ್‌ । 


ಸಸ್ನೌ ತತ್ರ ತದಾ ಚಕ್ರೇ ಸ್ನಾನಸ್ಕಾನಂತರಕ್ರಿಯಾಃ॥॥ 12 
ಅಥಾಜಗಾಮ ತತ್ತೀರಂ ಜಲಂ ಪಾತುಂ ಪಿಪಾಸಿತಾ। 
ಆಸನ್ನಪ್ರಸವಾ ಬ್ರಹ್ಮನ್ನೇಕೈವ ಹರಿಣೀ ವನಾತ್‌ ॥ 13 
ತತಃ ಸಮಭವತ್ತತ್ರ ಪೀತಪ್ರಾಯೇ ಜಲೇ ತಥಾ! 

ಸಿಂಹಸ್ಮ ನಾದಃ ಸುಮಹಾನ್‌ ಸರ್ವಪ್ರಾಣಿಭಯಂಕರಃ॥ 14 


ತತಃ ಸಾ ಸಹಸಾ ತ್ರಾಸಾದಾಪುತಾ ನಿಮ್ನಗಾತಟಮ್‌। 
ಅಚ್ಚುಚ್ಚಾರೋಹಣೇನಾಸ್ಕಾ ನದ್ಮಾಂ ಗರ್ಭಃ ಪಪಾತ ಹ॥ 15 


ದರ್ಭೆಗಳನ್ನು ತರುತ್ತಿದ್ದನು. ಅವುಗಳ ಹೊರತಾಗಿ ಇನ್ನೊಂದು ಕೆಲಸದಲ್ಲಿ 
ತೊಡಗಲಿಲ್ಲ. ಸದಾ ನಿಃಸಂಗನೂ ಯೋಗಯುಕ್ತನೂ ಆಗಿರುತ್ತಿದ್ದನು 
(11). ಒಂದು ದಿನ ಆತನು ಒಂದು ದೊಡ್ಡ ನದಿಯ ಬಳಿಗೆ ಹೋಗಿ 
ಸ್ನಾನಮಾಡಿ, ಸ್ನಾನಾನಂತರದ ಕರ್ತವ್ಯಗಳನ್ನು ಅನುಷ್ಠಾನಮಾಡಿದನು 
(12). ಆ ಸಮಯದಲ್ಲಿ ಮರಿ ಹಾಕಲಿದ್ದ ಗರ್ಭಿಣಿಯಾದ ಒಂದು 
ಹೆಣ್ಣುಜಿಂಕೆ ಬಾಯಾರಿಕೆಯಿಂದ ಬಳಲಿ ಕಾಡಿನಿಂದ ಒಂಟಿಯಾಗಿ ನದೀ 
ತೀರಕ್ಕೆ ಬಂದಿತು. ಆ ಜಿಂಕೆ, ಇನ್ನೇನು ನೀರನ್ನು ಕುಡಿದು ಮುಗಿಸುವಷ್ಟ 
ರಲ್ಲಿ, ಸರ್ವಪ್ರಾಣಿಭಯಂಕರವಾದ ಸಿಂಹದ ದೊಡ್ಡ ಗರ್ಜನೆ ಕೇಳಿಸಿತು 
(13-14). ಒಡನೆಯೇ ಹೆದರಿಕೆಯಿಂದ ತತ್ತರಿಸಿದ ಆ ಜಿಂಕೆ ನದೀತೀರಕ್ಕೆ 
ನೆಗೆಯಿತು. ದಡವು ಬಹಳ ಎತ್ತರವಿದ್ದುದರಿಂದ ಜಿಂಕೆಯ ಗರ್ಭವು 
ಸ್ರವಿಸಿ ನದಿಯಲ್ಲಿ ಬಿದ್ದಿತು! (15). ಜಿಂಕೆಯ ಗರ್ಭದಿಂದ ಬಿದ್ದು, ಅಲೆಗಳ 
ಸೆಳವಿಗೆ ಸಿಕ್ಕಿ ತೇಲಿಹೋಗುತ್ತಿದ್ದ ಆ ಮರಿಯನ್ನು ಭರತ ಮಹಾರಾಜನು 


412 ಶ್ರೀವಿಷ್ಣುಪುರಾಣಮ್‌ 


ತಮೂಹ,ಮಾನಂ ವೇಗೇನ ವೀಚಿಮಾಲಾಪರಿಪುತಮ್‌ ! 
ಜಗ್ರಾಹ ಸ ನೃಪೋ ಗರ್ಭಾತ್‌ ಪತಿತಂ ಮೃಗಪೋತಕಮ್‌ ॥ 16 


ಗರ್ಭಪ್ರಚ್ಛುತಿದೋಹೇಣ ಪ್ರೋತುಂಗಾಕ್ರಮಣೇನ ಚ! 
ಮೈತ್ರೇಯ ಸಾಪಿ ಹರಿಣೀ ಪಪಾತ ಚ ಮಮಾರ ಚ॥ 17 


ಹರಿಣೀಂ ತಾಂ ವಿಲೋಕ್ಕಾಥ ಎಏಪನ್ನಾಂ ನೃಪತಾಪಸಃ। 
ಮೃಗಪೋತಂ ಸಮಾದಾಯ ನಿಜಮಾಶ್ರಮಮಾಗತಃ॥ 18 


ಚಕಾರಾನುದಿನಂ ಚಾಸೌ ಮೃಗಪೋತಸ್ಮ ವೈ ನೃಪಃ। 
ಪೋಷಣಂ ಪುಷ್ಕಮಾಣಶ್ಚ ಸ ತೇನ ವವೃಧೇ ಮುನೇ ॥ 19 


ಚಚಾರಾಶ್ರಮಪರ್ಯಂತೇ ತೃಣಾನಿ ಗಹನೇಷು ಸಃ। 
ದೂರಂ ಗತ್ವಾ ಚ ಶಾರ್ದೂಲತ್ರಾಸಾದಭ್ಮಾಯಯ್‌ೌ ಪುನಃ॥ 20 


ಪ್ರಾತರ್ಗತ್ಟಾತಿದೂರಂ ಚ ಸಾಯಮಾಯಾತ್ಮಥಾಶ್ರಮಮ್‌ | 
ಪುನಶ್ಚ ಭರತಸ್ಮಾಭೂದಾಶ್ರಮಸ್ಕೋಟಜಾಜಿರೇ ॥॥ 21 


ಹಿಡಿದುಕೊಂಡನು. ಎತ್ತರದ ದಡಕ್ಕೆ ನೆಗೆದದ್ದರಿಂದಲೂ ಗರ್ಭಸ್ರಾವವಾದ್ದ 
ರಿಂದಲೂ, ಮೈತ್ರೇಯ, ಆ ಹೆಣ್ಣುಜಿಂಕೆ ಉರುಳಿಬಿದ್ದಿತಲ್ಲದೆ ಪ್ರಾಣವನ್ನೂ 
ಬಿಟ್ಟಿತು (16-17). ಹೀಗೆ ಹೆಣ್ಣು ಜಿಂಕೆ ಸತ್ತುಹೋದದ್ದನ್ನು ಕಂಡು 
ತಪಸ್ವಿಯಾದ ರಾಜನು ಆ ಮರಿಯನ್ನು ಎತ್ತಿಕೊಂಡು ತನ್ನ ಆಶ್ರಮಕ್ಕೆ 
ಬಂದನು. ಅಲ್ಲದೆ ಪ್ರತಿದಿನವೂ ಮರಿಯ ಆರೈಕೆಯನ್ನು ನೋಡಿಕೊಳ್ಳ 
ತೊಡಗಿದನು. ರಾಜನ ಆರೈಕೆಯಲ್ಲಿ ಆ ಮರಿಯು ಆತನೊಡನೆ 
ಬೆಳೆಯಿತು (18-19). ಆದು ಆಶ್ರಮದ ಸಮೀಪದಲ್ಲಿದ್ದ ಕಾಡಿನಲ್ಲಿ 
ಹುಲ್ಲನ್ನು ಮೇಯುತ್ತಿತ್ತು. ಒಮ್ಮೊಮ್ಮೆ ಆಶ್ರಮದಿಂದ ದೂರಹೋಗಿ 
ಹುಲಿಯ ಹೆದರಿಕೆಯಿಂದ ಹಿಂದಕ್ಕೆ ಓಡಿಬರುತ್ತಿತ್ತು (20). ಬೆಳಿಗ್ಗೆ 
ಮೇಯುತ್ತ ದೂರ ಹೋಗಿ ಸಂಜೆ ವಾಪಸಾಗುತ್ತಿತ್ತು. ಭರತನ ಆಶ್ರಮದ 
ಅಂಗಳದಲ್ಲಿ ತಿರುಗಾಡಿಕೊಂಡಿತ್ತು (21). ಮೈತ್ರೇಯ, ಹೀಗೆ ಸಮೀಪದಲ್ಲಿ 
ಸುಳಿಯುತ್ತ ದೂರವೂ ಹೋಗುತ್ತ ಅಲೆದಾಡಿಕೊಂಡಿದ್ದ ಆ ಜಿಂಕೆಯಲ್ಲಿ 
ಭರತನ ಮನಸ್ಸು ಅನುರಕ್ತವಾಯಿತು. ರಾಜ್ಯವನ್ನೂ ಮಕ್ಕಳನ್ನೂ ಬಿಟ್ಟು 


ಅಧ್ಯಾಯ 13 ದ್ವಿತೀಯಾಂಶಃ 413 
ತಸ್ಕ ತಸ್ಮಿನ್‌ ಮೃಗೇ ದೂರಸಮೀಪಪರಿವರ್ತಿನಿ | 


ಆಸೀಚ್ಚೇತಃ ಸಮಾಸಕ್ತಂ ನ ಯಯಾವನ್ಮತೋ ದ್ವಿಜ॥ 22 
ಎಮುಕ್ತರಾಜ್ಯತನಯಃ ಪ್ರೋಜ್ನತಾಶೇಷಬಾಂಧವಃ। 
ಮಮತ್ಚಂ ಸ ಚಕಾರೋಚ್ಚೈಸ್ರಕ್ಕಿನ್‌ ಹರಿಣಬಾಲಕೇ॥ 23 


ಕಿಂ ವಕೈರ್ಭಕ್ಷಿತೋ ವ್ಯಾಫ್ಟೈಃ ಕಿಂ ಸಿಂಹೇನ ನಿಪಾತಿತಃ। 
ಚಿರಾಯಮಾಣೇ ನಿಷ್ಕಾ)ಂತೇ ತಸ್ಕಾಸೀದಿತಿ ಮಾನಸಮ್‌ ॥ 24 


ಏಷಾ ವಸುಮತೀ ತಸ್ಮಾ ಖುರಾಗೃಕ್ಷತಕರ್ಬುರಾ। 
ಪ್ರೀತಯೇ ಮಮ ಜಾತೋಪಸೌ ಕೃ ಮಮೆ ಲಣಕಬಾಲಕಃ॥ 25 


ವಿಷಾಣಾಗೇಣ ಮದ್ದಾಹುಂ ಕಂಡೂಯನಪರೋ ಹಿ ಸಃ। 
ಕ್ಲೇಮೇಣಾಭ್ಯಾಗತೋಆ5ರಣ್ಕಾದಪಿ ಮಾಂ ಸುಖಯಿಷ್ಮತಿ ॥ 26 


ಏತೇ ಲೂನಶಿಖಾಸ್ಪಸ್ಕ ದಶನೈರಚಿರೋದ್ಧತೈಃ | 
ಕುಶಾಃ ಕಾಶಾ ವಿರಾಜಂತೇ ವಟವಃ ಸಾಮಗಾ ಇವ 27 


ಸಮಸ್ತ ಬಾಂಧವರನ್ನೂ ತೊರೆದು ಬಂದಿದ್ದ ಭರತ ಮಹಾರಾಜನಿಗೆ, ಆ 
ಜಿಂಕೆಯ ಮರಿಯಲ್ಲಿ ಅಗಾಧವಾದ ಮಮತ್ತ್ವ ತಲೆದೋರಿತು! (22- 
23). ಆ ಜಿಂಕೆ ಆಶ್ರಮಕ್ಕೆ ಬರುವುದು ತಡವಾದರೆ “ತೋಳಗಳೋ 
ಹುಲಿಗಳೋ ಅದನ್ನು ತಿಂದಿರಬಹುದೆ? ಸಿಂಹವೇನಾದರೂ ಕೊಂದು 
ಉರುಳಿಸಿರಬಹುದೆ?” ಎಂದು ಭರತನ ಮನಸ್ಸು ವ್ಯಾಕುಲಗೊಳ್ಳುತ್ತಿತ್ತು 
(24). “ಆಹಾ! ಅದರ ಖುರಾಗ್ರಗಳ ಗುರುತಿನಿಂದ ಈ ನೆಲ ಎಷ್ಟು 
ಚಿತ್ರವಿಚಿತ್ರವಾಗಿದೆ! ನನ್ನ ಸಂತೋಷಕ್ಕಾಗಿಯೇ ಅದು ಹುಟ್ಟಿದೆ! ನನ್ನ ಆ 
ಪುಟ್ಟ ಜಿಂಕೆ ಎಲ್ಲಿ ಹೋಯಿತು! (25). ತನ್ನ ಕೊಂಬಿನ ತುದಿಯಿಂದ ನನ್ನ 
ತೋಳನ್ನು ಕೆರೆಯುತ್ತಿತ್ತಲ್ಲವೆ! ಕಾಡಿನಿಂದ ಕ್ಷೇಮವಾಗಿ ಬಂದೀತೆ? ನನಗೆ 
ಸುಖವನ್ನು ತಂದೀತೆ! ತನ್ನ ಎಳೆ ಹಲ್ಲುಗಳಿಂದ ತುದಿಗಳನ್ನು ಕತ್ತರಿಸಿ 
ತಿನ್ನ್ಪಟ್ಟ ಆ ಕುಶಕಾಶಗಳು ಸಾಮಗಾನಮಾಡುವ* ವಟುಗಳಂತೆ 


ಇರು ಲ) 


* ಸಾಮವೇದಿಗಳಾದ ವಟುಗಳು ಶಿಖೆಯನ್ನು ತೆಗೆಸುವ ಸಂಪ್ರದಾಯ ಉಂಟು. 


414 ಶ್ರೀವಿಷ್ಣುಪುರಾಣಮ್‌ 


ಇತ್ನ್ಸಂ ಚರಗತೇ ತಸ್ಮಿನ್‌ ಸ ಚಕ್ರೇ ಮಾನಸಂ ಮುನಿಃ! 
ಪ್ರೀತಿಪ್ರಸನ್ನವದನಃ ಪಾರ್ಶ್ವಸ್ನೇ ಚಾಭವನ್ಮೃಗೇ॥ 28 


ಸಮಾಧಿಭಂಗಸ್ಪಸ್ಕಾಸೀತ್ರನ್ಮಯತ್ಪಾದೃತಾತ್ಮನಃ | 
ಸಂತ್ಯಕ್ಷರಾಜ್ಯಭೋಗರ್ದಿಸ್ವ್ತಜನಸ್ಮಾಪಿ ಭೂಪತೇಃ॥ 29 


ಚಪಲಂ ಚಪಲೇ ತಸ್ಮಿನ್‌ ದೂರಗಂ ದೂರಗಾಮಿನಿ। 
ಮೃಗಪೋತೇsಭವಚ್ಚತ್ತಂ ಸ್ಮ್ಥೈರ್ಯವತ್ಪಸ್ಕ ಭೂಪತೇಃ॥ 30 


ಕಾಲೇನ ಗಚ್ಛತಾ ಸೋsಥ ಕಾಲಂ ಚಕ್ರೇ ಮಹೀಪತಿಃ । 
ಹಿತಾವ ಸಾಸ್ರಂ ಪುತ್ರೇಣ ಮೃಗಪೋತೇನ ವೀಕ್ಷಿತಃ॥ 31 


ಮೃಗಮೇವ ತದಾದ್ರಾಕ್ಷೀತ್‌ ತೃಜನ್‌ ಪ್ರಾಣಾನಸಾವಪಿ | 
ತನ್ಮಯತ್ವೇನ ಮೈತ್ರೇಯ ನಾನ್ಯತ್‌ ಕಿಂಚಿದಚಿಂತಯತ್‌ ॥ 32 


ಕಾಣುತ್ತವೆ!” (26-27). ಜಿಂಕೆಯು ಬರುವುದು ತಡವಾದಾಗ ಭರತ 
ಮುನಿಯ ಮನಸ್ಸು ಹೀಗೆ ಹೊಯ್ದಾಡುತ್ತಿತ್ತು. ಆ ಜಿಂಕೆ ಬಳಿಗೆ ಬಂದರೆ 
ಅವನ ಮುಖ ಸಂತೋಷದಿಂದ ಅರಳುತಿತ್ತು (28). ಹೀಗೆ ಭರತನು 
ವಾತ್ಸಲ್ಯದಿಂದ ಜಿಂಕೆಯನ್ನು ಕಾಣುತ್ತ ತನ್ನ್ಮಯನಾದ್ದರಿಂದ ಆತನ ಧ್ಯಾನ 
ಯೋಗಕ್ಕೆ ಭಂಗ ಉಂಟಾಯಿತು. ರಾಜಭೋಗಗಳನ್ನು ವೈರಾಗ್ಯದಿಂದ 
ತ್ಯಜಿಸಿ ಬಂದಿದ್ದವನಿಗೂ ಫ್ರೊ ಪರಿಸ್ಥಿತಿಯುಂಟಾಯಿತು (29). ರಾಜನ 
ಸ್ಥಿರವಾದ ಚಿತ್ತವೂ ಸಹ, ಜಿಂಕೆ ಚಾಪಲ್ಯದಿಂದ ಕುಣಿದಾಡುವಾಗ, 
ಕುಣಿಯುತ್ತಿತ್ತು! ಅದು ದೂರ ಹೋದರೆ ಚಿತ್ರವೂ ಅದರೊಡನೆ ದೂರ 
ಹೋಗುತ್ತಿತ್ತು! (30). ಕಾಲವು ಸರಿಯಿತು. ಸಾಯುವ ತಂದೆಯನ್ನು 
ಕಣ್ಣೀರುಸುರಿಸುತ್ತ ನೋಡುವ ಮಗನಂತೆ, ಜಿಂಕೆಯ ಮರಿ ಕಣ್ಣೀರು 
ತುಂಬಿಕೊಂಡು ನೋಡುತ್ತಿರುವಾಗ ಭರತರಾಜನು ಕಾಲವಶನಾದನು 
(31). ಆತನೂ ಸಹ, ಮೈತ್ರೇಯ, ಪ್ರಾಣವನ್ನು ಬಿಡುವಾಗ ತನ್ಮಯತೆ 
ಯಿಂದ ಜಿಂಕೆಯನ್ನೇ ನೋಡುತ್ತಿದ್ದನು. ಅದರ ವಿಷಯವನ್ನಲ್ಲದೆ ಬೇರೆ 
ಏನನ್ನೂ ಚಿಂತಿಸಲಿಲ್ಲ (32). ಆದ್ದರಿಂದ ಮರಣಕಾಲದ ತೀವ್ರ ಭಾವನೆಗೆ 


ಅಧ್ಯಾಯ 13 ದ್ವಿತೀಯಾಂಶಃ 415 
ತತಶ್ಚ ತತ್ಕಾಲಕೃತಾಂ ಭಾವನಾಂ ಪ್ರಾಹ್ಮ ತಾದೃಶೀಮ್‌ | 
ಜಂಬೂಮಾರ್ಗೇ ಮಹಾರಣ್ಕೇ ಜಾತೋ ಜಾತಿಸ್ಮರೋ ಮೃಗಃ॥ 
ಜಾತಿಸ್ಮರತ್ವಾದುದ್ದಿಗ್ನ್ಗಟ ಸಂಸಾರಸ್ಕ ದ್ವಿಜೋತ್ತಮ! 

ವಿಹಾಯ ಮಾತರಂ ಭೂಯಃ ಶಾಲಗ್ರಾಮಮುಪಾಯಯ್‌ೌ ॥ 34 
ಶುಷ್ಕೈೆಸ್ತೃಣೈಸ್ತಥಾ ಪರ್ಣೈಃ ಸ ಕುರ್ವನ್ನಾತಪೋಷಣಮ್‌ | 
ಮೃಗತ್ವಹೇತುಭೂತಸ್ಮ ಕರ್ಮಣೋ ನಿಷ್ಕೃತಿಂ ಯಯೌ ॥ 35 
ತತ್ರ ಚೋತ್ಸೃಷ್ಟದೇಹೋತಸೌ ಜಜ್ಞೇ ಜಾತಿಸ್ಮರೋ ದ್ದಿಜಃ। 
ಸದಾಚಾರವತಾಂ ಶುದ್ಧೇ ಯೋಗಿನಾಂ ಪ್ರವರೇ ಕುಲೇ ॥ 36 
ಸರ್ವವಿಜ್ಞಾನಸಂಪನ್ನಃ ಸರ್ವಶಾಸ್ತ್ರಾರ್ಥತತ್ವ್ವವಿತ್‌ 

ಅಪಶ್ಯತ್‌ ಸ ಚ ಮೈತ್ರೇಯ ಆತ್ಮಾನಂ ಪ್ರಕೃತೇಃ ಪರಮ್‌ ॥ 37 





ಅನುಗುಣವಾಗಿ ಭರತನೂ ಜಂಬೂಮಾರ್ಗದ* ಒಂದು ಮಹಾರಣ್ಯದಲ್ಲಿ 
ಜನ್ಮಾಂತರ ಸ್ಮರಣೆಯುಳ್ಳ ಜಿಂಕೆಯಾಗಿ$ ಹುಟ್ಟಿದನು (33). ಮೈತ್ರೇಯ, 
ಆ ಜಿಂಕೆಗೆ ಜನ್ಮಾಂತರ ಸರಣೆಯಿದ್ದುದರಿಂದ ಸಂಸಾರದಿಂದ ವಿರಕ್ತವಾಗಿ 
ತಾಯಿಯನ್ನು ಬಿಟ್ಟು ಶಾಲಗ್ರಾಮಕ್ಕೆ ಮತ್ತೆ ಬಂದಿತು (34). ಒಣಗಿದ 
ಹುಲ್ಲನ್ನೂ ಎಲೆಯನ್ನೂ ತಿಂದು ದೇಹಯಾತ್ರೆಯನ್ನು ನಡೆಸುತ್ತ, 
ಮೃಗಜನಕ್ಕೆ ಕಾರಣವಾದ ಕರ್ಮವನ್ನು ಸವೆಸಿಕೊಂಡಿತು. ಶಾಲ 
ಗ್ರಾಮದಲ್ಲಿ ತನ್ನ ಮೃಗದೇಹವನ್ನು ತೊರೆದ ಭರತನು ಆಚಾರಶೀಲರೂ 
ಯೋಗಿಗಳೂ ಆದವರ ಶುದ್ಧವೂ ಶ್ರೇಷ್ಠವೂ ಆದ ವಂಶದಲ್ಲಿ ಒಬ್ಬ 
ವಿಪ್ರನಾಗಿ ಜನ್ಮತಾಳಿದನು (35-36). ಆ ವಿಪ್ರನು, ಸರ್ವವಿಜ್ಞಾ 

ಸಂಪನ್ನನೂ ಸರ್ವಶಾಸ್ತ್ರಗಳ ಪರಮಾರ್ಥವನ್ನು ಅರಿತವನೂ ಆಗಿದ್ದು, 
ತಾನು ಪ್ರಕೃತಿಯ ಆಚೆಗಿರುವ ಆತ್ಮನೆಂದು ತಿಳಿದುಕೊಂಡನು (37). 


* ಜಂಬೂಮಾರ್ಗವೆಂದರೆ ಭಾಗವತದ ಪ್ರಕಾರ ಕಾಲಂಜರಪರ್ವತ. ಅದು 
ಬುಂದೇಲಖಂಡದಲ್ಲಿರುವ ಕಾಲಂಜರವಾಗಿರಬಹುದು. 

ಕೆ ನೋಡಿ: 

ಯಂ ಯಂ ವಾಪಿ ಸರನ್‌ಭಾವಂ ತ್ಯಜತ್ಯಂತೇ ಕಲೇವರಂ | 

ತಂತಮೇವೈತಿ ಕೌಂತೇಯ ಸದಾ ತದ್ಭಾವಭಾವಿತಃ ॥ ಭಗವದ್ಗೀತಾ 


416 ಶ್ರೀವಿಷ್ಣುಪುರಾಣಮ್‌ 


ಆತ್ಮನೋತಧಿಗತಜ್ಞಾನೋ ದೇವಾದೀನಿ ಮಹಾಮುನೇ! 


ಸರ್ವಭೂತಾನಭೇದೇನ ಸ ದದರ್ಶ ತದಾತ್ಮನಃ॥ 38 
ನ ಹಪಾಠ ಗುರುಪ್ರೋಕಂ ಕೃತೋಪನಯನಃ ಶ್ರುತಿಮ್‌। 

ನ ದದರ್ಶ ಚ ಕರ್ಮಾಣಿ ಶಾಸ್ತ್ರಾಣಿ ಜಗೃಹೇ ನ ಚ॥ 39 
ಉಕ್ತೋನಪಿ ಬಹುಶಃ ಕಿಂಚಜ್ನಡವಾಕ್ಕಮಭಾಷತ | 
ತದಪ್ಮಸಂಸ್ಕಾರಗುಣಂ ಗ್ರಾಮೃವಾಕ್ಕೋಕ್ತಿಸಂಶ್ರಿತಮ್‌ ॥ 40 
ಅಪಧ್ಹ್ವಸ್ತವಪುಃ ಸೋಪಿ ಮಲಿನಾಂಬರಧೃಗ್‌ ದ್ವಿಜಃ! 
ಕಿನ್ನದಂತಾಂತರಃ ಸರ್ವೈಃ ಪರಿಭೂತಃ ಸ ನಾಗರೈಃ॥ 4] 


ಸಮ್ಮಾನನಾ ಪರಾಂ ಹಾನಿಂ ಯೋಗರ್ದೇಃ ಕುರುತೇ ಯತಃ! 
ಜನೇನಾವಮತೋ ಯೋಗೀ ಯೋಗಸಿದ್ದಿಂ ಚ ಎಂದತಿ॥ 42 


ಆತತತ್ತ್ವವನ್ನರಿತ ಆತನು ದೇವತೆಗಳೇ ಮೊದಲಾದ ಸಮಸ್ತ ಪ್ರಾಣಿ 
ಗಳೂ ಆತಸ್ರರೂಪನಾದ ತನಗೆ ಅಭಿನ್ನರೆಂದು ಅರಿತಿದ್ದನು. ಅವನಿಗೆ 
ಉಪನಯನವಾಯಿತು. ಆದರೆ ಗುರುಪ್ರೋಕ್ತವಾದ ಏನನ್ನೂ ಓದಲಿಲ್ಲ. 
ವೇದವನ್ನು ಕಲಿಯಲಿಲ್ಲ. ಕರ್ಮಗಳನ್ನು ಆಚರಿಸುತ್ತಿರಲಿಲ್ಲ. ಶಾಸ್ತ್ರಗಳನ್ನು 
ಅಭ್ಯಾಸ ಮಾಡಲಿಲ್ಲ (38-39). ಯಾರಾದರೂ ಒತ್ತಾಯದಿಂದ ಮತ್ತೆ 
ಮತ್ತೆ ಕೇಳಿದಾಗ ಜಡಪುರುಷನಂತೆ ಅರ್ಥವಾಗದ ಏನೋ ಒಂದು 
ಮಾತನ್ನು ಹೇಳಿಬಿಡುತ್ತಿದ್ದನು. ಅದೂ ಸಹ ವ್ಯಾಕರಣ ಶುದ್ಧವಲ್ಲದ, 
ಗ್ರಾಮೀಣರು ಆಡುವಂತಹ ಒಂದು ಸೊಲ್ಲು (40). ಆ ಬ್ರಾಹ್ಮಣನ ದೇಹ 
ಯಾವಾಗಲೂ ಕೊಳೆ. ಬಟ್ಟೆ ಕೊಳಕು. ಬಾಯಿ ಹಲ್ಲುಗಳಿಂದ ಜೊಲ್ಲು 
ಸುರಿಯುತ್ತಿತ್ತು. ಎಲ್ಲ ನಾಗರಿಕರೂ ಆತನನ್ನು ಪೆದ್ದನೆಂದು ತಿರಸ್ಕರಿಸಿ 
ಬಿಟ್ಟರು (41). ಮೈತ್ರೇಯ, “ಜನರ ಗೌರವ ಸತ್ಕಾರಗಳು ಯೋಗಿಗಿದ್ದಿಗೆ 
ಮಹತ್ತರವಾದ ಹಾನಿಯನ್ನು ಉಂಟುಮಾಡುತ್ತವೆ. ಆದ್ದರಿಂದ 
ಯೋಗಿಯು ಜನರಿಂದ ತಿರಸ್ಕೃತನಾದರೆ ಯೋಗಸಿದ್ದಿಯನ್ನು ಪಡೆಯು 
ತ್ತಾನೆ (41-42). ಆದಕಾರಣ ಯೋಗಿಯಾದವನು, ಸಜ್ಜನರು ಆಚರಿಸುವ 
ಧರ್ಮವನ್ನು ದೂಷಿಸದೆಯೇ, ಜನರು ತನ್ನನ್ನು ಉಪೇಕ್ಷಿಸುವಂತೆಯೂ 


ಅಧ್ಯಾಯ 138 ದ್ವಿತೀಯಾಂಶಃ 417 


ತಸ್ಮಾಚ್ಛರೇತ ವೈ ಯೋಗೀ ಸತಾಂ ಧರ್ಮಮದೂಷಯನ್‌ | 
ಜನಾ ಯಥಾವಮನೇರನ್‌ ಗಚ್ಛೇಯುನೆ್ಸವ ಸಂಗತಿಮ್‌॥ 43 


ಹಿರಣ್ಯಗರ್ಭವಚನಂ ವಿಚಿಂತ್ಯೇತ್ಠ ಮಹಾಮತಿಃ। 
ಆತ್ಮಾನಂ ದರ್ಶಯಾಮಾಸ ಜಡೋನ್ಮತ್ತಾಕೃತಿಂ ಜನೇ ॥ 44 


ಭುಂಕ್ಷೇ ಕುಲ್ಮಾಷವೀಹ್ಮಾದಿಶಾಕಂ ವನ್ನಂ ಫಲಂ ಕಣಾನ್‌ | 
ಯದೃದಾಪ್ನೋತಿ ಸುಬಹು ತದತ್ತೇ ಕಾಲಸಂಯಮಮ್‌ ॥ 45 


ಪಿತರ್ಯಪರತೇ ಸೋತಘ ಭ್ರಾತೃಭ್ರಾತೃವ್ಯಬಾಂಧವೈಃ | 


ಕಾರಿತಃ ಕ್ಷೇತ್ರಕರ್ಮಾದಿ ಕದನ್ನಾಹಾರಪೋಷಿತಃ ॥ 46 
ಸ ತೂಕ್ಷಪೀನಾವಯವೋ ಜಡಕಾರೀ ಚ ಕರ್ಮಣಿ! 
ಸರ್ವಲೋಕೋಪಕರಣಂ ಬಭೂವಾಹಾರ ಚೇತನಃ॥ 47 


ತನ್ನ ಬಳಿಗೆ ಬಾರದಂತೆಯೂ ತನ್ನ ಪಾಡಿಗೆ ತಾನು ಇರಬೇಕು' (43). 
ಇದು ಹಿರಣ್ಯಗರ್ಭನು ಹೇಳಿದ ಅರ್ಥವತ್ತಾದ ನುಡಿ. ಮಹಾಪ್ರಾಜ್ಞನಾದ 
ಆ ವಿಪ್ರನು (ಭರತನು) ಈ ನುಡಿಯನ್ನು ಗ್ರಹಿಸಿ, ತಾನು ಪೆದ್ದನಂತೆಯೂ 
ಹುಚ್ಚನಂತೆಯೂ ಜನರಿಗೆ ತೋರಿಸಿಕೊಂಡನು (44). ಅರೆಬೆಂದ 
ಅಲಸಂದೆ, ಅಕ್ಕಿ, ಸಸ್ಯ, ನುಚ್ಚು, ಮೊದಲಾದ್ದನ್ನು ತಿನ್ನುತ್ತಿದ್ದನು. 
ಯಾವುದು ದೊರಕುತ್ತದೆಯೋ ಅದೇ ದೊಡ್ಡದೆಂದು ತಿಳಿದು ಕಾಲ 
ಯಾಪನೆಗಾಗಿ ಭಕ್ಷಿಸುತ್ತಿದ್ದನು (45). ಹೀಗಿರುವಾಗ ತಂದೆ ಸತ್ತು 
ಹೋಗಲು, ಸೋದರ, ಸೋದರಪುತ್ರ ಮೊದಲಾದ ಬಾಂಧವರು 
ಹೊಲಗದ್ದೆಗಳ ಕೆಲಸವನ್ನು ಮಾಡುವಂತೆ ಅವನನ್ನು ನಿಯಮಿಸಿ ಹೊಟ್ಟಿ 
ಪಾಡಿಗೆ ಕದನ್ನವನ್ನು ನೀಡುತ್ತಿದ್ದರು (46). ಆದರೆ ಆ ವಿಪ್ರನಿಗೆ (ಭರತನಿಗೆ) 
ಎತ್ತಿನಂತೆ ಸುಪುಷ್ಪವಾದ ಅಂಗಗಳಿದ್ದವು. ಕೆಲಸದಲ್ಲಿ ಮಾತ್ರ ಜಡ 
ನಾಗಿದ್ದನು. ಹೀಗಾಗಿ ಎಲ್ಲ ಜನರಿಗೂ ಆತನು ಆಹಾರವನ್ನು ಮಾತ್ರ 
ಕೊಟ್ಟು ಕೆಲಸ ಮಾಡಿಸಿಕೊಳ್ಳಬಹುದಾದ ಒಂದು ಜೀವಂತ ಪ್ರಾಣಿಯಾಗಿ 
ಬಿಟ್ಟನು (47). ಹೀಗೆ ಸಂಸ್ಕಾರಶೂನ್ಯನೂ ಬ್ರಾಹ್ಮಣವೇಷದ ವ್ಯವಹಾರ 
ವುಳ್ಳವನೂ ಆದ ಆತನನ್ನು ಪೃಷತರಾಜನ ಸೇವಕನು ಕಾಳಿಕಾದೇವಿಗೆ 


418 ಶ್ರೀವಿಷ್ಣುಪುರಾಣಮ್‌ 


ತಂ ತಾದೃಶಮಸಂಸ್ಕಾರಂ ವಿಪ್ರಾಕೃತಿವಿಚೇಷ್ಟಿತಮ್‌!। 
ಕ್ಷತ್ತಾ ಪೃಹತರಾಜಸ್ಕ ಕಾಲ್ಕೈ ಪಶುಮಕಲ್ಲಯತ್‌ ॥ 48 


ರಾತ್ರೌ ತಂ ತಸಮಲಂಕೃತ್ಮ ವೈಶಸಸ್ಕ ಎಧಾನತಃ। 
ಅಧಿಷ್ಠಿತಂ ಮಹಾಕಾಲೀ ಜ್ಞಾತ್ವಾ ಯೋಗೇಶ್ವರಂ ತಥಾ॥ 49 


ತತಃ ಖಡ್ಗಂ ಸಮಾದಾಯ ನಿಶಿತಂ ನಿಶಿ ಸಾ ತಥಾ! 
ಕ್ಷತ್ತಾರಂ ಕ್ರೂರಕರ್ಮಾಣಮಚ್ಛ್ಚಿನತ್‌ ಕಂಠಮೂಲತಃ।| 
ಸ್ವಪಾರ್ಹದಯುತಾ ದೇವೀ ಪಪೌ ರುಧಿರಮುಲ್ಡಣಮ್‌ ॥ 50 


ತತಸ್ಕೌವೀರರಾಜಸ್ಮ ಪ್ರಯಾತಸ್ಮ ಮಹಾತ್ಮನಃ। 
ವಿಷ್ಟಿಕರ್ತಾಥ ಮನ್ಯೇತ ವಿಷ್ಟಿಯೋಗ್ಯೋsಯವಮಿತ್ಮಪಿ ॥ 51 


ತಂ ತಾದೃಶಂ ಮಹಾತ್ಮಾನಂ ಭಸ್ಮಚ್ಛನ್ನಮಿವಾನಲಮ್‌ | 
ಕ್ಷತ್ತಾ ಸೌವೀರರಾಜಸ್ಮ ವಿಷ್ಟಿಯೋಗ್ಯಮಮನ್ಮತ ॥ 52 


ಬಲಿಪಶುವಾಗಿ ಗೊತ್ತುಮಾಡಿದನು. ರಾತ್ರಿಯಲ್ಲಿ ಬಲಿವಿಧಿಯಂತೆ ಆ 
ವಿಪ್ರನನ್ನು ಅಲಂಕರಿಸಿ ಎದುರಿಗೆ ತಂದು ನಿಲ್ಲಿಸಲಾಗಿ, ಕಾಳಿಕಾದೇವಿಯು 
ಅವನು ಯೋಗೇಶ್ವರನೆಂಬುದನ್ನು ಅರಿತಳು (48-49). ಒಡನೆಯೇ 
ದೇವಿಯು ಹರಿತವಾದ ಖಡ್ಗವನ್ನು ಹಿರಿದು ಕ್ರೂರಕರ್ಮಿಯಾದ 
ರಾಜಸೇವಕನ ಕತ್ತನ್ನು ಕತ್ತರಿಸಿ ಹಾಕಿದಳು! ಅಲ್ಲದೆ ಪರಿವಾರ ಸಹಿತಳಾಗಿ 
ಕಾಳಿಕಾದೇವಿಯು ಅವನ ತೀಕ್ಷ ರಕ್ತವನ್ನು ಕುಡಿದಳು (50). ಅನಂತರ 
ಎತ್ತಲೋ ಪ್ರಯಾಣ ಹೊರಟಿದ್ದ ಮಹಾತ್ಮನಾದ ಸೌವೀರರಾಜನ 
ಸೇವಕನು ಸಹ ಆ ವಿಪ್ರನನ್ನು ಬಿಟ್ಟಿಸೇವಕನೆಂದು ತಿಳಿದನು*” (51). 
ಬೂದಿ ಮುಚ್ಚಿದ ಕೆಂಡದಂತಿದ್ದ ಆ ಮಹಾತ್ಮನನ್ನು ಸೌವೀರರಾಜನ 
ಸೇವಕನು ಬಿಟ್ಟಿ ಚಾಕರಿಗೆ ಅರ್ಹನೆಂದು ಭಾವಿಸಿದನು (52). ಮೈತ್ರೇಯ, 


* 48, 49, 50, 51ನೇ ಶ್ಲೋಕಗಳು ಬಹಳ ಪ್ರತಿಗಳಲ್ಲಿ ದೊರೆಯುವುದಿಲ್ಲ. 
ಇವು ಪ್ರಕ್ಷಿಪ್ತಗಳಾಗಿರಬಹುದು. 


ಅಧ್ಯಾಯ 13 ದ್ವಿತೀಯಾಂಶಃ 419 


ಸ ರಾಜಾ ಶಿಬಿಕಾರೂಢೋ ಗಂತುಂ ಕೃತಮತಿದ್ದಿಜ | 
ಬಭೂವೇಕ್ಷುಮತೀತೀರೇ ಕಪಿಲರ್ಷೇರ್ವರಾಶ್ರಮಮ್‌ ॥ 53 


ಶ್ರೇಯಃ ಕಿಮತ್ರ ಸಂಸಾರೇ ದುಃಖಪ್ರಾಯೇ ನೃಣಾಮಿತಿ | 
ಪ್ರಷ್ಟುಂ ತಂ ಮೋಕ್ಷಧರ್ಮಜ್ಗಂ ಕಪಿಲಾಖಂ ಮಹಾಮುನಿಮ್‌ ॥ 


ಉವಾಹ ಶಿಬಿಕಾಂ ತಸ್ಕ ಕ್ಲತ್ತುರ್ವಚನಚೋದಿತಃ। 
ನೃಣಾಂ ವಿಷ್ಟಿಗೃಹಶೀತಾನಾಮನ್ಮೇಷಾಂ ಸೋsಪಿ ಮಧ್ಯಗಃ॥ 55 


ಗೃಹೀತೋ ವಿಷ್ಟಿನಾ ವಿಪ್ರಃ ಸರ್ವಜ್ಞಾನೈಕಭಾಜನಃ। 
ಜಾತಿಸ್ಮರೋತಸೌ ಪಾಪಸ್ಮ ಕ್ಷಯಕಾಮ ಉವಾಹ ತಾಮ್‌ ॥ 56 


ಯಯೌ ಜಡಗತಿಃ ಸೋಥ ಯುಗಮಾತ್ರಾವಲೋಕನಮ್‌! 
ಕುರ್ವನ್ಮತಿಮತಾಂ ಶ್ರೇಷ್ಠಸ್ಪದನೇ ತ್ವ್ಪರಿತಂ ಯಯುಃ॥ 57 
ಆ ಸೌವೀರರಾಜನು ಇಕ್ಟುಮತೀ ತೀರದಲ್ಲಿದ್ದ ಕಪಿಲ ಮುನಿಯ ಆಶ್ರಮಕ್ಕೆ 
ಹೋಗಲು ನಿಶ್ಚಯಿಸಿ ಪಲ್ಲಕ್ಕಿಯನ್ನೇರಿದ್ದನು (53). ಮೋಕ್ಷಧರ್ಮಜ್ಞನಾದ 
ಕಪಿಲ ಮಹರ್ಷಿಯನ್ನು ಕುರಿತು “ದುಃಖಮಯವಾದ ಈ ಸಂಸಾರದಲ್ಲಿ 
ಮಾನವರಿಗೆ ಯಾವುದು ಶ್ರೇಷ್ಠವಾದ ಮಾರ್ಗ?” ಎಂದು ಕೇಳುವುದು 
ರಾಜನ ಉದ್ದೇಶವಾಗಿತ್ತು (54). ರಾಜಸೇವಕನ ಮಾತಿನಂತೆ ವಿಪ್ರನು 
ಪಲ್ಲಕ್ಕಿಯನ್ನು ಹೊರುತ್ತಿದ್ದ ಇತರ ಕೂಲಿ ಸೇವಕರ ನಡುವೆ ಸೇರಿಕೊಂಡು 
ರಾಜನ ಪಲ್ಲಕ್ಕಿಯನ್ನು ಹೊತ್ತನು. ಸರ್ವಜ್ಞಾನ ಸಂಪನ್ನನಾದ ಆ ವಿಪ್ರನು 
ಹೀಗೆ ಕೂಲಿಯಿಂದ" ನಿಯಾಜಿತನಾಗಿ, ಜನ್ಮಾಂತರ ಸ್ಥರಣೆಯುಳ್ಳವನಾದ್ದ 
ರಿಂದ ತನ್ನ ಪಾಪದ ಕ್ಷಯವಾಗಲೆಂದು ಪಲ್ಲಕ್ಕಿಯನ್ನು ಹೊತ್ತನು (55-56). 
ಜ್ಞಾನಿಗಳಲ್ಲಿ ಶ್ರೇಷ್ಠನಾದ ಆತನು ಜಡಗತಿಯಾಗಿದ್ದು ತನ್ನ ಮುಂದೆ ನಾಲ್ಕು 
ಮೊಳದಷ್ಟು ಮಾತ್ರ ದೂರವನ್ನು ನೋಡುತ್ತ (ಮೆಲ್ಲಗೆ) ನಡೆಯುತ್ತಿದ್ದನು. 
* ಮೂಲದಲ್ಲಿ ವಿಷ್ಟಿ ಎಂಬ ಶಬ್ದವಿದೆ. ಇದಕ್ಕೆ ಕೂಲಿ, ಬಾಡಿಗೆ ಎಂದೂ ಬಿಟ್ಟಿ 


(unpaid labour) ಎಂದೂ ಅರ್ಥವಿದೆ. ಆದ್ದರಿಂದ "ಬಿಟ್ಟಿಯಾಗಿ' ಎಂಬ ಅರ್ಥವನ್ನು 
ಇಲ್ಲಿ ಹೇಳಬಹುದು. 


420 ಶ್ರೀವಿಷ್ಣುಪುರಾಣಮ್‌ 


ಎಲೋಕ್ಕ ನೃಪತಿಃ ಸೋ5ಥ ವಿಷಮಾಂ ಶಿಬಿಕಾಗತಿಮ್‌ | 


ಕಿಮೇತದಿತ್ಕಾಹ ಸಮಂ ಗಮ್ಮತಾಂ ಶಿಬಿಕಾವಹಾಃ ॥ 58 
ಪುನಸ್ತಥೈವ ಶಿಬಿಕಾಂ ವಿಲೋಕ್ಕ ವಿಷಮಾಂ ಹಿ ಸಃ! 

ನೃಪಃ ಕಿಮೇತದಿತ್ಕಾಹ ಭವದ್ಗಿರ್ಗಮ್ಮತೇನ್ಮಥಾ | 59 
ಭೂಪತೇರ್ವದತಸ್ತಸ್ಕ ಶ್ರುತ್ಹೇತ್ಥಂ ಬಹುಶೋ ವಚಃ। 
ಶಿಬಿಕಾವಾಹಕಾಃ ಪ್ರೋಚುರಯಂ ಯಾತೀತ್ಮಸತ್ವರಮ್‌ ॥ 60 
ರಾಜೋವಾಚ: 

ಕಿಂ ಶ್ರಾಂತೋತಸ್ಮಲ್ಲಮಧ್ಧಾನಂ ತ್ವಯೋಢಾ ಶಿಬಕಾ ಮಮ! 
ಕಿಮಾಯಾಸಸಹೋ ನ ತ್ಹಂ ಪೀವಾನಸಿ ನಿರೀಕ್ಷ್ಮಸೇ॥ 61 


ಬ್ರಾಹ್ಮಣ ಉವಾಚ: 
ನಾಹಂ ಪೀವಾನ್ನ ಚೈವೋಢಾ ಶಿಬಿಕಾ ಭವತೋ ಮಯಾ! 
ನ ಶ್ರಾಂತೋತಪಸ್ಥಿ ನ ಚಾಯಾಸೋ ಸೋಢವ್ಯೋಂಸ್ತಿ ಮಹೀಪತೇ ॥ 


ಉಳಿದ ಸೇವಕರು ಬೇಗಬೇಗನೆ ಹೋಗುತ್ತಿದ್ದರು (57). ಹೀಗಾದ್ದರಿಂದ 
ಏರುಪೇರಾಗಿ ಪಲ್ಲಕ್ಕಿಯು ಜಗ್ಗಾಡುವುದನ್ನು ಕಂಡು ರಾಜನು “ಇದೇನು? 
ಎಲೈ ಪಲ್ಲಕ್ಕಿ ಹೊತ್ತವರೆ, ಸಮನಾಗಿ ನಡೆಯಿರಿ” ಎಂದನು (58). 
ಅನಂತರವೂ ಪಲ್ಲಕ್ಕಿಯು ಹಾಗೆಯೇ ಹೊಯ್ದಾಡುವುದನ್ನು ಕಂಡು 
ರಾಜನು “ಇದೇನು? ನೀವು ತಪ್ಪಾಗಿ ನಡೆಯುತ್ತಿದ್ದೀರಲ್ಲ?” ಎಂದನು. 
ಈ ಪ್ರಕಾರ ರಾಜನು ಮತ್ತೆ ಮತ್ತೆ ಆಡುವುದನ್ನು ಕೇಳಿ ಪಲ್ಲಕ್ಕಿಯನ್ನು 
ಹೊತ್ತ ಇತರರು “ಇವನೊಬ್ಬನು ಬೇಗನೆ ನಡೆಯುತ್ತಿಲ್ಲ” ಎಂದರು 
(59-60). ಆಗ ಸೌವೀರರಾಜನು ಆ ವಿಪ್ರನನ್ನು ಕುರಿತು “ಏನಯ್ಯ 
ಬಳಲಿಹೋದೆಯಾ? ನನ್ನ ಪಲ್ಲಕ್ಕಿಯನ್ನು ಸ್ವಲ್ಪ ದೂರ ಮಾತ್ರ 
ಹೊತ್ತಿದ್ದೀಯೆ! ಶ್ರಮವನ್ನು ಸಹಿಸಲಾರೆಯಾ? ನೋಡಿದರೆ ಗಟ್ಟಿಮುಟ್ಟಾಗಿ 
ಕಾಣಿಸುತ್ತೀಯೆ!'' ಎಂದು ಕೇಳಿದನು (61). ಅದಕ್ಕೆ ಆ ಬ್ರಾಹ್ಮಣನು 
“ನಾನು ಗಟ್ಟಿಮುಟ್ಟಾಗಿಯೂ ಇಲ್ಲ. ನಿನ್ನ ಪಲ್ಲಕ್ಕಿಯನ್ನು ಹೊರುತ್ತಲೂ 
ಇಲ್ಲ. ಮಹಾರಾಜ, ನಾನು ಬಳಲಿಯೂ ಇಲ್ಲ. ಆಯಾಸವನ್ನು 


ಅಧ್ಯಾಯ 13 ದ್ವಿತೀಯಾಂಶಃ 421 


ರಾಜೋವಾಚ: 
ಪ್ರತ್ಯಕ್ಷಂ ದೃಶಸೇ ಪೀವಾನದ್ಯಾಪಿ ಶಿಬಿಕಾ ತ್ವಯಿ। 
ಶ್ರಮಶ್ಚ ಭಾರೋದ್ದಹನೇ ಭವತ್ಕೇವ ಹಿ ದೇಹಿನಾಮ್‌ ॥ 63 


ಬ್ರಾಹ್ಮಣ ಉವಾಚ: 
ಪ್ರತ್ಯಕ್ಷಂ ಭವತಾ ಭೂಪ ಯದ್‌ದೃಷ್ಟಂ ಮಮ ತದ್ದದ | 
ಬಲವಾನಬಲಶ್ನೇತಿ ವಾಚ್ಮಂ ಶಶ್ಚಾದ್ದಿಶೇಷಣಮ್‌ ॥ 64 


ತ್ವಯೋಢಾ ಶಿಬಿಕಾ ಚೇತಿ ಫ್ವಯ್ಯದ್ಧಾಪಿ ಚ ಸಂಸ್ಥಿತಾ। 
ಮಿಥ್ಕೈೆತದತ್ರ ತು ಭವಾನ್‌ ಶೃಣೋತು ವಚನಂ ಮಮ ॥ 65 


ಭೂಮೌ ಪಾದಯುಗಂ ತ್ವಾಸ್ತೇ ಜಂಘೇ ಪಾದದ್ದಯೇ ಸ್ಥಿತೇ। 
ಊರೂಜಂಘಾದ್ಹಯಾವಸ್ಥೌ ತದಾಧಾರಂ ತಥೋದರಮ್‌ ॥ 66 


ವಕ್ಷಸ್ಠಲಂ ತಥಾ ಬಾಹೂ ಸ್ಕಂದೌ ಚೋದರಸಂಸ್ಥಿತೌ। 
ಸೃಂಧಾಶ್ರಿತೇಯಂ ಶಿಬಿಕಾ ಮಮ ಭಾರೋಪತ್ರ ಕಂ ಕೃತಃ ॥ 67 


ಸಹಿಸಿಕೊಳ್ಳಬೇಕಾಗಿಯೂ ಇಲ್ಲ! ಎಂದನು (62). ರಾಜನು “ನೀನು 
ಗಟ್ಟಿಮುಟ್ಟಾಗಿರುವುದು ಪ್ರತ್ಯಕ್ಷವಾಗಿ ಕಾಣಿಸುತ್ತಿದೆ. ಈಗಲೂ ಪಲ್ಲಕ್ಕಿ ನಿನ್ನ 
ಮೇಲೆ ನಿಂತಿದೆ. ಭಾರವನ್ನು ಹೊತ್ತಾಗ ಮನುಷ್ಯರಿಗೆ ಆಯಾಸವಾಗಿಯೇ 
ಆಗುತ್ತದೆ!” ಎಂದನು (63). ಆಗ ಬ್ರಾಹ್ಮಣನು ಇಂತೆಂದನು: “ರಾಜ, 
ನೀನು ಪ್ರತ್ಯಕ್ಷವಾಗಿ ನೋಡಿದ್ದೇನು? ಅದನ್ನು ನನಗೆ ಹೇಳು. ಅನಂತರ 
ಗಟ್ಟಿಮುಟ್ಟ, ಬಲವಂತ, ದುರ್ಬಲ--ಎಂಬ ವಿಶೇಷಣವನ್ನು ಹೇಳ 
ಬಹುದು! (64). "ನಿನ್ನಿಂದ ಪಲ್ಲಕ್ಕಿ ಹೊರಲ್ಪಟ್ಟಿದೆ, ಪಲ್ಲಕ್ಕಿ ನಿನ್ನ ಮೇಲೆ 
ನಿಂತಿದೆ” ಎಂದು ಹೇಳುತ್ತೀಯಲ್ಲ , ಇದು ಸುಳ್ಳು. ಈ ವಿಷಯವಾಗಿ 
ನಾನು ಹೇಳುವುದನ್ನು ಕೇಳು (65). ಎರಡು ಹೆಜ್ಜೆಗಳೇನೋ ನೆಲದ 
ಮೇಲಿವೆ. ಹೆಜ್ಜೆಗಳ ಮೇಲೆ ಮೊಳುಕಾಲುಗಳೆರಡಿವೆ. ಅವುಗಳನ್ನವ 
ಲಂಬಿಸಿ ತೊಡೆಗಳಿವೆ. ತೊಡೆಗಳನ್ನಾಶ್ರಯಿಸಿಕೊಂಡು ಹೊಟ್ಟೆ ಇದೆ (66). 
ಇನ್ನು ಎದೆ, ಎರಡು ತೋಳು, ಎರಡು ಹೆಗಲು- ಇವು ಉದರ 
ಭಾಗವನ್ನಾಶ್ರಯಿಸಿಕೊಂಡಿವೆ. ಹೆಗಲಿನ ಮೇಲೆ ಪಲ್ಲಕ್ಕಿ ಇದೆ! ಹೀಗಿರು 


422 ಶ್ರೀವಿಷ್ಣುಪುರಾಣಮ್‌ 
ಶಿಬಿಕಾಯಾಂ ಸ್ಥಿತಂ ಚೇದಂ ವಪುಸ್ತದುಪಲಕ್ಷಿತಮ್‌ | 
ತತ್ರ ತ್ವಥಮಹಮಪ,ತ್ರ ಶ್ರೋಚ್ಛತೇ ಚೇದಮನ್ಮಥಾ ॥ 68 


ಅಹಂ ತ್ವಂ ಚ ತಥಾನ್ಯೇ ಚ ಭೂತೆ ಟರುಹ್ಮಾಮ ಪಾರ್ಥಿವ! 
ಗುಣಪ್ರವಾಹಪತಿತೋ ಭೂತವರ್ಗೋಪಿ ಯಾತ್ಮಯಮ್‌ ॥ 69 


ಕರ್ಮವಶ್ಶಾ ಗುಣಾಶ್ಚೈತೇ ಸತ್ತ್ವಾದ್ಯಾಃ: ಪೃಥಿವೀಪತೇ 


ಅವಿದ್ಕಾಸಂಚಿತಂ ಕರ್ಮ ತಚ್ಚಾಶೇಷೇಷು ಜಂತುಷು॥ 70 
ಆತ್ಮಾ ಶುದ್ಧೋತಕ್ಷರಃ ಶಾಂತೋ ನಿರ್ಗುಣಃ ಪ್ರಕೃತೇಃ ಪರಃ | 
ಪ್ರವೃದ್ಧ್ಯ ಹಚಯೌ ನಾಸ್ಕ ಏಕಸ್ಮಾಖಲಜಂತುಷು॥ 71 


ಯದಾ ನೋಪಚೆಯಸ್ಪಸ್ಕ ನಚ್ಛೆವಾಪಚಯೋ ನೃಪ! 
ತದಾ ಪೀವಾನಸೀತೀತ್ಸಂ ಕಯಾ ಯುಕ್ತಾ ತ್ವಯೇರಿತಮ್‌ ॥ 72 


ಭೂಪಾದಜಂಘಾಕಟ್ಕೂರುಜಠರಾದಿಷು ಸಂಸ್ಕಿತೇ। 
ಶಿಬಿಕೇಯಂ ಯಥಾ ಸ]ಂಧೇ ತಥಾ ಭಾರಃ ಸಮಸ್ತೃಯಾ॥ 73 


ವಾಗ ನನಗೆ ಭಾರ ಹೇಗಾಯಿತು! (67). ನಿನ್ನದೆಂದು ಹೇಳಲಾಗುವ 
ದೇಹ ಪಲ್ಲಕ್ಕಿಯಲ್ಲಿದೆ! ದೇಹದಲ್ಲಿ ನೀನು, ನೆಲದಲ್ಲಿ ನಾನು--ಎಂದು 
ಹೇಳುವುದು ಮಿಥ್ಯೆ! (68). ರಾಜ, ನಾನೂ ನೀನೂ ಮತ್ತು ಉಳಿದ 
ಜೀವಗಳೂ ಪಂಚಭೂತಗಳಿಂದ ಸಾಗಿಸಲ್ಪಡುತ್ತಿದ್ದೇವೆ. ಪಂಚಭೂತ 
ಗಳೂ ಸಹ ಸತ್ತಾ ಎದಿ ಗುಣಪ್ರವಾಹಕ್ಕೆ ಸಿಕ್ಕಿ ಸಾಗುತ್ತಿವೆ (69). ಭೂಪಾಲ, 
ಆ ಸತ್ತ್ವಾದಿಗುಣಗಳೂ ಕರ್ಮಕ್ಕೆ ಅಧೀನವಾಗಿವೆ. ಕರ್ಮವು ಅವಿದ್ಯೆ 
ಯಿಂದ ಉಂಟಾದದ್ದು. ಹೀಗೆ ಅವಿದ್ಯಾಜನ್ಯವಾದ ಕರ್ಮವು ಸಮಸ್ತ 
ಪ್ರಾಣಿಗಳಲ್ಲಿಯೂ ಇರುತ್ತದೆ (70. ಈ ಪ್ರಕೃತಿಯ ಆಚೆಗಿರುವ 
ಆತ್ಮನಾದರೋ ಶುದ್ಧ, ಅವಿನಾಶಿ, ಶಾಂತ, ನಿರ್ಗುಣ. ಸಕಲ ಪ್ರಾಣಿ 
ಗಳಲ್ಲಿಯೂ ಏಕನಾಗಿರುವ ಈ ಆತನಿಗೆ ಉಪಚಯಾಪಚಯಗಳಿಲ್ಲ 
(71). ಚತ! ಉಪಚಯ (ವೃದ್ಧಿ), ಅಪಚಯ (ಹ್ರಾಸ) ಗಳಿಲ್ಲದಿರುವಾಗ 
ರಾಜ! "ನೀನು ದಷ್ಟಪುಷ್ಟನಾಗಿದ್ದೀಯೆ' ಎಂದು ಯಾವ ಯುಕ್ತಿಯಿಂದ, 
ಹೇಳಿದ್ದು? (72). ಭೂಮಿ, ಪಾದ, ಮೊಳಕಾಲು, ಸೊಂಟ, ತೊಡೆ, 
ಹೊಟ್ಟೆ 'ಮೊದಲಾದುವುಗಳ ಮೇಲಿರುವ ಹೆಗಲಿನ ಮೇಲೆ ನಿಂತಿರುವ ಈ 


ಅಧ್ಯಾಯ 18 ದ್ವಿತೀಯಾಂಶಃ 423 


ತಥಾನ್ಮೈರ್ಜಂತುಭಿರ್ಭೂಪ ಶಿಬಿಕೋಢಾ ನ ಕೇವಲಮ್‌!। 
ಶೈಲದ್ರುಮಗೃಹೋತ್ಕೋಇಪಿ ಪೃಥಿವೀಸಂಭವೋಇಪಿ ವಾ 74 


ಯದಾ ಪುಂಸಃ ಪೃಥಗ್ಗಾವಃ ಪ್ರಾಕೃತೈಃ ಕಾರಣೈನ್ನಪ। 
ಸೋಢವ್ಯಸ್ತು ತದಾಯಾಸಃ ಕಥಂ ವಾ ನೃಪತೇ ಮಯಾ॥ 75 


ಯದ್‌ದ್ರವ್ಮಾ ಶಿಬಿಕಾ ಚೇಯಂ ತದ್‌ದ್ರವ್ಕೋ ಭೂತಸಂಗ್ರಹಃ। 
ಭವತೋ ಮೇಇಖಲಸ್ಕಾಸ್ಯ ಮಮತ್ಚೇನೋಪಬೃಂಹಿತಃ॥ 76 


ಶೀಪರಾಶರ ಉವಾಚ: 
ಏವಮುಕ್ತಾ ಭವನ್ಮೌನೀ ಸ ವಹನ್‌ ಶಿಬಿಕಾಂ ದ್ವಿಜ! 
ಸೋಪಿ ರಾಜಾವತೀರ್ಯೋರ್ವ್ಯಾಂ ತತ್ಪಾದೌ ಜಗೃಹೇ ತ್ವರನ್‌॥ 


ರಾಜೋವಾಚ: 
ಭೋ ಭೋ ವಿಸೃಜ್ಕ ಶಿಬಿಕಾಂ ಪ್ರಸಾದಂ ಕುರು ಮೇ ದ್ವಿಜ! 
ಕಥೃತಾಂ ಕೋ ಭವಾನತ್ರ ಜಾಲ್ಮರೂಪಧರಃ ಸ್ಥಿತಃ॥ 78 


ಪಲ್ಲಕ್ಕಿ ನನಗೆ ಭಾರವಾದರೆ ಸಮವಾಗಿ ನಿನಗೂ ಭಾರವಾಗುತ್ತದೆ! (73). 
ಹಾಗೆಯೇ, ಮಹಾರಾಜ, ಉಳಿದ ಈ ಜೀವಿಗಳು ಪಲ್ಲಕ್ಕಿಯನ್ನು ಮಾತ್ರ 
ಹೊತ್ತಿಲ್ಲ, ಪರ್ವತ ಮರ ಮನೆ ಕಡೆಗೆ ಈ ಪೃದ್ಧಿ- ಇವೆಲ್ಲವುಗಳ 
ಭಾರವನ್ನೂ ಹೊತ್ತಿದ್ದಾರೆ! (74). ಪ್ರಕೃತಿಜನ್ಯಗಳಾದ ಈ ಕಾರಣವಸ್ತು 
ಗಳಿಗಿಂತ ಪುರುಷನು ಸರ್ವಥಾ ಭಿನ್ನನಾಗಿರುವಾಗ, ರಾಜ, ಆಯಾಸವನ್ನು 
ಸಹಿಸಿಕೊಳ್ಳಬೇಕಾದದ್ದು ನನಗೆ ಹೇಗಾದೀತು? (75). ಈ ಪಲ್ಲಕ್ಕಿ ಯಾವ 
ದ್ರವ್ಯದಿಂದ ಆಗಿದೆಯೋ ಹಾಗೆ ಎಲ್ಲ ಪ್ರಾಣಶರೀರವೂ ಅದೇ ದ್ರವ್ಯ 
ದಿಂದಾಗಿದೆ. ನಿನ್ನ ನನ್ನ ಎಲ್ಲರ ಶರೀರವೂ ನನ್ನದು ಎಂಬ ಮಮತ್ತದಿಂದ 
ವಿಜೃಂಭಿತವಾಗಿದೆ, ಅಷ್ಟೆ” ಎಂದನು (76). ಹೀಗೆ ಹೇಳಿ ಪಲ್ಲಕ್ಕಿಯನ್ನು 
ಹೊತ್ತಿದ್ದ ವಿಪ್ರನು ಸುಮ್ಮನಾದನು. ಒಡನೆಯೇ ಸೌವೀರರಾಜನು ಪಲ್ಲಕ್ಕಿ 
ಯಿಂದ ನೆಲಕ್ಕಿಳಿದು ವಿಪ್ರನ ಪಾದಗಳನ್ನು ಹಿಡಿದುಕೊಂಡನು (77). 
ರಾಜನು ಆತನನ್ನು ಕುರಿತು “ಓ ಬ್ರಾಹ್ಮಣೋತ್ತಮ, ಪಲ್ಲಕ್ಕಿಯನ್ನು ಬಿಡು. 
ನನ್ನಲ್ಲಿ ಪ್ರಸನ್ನನಾಗು. ಮೂಢನ ವೇಷದಲ್ಲಿರುವ ನೀನು ಯಾರು? ಹೇಳು. 


424 ಶ್ರೀವಿಷ್ಣುಪುರಾಣಮ್‌ 


ಯೋ ಭವಾನ್ಮನ್ನಿಮಿತ್ತಂ ವಾ ಯದಾಗಮನಕಾರಣಮ್‌!। 
ತತ್ಸರ್ವಂ ಕಥ್ಯತಾಂ ವಿದ್ದನ್‌ ಮಹ್ಮಂ ಶುಶ್ರೂಹವೇ ತ್ವಯಾ 79 


ಬ್ರಾಹ್ಮಣ ಉವಾಚ: 
ಶ್ರೂಯತಾಂ ಸೋ 5ಹಮಿತ್ಕೇತದ್ವಕ್ತುಂ ಭೂಪ ನ ಶಕೃತೇ। 
ಉಪಭೋಗನಿಮಿತ್ರಂ ಚ ಸರ್ವತ್ರಾಗಮನಕ್ರಿಯಾ॥ 80 


ಸುಖದುಃಖೋಪಭೋಗೌ ತು ತೌ ದೇಹಾದ್ಕುಪಪಾದಕೌ। 
ಧರ್ಮಾಧರ್ಮೋದ್ಧವೌ ಭೋಕ್ತುಂ ಜಂತುರ್ದೇಹಾದಿಮೃಚ್ಛತಿ ॥ 81 


ಸರ್ವಸ್ಮೈವ ಹಿ ಭೂಪಾಲ ಜಂತೋಃ ಸರ್ವತ್ರ ಕಾರಣಮ್‌! 
ಧರ್ಮಾಧರ್ಮೌ ಯತಃ ಕಸ್ಮಾತ್‌ ಕಾರಣಂ ಪೃಚ್ಛತೇ ತ್ವಯಾ 


ರಾಜೋವಾಚ: 
ಧರ್ಮಾಧರ್ಮೌ ನ ಸಂದೇಹಸ್ಫರ್ವಕಾರ್ಯೇಷು ಕಾರಣಮ್‌! 
ಉಪಭೋಗನಿಮಿತಂ ಚ ದೇಹಾದ್ದೇಹಾಂತರಾಗಮಃ ॥ 83 


ಯಾರು ನೀನು, ಯಾವ ಉದ್ದೇಶದಿಂದ ಆಗಮನ, ಅದಕ್ಕೆ 
ಕಾರಣವೇನು?--ಎಂಬುದೆಲ್ಲವನ್ನೂ, ಓ ಜ್ಞಾನಿಯೇ, ಶುಶ್ರೂಷುವಾದ 
ನನಗೆ ಹೇಳಬೇಕು?” ಎಂದು ಪ್ರಾರ್ಥಿಸಿದನು (78-79). ಆಗ ಬ್ರಾಹ್ಮಣನು 
“ರಾಜ ಕೇಳು; ನಾನು ಯಾರು--ಎಂಬುದನ್ನು ಹೇಳಲು ಶಕ್ಕವಾಗುವು 
ದಿಲ್ಲ. ಫಲಭೋಗದ ಉದ್ದೇಶದಿಂದ ಎಲ್ಲೆಡೆಯೂ ಆಗಮನಕ್ರಿಯೆ 
ನಡೆಯುತ್ತದೆ (80). ಸುಖ ದುಃಖಗಳ ಭೋಗಗಳು ದೇಹಾದಿಗಳನ್ನು 
ಉತ್ಪತ್ತಿ ಮಾಡುವುದಕ್ಕೆ ನಿಮಿತ್ತಗಳಾಗಿರುತ್ತವೆ. ಪುಣ್ಯ ಪಾಪ 
ಗಳಿಂದುಂಟಾಗುವ ಸುಖದುಃಖಗಳನ್ನು ಭೋಗಿಸುವುದಕ್ಕಾಗಿ ಜೀವನು 
ದೇಹಾದಿಗಳನ್ನು ಪಡೆಯುತ್ತಾನೆ (81). ಭೂಪಾಲ, ಧರ್ಮಾಧರ್ಮಗಳು 
ಸಕಲ ಜಂತುಗಳಿಗೂ ಸರ್ವವಿಷಯಗಳಲ್ಲಿಯೂ ಕಾರಣಗಳು. 
ಹೀಗಿರುವಾಗ ಕಾರಣವೇನೆಂದು ನೀನು ಕೇಳುವುದಾದರೂ ಏಕೆ?'' ಎಂದು 
ಉತ್ತರಿಸಿದನು (82). ಅದಕ್ಕೆ ರಾಜನು “ಸರ್ವ ಕಾರ್ಯಗಳಿಗೂ ಧರ್ಮಾ 
ಧರ್ಮಗಳು ಕಾರಣವೆಂಬುದರಲ್ಲಿ ಸಂದೇಹವಿಲ್ಲ. ಫಲಭೋಗದ 


ಅಧ್ಯಾಯ 18 ದ್ವಿತೀಯಾಂಶಃ 425 


ಯಸ್ವೇತದ್ಧವತಾ ಪ್ರೋಕ್ತಂ ಸೋತಹಮಿತ್ಮೇತದಾತ್ಮನಃ | 
ವಕ್ತುಂ ನ ಶಕ್ಕತೇ ಶ್ರೋತುಂ ತನ್ಮಮೇಚ್ಛಾ ಪ್ರವರ್ತತೇ॥ 84 


ಯೋಪಸ್ತಿ ಸೋಂಹಮಿತಿ ಬ್ರಹ್ಮನ್‌ ಕಥಂ ವಕ್ತುಂ ನ ಶಕ್ಕತೇ। 
ಆತ್ಮನ್ಮೇಷ ನ ದೋಷಾಯ ಶಬ್ಬೋಂಹಮಿತಿ ಯೋ ದ್ವಿಜ॥ 85 


ಬ್ರಾಹ್ಮಣ ಉವಾಚ: 
ಶಬ್ಬೋಂಹಮಿತಿ ದೋಷಾಯ ನಾತ್ಮನ್ನೇಷ ತಥೈವ ತತ್‌। 
ಅನಾತ್ಮನ್ಮಾತ್ಮವಿಜ್ಞಾನಂ ಶಬ್ದೋ ವಾ ಭ್ರಾಂತಿಲಕ್ಷಣಃ॥ 86 


ಜಿಹ್ಹಾ ಬವೀತ್ಮಹಮಿತಿ ದಂತೋಷಹ್ಕೌ ತಾಲುಕೇ ನೃಪ! 
ಏತೇ ನಾಹಂ ಯತಃ ಸರ್ವೇ ವಾಜಕ್‌ನಿಷ್ಟಾದನಹೇತವಃ ॥ 87 


ಕಿಂ ಹೇತುಭಿರ್ವದತ್ಕೇಷಾ ವಾಗೇವಾಹಮಿತಿ ಸ್ವಯಮ್‌ | 
ಅತಃ ಪೀವಾನಸೀತ್ಮೇತದ್ಧಕ್ತುಮಿತ್ಸಂ ನ ಯುಜ್ಯತೇ ॥ 88 


ಉದ್ದೇಶದಿಂದಲೇ ದೇಹದಿಂದ ದೇಹಾಂತರಕ್ಕೆ ಆಗಮಿಸುವುದೂ ಹೌದು 
(83). ಆದರೆ "ನಾನು ಯಾರು--ಎಂಬುದನ್ನು ಹೇಳಲು ಶಕ್ಕವಾಗುವು 
ದಿಲ್ಲ' ಎಂದು ಆತ್ಮವಿಷಯವಾಗಿ ಹೇಳಿದೆಯಲ್ಲ. ಆ ವಿಚಾರದಲ್ಲಿ ಕೇಳಲು 
ನನಗೆ ಇಚ್ಛೆಯಾಗುತ್ತಿದೆ (84). ತಾನು ಏನಾಗಿದ್ದಾನೋ ಅದನ್ನಿಟ್ಟುಕೊಂಡು 
"ಅಂಥವನು ನಾನು' ಎಂದು ಹೇಳಲು ಏಕೆ ಶಕ್ಕವಾಗುವುದಿಲ್ಲ? ಓ 
ಬ್ರಾಹ್ಮಣೋತ್ತಮ, ತನ್ನ (ಆತ್ಮನ) ವಿಷಯದಲ್ಲಿ "ನಾನು' ಎಂಬ ಶಬ್ದ 
ಪ್ರಯೋಗವು ಯಾವ ದೋಷಕ್ಕೂ ಕಾರಣವಾಗದು'' ಎಂದನು (85). 
ಬ್ರಾಹ್ಮಣನು ಹೀಗೆಂದನು: “ತನ್ನ (ಆತ್ಮನ) ವಿಷಯದಲ್ಲಿ "ನಾನು' ಎಂಬ 
ಶಬ್ದವನ್ನು ಬಳಸಿದರೆ ಯಾವ ದೋಷವೂ ಇಲ್ಲವೆಂಬುದೇನೋ ಸರಿ. 
ಆದರೆ ಅನಾತ್ಮನಲ್ಲಿ "ನಾನು' ಎಂಬ ಜ್ಞಾನವಾಗಲಿ "ನಾನು' ಎಂಬ 
ಶಬ್ದವಾಗಲಿ ಭ್ರಾಂತಿಯಿಂದ ಉಂಟಾಗುತ್ತದೆ (86). ನಾಲಿಗೆ "ಅಹಂ' 
(ನಾನು) ಎಂದು ಹೇಳುತ್ತದೆ. ಹಲ್ಲು, ತುಟಿ, ತಾಲು--ಇವೂ ಹಾಗೆ 
ಹೇಳುತ್ತವೆ. ಆದರೆ “ಅಹಂ' ಪದಾರ್ಥವಲ್ಲ. ರಾಜ, ಇವು ಕೇವಲ 
ಶಬ್ಲೋಚ್ಛಾರಣೆಗೆ ಸಾಧನಗಳು (87). ಯಾವ ಕಾರಣಗಳಿಂದ ಈ 


426 ಶ್ರೀವಿಷ್ಣುಪುರಾಣಮ್‌ 


ಪಿಂಡಃ ಪೃಥಗೃತಃ ಪುಂಸಃ ಶಿರಃ ಪಾಣ್ಕಾದಿಲಕ್ಷಣಃ | 
ತತೋಇಹಮಿತಿ ಕುತ್ಛೈತಾಂ ಸಂಜ್ಞಾಂ ರಾಜನ್‌ ಕರೋಮ್ಮಹಮ್‌ ॥ 


ಯದನ್ಕೋಪಂಸ್ತಿ ಪರಃ ಕೋಠಪಿಃ ಮತ್ತಃ ಪಾರ್ಥಿವಸತ್ತಮ। 
ತದೈಷೋ5ಹಮಯಂ ಚಾನ್ಕೋ ವಕ್ತುಮೇವಮಪೀಷ್ಠೃತೇ॥ 90 


ಯದಾ ಸಮಸ್ತದೇಹೇಷು ಪುಮಾನೇಕೋ ವ್ಯವಸ್ಥಿತಃ! 
ತದಾ ಹಿ ಕೋ ಭವಾನ್‌ ಸೋನಹಮಿತ್ಕೇತದ್ದಿಫಲಂ ವಚಃ॥ 91 


ತ್ವಂ ರಾಜಾ ಶಿಬಿಕಾ ಚೇಯಮಿಮೇ ವಾಹಾಃ ಪುರಃಸರಾಃ। 
ಅಯಂ ಚ ಭವತೋ ಲೋಕೋ ನ ಸದೇತನ್ಸಪೋಚ್ಛತೇ ॥ 92 


ವೃಕ್ಷಾದ್ದಾರು ತತಶ್ಚೇಯಂ ಶಿಬಿಕಾ ತ್ಹದಧಿಷ್ಠಿತಾ। 
ಕಿಂ ವೃಕ್ಷಸಂಜ್ಞಾ ವಾಸ್ಮಾ ಸ್ಮಾದ್ದಾರುಸಂಜ್ಞಾಥವಾ ನೃಪ॥ 93 


ವಾಗಿಂದ್ರಿಯವು ತನ್ನನ್ನು "ಅಹಂ' ಎಂದು ಕರೆದುಕೊಳ್ಳುತ್ತದೆ*? ಆದ್ದರಿಂದ 
“ನೀನು ಪುಷ್ಪನಾಗಿದ್ದೀಯೆ' ಎನ್ನುವುದು ಯುಕ್ತವಾದ್ದಲ್ಲ (88). ರಾಜ, ತಲೆ 
ಕೈ ಮೊದಲಾದವುಗಳಿಂದ ಕೂಡಿದ ಈ ದೇಹವು ಆತನಿಗಿಂತ ಭಿನ್ನ 
ವಾದದ್ದು (ಅದು ಆತ್ಮವಲ್ಲ). ಹೀಗಿರುವಾಗ "ಅಹಂ' ಎಂಬ ಸಂಜ್ಞೆಯಿಂದ 
ನಾನು ಯಾರನ್ನು ಕರೆಯಬೇಕು? (89). ನೃಪಶ್ರೇಷ್ಠ, ನನಗಿಂತ 
ಬೇರೆಯಾಗಿ ಇನ್ನೊಬ್ಬನು ಇದ್ದಿದ್ದರೆ, "ಇವನು ನಾನು, ಅವನು ಅನ್ಯ' 
ಎಂದಾದರೂ ಹೇಳಲು ಬರುತ್ತಿತ್ತು. ಸಮಸ್ತ ದೇಹಗಳಲ್ಲಿಯೂ ಒಬ್ಬನೇ 
ಆತ್ಮನು ವ್ಯವಸ್ಥಿತನಾಗಿರುವಾಗ, “ಯಾರು ನೀನು?' ಎಂಬ ಪ್ರಶ್ನೆಯಾಗಲಿ 
"ನಾನು ಇಂಥವನು' ಎಂದು ಉತ್ತರಿಸುವುದಾಗಲಿ ಅರ್ಥಶೂನ್ಯವಾದ 
ನುಡಿ! (90-91). "ನೀನು ರಾಜ, ಇದು ಪಲ್ಲಕ್ಕಿ, ಮುಂದಿರತಕ್ಕ ಇವರು 
ಪಲ್ಲಕ್ಕಿಯ ವಾಹಕರು, ಇವರು ನಿನ್ನ ಪ್ರಜೆಗಳು' ಹೀಗೆನ್ನುವುದು 
ಪರಮಾರ್ಥದಲ್ಲಿ ಸರಿಯಲ್ಲ (92). ವೃಕ್ಷದಿಂದ ಹಲಗೆ, ಹಲಗೆಯಿಂದ 
ನೀನು ಕುಳಿತಿದ್ದ ಪಲ್ಲಕ್ಕಿ ಆಗಿದೆ. ಈಗ ಪಲ್ಲಕ್ಕಿಗೆ ವೃಕ್ಷವೆಂಬ ಹೆಸರು 

* "ಅಹಂ' ಪದಾರ್ಥವು ಆತ್ಮವೇ ಆಗಬೇಕು. ವಾಕ್‌, ದೇಹ ಮೊದಲಾದವು 
ಆತ್ಮವಲ್ಲ. ಆದ್ದರಿಂದ ಅವನು "ಅಹಂ' ಎಂದು ಗ್ರಹಿಸುವುದು ಭ್ರಾಂತಿ. 


ಅಧ್ಯಾಯ 18 ದ್ವಿತೀಯಾಂಶಃ 427 
ವೃಕ್ಷಾರೂಢೋ ಮಹಾರಾಜೋ ನಾಯಂ ವದತಿ ತೇ ಜನಃ। 


ನ ಚ ದಾರುಣಿ ಸರ್ವಸ್ಟ್ವಾಂ ಬ್ರವೀತಿ ಶಿಬಿಕಾಗತಮ್‌ ॥ 94 
ಶಿಬಿಕಾ ದಾರುಸಂಘಾತೋ ರಚನಾಸ್ಥಿತಿಸಂಸ್ಥಿತಃ | 
ಅನ್ಜಿಷ್ಠತಾಂ ನೃಪಶ್ರೇಷ್ಠ ತದ್ದೇದೇ ಶಿಬಿಕಾ ತ್ಹಯಾ॥ 95 


ಏವಂ ಛತ್ರಶಲಾಕಾನಾಂ ಪೃಥಗ್ಗಾವೇ ವಿಮೃಶ್ಯ್ಶತಾಮ್‌ | 
ಕ್ಷ ಯಾತಂ ಛತ್ರಮಿತ್ಕೇಷ ನ್ಯಾಯಸ್ತಯಿ ತಥಾ ಮಯಿ॥ ೨96 


ಪುಮಾನ್‌ ಸ್ತ್ರೀ ಗೌರಜೋ ವಾಜೀ ಕುಂಜರೋ ವಿಹಗಸ್ತರುಃ। 
ದೇಹೇಹು ಲೋಕಸಂಜ್ಞೇಯಂ ವಿಜ್ಞೇಯಾ ಕರ್ಮಹೇತುಷು ॥ 97 


ಪುಮಾನ್ನ ದೇವೋ ನ ನರೋ ನ ಪಶುರ್ನ ಚ ಪಾದಪಃ। 
ಶರೀರಾಕೃತಿಭೇದಾಸ್ತು ಭೂಪೈತೇ ಕರ್ಮಯೋನಯಃ ॥ 98 


ಸರಿಯೋ, ಹಲಗೆಯೆಂದೊ? ನೀನು ಪಲ್ಲಕ್ಕಿಯಲ್ಲಿ ಕುಳಿತಾಗ ಪ್ರಜೆಗಳು 
"ನಮ್ಮ ಮಹಾರಾಜನು ವೃಕ್ಷವನ್ನು ಹತ್ತಿದ್ದಾನೆ' ಎಂದಾಗಲಿ, "ಹಲಗೆಯ 
ಮೇಲೆ ಕುಳಿತಿದ್ದಾನೆ” ಎಂದಾಗಲಿ ಹೇಳದೆ "ಪಲ್ಲಕ್ಕಿಯಲ್ಲಿ ಕುಳಿತಿದ್ದಾನೆ' 
ಎಂದೇ ಹೇಳುತ್ತಾರೆ (93-94). ಶಿಲ್ಪರಚನಾ ವಿಶೇಷದಿಂದ ಹಲಗೆಯ 
ರಾಶಿಯೇ ಪಲ್ಲಕ್ಕಿ ಎನಿಸಿದೆ. ಈಗ, ಮಹಾರಾಜ, ಹಲಗೆಗಳಿಂದ ಬೇರೆ 
ಯಾಗಿ ಪಲ್ಲಕ್ಕಿ ಯಾವುದೆಂದು ಹುಡುಕಿನೋಡು! (95). ಹೀಗೆಯೇ ಈ 
ಕೊಡೆಯ ಕಡ್ಡಿಗಳೆಲ್ಲವನ್ನೂ ಬೇರೆ ತೆಗೆದಿಟ್ಟು, ಆಮೇಲೆ ಕೊಡೆ 
ಎಲ್ಲಿ ಹೋಯಿತೆಂದು ವಿಚಾರ ಮಾಡು! ಇದೇ ನ್ಯಾಯ ನಿನಗೂ 
ಅನ್ವಯಿಸುತ್ತದೆ, ನನಗೂ ಅನ್ವಯಿಸುತ್ತದೆ* (96). ಗಂಡಸು, ಹೆಂಗಸು, 
ಹಸು, ಮೇಕೆ, ಕುದುರೆ, ಆನೆ, ಹಕ್ಕಿ, ವೃಕ್ಷ ಇವೆಲ್ಲ ದೇಹಗಳಲ್ಲಿ ಜನರು 
ಇಟ್ಟುಕೊಂಡಿರುವ ಸಂಜ್ಞೆಗಳು. ಈ ದೇಹಗಳು ಅವರವರ ಕರ್ಮಗಳಿಂದ 
ಬಂದಿರುತ್ತವೆ (97). ಆತ್ಮನಾದರೋ ದೇವತೆಯಲ್ಲ , ಮನುಷ್ಯನಲ್ಲ , 
ಪಶುವಲ್ಲ , ವೃಕ್ಷವಲ್ಲ. ದೇಹದ ಈ ಆಕೃತಿ ಭೇದಗಳು ಕರ್ಮದಿಂದ 


* ಪಂಚಭೂತಗಳಿಂದಾದ ರಚನಾ ವಿಶೇಷವು ಶರೀರವೆನಿಸಿಕೊಳ್ಳುತ್ತದೆ. 
ಪಂಚಭೂತಗಳಿಂದ ಬೇರೆಯಾದ ಶರೀರವಿಲ್ಲ. 


428 ಶ್ರೀವಿಷ್ಣುಪುರಾಣಮ್‌ 


ವಸ್ತು ರಾಜೇತಿ ಯಲ್ಲೋಕೇ ಯಚ್ಚ ರಾಜಭಟಾತ್ಮಕಮ್‌ | 
ತಥಾನಚ್ಚ ನೃಪೇತ್ನಂ ತನ್ನ ಸತ್ಸಂಕಲ್ಪನಾಮಯಮ್‌ ॥ 99 


ಯತ್ತು ಕಾಲಾಂತರೇಣಾಪಿ ನಾನ್ಮಾಂ ಸಂಜ್ಞಾಮುಪೈತಿ ವೈ! 
ಪರಿಣಾಮಾದಿ ಸಂಭೂತಾಂ ತದ್ವಸ್ತು ನೃಪ ತಚ್ಚ ಕಿಮ್‌ ॥ 100 


ತ್ಚಂ ರಾಜಾ ಸರ್ವಲೋಕಸ್ಕ ಪಿತುಃ ಪುತ್ರೋ ರಿಪೋ ರಿಪುಃ। 
ಪತ್ನಾಃ ಪತಿಃ ಪಿತಾ ಸೂನೋಃ ಕಿಂ ತ್ಹಾಂ ಭೂಪ 
ವದಾಮ್ಮಹಮ್‌ ॥ 101 


ತ್ವಂ ಕಿಮೇತಚ್ಛರಃ ಕಿಂ ನು ಗ್ರೀವಾ ತವ ತಥೋದರಮ್‌ | 
ಕಿಮು ಪಾದಾದಿಕಂ ತ್ವಂ ವಾ ತವೈತತ್ಸಿಂ ಮಹೀಪತೇ॥ 102 


ಸಮಸ್ತಾವಯವೇಭಸ್ತಂ ಪೃಥಗ್ಗೂಯ ವ್ಯವಸ್ಥಿತಃ! 
ಕೋತಹಮಿತ್ಮತ್ರ ನಿಪುಣೋ ಭೂತ್ವಾ ಚಂತಯ ಪಾರ್ಥಿವ ॥ 103 


ಆದವುಗಳು (98). ಲೋಕದಲ್ಲಿ ಇವನು ರಾಜ, ಇವನು ರಾಜಭಟ-- 
ಇತ್ಯಾದಿಯಾಗಿ ಇನ್ನೂ ಬೇರೆ ಬೇರೆ ವ್ಯವಹಾರ ಉಂಟಷ್ಟೆ. ಇದೆಲ್ಲವೂ 
ಪರಮಾರ್ಥವಲ್ಲ , ಕಲ್ಪನಾಮಯವಾದದ್ದು (99). ಯಾವುದು 
ಕಾಲಾಂತರದಲ್ಲಿಯೂ ಪರಿಣಾಮಾದಿಗಳಿಂದ (ವಿಕಾರವನ್ನು ಹೊಂದದೆ) 
ಬೇರೆ ಸಂಜ್ಞೆಯನ್ನು ಪಡೆಯುವುದೇ ಇಲ್ಲವೋ ಅದು ಪರಮಾರ್ಥ. 
ರಾಜ, ಅದು ಯಾವುದು? (100). ನೀನು ನಿನ್ನ ಎಲ್ಲ ಪ್ರಜೆಗಳಿಗೂ 
ರಾಜನೆನಿಸಿದ್ದೀಯೆ. ತಂದೆಗೆ ಪುತ್ರನೆನಿಸಿದ್ದೀಯೆ. ವೈರಿಗೆ ವೈರಿಯೆನಿಸಿ, 
ಪತ್ನಿಗೆ ಪತಿಯಾಗಿ, ಮಗನಿಗೆ ತಂದೆ ಎನಿಸಿದ್ದೀಯೆ. ಇವುಗಳಲ್ಲಿ ಯಾವ 
ಹೆಸರಿನಿಂದ ನಿನ್ನನ್ನು ನಾನು ಕರೆಯಬೇಕು? (101). ಈ ಶಿರಸ್ಸು ನೀನೆ? 
ಕುತ್ತಿಗೆ ನೀನೆ? ಹಾಗೆಯೇ ಪಾದಾದ್ಯವಯವಗಳು ನೀನೆ? ಭೂಪಾಲ, 
ನಿನಗೂ ಇವುಗಳಿಗೂ ಯಾವ ಸಂಬಂಧ ಉಂಟು? (ಇವು ನಿನಗೇನಾಗ 
ಬೇಕು?) (102). ಈ ಎಲ್ಲ ಅವಯವಗಳಿಗಿಂತ ನೀನು ಪೃಥಕ್‌ ಆಗಿ 
ಇದ್ದೀಯೆ. ರಾಜ, ಬುದ್ಧಿಶಾಲಿಯಾದ ನೀನು ಈಗ "ನಾನು ಯಾರು? 
ಎಂದು ಚಿಂತಿಸು. ಹೀಗೆ ವಸ್ತುತತ್ತ್ವವು ವ್ಯವಸ್ಥಿತವಾಗಿರಲಾಗಿ, 


ಅಧ್ಯಾಯ 13 ದ್ವಿತೀಯಾಂಶಃ 429 


ಏವಂ ವೃವಸ್ಥಿತೇ ತತ್ತ್ವೇ ಮಯಾಹಮಿತಿ ಭಾಷಿತುಮ್‌ | 
ಪೃಥಕ್ಕರಣನಿಷ್ಟಾದ್ಕಂ ಶಕ್ಕತೇ ನೃಪತೇ ಕಥಮ್‌ ॥ 104 


ಇತಿ ಶ್ರೀವಿಷ್ಣುಪುರಾಣೇ ದ್ವಿತೀಯೇsಂಶೇ ತ್ರಯೋದಶೋsಧ್ಯಾಯಃ 


ಇವೆಲ್ಲವನ್ನು ಪೃಥಕ್ಕರಿಸಿ, ರಾಜ, "ನಾನು ಇಂಥವನು' ಎಂದು ಹೇಗೆ 
ಹೇಳಲು ಸಾಧ್ಯ?” ಎಂದನು (103-104). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ದ್ವಿತೀಯಾಂಶದಲ್ಲಿ 
ಹದಿಮೂರನೆಯ ಅಧ್ಯಾಯ ಮುಗಿಯಿತು. 


% 


ಚತುರ್ದಶೋಇ5ಧ್ಕ್ಮಾಯಃ 


ಶ್ರೀಪರಾಶರ ಉವಾಚ: 

ನಿಶಮ್ಮ ತಸ್ಕೇತಿ ವಚಃ ಪರಮಾರ್ಥಸಮನ್ನಿತಮ್‌ | 
ಪ್ರಶ್ರಯಾವನತೋ ಭೂತ್ವಾ ತಮಾಹ ನೃಪತಿರ್ದ್ದಿಜಮ್‌ ॥ 
ರಾಜೋವಾಚ: 


ಭಗವನ್‌ ಯತಯಾ ಪ್ರೋಕ್ತಂ ಪರಮಾರ್ಥಮಯಂ ವಚಃ! 
ಶ್ರುತೇ ತಸ್ಮಿನ್‌ ಭ್ರಮಂತೀವ ಮನಸೋ ಮಮ ವೃತ್ತಯಃ॥ 2 


ಏತದ್ದಿವೇಕವಿಜ್ಞಾನಂ ಯದಶೇಷೇಷು ಜಂತುಷು। 


ಭವತಾ ದರ್ಶಿತಂ ವಿಪ್ರ ತತ್ನರಂ ಪ್ರಕೃತೇರ್ಮಹತ್‌ ॥ 3 

ನಾಹಂ ವಹಾಮಿ ಶಿಬಿಕಾಂ ಶಿಬಕಾ ನ ಮಯಿ ಸ್ಥಿತಾ! 

ಶರೀರಮನ್ಯದಸ್ಮತ್ತೋ ಯೇನೇಯಂ ಶಿಬಿಕಾ ಧೃತಾ॥ 4 
ಅಧ್ಯಾಯ 14 


ಜಡಭರತನಿಂದ ಪರಮಾರ್ಥದ ನಿರೂಪಣೆ 


ಪರಾಶರರು ಹೇಳಿದರು: ವಿಪ್ರನ ಪರಮಾರ್ಥಯುಕ್ತವಾದ 
ಮಾತನ್ನು ಕೇಳಿ, ಸೌವೀರರಾಜನು ವಿನಯದಿಂದ ಆತನಿಗೆ ನಮಸ್ಕರಿಸಿ 
ಹೀಗೆ ಹೇಳಿದನು (1). “ಭಗವನ್‌, ಪರಮಾರ್ಥಮಯವಾದ ನಿನ್ನ 
ಮಾತನ್ನು ಕೇಳಿ ನನ್ನ ಮನೋವ್ಯಾಪಾರಗಳು ತಳಮಳದಿಂದ ಹೊಯ್ದಾಡು 
ತ್ತಿವೆಯೋ ಎಂಬಂತಾಗಿದೆ (2). ಸಮಸ್ತ ಜಂತುಗಳಲ್ಲಿಯೂ ಬೇರೆಯಾದ 
ಅಸಂಗವಿಜ್ಞಾನವಿದೆಯೆಂದು ತೋರಿಸಿದ್ದೀಯೆ. ಬ್ರಾಹ್ಮಣೋತ್ತಮ, ಅದು 
ಪ್ರಕೃತಿಯ ಆಚೆಗಿರುವ ಮಹತ್ತರವಾದ ಬ್ರಹ್ಮವೆಂಬುದು ಸರಿ (3). ಆದರೆ 
"ನಾನು ಪಲ್ಲಕ್ಕಿಯನ್ನು ಹೊರುತ್ತಿಲ್ಲ. ಪಲ್ಲಕ್ಕಿ ನನ್ನ ಮೇಲಿಲ್ಲ. ನಮಗಿಂತ 
ಶರೀರ ಬೇರೆ. ಶರೀರವು ಪಲ್ಲಕ್ಕಿಯನ್ನು ಹೊತ್ತಿದೆ. ಸತ್ತ್ವಾದಿ ಗುಣಗಳ 


ಅಧ್ಯಾಯ 14 ದ್ವಿತೀಯಾಂಶಃ 431 


ಗುಣಪುವೃತ್ಮಾ ಭೂತಾನಾಂ ಪ್ರವೃತ್ತಿಃ ಕರ್ಮಚೋದಿತಾ!। 
ಪ್ರವರ್ತಂತೇ ಗುಣಾ ಹ್ಯೇತೇ ಕಿಂ ಮಮೇತಿ ತ್ವಯೋದಿತಮ್‌ ॥ 


ಏತಸ್ಮಿನ್‌ ಪರಮಾರ್ಥಜ್ಞ ಮಮ ಶ್ರೋತ್ರಪಥಂಗತೇ। 
ಮನೋ ವಿಹ್ವಲತಾಮೇತಿ ಪರಮಾರ್ಥಾರ್ಥಿತಾಂ ಗತಮ್‌॥ 6 


ಪೂರ್ವಮೇವ ಮಹಾಭಾಗಂ ಕಪಿಲರ್ಷಿಮಹಂ ದ್ವಿಜ! 
ಪ್ರಷ್ಟುಮಭ್ಯುದ್ಯತೋ ಗತ್ವಾ ಶ್ರೇಯಃ ಕಿಂ ತ್ವತ್ರ ಶಂಸ ಮೇ॥ 7 


ತದಂತರೇ ಚ ಭವತಾ ಯದೇತದ್ದಾಕ್ಕಮೀರಿತಮ್‌। 
ತೇನೈವ ಪರಮಾರ್ಥಾರ್ಥಂ ತ್ವಯಿ ಚೇತಃ ಪ್ರಧಾವತಿ॥ 8 


ಕಪಿಲರ್ಷಿರ್ಭಗವತಃ ಸರ್ವಭೂತಸ್ಮ ವೆ ಲ ದ್ವಿಜ! 
ವಿಷ್ಣೋರಂಶೋ ಜಗನ್ಮೋಹನಾಶಾಯೋರ್ವೀಮುಪಾಗತಃ॥ 9 


ಸ ಏವ ಭಗವಾನ್‌ ನೂನಮಸ್ಮಾಕಂ ಹಿತಕಾಮ್ಮಯಾ। 
ಪ್ರತ್ಯಕ್ಷತಾಮತು ಗತೋ ಯಥೈತದ್ಧವತೋಚ್ಯತೇ ॥ 10 


ಪ್ರವೃತ್ತಿಯಿಂದ ಪ್ರಾಣಿಗಳು ಕೆಲಸದಲ್ಲಿ ತೊಡಗುತ್ತವೆ. ಅದು ಕರ್ಮದಿಂದ 
ಪ್ರೇರಿತವಾದದ್ದು. ಗುಣಗಳು ಪ್ರವರ್ತಿಸುತ್ತವೆ. ಅದರಿಂದ 
ನನಗೇನಾಯಿತು?' ಎಂದು ನೀನು ಹೇಳಿದೆ (4-5). ಪರಮಾರ್ಥವನ್ನು 
ಬಲ್ಲ ಬ್ರಾಹ್ಮಣನೆ, ಈ ಮಾತು ನನ್ನ ಕಿವಿಗೆ ಬಿದ್ದುದರಿಂದ ಮನಸ್ಸು 
ತಳಮಳಿಸುತ್ತಿದೆ. ಪರಮಾರ್ಥವನ್ನು ತಿಳಿಯಲು ಬಯಸುತ್ತಿದೆ. 
ನಾನಾದರೋ ಮಹಾತ್ಮನಾದ ಕಪಿಲ ಮಹರ್ಷಿಯ ಬಳಿಗೆ ಹೋಗಿ "ನನಗೆ 
ಶ್ರೇಯಸ್ಕರವಾದದ್ದು ಯಾವುದು? ನನಗೆ ತಿಳಿಸಿಕೊಡಿ' ಎಂದು 
ಕೇಳುವುದಕ್ಕಾಗಿ ಹೊರಟವನು (6-7). ಈ ನಡುವೆ ನೀನು ಈ ಪ್ರಕಾರ 
ಹೇಳಿದ್ದರಿಂದ ನಿನ್ನಲ್ಲಿಯೇ ಪರಮಾರ್ಥವನ್ನು ತಿಳಿಯಬೇಕೆಂದು ಮನಸ್ಸು 
ಹವಣಿಸುತ್ತಿದೆ. ಕಪಿಲಮುನಿಯಾದರೋ ಸರ್ವಭೂತಾತಕನಾದ 
ಭಗವಾನ್‌ ವಿಷ್ಣುವಿನ ಅಂಶಾವತಾರ. ಜಗತ್ತಿನ ಅಜ್ಞಾನವನ್ನು 
ಹೋಗಲಾಡಿಸುವುದಕ್ಕಾಗಿ ಭೂಮಿಯಲ್ಲಿ ಅವತರಿಸಿದ್ದಾನೆ (8-9). ನೀನು 
ಮಾತಾಡುವುದನ್ನು ನೋಡಿದರೆ ಕಪಿಲಮುನಿಯೇ ಇಲ್ಲಿ ನನ್ನ ಹಿತಕ್ಕಾಗಿ 


432 ಶ್ರೀವಿಷ್ಣುಪುರಾಣಮ್‌ 

ತನ್ಮಹ್ಮಂ ಪ್ರಣತಾಯ ತ್ಹಂ ಯಚ್ಛೇಯಃ ಪರಮಂ ದ್ವಿಜ | 
ತದ್ದದಾಖಲವಿಜ್ಞಾನಜಲವೀಚ್ಯುದಧಿರ್ಭವಾನ್‌ ॥ 11 
ಬ್ರಾಹ್ಮಣ ಉವಾಚ: 

ಭೂಪ ಪೃಚ್ಛಸಿ ಕಿಂ ಶ್ರೇಯಃ ಪರಮಾರ್ಥಂ ನು ಪೃಚ್ಛಸಿ। 


ಶ್ರೇಯಾಂಸ್ಕಪರಮಾರ್ಥಾನಿ ಅಶೇಷಾಣಿ ಚ ಭೂಪತೇ॥ 12 
ದೇವತಾರಾಧನಂ ಕೃತ್ವಾ ಧನಸಂಪದಮಿಚ್ಛತಿ | 

ಪುತ್ರಾನಿಚ್ಛತಿ ರಾಜಂ ಚ ಶ್ರೇಯಸ್ತಸ್ಕೈವ ತನ್ನಪ॥ 13 
ಕರ್ಮ ಯಜ್ಞಾತ್ಮಕಂ ಶ್ರೇಯಃ ಫಲಂ ಸ್ಪರ್ಗಾಪ್ತಿಲಕ್ಷಣಮ್‌ | 
ಶ್ರೇಯಃ ಪ್ರಧಾನಂ ಚ ಫಲೇ ತದೇವಾನಭಿಸಂಹಿತೇ ॥ 14 


ಆತ್ಮಾ ಧ್ಯೇಯಃ ಸದಾ ಭೂಪ ಯೋಗಯುಕ್ತೈಸ್ತಹಾ ಪರಮ್‌! 
ಶ್ರೇಯಸ್ಪಸ್ಕೈವ ಸಂಯೋಗಃ ಶ್ರೇಯೋ ಯಃ ಪರಮಾತ್ಮನಃ ॥ 15 


ನಿನ್ನ ರೂಪದಲ್ಲಿ ಪ್ರತ್ಯಕ್ಷನಾಗಿದ್ದಾನೆಂದು ತಿಳಿಯುತ್ತೇನೆ (10). ಆದ್ದರಿಂದ, 
ಹೇ ವಿಪ್ರೋತ್ತಮ, ನಾನು ನಿನಗೆ ಶರಣಾಗಿದ್ದೇನೆ. ನನಗೆ ಪರಮ 
ಶ್ರೇಯಸ್ಸು ಯಾವುದು? ಹೇಳು. ಸಮಸ್ತ ವಿಜ್ಞಾನಜಲತರಂಗಗಳಿಂದ 
ಕೂಡಿದ ಮಹಾಸಮುದ್ರವೇ ಆಗಿದ್ದೀಯೆ” ಎಂದನು (11). ಆಗ 
ಬ್ರಾಹ್ಮಣನು (ಜಡಭರತನು) ಹೇಳಿದನು: “ರಾಜ, ನೀನು ಶ್ರೇಯಸ್ಸನ್ನು 
ಕೇಳುತ್ತೀಯೋ? ಪರಮಾರ್ಥವನ್ನೋ? ಶ್ರೇಯಸ್ಸೆಂಬುದು ಯಾವ 
ಯಾವುದುಂಟೋ ಅದೆಲ್ಲವೂ ಪರಮಾರ್ಥವೇ ಅಲ್ಲ! (12). ಒಬ್ಬನು 
ದೇವತಾರಾಧನೆಯನ್ನು ಮಾಡಿ ಧನಸಂಪತ್ತಿಯನ್ನು ಬಯಸುತ್ತಾನೆ. 
ಪುತ್ರರನ್ನು ಬಯಸುತ್ತಾನೆ. ರಾಜ್ಯವನ್ನಾದರೂ ಬಯಸುತ್ತಾನೆ. ಆತನ 
ಪಾಲಿಗೆ ಅದೇ ಶ್ರೇಯಸ್ಸು (13). ಸ್ವರ್ಗ ಮುಂತಾದ ಫಲವುಳ್ಳ ಯಜ್ಞಾತಕ್ರ 
ಕರ್ಮವು ಶ್ರೇಯಸ್ಸು. ಅದೇ ಕರ್ಮವು ಫಲಾಪೇಕ್ಷೆಯಿಲ್ಲದಿದ್ದಾಗ ಪರಮ 
ಶ್ರೇಯಸ್ಕರ. ರಾಜ, ಯೋಗಯುಕ್ತವಾಗಿ ಸದಾ ಆತದ್ಯಾನದಲ್ಲಿರುವುದು 
ಶ್ರೇಯಸ್ಸು. ಆ ಪರಮಾತ್ಮನೊಡನೆ ಸಂಯೋಗ ಹೊಂದಿ ಐಕ್ಕವಾಗುವುದು 


ಅಧ್ಯಾಯ 14 ದ್ವಿತೀಯಾಂಶಃ 433 


ಶ್ರೇಯಾಂಸ್ಕೇವಮನೇಕಾನಿ ಶತಶೋ5ಥ ಸಹಸ್ರಶಃ। 
ಸಂತತ, ಪರಮಾರ್ಥಸ್ತು ನ ತ್ವೇತೇ ಶ್ರೂಯತಾಂ ಚ ಮೇ॥ 16 


ಧರ್ಮಾಯ ತ್ಮಜ್ಮತೇ ಕಿನ್ನು ಪರಮಾರ್ಥೋ ಧನಂ ಯದಿ! 
ವೃಯಶ್ಚ ಕ್ರಿಯತೇ ಕಸ್ಮಾತ್‌ ಕಾಮಪ್ರಾಪ್ರ್ಮಪಲಕ್ಷಣಃ | 17 


ಪುತ್ರಶ್ಚೇತ್ವರಮಾರ್ಥಃ ಸ್ಕಾತ್‌ ಸೋತಪ್ಮನ್ಮಸ್ಮ ನರೇಶ್ವರ | 
ಪರಮಾರ್ಥಭೂತಃ ಸೋತನ್ಮಸ್ಮ್ಥ ಪರಮಾರ್ಥೋ ಹಿ ತತ್ಲಿತಾ॥ 18 


ಏವಂ ನ ಪರಮಾರ್ಥೋಪಸ್ತಿ ಜಗತ್ಯಸ್ಮಿನ್‌ ಚರಾಚರೇ। 
ಪರಮಾರ್ಥೋ ಹಿ ಕಾರ್ಯಾಣಿ ಕಾರಣಾನಾಮಶೇಷತಃ॥ 19 


ರಾಜ್ಕಾದಿಪ್ರಾಪ್ಪಿರತ್ರೋಕ್ತಾ ಪರಮಾರ್ಥತಯಾ ಯದಿ! 
ಪರಮಾರ್ಥಾ ಭವಂತ್ಯತ್ರ ನ ಭವಂತಿ ಚ ವೈ ತತಃ॥ 20 


ಹೆಚ್ಚಿನ ಶ್ರೇಯಸ್ಸು (14-15). ಹೀಗೆ ನೂರಾರು ಸಾವಿರಾರು ಶ್ರೇಯಸ್ಸು 
ಗಳಿವೆ. ಇವೆಲ್ಲ ಪರಮಾರ್ಥವಲ್ಲ. ನನ್ನ ಮಾತನ್ನು ಕೇಳು, ಧರ್ಮ 
ಸಂಪಾದನೆಗಾಗಿ ಹಣವನ್ನು ವೆಚ್ಚ ಮಾಡಲಾಗುತ್ತದೆ. ಹಣವೇ ಮಾನವನ 
ಗುರಿಯಾಗಿದ್ದ ಪಕ್ಷದಲ್ಲಿ ಅದನ್ನು ವೆಚ್ಚ ಮಾಡುವುದೇಕೆ? ಹಾಗೆಯೇ 
ಸುಖಭೋಗಕ್ಕಾಗಿ ಖರ್ಚುಮಾಡುವುದೇಕೆ? (16-17). ಪುತ್ರನೇ ಪಡೆಯ 
ಬೇಕಾದ ಪರಮಾರ್ಥವಸ್ತುವಾಗಿದ್ದಲ್ಲಿ, ಪುತ್ರನನ್ನು ಬಯಸುವವನೇ 
ಅವನ ತಂದೆಗೆ ಪರಮಾರ್ಥವಸುವಾಗಿದ್ದನಲ್ಲವೆ! ಆತನ ತಂದೆ 
ಇನ್ನೊಬ್ಬನಿಗೆ ಪರಮಾರ್ಥವಾದನಲ್ಲವೆ? (18). ಆದ್ದರಿಂದ ಚರಾಚರಾತಕ 
ವಾದ ಈ ಜಗತ್ತಿನಲ್ಲಿ ಪರಮಾರ್ಥವೆಂಬುದು ಯಾವುದೂ ಇಲ್ಲ. 
ಕಾರಣಗಳಿಗೆ ಅವುಗಳಿಂದ ಹುಟ್ಟುವ ಕಾರ್ಯಗಳು ಪರಮಾರ್ಥವೆಂದು 
ಲೋಕದಲ್ಲಿ ತಿಳಿಯಲಾಗುತ್ತಿದೆ (19). ರಾಜ್ಯಾದಿ ಪ್ರಾಪ್ತಿಯು ಪರಮಾರ್ಥ 
ವಾದರೆ, ಆ ಪರಮಾರ್ಥವು ಕೆಲವು ಕಾಲ ಲಭಿಸುತ್ತದೆ, ಆಮೇಲೆ ಕೈ 
ತಪ್ಪಿಹೋಗುತ್ತದೆ ಎಂದಾಗುವುದು (ಪರಮಾರ್ಥವು ನಿತ್ಯವಾಗಿರಬೇಕು. 
ಅನಿತ್ಯವಸ್ತು ಪರಮಾರ್ಥವಲ್ಲ) (20). ರಾಜ, ಯಗ್ಯಜುಃಸಾಮಗಳಿಂದ 
ನಿಷ್ಪನ್ನವಾಗುವ ಯಜ್ಞಕರ್ಮವು ಪರಮ ಸತ್ಯವೆಂದು ನಿನ್ನ ಅಭಿಪ್ರಾಯ 


434 ಶ್ರೀವಿಷ್ಣುಪುರಾಣಮ್‌ 


ಯಗೃಜುಃಸಾಮನಿಷ್ಟಾದಂ ಯಜ್ಞಕರ್ಮ ಮತಂ ತವ। 
ಪರಮಾರ್ಥಭೂತಂ ತತ್ರಾಪಿ ಶ್ರೂಯತಾಂ ಗದತೋ ಮಮ! 21 


ಯತ್ತು ನಿಷ್ಟಾದ್ವತೇ ಕಾರ್ಯಂ ಮೃದಾ ಕಾರಣಭೂತಯಾ। 
ತತ್ಕಾರಣಾನುಗಮನಾಜ್ಜಾಯತೇ ನೃಪ ಮೃಣ್ಮಯಮ್‌ ॥ 22 


ಏವಂ ವಿನಾಶಿಭಿರ್ದವೈೈಃ ಸಮಿದಾಜ್ಯಕುಶಾದಿಭಿಃ 
ನಿಷ್ಟಾದ್ಮಶತೇ ಕ್ರಿಯಾ ಯಾ ತು ಸಾ ಭವಿತ್ರೀ ವಿನಾಶಿನೀ॥ 23 


ಅನಾಶೀ ಪರಮಾರ್ಥಶ್ಚ ಪ್ರಾಜ್ಞೈರಭ್ಯುಪಗಮ್ಮತೇ | 
ತತ್ತು ನಾಶಿ ನ ಸಂದೇಹೋ ನಾಶಿದ್ರವ್ಕೋಪಪಾದಿತಮ್‌ ॥ 24 


ತದೇವಾಫಲದಂ ಕರ್ಮ ಪರಮಾರ್ಥೋ ಮತಸ್ತವ। 
ಮುಕ್ತಿಸಾಧನಭೂತತ್ಟಾತ್‌ ಪರಮಾರ್ಥೋ ನ ಸಾಧನಮ್‌॥ 25 


ವಿದ್ದರೆ, ಆ ವಿಷಯದಲ್ಲಿಯೂ ನಾನು ಹೇಳುವುದನ್ನು ಕೇಳು (21). 
ಕಾರಣವಾದ ಮಣ್ಣನಿಂದ ಕಾರ್ಯವಾದ ಯಾವ ಗಡಿಗೆ ಹುಟ್ಟುತ್ತದೆಯೋ 
ಆ ಗಡಿಗೆ ಕಾರಣದ ಅನುಗಮನದಿಂದ* ಮಣ್ಣಿನ ಸ್ವರೂಪವೆಂದು 
ಗೊತ್ತಾಗುತ್ತದೆ (ಮಣ್ಣಿನ ಗುಣ ಗಡಿಗೆಯಲ್ಲಿ ಸೇರಿರುತ್ತದೆ) (22). 
ಆದ್ದರಿಂದ ಸಮಿತ್ತು, ತುಪ್ಪ, ದರ್ಬೆ ಮೊದಲಾದ ವಿನಾಶಿದ್ರವ್ಯಗಳಿಂದ 
ನಿಷ್ಪನ್ನವಾಗುವ ಯಜ್ಞಕರ್ಮವು ವಿನಾಶಿಯಾಗಲೇಬೇಕು. ಪರಮಾರ್ಥ 
ವಾದರೋ ನಾಶವಿಲ್ಲದ್ದೆಂದು ಜ್ಞಾನಿಗಳು ಒಪ್ಪಿಕೊಂಡಿದ್ದಾರೆ. ವಿನಾಶಿದ್ರವ್ಯ 
ಗಳಿಂದ ಹುಟ್ಟುವ ಯಜ್ಞಕರ್ಮವು ವಿನಾಶಿಯೆಂಬುದರಲ್ಲಿ ಸಂದೇಹವಿಲ್ಲ 
(23-24). ಫಲವನ್ನು ಕೊಡದಿರುವ ನಿಷ್ಕಾಮಕರ್ಮವು ಪರಮಾರ್ಥ 
ವೆಂದು ನೀನು ತಿಳಿದಿದ್ದರೆ ಅದೂ ಸರಿಯಲ್ಲ. ನಿಷ್ಕಾಮಕರ್ಮವು ಮುಕ್ತಿಗೆ 
ಸಾಧನವಾದದ್ದು. ಯಾವುದು ಸಾಧನವೋ ಅದು ಪರಮಾರ್ಥವಲ್ಲ 
(25). ಭೂಪಾಲ, ಪರಮಾರ್ಥ ಎಂಬ ಶಬ್ದದಿಂದ ಆತ್ಮನ ಧ್ಯಾನವನ್ನು 
ಗ್ರಹಿಸುವುದಾದರೆ, ಅದೂ ಸರಿಯಲ್ಲ. ಧ್ಯಾನವು (ಧಾತೃ ಧ್ಯೇಯ ಎಂದು) 


* "ಕಾರಣಗುಣಾಃ ಕಾರ್ಯೇ ಸಂಕ್ರಮಂತಿ' ಎಂದು ನ್ಯಾಯವಿದೆ. ಕಾರಣ 
ಗುಣಗಳು ಕಾರ್ಯದಲ್ಲಿ ಸೇರಿಕೊಳ್ಳುತ್ತವೆ. 


ಅಧ್ಯಾಯ 14 ದ್ವಿತೀಯಾಂಶಃ 435 


ಧ್ಯಾನಂ ಚೈವಾತ್ಮನೋ ಭೂಪ ಪರಮಾರ್ಥಾರ್ಥಶಬ್ಬಿತಮ್‌ | 
ಭೇದಕಾರಿ ಪರೇಭಸ್ತು ಪರಮಾರ್ಥೋ ನ ಭೇದವಾನ್‌ ॥ 26 


ಪರಮಾತ್ಮಾತ್ಮನೋರ್ಯೋಗಃ ಪರಮಾರ್ಥ ಇತೀಷ್ಟತೇ। 
ಮಿಥ್ಮೈತದನ್ಯ್ನದ್‌ದ್ರವೃಂ ಹಿ ನೈತಿ ತದ್‌ದ್ರವೃತಾಂ ಯತಃ॥ 27 


ತಸ್ಮಾತ್‌ ಶ್ರೇಯಾಂಸ್ಕಶೇಷಾಣಿ ನೃಷೈತಾನಿ ನ ಸಂಶಯಃ। 
ಪರಮಾರ್ಥಸ್ತು ಭೂಪಾಲ ಸಂಕ್ಷೇಪಾತ್‌ಶ್ರೂಯತಾಂ ಮಮ॥ 


ಏಕೋ ವ್ಯಾಪೀ ಸಮಃ ಶುದ್ಧೋ ನಿರ್ಗುಣಃ ಪ್ರಕೃತೇಃ ಪರಃ । 
ಜನ್ಮವೃದ್ಧ್ಯಾದಿರಹಿತ ಆತ್ಮಾ ಸರ್ವಗತೋತವ್ಯಯಃ ॥ 29 


ಪರಜ್ಗಾನಮಯೋಪಜಸದ್ಯಿರ್ನಾಮಜಾತಾದಿಭರ್ವಿಭುಃ | 
ನ ಯೋಗವಾನ್ನ ಯುಕ್ತೋಂಭೂನ್ನೈವ ಪಾರ್ಥಿವ ಯೋಕ್ಷೃತೇ॥ 


ಬೇರೆ ವಸ್ತುವಿನಿಂದ ಭೇದವನ್ನು ಒಳಗೊಂಡಿರುತ್ತದೆ. ಪರಮಾರ್ಥದಲ್ಲಿ 
ಭೇದದ ಸೋಂಕು ಇಲ್ಲ (26). ಪರಮಾತ್ಮಜೀವಾತ್ಮದು ಸಂಯೋಗದಿಂದ 
ಐಕ್ಕವಾಗುವುದು ಪರಮಾರ್ಥವೆಂದು ಕೆಲವರ ಅಭಿಪ್ರಾಯವಿದೆ, ಅದೂ 
ಸುಳ್ಳು. ಬೇರೊಂದು ದ್ರವ್ಯವು ಯಾವ ಸಂದರ್ಭದಲ್ಲಿಯೂ ಇನ್ನೊಂದು 
ದ್ರವ್ಯವಾಗುವುದಿಲ್ಲ* (27). ಆದ್ದರಿಂದ, ರಾಜ, ಇವೆಲ್ಲವೂ ಶ್ರೇಯಸ್ಸು 
ಗಳು ಹೌದು, ಸಂದೇಹವಿಲ್ಲ. ಆದರೆ ಪರಮಾರ್ಥವಲ್ಲ. ಪರಮಾರ್ಥ 
ಯಾವುದೆಂದು ಸಂಕ್ಷೇಪವಾಗಿ ಹೇಳುತ್ತೇನೆ, ಕೇಳು (28). ಆತನು 
ಒಬ್ಬನೇ. ಅವನು ವ್ಯಾಪಕ, ಸಮ, ಶುದ್ಧ, ನಿರ್ಗುಣ, ಪ್ರಕೃತಿಗೆ ಪರ; 
ಜನ್ಮ-ವೃದ್ಧಿ ಮೊದಲಾದ ಯಾವ ವಿಕಾರವೂ ಇಲ್ಲದವನು, ಸರ್ವಗತ, 
ಅವಿನಾಶಿ (29). ಆತ್ಮನು ಪರಮಜ್ಗಾನಸ್ವರೂಪ. ಆ ವಿಭುವಿಗೆ ಅಸದ್ವಸ್ತು 
ಗಳಾದ ನಾಮ ಜಾತಿ--ಮುಂತಾದವುಗಳಿಂದ ಸಂಬಂಧವಿರುವುದಿಲ್ಲ. 
ಹಿಂದೆ ಸಂಬಂಧವಿರಲೂ ಇಲ್ಲ. ಮುಂದೆ ಆಗುವುದೂ ಇಲ್ಲ (30). ಆತನು 


* ಜೀವಾತ್ಮನು ಪರಮಾತನಿಗಿಂತ ಭಿನ್ನನೆಂದೂ ಮುಕ್ತಿದಶೆಯಲ್ಲಿ ಪರಮಾತ್ಮ 
ನೊಡನೆ ಏಕನಾಗುತ್ತಾನೆಂದೂ ಹೇಳುವ ಮತವನ್ನು ಇಲ್ಲಿ ದೂಷಿಸಲಾಗಿದೆ. 
ಜೀವಾತ್ಮನು ಪರಮಾತನಿಗಿಂತ ಯಾವಾಗಲೂ ಭಿನ್ನನಾಗಿಯೇ ಇಲ್ಲವೆಂದು ಸಿದ್ಧಾಂತ. 


436 ಶ್ರೀವಿಷ್ಣುಪುರಾಣಮ್‌ 

ತಸ್ಕಾಶ್ಮಪರದೇಹೇಷು ಸತೋಇಹ್ಯೇಕಮಯಂ ಹಿ ಯತ್‌! 
ವಿಜ್ಞಾನಂ ಪರಮಾರೋತಸೌ ದ್ವೈತಿನೋತತಥ್ಯ್ಮದರ್ಶಿನಃ ॥ 31 
ವೇಣುರಂಧ್ರಪ್ರಭೇದೇನ ಭೇದಃ ಷಡ್‌ಜಾದಿಸಂಜ್ಞಿತಃ | 


ಅಭೇದವ್ಯಾಪಿನೋ ವಾಯೋಸ್ಪಥಾಸ್ಮ ಪರಮಾತ್ಮನಃ ॥ 32 
ಏಕಸ್ಪರೂಪಭೇದಶ್ಚ ಬಾಹ್ಮಕರ್ಮಪುವೃತ್ತಿಜಃ। 
ದೇವಾದಿಭೇದೇsಪಧ್ವಸ್ಟೇ ನಾಸ್ಕೇವಾವರಣೇ ಹಿ ಸಃ॥ 33 


ಇತಿ ಶ್ರೀವಿಷ್ಣುಪುರಾಣೇ ದ್ವಿತೀಯೇsಂಶೇ ಚತುರ್ದಶೋಇ5ಧ್ಯಾಯಃ 


ನಮ್ಮ ದೇಹದಲ್ಲಿಯೂ ಅನ್ಯರ ದೇಹಗಳಲ್ಲಿಯೂ ಇದ್ದರೂ ಒಬ್ಬನೇ 
ಆಗಿದ್ದಾನೆ. ಏಕಸ್ವರೂಪವಾದ ಆ ವಿಜ್ಞಾನವೊಂದೇ ಪರಮಾರ್ಥ. 
ದ್ವೈತಿಗಳು ಅಸತ್ಯದರ್ಶಿಗಳು (ಸತ್ಯವನ್ನು ಕಂಡವರಲ್ಲ) (31). ಯಾವ 
ರೀತಿ ಅಭಿನ್ನಭಾವದಿಂದ ಕೊಳಲಿನಲ್ಲಿ ವ್ಯಾಪಿಸಿಕೊಂಡಿರುವ ವಾಯುವಿಗೆ, 
ಕೊಳಲಿನ ರಂಧ್ರಗಳ ಭೇದದಿಂದ ಷಡ್ಜಾದಿ ಸ್ವರಭೇದವಾಗುವುದೋ ಹಾಗೆ 
ಆ ಪರಮಾತನಿಗೂ (ಶರೀರಭೇದದಿಂದ) ಮನುಷ್ಯ ಮೃಗಾದಿ 
ಭೇದವುಂಟಾಗುವುದು (32). ಬಾಹ್ಯವಾದ ದೇಹಾದಿಗಳ ಕರ್ಮಪ್ರವೃತ್ತಿ 
ಗಳಿಂದ ಏಕಸ್ವರೂಪನಾದ ಆತನಿಗೂ ಭೇದ ಕಾಣುತ್ತದೆ. ದೇವಾದಿ 
ಶರೀರ ಭೇದವನ್ನು (ಜ್ಞಾನದಿಂದ) ಹೋಗಲಾಡಿಸಿಕೊಂಡಾಗ ಭೇದ 
ಉಳಿಯುವುದೇ ಇಲ್ಲ. ಅವಿದ್ಯೆಯ ಆವರಣವಿದ್ದಾಗಲ್ಲವೆ ಅದು 
ಇರತಕ್ಕದ್ದು?” (33). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ದ್ವಿತೀಯಾಂಶದಲ್ಲಿ 
ಹದಿನಾಲ್ಕನೆಯ ಅಧ್ಯಾಯ ಮುಗಿಯಿತು. 


% 


ಪಂಚದಶೋsಧ್ಯಾಯಃ 


ಪ್ರೀಪರಾಶರ ಉವಾಚ: 

ಇತ್ಮುಕ್ತೇ ಮೌನಿನಂ ಭೂಯಶ್ಚಿಂತಯಾನಂ ಮಹೀಹತಿಮ್‌ | 
ಪ್ರತ್ಕುವಾಚಾಥ ವಿಪ್ರೋನಸಾವದ್ದೆ ಪತಾಂತರ್ಗತಾಂ ಕಥಾಮ್‌ ॥ 1 
ಬ್ರಾಹ್ಮಣ ಉವಾಚ: 

ಶ್ರೂಯತಾಂ ನೃಪಶಾರ್ದೂಲ ಯದ್ಧೀತಮೃಭುಣಾ ಪುರಾ। 


ಅವಬೋಧಂ ಜನಯತಾ ನಿದಾಘಸ್ಕ ಮಹಾತ್ಮನಃ ॥ 2 

ಯಭುರ್ನಾಮಾಭವತ್‌ ಪುತ್ರೋ ಬ್ರಹ್ಮಣಃ ಹಪರಮೇಷಿನಃ। 

ವಿಜ್ಞಾತತತ್ತ ಎಸದ್ಗಾವೋ ನಿಸರ್ಗಾದೇವ ಭೂಪತೇ ॥ 3 

ತಸ್ಮ ಶಿಷ್ಮೋ ನಿದಾಘೋರತಭೂತ್‌ಪುಲಸ್ತ್ಮತನಯಃ ಪುರಾ! 

ಪ್ರಾದಾದಶೇಷವಿಜ್ಞಾನಂ ಸ ತಸ್ಮೈ ಪರಯಾ ಮುದಾ॥ 4 
ಅಧ್ಯಾಯ 15 


ಯಭುವಿನಿಂದ ನಿದಾಫದಿಗೆ ಅದ್ದೆ ತೆ ಜ್ಞಾನೋಪದೇಶ 


ಪರಾಶರರು ಹೇಳಿದರು: ಮೈತ್ರೇಯ, ವಿಪ್ರನು ಈ ಪ್ರಕಾರವಾಗಿ 
ಹೇಳಲು ಸೌವೀರರಾಜನು ಮೌನವಾಗಿ ಚಿಂತಿಸತೊಡಗಿದನು. ಆಗ 
ವಿಪ್ರನು ಅದ್ದೆ ಪತ ಸಂಬಂಧಿಯಾದ ಒಂದು ಕಥೆಯನ್ನು ಹೇಳಿದನು (1). 
ಆ ವಿಪ್ರನು ಹೇಳಿದ್ದೇನೆಂದರೆ, “ನೃಪಶ್ರೇಷ್ಠ, ಪೂರ್ವದಲ್ಲಿ ಮಹಾತ್ಮನಾದ 
ನಿದಾಘನಿಗೆ ಜ್ಞಾನೋಪದೇಶವನ್ನು ಮಾಡುತ್ತ ಖಭು ಎಂಬುವನು 
ಹೇಳಿದ್ದನ್ನು ಕೇಳು (2). ಖಯಭು ಎಂಬುವನು ಪರಮೇಷ್ಠಿಯಾದ 
ಬ್ರಹ್ಮದೇವನ ಪುತ್ರ. ಅವನು ಸಹಜವಾಗಿಯೇ ಪರಮಾರ್ಥತತ್ವ್ವವನ್ನು 
ತಿಳಿದ ಜ್ಞಾನಿಯಾಗಿದ್ದನು. ಪುಲಸ್ತ್ಯ ಮುನಿಯ ತನಯನಾದ ನಿದಾಘನು 
ಯಭುವಿನ ಶಿಷ್ಯನಾಗಿದ್ದನು. ಆತನಿಗೆ ಯಭು ಪರಮ ಸಂತೋಷದಿಂದ 
ಸಮಸ್ತ ಜ್ಞಾನವನ್ನು ಉಪದೇಶಿಸಿದನು (3-4). ಹೀಗೆ ತತ್ತ್ವಜ್ಞಾನವನ್ನು 


438 ಶ್ರೀವಿಷ್ಣುಪುರಾಣಮ್‌ 


ಅವಾಪ್ಪಜ್ಞಾನತಂತ್ರಸ್ಮ ನ ತಸ್ಕಾದ್ಹೈತವಾಸನಾ | 


ಸ ಯಭುಸರ್ಕಯಾಮಾಸ ನಿಧಾಘಸ್ಕ ನರೇಶ್ವರ ॥ 5 
ದೇವಿಕಾಯಾಸ್ಪಟೇ ವೀರನಗರಂ ನಾಮ ವೆ ಲ ಪುರಮ್‌! 
ಸಮೃದ್ಧಿಮತಿರಮ್ಮಂ ಚೆ ಪುಲಸ್ತೇನ ನಿವೇಶಿತಮ್‌ ॥ 6 


ರಮ್ಮೋಪವನಪರ್ಯಂತೇ ಸ ತಸ್ಮಿನ್‌' ಪಾರ್ಥಿವೋತ್ತಮ! 
ನಿದಾಘೋ ನಾಮ ಯೋಗಜ್ಞ ಖುಬುಶಿಷ್ಕೋಂವಸತ್‌ ಪುರಾ॥7 


ದಿವ್ಯೇ ವರ್ಷಸಹಸ್ರೇ ತು ಸಮತೀತೇಇಸ್ಕ ತತ್ನುರಮ್‌ | 


ಜಗಾಮ ಸ ಯಭುಃ ಶಿಷ್ಠಂ ನಿದಾಘಮವಲೋಕಕಃ॥ 8 
ಸ ತಸ್ಮ ವೈಶ್ಚದೇವಾಂತೇ ದ್ವಾರಾಲೋಕನಗೋಚರೇ। 

ಸ್ಥಿತಸ್ತ್ನೇನ ಗೃಹೀತಾರ್ಫ್ಕೋ ನಿಜವೇಶ್ಮಪು್ರವೇಶಿತಃ॥ 9 
ಪ್ರಕ್ಷಾಲಿತಾಂಘಫ್ರಿಪಾಣಿಂ ಚ ಕೃತಾಸನಪರಿಗ್ರಹಮ್‌। 

ಉವಾಚ ಸ ದ್ವಿಜಶ್ರೇಷ್ಠ್ಕೋ ಭುಜ್ಮತಾಮಿತಿ ಸಾದರಮ್‌ ॥ 10 


ಪಡೆದರೂ ನಿದಾಫನಿಗೆ ಅದ್ವೈತದಲ್ಲಿ ನಿಷ್ಠೆಯುಂಟಾಗಲಿಲ್ಲವೆಂದು ಯಭು 
ಊಹಿಸಿದನು (5). ದೇವಿಕಾ ನದಿಯ ತೀರದಲ್ಲಿದ್ದ ವೀರನಗರವೆಂಬ 
ಸಮೃದ್ಧವೂ ರಮ್ಯವೂ ಆದ ಪಟ್ಟಣದಲ್ಲಿ ಹಿಂದೆ ಪುಲಸ್ತ್ಯ ಮುನಿ 
ವಾಸವಾಗಿದ್ದನು. ಸುಂದರವಾದ ಉಪವನಗಳಿಂದ ಕೂಡಿದ ಆ ನಗರದಲ್ಲಿ 
ಯಭುಶಿಷ್ಯನೂ ಯೋಗಿಯೂ ಆದ ನಿದಾಘನು ವಾಸಿಸುತ್ತಿದ್ದನು (6-7). 
ದಿವ್ಯವರ್ಷ ಸಹಸ್ರವು ಕಳೆದಮೇಲೆ ಯಭುವು ಶಿಷ್ಯನಾದ ನಿದಾಘನನ್ನು 
ನೋಡಬೇಕೆಂದು ಆ ಪಟ್ಟಣಕ್ಕೆ ಹೋದನು. ನಿದಾಘನು ವೈಶ್ವದೇವವನ್ನು 
ಮಾಡಿದ ಮೇಲೆ ಗೃಹದ್ವಾರದಿಂದ ನೋಡುವಷ್ಟು ದೂರದಲ್ಲಿ ಬುಭು 
ನಿಂತಿದ್ದನು. ನಿದಾಘನು ಆತನಿಗೆ ಅರ್ಥ್ಯವನ್ನಿತ್ತು ತನ್ನ ಮನೆಗೆ ಕರೆದು 
ಕೊಂಡು ಹೋಗಿ ಕೈಕಾಲುಗಳನ್ನು ತೊಳೆದು ಪೀಠದ ಮೇಲೆ ಕುಳ್ಳಿರಿಸಿ, 
ಭೋಜನವನ್ನು ಮಾಡಬೇಕೆಂದು ಆದರ ಪೂರ್ವಕವಾಗಿ ನಿವೇದಿಸಿದನು 
(8-10). ಆಗ ಯಭು “ಹೇ ಬ್ರಾಹ್ಮಣೋತ್ತಮ, ನಿನ್ನ ಮನೆಯಲ್ಲಿ ನಾನು 
ಭುಂಜಿಸಬೇಕಾದ ಆಹಾರ ಯಾವುದೆಂದು ಹೇಳು. ಕದನ್ನದಲ್ಲಿ ನನಗೆ 


ಅಧ್ಯಾಯ 15 ದ್ವಿತೀಯಾಂಶಃ 439 
ಖಭುರುವಾಚ: 


ಭೋ ವಿಪ್ರವರ್ಯ ಭೋಕ್ತವ್ಯಂ ಯದನ್ನಂ ಭವತೋ ಗೃಹೇ। 
ತತ್ಕಥೃತಾಂ ಕದನ್ನೇಷು ನ ಪ್ರೀತಿಃ ಸತತಂ ಮಮ 11 


ನಿದಾಘ ಉವಾಚ: 

ಸಕ್ತುಯಾವಕವಾಟ್ಕಾನಾಮಪೂಪಾನಾಂ ಚ ಮೇ ಗೃಹೇ। 
ಯದ್ರೋಚೆತೇ ದ್ವಿಜಶ್ರೇಷ್ಠ ತತ್ತ್ವಂ ಭುಂಕ್ಷ್ಯ ಯಥೇಚ್ಛಯಾ ॥ 12 
ಖಯಭುರುವಾಚ: 

ಕದನ್ನಾನಿ ದ್ವಿಜೈತಾನಿ ಮೃಷ್ಟಮನ್ನಂ ಪ್ರಯಚ್ಛೆ ಮೇ। 
ಸಂಯಾವಪಾಯಸಾದೀನಿ ದ್ರಪ್ಸಫಾಣಿತವಂತಿ ಚ॥ 13 


ನಿದಾಘ ಉವಾಚ: 


ಹೇ ಹೇ ಶಾಲಿನಿ ಮದ್ದೇಹೇ ಯತ್ಕಿಂಚಿದತಿಶೋಭನಮ್‌!। 
ಭಕ್ಸೋಪಸಾಧನಂ ಮೃಷ್ಟಂ ತೇನಾಸ್ಕಾನ್ನಂ ಪ್ರಸಾಧಯ ॥ 14 





ಯಾವಾಗಲೂ ಪ್ರೀತಿ ಇಲ್ಲ” ಎಂದನು (11). ನಿದಾಘನು “ದ್ವಿಜಶ್ರೇಷ್ಠ, 
ನನ್ನ ಮನೆಯಲ್ಲಿ ಹುರಿಹಿಟ್ಟು, ಜವೆಗೋಧಿ, ವಾಟ್ಕ, (ಕಂದಮೂಲ 
ಫಲಾದಿ), ಮತ್ತು ರೊಟ್ಟಿಗಳೂ ಇವೆ. ಇವುಗಳಲ್ಲಿ ನಿನಗೆ ಇಷ್ಟವಾದ್ದನ್ನು 
ಬೇಕಾದಷ್ಟು ತಿನ್ನಬಹುದು'” ಎಂದನು (ನಿದಾಘನಿಗೆ ಯಭು ಯಾರೆಂದು 
ತಿಳಿಯಲಿಲ್ಲ) (12). ಅದಕ್ಕೆ ಯಭು "“ಓ ವಿಪ್ರ, ಇವೆಲ್ಲ ಕದನ್ನಗಳು! 
ನನಗೆ ಮೃಷ್ಟಾನ್ನವನ್ನು ಬಡಿಸು. ಗೋಧಿ ಶಾವಿಗೆ, ಪಾಯಸ, ಮೊಸರು, 
ಬೂರಾಸಕ್ಕರೆ--ಇಂತಹ ಆಹಾರ ಬೇಕು” ಎಂದನು (13). ಆಗ 
ನಿದಾಘನು ತನ್ನ ಪತ್ನಿಯನ್ನು ಕುರಿತು “ಹೇ ಶಾಲಿನಿ, ಶಾಲಿನಿ, ಮನೆಯಲ್ಲಿ 
ಭಕ್ಷ್ಯವನ್ನು ಮಾಡಲು ಶ್ರೇಷ್ಠವಾದ ಯಾವ ಪದಾರ್ಥವಿದೆಯೋ 
ಅದರಿಂದ ಈತನಿಗೆ ಉತ್ತಮವಾದ ಭೋಜನವನ್ನು ಸಿದ್ಧಪಡಿಸು'” ಎಂದು 
ಹೇಳಿದನು (14). ನಿದಾಘನ ಪತ್ನಿಯು ತನ್ನ ಪತಿಯ ಮಾತಿಗೆ ಗೌರವ 


440 ಶ್ರೀವಿಷ್ಣುಪುರಾಣಮ್‌ 
ಬ್ರಾಹ್ಮಣ ಉವಾಚ: 
ಇತ್ಕುಕ್ತಾ ತೇನ ಸಾ ಪತ್ನೀ ಮೃಷ್ಟಮನ್ನಂ ದ್ವಿಜಸ್ಕ ಯತ್‌! 


ಪ್ರಸಾಧಿತವತೀ ತದ್ದೆ J ಭರ್ತುರ್ವಚನಗೌರವಾತ್‌ ॥ 15 
ತಂ ಭುಕ್ತವಂತಮಿಚ್ಛಾತೋ ಮೃಷ್ಟಮನ್ನಂ ಮಹಾಮುನಿಮ್‌'! 
ನಿದಾಘಃ ಪ್ರಾಹ ಭೂಪಾಲ ಪ್ರಶ್ರಯಾವನತಃ ಸ್ಥಿತಃ॥ 16 


ನಿದಾಘ ಉವಾಚ: 
ಅಪಿ ತೇ ಪರಮಾ ತೃಪಿರುತ್ತನ್ನಾ ತುಷ್ಟಿರೇವ ಚ! 


ಅಪಿ ತೇ ಮಾನಸಂ ಸ್ವಸ್ಥಮಾಹಾರೇಣ ಕೃತಂ ದ್ವಿಜ॥ 17 
ಕ್ಚ ನಿವಾಸೋ ಭವಾನ್‌ ವಿಪ್ರ ಕ್ಸ ಚ ಗಂತು ಸಮುದ್ಯತಃ। 
ಆಗಮ್ಮತೇ ಚ ಭವತಾ ಯತಸ್ತಚ್ಚ ದ್ವಿಜೋಚ್ಮತಾಮ್‌ ॥ 18 
ಖಯಭುರುವಾಚ: 

ಕ್ಷುದ್ಧಸ್ಕ ತಸ್ಕ ಭುಕ್ತೇಂನ್ನೇ ತೃಪ್ತಿರ್ಬಾಕ್ಮಣ ಜಾಯತೇ। 

ನ ಮೇ ಕ್ಲುನ್ನಾಭವತ್ತಪ್ಪಿಃ ಕಸ್ಮಾನ್ಮಾಂ ಪರಿಪೃಚ್ಛಸಿ ॥ 19 


ವನ್ನು ಕೊಟ್ಟು ಮನೆಯಲ್ಲಿದ್ದ ಉತ್ತಮ ಪದಾರ್ಥಗಳಿಂದ ಭೋಜನವನ್ನು 
ಸಿದ್ಧಪಡಿಸಿದಳು (15). ಅನಂತರ ತನ್ನ ಇಷ್ಟಾನುಸಾರವಾಗಿ ಭೋಜನ 
ಮಾಡಿದ ಆ ಮಹರ್ಷಿಗೆ ನಿದಾಘನು ವಿನಯದಿಂದ ನಮಸ್ಕರಿಸಿ 
“ಬ್ರಾಹ್ಮಣೋತ್ರಮ, ನಿನಗೆ ಪೂರ್ಣವಾಗಿ ತೃಪ್ತಿಯಾಯಿತೆ? ಸಂತೋಷ 
ವಾಯಿತೆ? ಭೋಜನದಿಂದ ಮನಸ್ಸು ಸ್ವಸ್ಥವಾಯಿತೇ? (16-17). ನಿನ್ನ 
ವಾಸಸ್ಥಳ ಯಾವುದು? ಎಲ್ಲಿಗೆ ಹೋಗಲು ಹೊರಟಿದ್ದೀಯೆ? ದ್ವಿಜಶ್ರೇಷ್ಠ, 
ಈಗ ಎಲ್ಲಿಂದ ಬರೋಣವಾಯಿತು?'' ಎಂದು ಕೇಳಿದನು (18). ಅದಕ್ಕೆ 
ಯಭು ಹೀಗೆಂದನು: “ಬ್ರಾಹ್ಮಣ, ಯಾರಿಗೆ ಹಸಿವಾಗಿರುತ್ತದೆಯೋ 
ಅವರಿಗೆ ಅನ್ನವನ್ನು ತಿಂದರೆ ತೃಪ್ತಿಯಾಗುತ್ತದೆ! ನನಗೆ ಹಸಿವೂ ಆಗಲಿಲ್ಲ, 
ತೃಪ್ತಿಯೂ ಆಗಲಿಲ್ಲ! ನನ್ನನ್ನೇಕೆ ಕೇಳುವೆ? (19). ಜಠರಾಗ್ನಿಯು ಪೃಥಿವೀ 
ಸಂಬಂಧಿಯಾದ ದ್ರವ್ಯವನ್ನು ಸುಟ್ಟು ಕ್ಷಯಗೊಳಿಸಿದಾಗ ಹಸಿವು ತಲೆ 


ಅಧ್ಯಾಯ 15 ದ್ವಿತೀಯಾಂಶಃ 441 


ವಹ್ನಿನಾ ಪಾರ್ಥಿವೇ ಧಾತೌ ಕ್ಷಪಿತೇ ಕ್ಷುತ್ಸಮುದ್ಧವಃ | 
ಭವತ್ಮಂಭಸಿ ಚ ಕ್ಷೀಣೇ ನೃಣಾಂ ತೃಡಪಿ ಜಾಯತೇ ॥ 20 


ಕ್ಲುತ್ತಷ್ಟೇ ದೇಹಧರ್ಮಾಖ್ಯೇ ನ ಮಮೈತೇ ಯತೋ ದ್ವಿಜ! 
ತತಃ ಕ್ಲುತ್ಸಂಭವಾಭಾವಾತ್‌ ತೃಪ್ತಿರಸ್ಪೇವ ಮೇ ಸದಾ॥ 21 


ಎ ಲಿ 
ಮನಸಃ ಸ್ವಸ್ಥತಾ ತುಷ್ಠಿಶ್ಚಿತಧರ್ಮಾವಿಮೌ ದ್ವಿಜ! 
ಚೇತಸೋ ಯಸ್ಕ ತತ್‌ ಪೃಚ್ಛ ಪುಮಾನೇಭಿರ್ನ ಯುಜ್ಯತೇ ॥ 22 


ಕ್ಕ ನಿವಾಸಸ್ತವೇತ್ಯುಕ್ತಂ ಕ್ಟ ಗಂತಾಸಿ ಚ ಯತ್ತ್ನಯಾ। 


ಕುತಶ್ಚಾಗಮ್ಮತೇ ತತ್ರ ತ್ರಿತಯೇನಪಿ ನಿಬೋಧ ಮೇ॥ 23 
ಪುಮಾನ್‌ ಸರ್ವಗತೋ ವ್ಯಾಪೀ ಆಕಾಶವದಯಂ ಯತಃ। 
ಕುತಃ ಕುತ್ರ ಕ್ಸ ಗಂತಾಸೀತ್ಯೇತದಪರ್ಥವತಥಮ್‌ ॥ 24 


ದೋರುತ್ತದೆ. ಹಾಗೆಯೇ ನೀರನ್ನು ಕ್ಷಯಗೊಳಿಸಿದಾಗ ಬಾಯಾರಿಕೆಯೂ 
ಹುಟ್ಟುತ್ತದೆ (20). ಹಸಿವು ಬಾಯಾರಿಕೆಗಳು ದೇಹಧರ್ಮಗಳು. ಅವು 
ನನಗಿಲ್ಲ. ಆದ ಕಾರಣ ಹಸಿವು ನನಗೆ ಆಗುವ ಸಂಭವವೇ ಇಲ್ಲವಾದ್ದರಿಂದ 
ನನಗೆ ಯಾವಾಗಲೂ ತೃಪ್ತಿಯೇ ಇರುತ್ತದೆ! (21). ಇನ್ನು ಮನಸ್ಸಿನ 
ಸ್ವಸ್ಥತೆ, ಸಂತೋಷ--ಎಂಬಿವು ಚಿತ್ತ್ರಧರ್ಮಗಳು. ಯಾರಿಗೆ ಚಿತ್ತ 
ಉಂಟೋ ಅವನಿಗೆ ಈ ಪ್ರಶ್ನೆಯನ್ನು ಕೇಳು! ಪುರುಷನಿಗೆ ಇವಾವುದರ 
ಸಂಬಂಧವೂ ಇಲ್ಲ (22). ಆಮೇಲೆ "ನಿನ್ನ ವಾಸಸ್ಥಳ ಯಾವುದು? ಎಲ್ಲಿಗೆ 
ಹೋಗತಕ್ಕವನಿದ್ದೀಯೆ? ಎಲ್ಲಿಂದ ಬರೋಣವಾಯಿತು?' ಎಂದು 
ಕೇಳಿದೆಯಲ್ಲ; ಈ ಮೂರು ಪ್ರಶ್ನೆಗಳಿಗೂ ಉತ್ತರವನ್ನು ಕೇಳು (23). 
ಪುರುಷನು (ಆತ್ಮನು) ಸರ್ವಗತನಾಗಿ ಆಕಾಶದಂತೆ ಸರ್ವವ್ಯಾಪಿ 
ಯಾಗಿದ್ದಾನೆ. ಹೀಗಿರುವಾಗ--ಎಲ್ಲಿಂದ ಬಂದೆ, ಎಲ್ಲಿ ವಾಸಸ್ಥಳ, ಎಲ್ಲಿಗೆ 
ಹೋಗುವೆ--ಎಂಬ ಪ್ರಶ್ನೆ ಹೇಗೆತಾನೆ ಅರ್ಥವತ್ತಾದೀತು? (24). ನಾನು 
ಹೋಗುವವನೂ ಅಲ್ಲ, ಬರುವವನೂ ಅಲ್ಲ, ಯಾವುದೋ ಪರಿಮಿತ 
ಸ್ಥಳದಲ್ಲಿ ವಾಸವಾಗಿರತಕ್ಕವನೂ ಅಲ್ಲ! ನೀನೂ ಹೀಗೆಯೇ! ಅನ್ಯರೂ 
ಹೀಗೆಯೇ! ವಾಸ್ತವದಲ್ಲಿ ನೀನು ನೀನೂ ಅಲ್ಲ , ಅನ್ಯರು ಅನ್ಯರೂ ಅಲ್ಲ, 


442 ಶ್ರೀವಿಷ್ಣುಪುರಾಣಮ್‌ 


ಸೋsಹಂ ಗಂತಾ ನ ಚಾಗಂತಾ ನೆ ಲಕದೇಶನಿಕೇತನಃ | 
ತ್ದಂ ಚಾನ್ಮೇಚನ ಚ ತ್ವಂ ಚ ನಾನ್ಯೇ ನೆ Jವಾಹಮಪ,್ಮಹಮ್‌ ॥| 


ಮೃಷ್ಟಂ ನ ಮೃಹ್ಟಮಹ್ಮೇಹಾ ಜಿಜ್ಞಾಸಾ ಮೇ ಕೃತಾ ತವ! 
ಕಿಂ ವಕ್ಚ್ಚಸೀತಿ ತತ್ರಾಪಿ ಶ್ರೂಯತಾಂ ದ್ವಿಜಸತ್ತಮ ॥ 26 


ಕಿಮಸ್ಸಾದೃಥ ವಾ ಮೃಷ್ಟಂ ಭುಂಜತೋಪಸ್ತಿ ದ್ವಿಜೋತ್ತಮ! 
ಮೃಷ್ಟಮೇವ ಯದಾಮೃಷ್ಟಂ ತದೇವೋದ್ದೇಗಕಾರಕಮ್‌ ॥ 27 


ಅಮೃಷ್ಟಂ ಜಾಯತೇ ಮೃಷ್ಟಂ ಮೃಷ್ಟಾದುದ್ದಿಜತೇ ಜನಃ। 
ಆದಿಮಧ್ಯಾವಸಾನೇಷಹು ಕಿಮನ್ನಂ ರುಚಿಕಾರಕಮ್‌ ॥ 28 


ಮೃಣ್ಮಯಂ ಹಿ ಗೃಹಂ ಯದ್ದನ್ಮದಾಲಿಪ್ತಂ ಸ್ಲಿರಂ ಭವೇತ್‌! 
ಪಾರ್ಥಿವೋ5ಯಂ ತಥಾ ದೇಹಃ ಪಾರ್ಥಿವೆ ಸ್ಟ 
ಪರಮಾಣುಭಿಃ ॥ 29 


ನಾನು ನಾನೂ ಅಲ್ಲ! (25). "ಮೃಷ್ಟಾನ್ನ-ಕದನ್ನ' ಎಂದು ನಾನು 
ಮಾತನಾಡಿದೆನಲ್ಲ, ಆ ವಿಷಯವಾಗಿ ನೀನು ಏನು ಹೇಳುತ್ತೀಯೆ?-- 
ಎಂಬ ಜಿಜ್ಞಾಸೆಗಾಗಿ ನಾನು ಹಾಗೆ ಹೇಳಿದ್ದು. ಆ ವಿಷಯದಲ್ಲಿಯೂ, 
ದ್ವಿಜೋತ್ತಮ, ನಾನು ಹೇಳುವುದನ್ನು ಕೇಳು (26). ಊಟಮಾಡ 
ತಕ್ಕವನಿಗೆ. “ಅಸ್ವಾದು-ಸ್ವಾದು' ಎಂಬುದೇನುಂಟು? ಯಾವುದು 
ಸ್ವಾದುವಾಗಿದೆಯೋ ಅದೇ ಕಾಲಾಂತರದಲ್ಲಿ ಅಸ್ವಾದುವಾಗಿ ಉದ್ವೇಗ 
ವನ್ನುಂಟುಮಾಡುತ್ತದೆ! (27). ಹೀಗೆಯೇ ಈಗ ಅಸ್ವಾದುವಾದದ್ದು 
ಕಾಲಾಂತರದಲ್ಲಿ ರುಚಿಕರವಾಗುತ್ತದೆ*. ಮೃಷ್ಟಾನ್ನದಿಂದಲೂ ಜನರು (ಅತಿ 
ಯಾಗಿ ತಿಂದಾಗ) ಉದ್ವೇಗ ಪಡುತ್ತಾರೆ. ಆದ್ದರಿಂದ ಆದಿಮಧ್ಯಾವಸಾನ 
ಗಳಲ್ಲಿ ಒಂದೇ ಪ್ರಕಾರ ರುಚಿಕರವಾದ ವಸ್ತು ಯಾವುದಿದೆ? (28). 
ಮಣ್ಣನಿಂದ ತೊಡೆಯುತ್ತಿದ್ದರೆ ಮಣ್ಣಿನ ಮನೆಯು ಹೇಗೆ ಗಟ್ಟಿಯಾಗಿ 
ಉಳಿಯುತ್ತದೆಯೋ ಹಾಗೆ ಪೃಥಿವೀಪರಮಾಣುಗಳನ್ನು ಸೇರಿಸುತ್ತಿದ್ದರೆ 
ಪೃಥಿವೀಜನ್ಯವಾದ ಈ ದೇಹ ಗಟ್ಟಿಯಾಗಿ ಉಳಿಯುತ್ತದೆ (29). ಯವ, 


* ಹುಳಿಯಾದ ಮಾವಿನ ಕಾಯಿ ಸಿಹಿಯಾದ ಹಣ್ಣಾಗುವಂತೆ. 


ಅಧ್ಯಾಯ 15 ದ್ವಿತೀಯಾಂಶಃ 443 


ಯವಗೋಧೂಮಮುದ್‌ಗಾದಿ ಘೃತಂ ತೈಲಂ ಪಯೋ ದಧಿ! 
ಗುಡಂ ಫಲಾದೀನಿ ತಥಾ ಪಾರ್ಥಿವಾಃ ಪರಮಾಣವಃ ॥ 30 


ತದೇತದ್ಭವತಾ ಜ್ಞಾತ್ಹಾ ಮೃಷ್ಟಾಮೃಷ್ಟವಿಚಾರಿ ಯತ್‌। 
ತನ್ಮನಸ್ಸಮತಾಲಂಬಿ ಕಾರ್ಯಂ ಸಾಮ್ಮಂ ಹಿ ಮುಕ್ತಯೇ॥ 31 


ಬ್ರಾಹ್ಮಣ ಉವಾಚ: 
ಇತ್ಮಾಕರ್ಣ, ವಚಸ್ತಸ್ಕ ಪರಮಾರ್ಥಾಶ್ರಿತಂ ನೃಹ। 
ಪ್ರಣಿಪತ್ಯ ಮಹಾಭಾಗೋ ನಿದಾಘೋ ವಾಕ್ಕಮಬ್ರವೀತ್‌ ॥ 32 


ಪ್ರಸೀದ ಮದ್ದಿತಾರ್ಥಾಯ ಕಥೃತಾಂ ಯತ್ತ್ವಮಾಗತಃ। 
ನಷ್ಟೋ ಮೋಹಸ್ತವಾಕರ್ಣ ವಚಾಂಸ್ಕೇತಾನಿ ಮೇ ದ್ವಿಜ॥ 33 


ಖಭುರುವಾಚ: 


ಯಭುರಸ್ಮಿ ತವಾಚಾರ್ಯಃ ಪ್ರಜ್ಞಾದಾನಾಯ ತೇ ದ್ವಿಜ! 
ಇಹಾಗತೋsಹಂ ಯಾಸ್ಕಾಮಿ ಪರಮಾರ್ಥಸ್ಪವೋದಿತಃ॥ 34 


ಗೋದಿ, ಹೆಸರು ಮೊದಲಾದ ಧಾನ್ಯವೂ ತುಪ್ಪ ತೈಲ ಹಾಲು ಮೊಸರು 
ಬೆಲ್ಲ ಹಣ್ಣು ಮೊದಲಾದವೂ ಪೃಥಿವೀ ಪರಮಾಣುಗಳೇ (30). ಇದರ 
ಸಾರವೇನೆಂಬುದನ್ನು ನೀನು ಗ್ರಹಿಸಿ, ಸ್ವಾದು ಅಸ್ವಾದು ಎಂದು ವಿಮರ್ಶಿಸ 
ತಕ್ಕ ಮನಸ್ಸನ್ನು ನೀನು ಸಮದರ್ಶಿಯಾಗಿ ಸಾಮೃಸ್ತಿತಿಗೆ ತಂದುಕೊಳ್ಳ 
ಬೇಕು. ಸಾಮ್ಯವು ಮುಕ್ತಿಗೆ ಕಾರಣ'' ಎಂದನು (31). ಖಭುವಿನ 
ಪರಮಾರ್ಥ ವಿಷಯಕವಾದ ಈ ಮಾತನ್ನಾಲಿಸಿ ಮಹಾಭಾಗನಾದ 
ನಿದಾಘನು ಆತನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ “ದ್ವಿಜೋತ್ತಮ, 
ಪ್ರಸನ್ನನಾಗು. ನನ್ನ ಹಿತಕ್ಕಾಗಿ ಆಗಮಿಸಿರುವ ನೀನು ಯಾರು? ನಿನ್ನ 
ಈ ವಚನಗಳನ್ನಾಲಿಸಿದ್ದರಿಂದ ನನ್ನ ಅಜ್ಞಾನ ಹೋಯಿತು'' ಎಂದನು 
(32-33). ಆಗ ಖುಭು “ಬ್ರಾಹ್ಮಣ, ನಾನು ನಿನ್ನ ಆಚಾರ್ಯನಾದ ಯಭು. 
ನಿನಗೆ ಜ್ಞಾನೋಪದೇಶಮಾಡಬೇಕೆಂದು ಇಲ್ಲಿಗೆ ಬಂದೆ. ಇನ್ನು 
ಹೊರಡುವೆನು. ಪರಮಾರ್ಥವನ್ನು ನಿನಗೆ ತಿಳಿಸಿದ್ದೇನೆ (34). ಹೀಗೆ 


444 ಶ್ರೀವಿಷ್ಣುಪುರಾಣಮ್‌ 


ಏವಮೇಕಮಿದಂ ವಿದ್ಧಿ ನ ಭೇದಿ ಸಕಲಂ ಜಗತ್‌! 
ವಾಸುದೇವಾಭಿಧೇಯಸ್ಕ ಸ್ವರೂಪಂ ಪರಮಾತ್ಮನಃ॥ 35 


ಬ್ರಾಹ್ಮಣ ಉವಾಚ: 
ತಥ್ಮೇತ್ಸುಕ್ಷಾ ನಿದಾಫೇನ ಪ್ರಣಿಪಾತಪುರಃಸರಮ್‌ | 


ಎವ 


ಪೂಜಿತಃ ಪರಯಾ ಭಕ್ತಾ ಇಚ್ಛಾತಃ ಪ್ರಯಯಾವೃಭುಃ ॥ 36 
ಇತಿ ಶ್ರೀವಿಷ್ಣುಪುರಾಣೇ ದ್ವಿತೀಯೇಇಂಶೇ ಪಂಚದಶೋsಧ್ಯಾಯಃ 


ವಿಚಾರಮಾಡಿ ಈ ಸಮಸ್ತ ಜಗತ್ತು ವಾಸುದೇವನೆಂಬ ಪರಮಾತ್ಮನ 
ಏಕಮೇವಾದ್ವಿತೀಯ ಸ್ವರೂಪವೆಂದೂ ಭೇದಸ್ವರೂಪವಲ್ಲವೆಂದೂ 
ನಿಶ್ಚಯಿಸು'' ಎಂದನು (35). ನಿದಾಘನು “ಹಾಗೆಯೇ ಆಗಲಿ” ಎಂದು 
ನುಡಿದು ಸಾಷ್ಟಾಂಗ ನಮಸ್ಕಾರ ಮಾಡಿ ಪರಮಭಕ್ತಿಯಿಂದ 
ಆಚಾರ್ಯನನ್ನು ಪೂಜಿಸಿದನು. ಅನಂತರ ಖುಭು ತನ್ನ ಇಷ್ಟಾನುಸಾರವಾಗಿ 
ಹೊರಟುಹೋದನು (36). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ದ್ವಿತೀಯಾಂಶದಲ್ಲಿ 
ಹದಿನೈದನೆಯ ಅಧ್ಯಾಯ ಮುಗಿಯಿತು. 


% 


ಹೋಡಶೋsಧ್ಯಾಯಃ 


ಬ್ರಾಹ್ಮಣ ಉವಾಚ: 
ಹಯಭುರ್ವರ್ಹಸಹಸ್ರೇ ತು ಸಮತೀತೇ ನರೇಶ್ವರ | 


ನಿದಾಘಜ್ಞಾನದಾನಾಯ ತದೇವ ನಗರಂ ಯಯೌ॥ 1 
ನಗರಸ್ಕ ಬಹಿಃ ಸೋsಥ ನಿದಾಘಂ ದದೃಶೇ ಮುನಿಃ! 
ಮಹಾಬಲಪರೀವಾರೇ ಪುರಂ ವಿಶತಿ ಪಾರ್ಥಿವೇ 2 


ದೂರೇ ಸ್ಥಿತಂ ಮಹಾಭಾಗಂ ಜನಸಮ್ಮರ್ದವರ್ಜಕಮ್‌!। 
ಕ್ಲುತ್‌ಕ್ಷಾಮಕಂಠಮಾಯಾಂತಮರಣ್ಕ್ಯಾತ್‌ ಸಸಮಿತ್ಸುಶಮ್‌॥ 3 
ದೃಷ್ಟ್ವಾ ನಿದಾಘಂ ಸ ಹುಭುರುಪಗಮ್ಯಾಭಿವಾದ್ಕ ಚ। 
ಉವಾಚ ಕಸ್ಮಾದೇಕಾಂತೇ ಸ್ಲೀಯತೇ ಭವತಾ ದ್ವಿಜ॥ 4 





ಅಧ್ಯಾಯ 16 


ನಿದಾಘನ ಬಳಿಗೆ ಯಭುಮುನಿಯು ಪುನಃ ಬಂದು 
ಜ್ಞಾನೋಪದೇಶವನ್ನು ಮಾಡುವುದು. 


ವಿಪ್ರನು (ಜಡಭರತನು) ಮುಂದುವರಿಸಿದನು: “ಸೌವೀರರಾಜ, 
ಆಮೇಲೆ ಒಂದು ಸಾವಿರ ವರ್ಷ ಕಳೆಯಿತು. ಹಯಭುಮುನಿಯು 
ನಿದಾಘನಿಗೆ ಜ್ಞಾನೋಪದೇಶ ಮಾಡುವುದಕ್ಕಾಗಿ ಅದೇ ವೀರನಗರಕ್ಕೆ 
ಹೋದನು (1). ನಗರದ ಹೊರಗಡೆ ನಿದಾಘನಿರುವುದನ್ನು ಯಭು 
ಮುನಿಯು ಕಂಡನು. ಆ ಸಮಯದಲ್ಲಿ ಅಲ್ಲಿಯ ರಾಜನು ದೊಡ್ಡ 
ಸೇನೆಯಿಂದ ಪರಿವೃತನಾಗಿ ನಗರ ಪ್ರವೇಶ ಮಾಡುತ್ತಿದ್ದುದರಿಂದ, ಜನ 
ಸಂಮರ್ದವನ್ನು ತೊರೆದು ನಿದಾಘನು ದೂರದಲ್ಲಿ ನಿಂತುಕೊಂಡಿದ್ದನು. 
ಆತನು ಆಗತಾನೆ ಅರಣ್ಯದಿಂದ ಸಮಿತ್‌ಕುಶಗಳನ್ನು ತೆಗೆದುಕೊಂಡು 
ಹಿಂದಿರುಗಿ ಬಂದಿದ್ದು ಹಸಿವಿನಿಂದ ಬಳಲಿದ್ದನು (2-3). ಹಾಗೆ ನಿಂತಿದ್ದ 
ನಿದಾಘನನ್ನು ನೋಡಿ ಯಭು ಅವನ ಸಮೀಪಕ್ಕೆ ಹೋಗಿ ಅಭಿವಾದನೆ 


446 ಶ್ರೀವಿಷ್ಣುಪುರಾಣಮ್‌ 


ಣ 
ನಿದಾಘ ಉವಾಚ: 


ಭೋ ವಿಪ್ರ ಜನಸಮ್ಮರ್ದೊೋ ಮಹಾನೇಷ ನರೇಶ್ವರಃ। 
ಪ್ರವಿವಿಕ್ಷುಃ ಪುರಂ ರಮ್ಮಂ ತೇನಾತ್ರ ಸ್ಲೀಯತೇ ಮಯಾ 5 


ಯಭುರುವಾಚ: 


ನರಾಧಿಪೋ5ತ್ರ ಕತಮಃ ಕತಮಶ್ಚೇತರೋ ಜನಃ! 
ಕಥೃತಾಂ ಮೇ ದ್ವಿಜಶ್ರೇಷ್ಠ ತ್ವಮಭಿಜ್ಞೋ ಮತೋ ಮಮ॥ 6 


ನಿದಾಘ ಉವಾಚ: 
ಯೋsಯಂ ಗಜೇಂದ್ರಮುನ್ಮತ್ತಮದ್ರಿಶೃಂಗಸಮುಚ್ಛಿತಮ್‌ | 


ಅಧಿರೂಢೋ ನರೇಂದ್ರೋ5ಯಂ ಪರಿಲೋಕಸ್ಪಥೇತರಃ ॥ 7 
ಖಯಭರುವಾಚ: 

ಏತೌ ಹಿ ಗಜರಾಜಾನೌ ಯುಗಪದರ್ಶಿತೌ ಮಮ! 

ಭವತಾ ನ ವಿಶೇಷೇಣ ಪೃಥಕ್‌ಚಿಹ್ನೋಪಲಕ್ಷಣೌ ॥ 8 


ಮಾಡಿ “ಬ್ರಾಹ್ಮಣ, ಇದೇಕೆ ಒಂಟಿಯಾಗಿ ನಿಂತಿದ್ದೀಯೆ?'' ಎಂದು 
ಕೇಳಿದನು (4). ಅದಕ್ಕೆ ನಿದಾಘನು “ಹೇ ವಿಪ್ರ, ಈ ಜನಸಂಮರ್ದವು 
ಬಹಳ ದೊಡ್ಡದಾಗಿದೆ. ನೃಪಾಲನು ರಮ್ಯವಾದ ನಗರವನ್ನು ಪ್ರವೇಶಿಸ 
ಲಿದ್ದಾನೆ. ಆದ್ದರಿಂದ ನಾನು ಇಲ್ಲಿ ನಿಂತುಕೊಂಡೆನು”' ಎಂದನು (5). ಆಗ 
ಯಭು “ಹೇ ದ್ವಿಜೋತ್ತಮ, ಇವರಲ್ಲಿ ರಾಜನು ಯಾರು? ಇತರರು 
ಯಾರು?--ಎಂಬುದನ್ನು ಹೇಳು. ನಿನಗೆ ಇವರ ಪರಿಚಯವಿದೆಯೆಂದು 
ನಾನು ಭಾವಿಸಿದ್ದೇನೆ” ಎಂದು ಹೇಳಿದನು (6). ನಿದಾಘನು “ಅಲ್ಲಿ 
ನೋಡು; ಬೆಟ್ಟದ ಶಿಖರದಂತೆ ಎತ್ತರವಾದ ಮದ್ದಾನೆಯ ಮೇಲೆ 
ಕುಳಿತವನು ರಾಜ; ಉಳಿದವರು ಅವನ ಪರಿವಾರದವರು” ಎಂದು 
ಉತ್ತರಿಸಿದನು (7). ಆಗ ಖಭು “ಬ್ರಾಹ್ಮಣ, ಆನೆ ರಾಜ--ಇಬ್ಬರನ್ನೂ 
ನೀನು ಒಟ್ಟಿಗೆ ತೋರಿಸಿದೆ, ಅದರಲ್ಲಿ ಆನೆ ಯಾವುದು, ರಾಜ ಯಾರು-- 


ಅಧ್ಯಾಯ 16 ದ್ವಿತೀಯಾಂಶಃ 447 


ತತ್ಕಥೃತಾಂ ಮಹಾಭಾಗ ವಿಶೇಷೋ ಭವತಾನಯೋಃ। 
ಜ್ಲಾತುಮಿಚ್ಛಾಮ್ಮಹಂ ಕೋಂತ್ರ ಗಜಃ ಕೋ ವಾ ನರಾಧಿಪಃ॥ 9 


ನಿದಾಘ ಉವಾಚ: 

ಗಜೋ ಯೋಇಯಮಧೋ ಬ್ರಹ್ಮನ್ನುಪರ್ಯಸ್ಮೈಷ ಭೂಪತಿಃ।| 
ವಾಹ್ಮವಾಹಕಸಂಬಂಧಂ ಕೋ ನ ಜಾನಾತಿ ವೈ ದ್ವಿಜ॥ 10 
ಖಭುರುವಾಚ: 

ಜಾನಾಮ್ಮಹಂ ಯಥಾ ಬ್ರಹ್ಮಂಸ್ತಥಾ ಮಾಮವಬೋಧಯ!। 
ಅಧಃ ಶಬ್ದನಿಗದ್ಕಂ ಹಿ ಕಿಂ ಚೋರ್ಧ್ವಮಭಿಧೀಯತೇ॥ 11 


ಬ್ರಾಹ್ಮಣ ಉವಾಚ: 
ಇತ್ಯುಕ್ತಬಟ ಸಹಸಾರುಹ್ಮ ನಿದಾಘಃ ಪ್ರಾಹ ತಮೃಭುಮ್‌ | 
ಶ್ರೂಯತಾಂ ಕಥಯಾಮ್ಮೇಷ ಯನ್ಮಾಂ ತ್ಚಂ ಪರಿಪೃಚ್ಛಸಿ॥ 12 


ಎಂದು ವಿಶೇಷವಾದ ಬೇರೆ ಬೇರೆ ಗುರುತೇನನ್ನೂ ನೀನು ಹೇಳಲಿಲ್ಲ! 
ಆದ್ದರಿಂದ, ಮಹಾಭಾಗ, ಇದರಲ್ಲಿ ಆನೆ ಯಾವುದು, ರಾಜನು ಯಾರು 
--ಎಂದು ತಿಳಿಯಲಪೇಕ್ಷಿಸುತ್ತೇನೆ ಎಂದನು (8-9). ನಿದಾಘನು, 
"ಬ್ರಾಹ್ಮಣ, ಕೆಳಗಿರುವುದು ಆನೆ, ಮೇಲೆ ಕುಳಿತಿರತಕ್ಕವನು ರಾಜ! 
ವಾಹನ, ಸವಾರ ಇವರ ಕೆಳಗು ಮೇಲಿನ ಸಂಬಂಧವು ಯಾರಿಗೆ ತಾನೆ 
ಗೊತ್ತಿರುವುದಿಲ್ಲ?” ಎಂದು ಹೇಳಿದನು (10). ಖಭು ಮುನಿಯು “ಓ 
ಬ್ರಾಹ್ಮಣ, ನನಗೆ ಅರ್ಥವಾಗುವಂತೆ ತಿಳಿಸು! ಕೆಳಗೆ, ಮೇಲೆ--ಎಂದು 
ಹೇಳುತ್ತೀಯಲ್ಲ , ಕೆಳಗೆ ಎಂದರೇನು? ಮೇಲೆ ಎಂದರೇನು?” ಎಂದು 
ಕೇಳಿದನು (11). ಒಡನೆಯೇ ನಿದಾಘನು ಖಭುವಿನ ಕತ್ತಿನ ಮೇಲೆ ಹತ್ತಿ 
ಕುಳಿತು “ನಿನ್ನ ಪ್ರಶ್ನೆಗೆ ಉತ್ತರ ಹೇಳುತ್ತೇನೆ, ಕೇಳು. ನಾನು ರಾಜನಂತೆ 
ಮೇಲೆ ಇದ್ದೇನೆ! ನೀನು ಆನೆಯಂತೆ ಕೆಳಗೆ ಇದ್ದೀಯೆ! ನಿನಗೆ ಸರಿಯಾಗಿ 
ಗೊತ್ತಾಗಲೆಂದು ಈ ದೃಷ್ಟಾಂತವನ್ನು ಮಾಡಿ ತೋರಿಸಿದೆನು!” ಎಂದು 


448 ಶ್ರೀವಿಷ್ಣುಪುರಾಣಮ್‌ 


ಉಪರ್ಯಹಂ ಯಥಾ ರಾಜಾ ತ್ವಮಧಃ ಕುಂಜರೋ ಯಥಾ! 
ಅವಬೋಧಾಯ ತೇ ಬ್ರಹ್ಮನ್‌ ದೃಷ್ಟಾಂತೋ 
ದರ್ಶಿತೋ ಮಯಾ॥ 13 


ಖಯಭುರುವಾಚ: 


ತ್ಚಂ ರಾಜೇವ ದ್ವಿಜಶ್ರೇಷ್ಠ ಸ್ಥಿತೋ5ಹಂ ಗಜವದ್ಯದಿ | 
ತದೇತತ್ತ್ವಂ ಸಮಾಚಕ್ಷ ಕತಮಸ್ತಮಹಂ ತಥಾ॥ 14 


ಬ್ರಾಹ್ಮಣ ಉವಾಚ: 
ಇತ್ಯುಕ್ತಟ ಸತ್ಸರಂ ತಸ್ಮ ಪ್ರಗೃಹ್ಮ ಚರಣಾವುಭೌ। 
ನಿದಘಾಸ್ತಾಹ ಭಗವಾನಾಚಾರ್ಯಸ್ಥಮೃಭುರ್ಧುವಮ್‌॥ 15 


ನಾನಸ್ಕಾದ್ವೈತಸಂಸ್ಕಾರಸಂಸ್ಕೃತಂ ಮಾನಸಂ ತಥಾ! 
ಯಥಾಚಾರ್ಯಸ್ಕ ತೇನ ತ್ವಾಂ ಮನೇ ಪ್ರಾಪ್ತಮಹಂ 
ಗುರುಮ್‌ ॥ 16 


ಹೇಳಿದನು (12-13). ಆಗ ಯಭು “ದ್ವಿಜೋತ್ತಮ, ನೀನು ರಾಜ 
ನಂತೆಯೂ ನಾನು ಆನೆಯಂತೆಯೂ ಇದ್ದೇವೆಂದು ಹೇಳಿದೆಯಷ್ಟೆ. ಈ 
ಮಾತಿನಲ್ಲಿ ನೀನು ಎಂದರೆ ಯಾರು, ನಾನು ಎಂದರೆ ಯಾರು ಇದನ್ನು 
ತಿಳಿಸಿಕೊಡು'” ಎಂದನು (14). ಹೀಗೆ ಹೇಳಿದೊಡನೆ ನಿದಾಘನು ಆ 
ಬ್ರಾಹ್ಮಣನ ಪಾದಗಳನ್ನು ಹಿಡಿದುಕೊಂಡು “ಓಹೋ! ನೀವು ಆಚಾರ್ಯ 
ರಾದ ಭಗವಾನ್‌ ಯಭುಮುನಿಗಳೇ ಸರಿ. ಈ ಪ್ರಕಾರವಾಗಿ ಇನ್ನಾರ 
ಮನಸ್ಸೂ ಅದ್ವೈತ ಸಂಸ್ಕಾರದಿಂದ ಪರಿಷ್ಕೃತವಾಗಿಲ್ಲ. ನನ್ನ ಆಚಾರ್ಯರಿಗೆ 
ಮಾತ್ರ ಇಂತಹ ಚಿತ್ತಸಂಸ್ಕಾರವಿದೆ. ಆದ್ದರಿಂದ ಇಲ್ಲಿಗೆ ಬಂದ ನೀವು ನನ್ನ 
ಗುರುಗಳೇ ಹೌದು” ಎಂದನು (15-16). ಆಗ ಯಭುಮುನಿಯು 
“ನಿಧಾಘ, ನನ್ನನ್ನು ನೀನು ವಿಶೇಷವಾಗಿ ಹಿಂದೆ ಶುಶ್ರೂಷೆ ಮಾಡಿದ್ದೀಯೆ. 
ಗುರುವಿಗಿರ ಬೇಕಾದ ಶಿಷ್ಯಸ್ನೇಹಕ್ಕೆ ವಶನಾಗಿ ನಿನಗೆ ಜ್ಞಾನೋಪದೇಶವನ್ನು 


ಅಧ್ಯಾಯ 16 ದ್ವಿತೀಯಾಂಶಃ 449 
ಖಯಭರುವಾಚ: 


ತವೋಪದೇಶದಾನಾಯ ಪೂರ್ವಶುಶ್ರೂಷಣಾದೃತಃ | 
ಗುರುಸ್ನೇಹಾದೃಭುರ್ನಾಮ ನಿದಾಘ ಸಮುಪಾಗತಃ॥ 17 
ತದೇತದುಪದಿಷ್ಟಂ ತೇ ಸಂಕ್ಷೇಪೇಣ ಮಹಾಮತೇ! 
ಪರಮಾರ್ಥಸಾರಭೂತಂ ಯತ್‌ ತದದ್ದೈತಮಶೇಷತಃ॥ 18 


ಬ್ರಾಹ್ಮಣ ಉವಾಚ: 


ಏವಮುಕ್ತ್ವಾ ಯಯೌ ವಿದ್ದಾನ್ನಿದಾಘಂ ಸ ಯಮಭುರ್ಗುರುಃ। 
ನಿದಾಘೋsಪ್ಲುಪದೇಶೇನ ತೇನಾದ್ಧೈತಪರೋತಭವತ್‌ ॥ 19 


ಸರ್ವಭೂತಾನಭೇದೇನ ದದೃಶೇ ಸ ತದಾತ್ಮನಃ। 
ಯಥಾ ಬ್ರಹ್ಮಪರೋ ಮುಕ್ತಿಮವಾಪ ಪರಮಾಂ ದ್ವಿಜಃ ॥ 20 


ತಥಾ ತ್ವಮಪಿ ಧರ್ಮಜ್ಞ ತುಲ್ಮಾತ್ಮರಿಪುಬಾಂಧವಃ। 
ಭವ ಸರ್ವಗತಂ ಜಾನನ್ನಾತ್ಮಾನಮವನೀಪತೇ॥ 21 


ಮಾಡಲು ಆಗಮಿಸಿದೆನು. ನಾನು ಖಭು ಹೌದು (17). ಹೇ ಮಹಾ 
ಪ್ರಾಜ್ಞ, (ನೀನು ಬುದ್ಧಿವಂತನಾದ್ದರಿಂದ ತಿಳಿದುಕೊಳ್ಳಬಲ್ಲೆ ). ನಿನಗೆ 
ಸಂಕ್ಷೇಪವಾಗಿ ಈ ಪ್ರಕಾರ ಉಪದೇಶಿಸಿದ್ದೇನೆ. ಸರ್ವವೂ ಅದ್ವೈತಮಯ 
ವೆಂಬುದು ಪರಮಾರ್ಥದ ಸಾರ'' ಎಂದನು (18). ಈ ರೀತಿ ನಿದಾಫನಿಗೆ 
ತಿಳಿಸಿ ಜ್ಞಾನಿಯೂ ಗುರುವೂ ಆದ ಖಭುಮುನಿಯು ಹೊರಟು 
ಹೋದನು. ಅನಂತರ ನಿದಾಘನು ಗುರುವಿನ ಉಪದೇಶಬಲದಿಂದ 
ಅದ್ವೈತಪರನಾದನು (19). ತನಗೂ ಸಕಲ ಭೂತಗಳಿಗೂ ಅಭೇದವನ್ನು 
ನಿಶ್ಚಯಿಸಿಕೊಂಡನು. ಹೀಗೆ ಆ ದ್ವಿಜನು ಬ್ರಹನಿಷ್ಠನಾಗಿ ಪರಮಮುಕ್ತಿ 
ಯನ್ನೈದಿದನು. ಹಾಗೆಯೇ ಧರ್ಮಜ್ಞ -ಸೌವೀರರಾಜ, ನೀನು ಸಹ 
ಆತ್ಮ, ಶತ್ರು, ಬಾಂಧವರಲ್ಲಿ ಸಮದರ್ಶಿಯಾಗಿ, ಸರ್ವಗತವಾದದ್ದು 
ಆತ್ಮ ಒಂದೇ ಎಂದು ತಿಳಿದಿರು (20-21). ಒಂದೇ ಆಕಾಶವು ಭ್ರಾಂತಿ 


450 ಶ್ರೀವಿಷ್ಣುಪುರಾಣಮ್‌ 


ಸಿತನೀಲಾದಿಭೇದೇನ ಯಥೈಕಂ ದೃಶ್ಯತೇ ನಭಃ! 
ಭ್ರಾಂತಿದೃಷ್ಟಿಭಿರಾತ್ಮಾಪಿ ತಥೈಕಃ ಸನ್‌ ಪೃಥಕ್‌ ಪೃಥಕ್‌ ॥ 22 


ಏಕಃ ಸಮಸ್ತಂ ಯದಿಹಾಸ್ತಿ ಕಿಂಚತ್‌- 
ತದಚ್ಚುತೋ ನಾಸ್ತಿ ಪರಂ ತತೋಪನ್ಯತ್‌ | 
ಸೋಹಂ ಸ ಚ ತ್ಹಂ ಸ ಚೆ ಸರ್ವಮೇತ- 
ದಾತ್ಮಸ್ತರೂಪಂ ತೃಜ ಭೇದಮೋಹಮ್‌ ॥ 23 


ಪ್ರೀಪರಾಶರ ಉವಾಚ: 


ಇತೀರಿತಸೇನ ಸ ರಾಜವರ್ಯ- 
ಸ್ತತ್ಕಾಜ ಭೇದಂ ಪರಮಾರ್ಥದೃಷ್ಟಿಃ | 
ಸ ಚಾಪಿ ಜಾತಿಸ್ಮರಣಾಪ್ರಬೋಧ- 
ಸ್ಪತ್ರೈವ ಜನ್ಮನ್ನಪವರ್ಗಮಾಪ॥ 24 


ದೃಷ್ಟಿಯವರಿಗೆ ಬಿಳುಪು, ಕಪ್ಪುಮುಂತಾದ ಭೇದವುಳ್ಳದ್ದಾಗಿ ಹೇಗೆ 
ಕಾಣುವುದೋ ಹಾಗೆ ಒಬ್ಬನೇ ಆತ್ಮನು ಬೇರೆಬೇರೆಯಾಗಿ ಭ್ರಾಂತರಿಗೆ 
ತೋರಿಬರುತ್ತಾನೆ (22). ಈ ಜಗತ್ತಿನಲ್ಲಿ ಏನಿದೆಯೋ ಅದೆಲ್ಲವೂ ಒಬ್ಬನೇ 
ಅಚ್ಕುತನು. ಆತನಿಗಿಂತ ಭಿನ್ನವಾದ ವಸ್ತು ಇನ್ನೊಂದು ಇಲ್ಲ. ಆ 
ಅಚ್ಯುತನೇ ನಾನು, ಆತನೇ ನೀನು, ಆತನೇ ಸಮಸ್ತವೂ. ಎಲ್ಲವೂ 
ಆತಸ್ತರೂಪವೇ. ಭೇದಜ್ಞಾನವೆಂಬ ಮೋಹವನ್ನು ತೊರೆದುಬಿಡು” 
ಎಂದು ಜಡಭರತನು ನುಡಿದನು (23). ಮೈತ್ರೇಯ, ಹೀಗೆ ಆ ವಿಪ್ರನು 
ನುಡಿಯಲಾಗಿ ಸೌವೀರ ರಾಜನು ಪರಮಾರ್ಥ ದೃಷ್ಟಿಯುಳ್ಳವನಾಗಿ ಭೇದ 
ಜ್ಞಾನವನ್ನು ತೊರೆದನು. ಜನ್ಮಾಂತರ ಸ್ಮರಣಬಲದಿಂದ ಜ್ಞಾನಿಯಾಗಿದ್ದ ಆ 
ಬ್ರಾಹ್ಮಣನೂ ಸಹ ಆ ಜನ್ಮದಲ್ಲಿಯೇ ಮುಕ್ತಿಯನ್ನೈದಿದನು (24). 
ಮೈತ್ರೇಯ, ಜಡಭರತನಿಗೂ ಸೌವೀರರಾಜನಿಗೂ ನಡೆದ ಈ ಸಂವಾದ 
ವನ್ನು ಭಕ್ತಿಯಿಂದ ಯಾವನು ಹೇಳುತ್ತಾನೋ, ಯಾವನು ಕೇಳುತ್ತಾನೋ 


ಅಧ್ಯಾಯ 16 ದ್ವಿತೀಯಾಂಶಃ 451 


ಇತಿ ಭರತನರೇಂದ್ರಸಾರವೃತ್ತಂ 

ಕಥಯತಿ ಯಶ್ಚ ಶೃಣೋತಿ ಭಕ್ತಿಯುಕ್ತಃ | 
ಸ ವಿಮಲಮತಿರೇತಿ ನಾತ್ಮಮೋಹಂ 

ಭವತಿ ಚ ಸಂಸರಣೇಷು ಮುಕ್ತಿಯೋಗ್ಯ॥ 25 


ಇತಿ ಶ್ರೀವಿಷ್ಣುಪುರಾಣೇ ದ್ವಿತೀಯೇಇ%ಂಶೇ ಷೋಡಶೋ5ಧ್ಯಾಯಃ॥ 


ಇತಿ ಶ್ರೀಪರಾಶರಮುನಿವಿರಚಿತೇ ಶ್ರೀವಿಷ್ಣುಪರತ್ಚನಿರ್ಣಾಯಕೇ 
ಶ್ರೀಮತಿ ವಿಷ್ಣುಮಹಾಪುರಾಣೇ ದ್ವಿತೀಯೋಇ5ಂಶಃ ಸಮಾಪ್ತಃ॥ 


ಆತನು ಶುದ್ಧಬುದ್ದಿಯವನಾಗುತ್ತಾನೆ. ಆತ್ಮವಿಷಯದಲ್ಲಿ ಮೋಹವನ್ನು 
ಹೊಂದುವುದಿಲ್ಲ. ಸಂಸಾರದಲ್ಲಿದ್ದರೂ ಮುಕ್ತಿಯೋಗ್ಯನಾಗುತ್ತಾನೆ (25). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ದ್ವಿತೀಯಾಂಶದಲ್ಲಿ 
ಹದಿನಾರನೆಯ ಅಧ್ಯಾಯ ಮುಗಿಯಿತು. 


ದ್ವಿತೀಯಾಂಶ ಸಮಾಪ್ತಿ 


% 


ತೃತೀಯಾಂಶಃ 
ಪ್ರಥಮೋರಧ್ಯಾಯಃ 


ಶ್ರೀಮೈತ್ರೇಯ ಉವಾಚ: 


ಕಥಿತಾ ಗುರುಣಾ ಸಮ್ಮಗ್‌ಭೂಸಮುದ್ರಾದಿಸಂಸ್ಥಿತಿಃ | 
ಸೂರ್ಯಾದೀನಾಂ ಚ ಸಂಸ್ಥಾನಂ ಜ್ಯೋತಿಷಾಂ ಚಾತಿವಿಸ್ತರಾತ್‌ ॥ 1 


ದೇವಾದೀನಾಂ ಚಥಾ ಸೃಷ್ಟಿರ್ಯಷೀಣಾಂ ಚಾಪಿ ವರ್ಣಿತಾ। 
ಚಾತುರ್ವರ್ಣೃಸ್ಕ್ಥ ಚೋತ್ಪತ್ತಿಸ್ತಿರ್ಯಗ್ಳೋನಿಗತಸ್ಕ ಚ॥ 2 


ಧ್ರುವಪ್ರಹ್ಲಾದಚರಿತಂ ವಿಸ್ತರಾಚ್ಚ ತ್ವಯೋದಿತಮ್‌ | 
ಮನ್ಹಂತರಾಣ್ಯಶೇಷಾಣಿ ಶ್ರೋತುಮಿಚ್ಛಾಮೃ್ಮನುಕ್ರಮಾತ್‌ ॥ 3 


ತೃತೀಯಾಂಶ 
ಅಧ್ಯಾಯ 1 


ಮೊದಲನೆಯ ಏಳು ಮನ್ವಂತರಗಳಲ್ಲಿದ್ದ ಮನು, ಇಂದ್ರ, ದೇವತೆ, ಸಪ್ತರ್ಷಿಗಳು 
ಮತ್ತು ಮನುಪುತ್ರರು-- ಇವರ ವರ್ಣನೆ. 


ಮೈತ್ರೇಯರು ಪರಾಶರ ಮುನಿಗಳನ್ನು ಕುರಿತು “ಗುರುಗಳೆ, ಇದು 
ವರೆಗೆ ಭೂಮಿ ಸಮುದ್ರಾದಿಗಳ ಸ್ಥಿತಿಯನ್ನೂ ಸೂರ್ಯಾದಿ ಜ್ಯೋತಿಗಳ 
ಸಂಸ್ಥಾನವನ್ನೂ ವಿಸ್ತಾರವಾಗಿ ಹೇಳಿದ್ದೀರಿ (1). ಅಲ್ಲದೆ ದೇವಗಂಧರ್ವಾದಿ 
ಗಳ ಮತ್ತು ಯಷಿಗಳ ಸೃಷ್ಟಿಯನ್ನೂ ಚಾತುರ್ವರ್ಣ್ಯದ ವಿಚಾರವನ್ನೂ 
ತಿರ್ಯಗ್‌ ಜಂತುಗಳ ಉತ್ಪತ್ತಿ ಕ್ರಮವನ್ನೂ ಧ್ರುವ ಪ್ರಹ್ಲಾದರ ಚರಿತ್ರೆ 
ಯನ್ನೂ ಸಹ ವಿಸ್ತಾರವಾಗಿಯೇ ವರ್ಣಿಸಿದ್ದೀರಿ. ಈಗ ಎಲ್ಲ ಮನ್ವಂತರಗಳ 
ವಿಷಯವನ್ನೂ ಕೇಳಿ ತಿಳಿದುಕೊಳ್ಳಲು ಬಯಸುತ್ತೇನೆ (2-3). ಹಾಗೆಯೇ 
ಆಯಾ ಮನ್ವಂತರಾಧಿಪತಿಗಳನ್ನೂ ಆ ಸಮಯದಲ್ಲಿರುವ ಇಂದ್ರ 


ಅಧ್ಯಾಯ 1 ತೃತೀಯಾಂಶಃ 453 


ಮನ್ಹಂತರಾಧಿಪಾಂಶ್ಚೆ ಪನ ಶಕ್ರದೇವಪುರೋಗಮಾನ್‌ | 
ಭವತಾ ಕಥಿತಾನೇತಾನ್‌ ಶ್ರೋತುಮಿಚ್ಛಾಮ್ಮಹಂ ಗುರೋ॥ 4 


ಶ್ರೀಪರಾಶರ ಉವಾಚ: 
ಅತೀತಾನಾಗತಾನೀಹ ಯಾನಿ ಮನ್ಹಂತರಾಣಿ ವೆ 1 


ತಾನ್ನಹಂ ಭವತಃ ಸಮ್ಮಕ್ಕಥಯಾಮಿ ಯಥಾಕ್ರಮಮ್‌ ॥ 5 
ಸ್ಟಾಯಂಭುವೋ ಮನುಃ ಪೂರ್ವಂ ಪರಃ ಸ್ಟಾರೋಚಹಷಸ್ಪಥಾ। 
ಉತ್ತಮಸ್ತಾಮಸಶ್ಚೈವ ರೈವತಶ್ಚಾಕ್ಷುಹಸ್ತಥಾ॥ 6 


ಹಡೇತೇ ಮನವೋಂಅತೀತಾಸ್ಸಾಂಪ್ರತಂ ತು ರವೇಸ್ಸುತಃ। 
ವೈವಸ್ವತೋsಯಂ ಯಸ್ಭೈತತ್ಸಪ್ಪಮಂ ವರ್ತತೇಂಂತರಮ್‌ ॥ 7 


ಸ್ಟಾಯಂಭುವಂ ತು ಕಥಿತಂ ಕಲ್ಪಾದಾವಂತರಂ ಮಯಾ! 
ದೇವಾಸ್ಸಪ್ತರ್ಷಯಶ್ಚೈವ ಯಥಾವತೃಥಿತಾ ಮಯಾ॥ 8 


ದೇವತಾದಿಗಳನ್ನೂ ನೀವು ಹೇಳಬೇಕೆಂದು ಅದೆಲ್ಲವನ್ನೂ ನಾನು ಕೇಳ 
ಬೇಕೆಂದೂ ಅಪೇಕ್ಷೆಯಾಗಿದೆ'” ಎಂದರು (4). ಆಗ ಪರಾಶರರು ಹೇಳಿ 
ದರು: ಮೈತ್ರೇಯ, ಹಿಂದೆ ಕಳೆದುಹೋದ ಮನ್ವಂತರಗಳನ್ನೂ ಮುಂದೆ 
ಬರತಕ್ಕವನ್ನೂ ಕ್ರಮವರಿತು ಸರಿಯಾಗಿ ಹೇಳುತ್ತೇನೆ. ಮೊದಲನೆಯ 
ಮನು ಸ್ವಾಯಂಭುವ. ಆಮೇಲೆ ಸ್ವಾರೋಚಿಷ, ಉತ್ತಮ, ತಾಮಸ, 
ರೈವತ, ಚಾಕ್ಷುಷ ಎಂಬ ಆರು ಮನುಗಳು ಕಳೆದುಹೋದರು. ಈಗ 
ಏಳನೆಯದಾದ ವೈವಸ್ವತಮನ್ವಂತರವು ನಡೆಯುತ್ತಿದೆ. ವೈವಸ್ವತನು 
ಸೂರ್ಯನ ಮಗ (5-7). ನಾನು ಹಿಂದೆಯೇ ಸ್ವಾಯಂಭುವ ಮನ್ವಂತರ 
ವನ್ನೂ ಆಗಿನ ದೇವತೆಗಳನ್ನೂ ಸಪ್ಪರ್ಷಿಗಳನ್ನೂ ಕುರಿತು ಹೇಳಿದ್ದೇನೆ.” 
ಇದಾದ ಮೇಲೆ ಸ್ವಾರೋಚಿಷಮನ್ವಂತರದ ಮನ್ಹಂತರಾಧಿಪತಿ, ದೇವತೆ 


* ಸ್ವಾಯಂಭುವಮನ್ವಂತರದಲ್ಲಿ ದೇವತೆಗಳು ಯಾಮರು, ಯಷಿಗಳು 
ಮರೀಚಿ, ಅಂಗಿರಸ್‌- ಮೊದಲಾದವರು, ಮನುಪುತ್ರರು ಪ್ರಿಯವ್ರತ ಮತ್ತು 
ಉತ್ತಾನಪಾದ (ಅಂಶ 1, ಅಧ್ಯಾಯ 7). 


454 ಶ್ರೀವಿಷ್ಣುಪುರಾಣಮ್‌ 


ಅತ ಊರ್ಧ್ವಂ ಪ್ರವಕ್ಸ್ಯಾಮಿ ಮನೋಸ್ಸಾರೋಚಿಷಸ್ಕ ತು! 


ಮನ್ಹಂತರಾಧಿಪಾನ್‌ ಸಮ್ಮಗ್ನೇವರ್ಷೀಸ್ಪತ್ಸುತಾಂಸ್ತಥಾ ॥॥ 9 
ಪಾರಾವತಾಸ್ಪತುಷಿತಾ ದೇವಾಸ್ಸ್ಟಾರೋಚಿಷೇಆಂತರೇ | 

ಎಪುಶ್ಲಿತತ್ರ ದೇವೇಂದ್ರೋ ಮೆ ತ್ರೇಯಾಸೀನ್ಮಹಾಬಲಃ | 10 
ಊರ್ಜ್ಜಃಸ್ತಂಭಸ್ತಥಾ ಪ್ರಾಣೋ ವಾತೋsಥ ಪೃಷಭಸಥಾ | 
ನಿರಯಶ್ಚ ಹರೀವಾಂಶ್ಚ ತತ್ರ ಸಪ್ತರ್ಹಯೋಇಭವನ್‌ ॥ 11 


ಚೈತ್ರಕಿಂಪುರುಷಾದ್ಕಾಶ್ಚ ಸುತಾಸ್ಸಾರೋಚಷಸ್ಕ ತು! 
ದ್ವಿತೀಯಮೇತದ್ದಾಖ್ಮಾತಮಂತರಂ ಶೃಣು ಚೋತ್ತಮಮ್‌ ॥ 12 


ತೃತೀಯೇ$ಪ್ಯಂತರೇ ಬ್ರಹ್ಮನ್ನುತಮೋ ನಾಮ ಯೋ ಮನಃ। 
ಸುಶಾಂತಿರ್ನಾಮ ದೇವೇಂದ್ರೋ ಮೆ ಪತ್ರೇಯಾಸೀತ್ಸುರೇಶ್ವರಃ ॥ 13 


ಸುಧಾಮಾನಸ್ಪಥಾ ಸತ್ಕಾ ಜಪಾಶ್ಚಾಥ ಪ್ರತರ್ದನಾಃ। 
ವಶವರ್ತಿನಶ್ಚ ಪಂಚೈತೇ ಗಣಾ ದ್ವಾದಶಕಾಸ್ಸ್ಮತಾಃ॥ 14 


ಗಳು, ಯಷಿಗಳು ಮತ್ತು ಮನುಪುತ್ರರ ವಿಷಯವನ್ನೂ ಹೇಳುತ್ತೇನೆ 
(8-9). ಸ್ವಾರೋಚಿಷಮನ್ವಂತರದಲ್ಲಿ ಪಾರಾವತರು ಮತ್ತು ತುಷಿತರು 
ದೇವತೆಗಳು. ವಿಪಶ್ಚಿತ್‌ ಎಂಬುವನು ಬಲಾಢ್ಯನಾದ ಇಂದ್ರ. ಊರ್ಜ, 
ಸ್ತಂಭ, ಪ್ರಾಣ, ವಾತ, ಪೃಷಭ, ನಿರಯ, ಪರೀವಾನ್‌--ಎಂಬುವರು 
ಸಪ್ತರ್ಷಿಗಳು (10-11). ಚೈತ್ರ, ಕಿಂಪುರುಷ--ಮುಂತಾದವರು ಸ್ವಾರೋ 
ಚಿಷ ಮನುವಿನ ಪುತ್ರರು. ಹೀಗೆ ಎರಡನೆಯ ಮನ್ವಂತರದ ವಿಷಯವನ್ನು 
ಹೇಳಿದ್ದಾಯಿತು. ಇನ್ನು ಉತ್ತಮ ಎಂಬ ಮನ್ವಂತರದ ವಿಷಯವನ್ನು 
ಆಲಿಸು (12). ಮೂರನೆಯ ಈ ಉತ್ತಮ ಮನ್ವಂತರದಲ್ಲಿ ಉತ್ತಮ 
ನೆಂಬವನು ಮನು. ಸುಶಾಂತಿಯೆಂಬವನು ದೇವೇಂದ್ರ. ಸುಧಾಮ, ಸತ್ಯ, 
ಜಪ, ಪ್ರತರ್ದನ, ವಶವರ್ತಿ--ಎಂಬ ದೇವತಾಗಣಗಳು ದೇವತೆಗಳು. 
ಈ ಹೆಸರಿನ ಒಂದೊಂದು ಗಣದಲ್ಲಿ ಹನ್ನೆರಡು ದೇವತೆಗಳಿರುತ್ತಾರೆ (13- 
14). ವಸಿಷ್ಠ ತನಯರಾದ ಏಳು ಮಂದಿ ಸಪ್ಪರ್ಷಿಗಳಾಗಿದ್ದರು. ಅಜ, 


ಅಧ್ಯಾಯ 1 ತೃತೀಯಾಂಶಃ 455 
ವಸಿಷ್ಠತನಯಾ ಹೈತೇ ಸಪ್ತ ಸಪುರ್ಷಯೋತಭವನ್‌ | 


ಅಜಃ ಪರಶುದೀಪ್ತಾದ್ಯಾಸಥೋತ್ತಮಮನೋಪಹ್ಸುತಾಃ॥ 15 
ತಾಮಸಸ್ಕಾಂತರೇ ದೇವಾಸ್ಸುಪಾರಾ ಹರಯಸ್ಪಥಾ। 
ಸತ್ಕಾಶ್ಚ ಸುಧಿಯಶ್ಚೈವ ಸಪ್ತವಿಂಶತಿಕಾ ಗಣಾಃ ॥ 16 


ಶಿಬಿರಿಂದ್ರಸ್ತಥಾ ಚಾಸೀತ್‌ ಶತಯಜ್ನೋಪಲಕ್ಷಣಃ। 
ಸಪ್ತರ್ಹಯಶ್ಚ ಯೇ ತೇಷಾಂ ತೇಷಾಂ ನಾಮಾನಿ ಮೇ ಶೃಣು ॥ 17 


ಜ್ಕೋತಿರ್ಧಾಮಾ ಪೃಥುಃ ಕಾವೃಶ್ಚೈತ್ರೋನಗ್ನಿರ್ವನಕಸ್ಪಥಾ | 


ಹೀವರಶ್ಚರ್ಹಯೋ ಹೈೇತೇ ಸಪ್ತ ತತ್ರಾಪಿ ಚಾಂತರೇ॥ 18 
ನರಃ ಖ್ಯಾತಿಃ ಕೇತುರೂಪೋ ಜಾನುಜಂಫಾದಯಸಥಾ | 
ಪುತ್ರಾಸ್ತು ತಾಮಸಸ್ಕಾಸನ್‌ ರಾಜಾನಸ್ಸುಮಹಾಬಲಾಃ॥ 19 


ಪಂಚಮೇ ವಾಪಿ ಮೆ ತೀಯ ರೆ Jನತೋ ನಾಮ ನಾಮತಃ! 
ಮನುರ್ವಿಭುಶ್ಚ ತತ್ರೇಂದ್ರೋ ದೇವಾಂಶ್ಚಾತ್ರಾಂತರೇ ಶೃಣು ॥ 20 


ಅಮಿತಾಭಾ ಭೂತರಯಾ ವೆ ಟಕಂಠಾಸ್ಸಸುಮೇಧಸಃ। 
ಏತೇ ದೇವಗಣಾಸ್ಪತ್ರ ಚತುರ್ದಶ ಚತುರ್ದಶ॥ 21 


ಪರಶು, ದೀಪ್ತ ಮೊದಲಾದವರು ಉತ್ತಮಮನುವಿನ ಮಕ್ಕಳು (15). 
ತಾಮಸಮನ್ಹಂತರದಲ್ಲಿ ಸುಪಾರ, ಹರಿ, ಸತ್ಯ, ಸುಧೀ ಎಂಬ ನಾಲ್ಕು 
ದೇವತಾಗಣಗಳು. ಒಂದೊಂದು ಗಣದಲ್ಲಿ ಇಪ್ಪತ್ತೇಳು ದೇವತೆಗಳು. 
ನೂರು ಯಜ್ಞಗಳನ್ನು ಮಾಡಿದ ಶಿಬಿ ಎಂಬವನು ದೇವೇಂದ್ರ. ಇನ್ನು 
ಸಪ್ಪರ್ಷಿಗಳ ಹೆಸರುಗಳನ್ನು ಕೇಳು (16-17). ಜ್ಯೋತಿರ್ಧಾಮ, ಪೃಥು, 
ಕಾವ್ಯ, ಚೈತ್ರ, ಅಗ್ನಿ, ವನಕ, ಪೀವರ--ಎಂಬವರು ತಾಮಸಮನ್ವಂತರದ 
ಸಪ್ತರ್ಷಿಗಳು. ನರ, ಖ್ಯಾತಿ, ಕೇತುರೂಪ, ಜಾನುಜಂಘ--ಮುಂತಾದ 
ಬಲಿಷ್ಠರಾದ ರಾಜರು ತಾಮಸಮನುವಿನ ಪುತ್ರರು (18-19). ಇನ್ನು 
ಐದನೆಯ ಮನ್ವಂತರದಲ್ಲಿ ರೈವತ ಎಂಬುವನು ಮನು. ವಿಭು 
ಎಂಬುವನು ಇಂದ್ರ. ಆಗಿನ ದೇವತೆಗಳನ್ನು ಕೇಳು. ಆಗ ಅಮಿತಾಭ, 
ಭೂತರಯ, ವೈಕುಂಠ, ಸುಮೇಧಸ್‌--ಎಂಬ ದೇವತಾ ಗಣಗಳಿದ್ದವು. 


456 ಶ್ರೀವಿಷ್ಣುಪುರಾಣಮ್‌ 


ಹಿರಣ್ಮರರೋಮಾ ವೇದಶ್ರೀರೂರ್ಧ್ವಬಾಹುಸಥಾಪರಃ। 
ವೇದಬಾಹುಸ್ಸುಧಾಮಾ ಚೆ ಪರ್ಜನಶ್ಚ ಮಹಾಮುನಿಃ। 
ಏತೇ ಸಪ್ತರ್ಹಯೋ ವಿಪ್ರ ತತ್ರಾಸನ್‌ ರೈವತೇಆಂತರೇ॥ 22 


ಬಲಬಂಧುಶ್ಚ ಸಂಭಾವಸ್ಸತ್ಕಕಾದ್ಯಾಶ್ಚ ತತ್ಸುತಾಃ | 
ನರೇಂದ್ರಾಶ್ವ ಮಹಾವೀರ್ಯಾ ಬಭೂವುರ್ಮುನಿಸತ್ತಮ॥ 23 


ಸ್ಟಾರೋಚಿಷಶ್ಟೋತ್ತಮಶ್ಚ ತಾಮಸೋ ರೈವತಸ್ತಥಾ। 
ಪ್ರಿಯವ್ರತಾನ್ಹಯಾ ಹ್ಯೇತೇ ಚತ್ದಾರೋ ಮನವಸ್ಸ್ಮೃತಾಃ॥ 24 


ವಿಷ್ಣುಮಾರಾಧ್ಯ ತಪಸಾ ಸ ರಾಜರ್ಷಿಃ ಪ್ರಿಯವುತಃ। 
ಮನ್ಹಂತರಾಧಿಪಾನೇತಾನ್‌ ಲಬ್ಧವಾನಾತ್ಮವಂಶಜಾನ್‌ ॥ 25 


ಷಷ್ಠೇ ಮನ್ಹಂತರೇ ಚಾಸೀಚ್ಚಾಕ್ಷುಹಾಖಸಥಾ ಮನುಃ। 
ಮನೋಜವಸ್ತಥೈವೇಂದ್ರೋ ದೇವಾನಪಿ ನಿಬೋಧ ಮೇ॥ 26 


ಆಪ್ಕಾಃ ಪ್ರಸೂತಾ ಭವ್ಯಾಶ್ಚ ಪೃಥುಕಾಶ್ಚ ದಿವೌಕಸಃ। 
ಮಹಾನುಭಾವಾ ಲೇಖಾಶ್ಚ ಪಂಚೈತೇ ಹೃಷ್ಟಕಾ ಗಣಾಃ ॥ 2 


ಒಂದೊಂದು ಗಣದಲ್ಲಿ ಹದಿನಾಲ್ಕು ಹದಿನಾಲ್ಕು ದೇವತೆಗಳು (20-21). 
ರೈವತಮನ್ವಂತರದಲ್ಲಿ ಹಿರಣ್ಯರೋಮ, ವೇದಶ್ರೀ, ಊರ್ಧ್ವಬಾಹು, 
ವೇದಬಾಹು, ಸುಧಾಮ, ಪರ್ಜನ್ಯ, ಮಹಾಮುನಿ--ಎಂಬವರು 
ಸಿಪ್ರರ್ಷಿಗಳು. ಮೈತ್ರೇಯ, ಆಗ ಬಲಬಂಧು, ಸಂಭಾವ್ಯ, ಸತ್ಯಕ-- 
ಮೊದಲಾದ ಬಲಶಾಲಿಗಳಾದ ರಾಜರು ರೈವತಮನುವಿನ ಪುತ್ರರಾಗಿದ್ದರು 
(22-23). ಸ್ವಾರೋಚಿಷ, ಉತ್ತಮ, ತಾಮಸ, ರೈವತ--ಈ ನಾಲ್ಪರು 
ಪ್ರಿಯವ್ರತನ ವಂಶದಲ್ಲಿ ಹುಟ್ಟಿದ ಮನುಗಳು. ರಾಜರ್ಷಿಯಾದ 
ಪ್ರಿಯವ್ರತನು ತಪಸ್ಸಿನಿಂದ ವಿಷ್ಣುವನ್ನು ಆರಾಧಿಸಿ ತನ್ನ ವಂಶದಲ್ಲಿ 
ಮನ್ಹಂತರಾಧಿಪತಿಗಳಾದ ಇವರನ್ನು ಪಡೆದಿದ್ದನು (24-25). ಆರನೆಯ 
ಮನ್ವಂತರದಲ್ಲಿ ಚಾಕ್ಟುಷನು ಮನುವಾಗಿದ್ದನು. ಆಗ ಮನೋಜವನು 
ದೇವೇಂದ್ರ. ಆಗಿನ ದೇವತೆಗಳನ್ನು ಕೇಳು. ಆಗ ಆಪ್ಯ, ಪ್ರಸೂತ, ಭವ್ಯ, 
ಪೃಥುಕ, ಲೇಖ ಎಂಬ ಮಹಾನುಭಾವರಾದ ದೇವತೆಗಳಿದ್ದರು. ಆ 


ಅಧ್ಯಾಯ 1 ತೃತೀಯಾಂಶಃ 457 


ಸುಮೇಧಾ ವಿರಜಾಶ್ಚೈವ ಹವಿಷ್ಕಾನುತ್ತಮೋ ಮಧುಃ। 
ಅತಿನಾಮಾ ಸಹಿಷ್ಣುಶ್ಚ ಸಪ್ಪಾಸನ್ನಿತಿ ಚರ್ಹಯಃ॥ 28 


ಊರುಃ ಪೂರುಶ್ಶತದ್ಯುಮ್ನಪ್ರಮುಖಾಸ್ಸುಮಹಾಬಲಾಃ। 
ಚಾಕ್ಷುಷಸ್ಕ ಮನೋಃ ಪುತ್ರಾಃ ಪೃಥಿವೀಪತಯೋಇಆಭವನ್‌ ॥ 29 


ವಿವಸ್ಥತಸ್ಸುತೋ ವಿಪ್ರ ಶ್ರಾದ್ಧದೇವೋ ಮಹಾದ್ಯುತಿಃ! 
ಮನುಸ್ಸಂವರ್ತತೇ ಧೀಮಾನ್‌ ಸಾಂಪ್ರತಂ ಸಪ್ತಮೇಆಂತರೇ॥ 30 


ಆದಿತ್ಯವಸುರುದ್ರಾದ್ಕಾ ದೇವಾಶ್ಚಾತ್ರ ಮಹಾಮುನೇ! 


ಪುರಂದರಸ್ತಥೈವಾತ್ರ ಮೈತ್ರೇಯ ತ್ರಿದಶೇಶ್ಚರಃ॥ 31 
ವಸಿಷ್ಠ ಕಾಶ್ವಶೋನಥಾತ್ರಿರ್ಜಮದಗ್ನಿಸ್ಸಗೌತಮಃ। 
ವಿಶ್ವಾಮಿತ್ರಭರದ್ದಾಜೌ ಸಪ್ತ ಸಪ್ತರ್ಹಯೋಇಭವನ್‌ ॥ 32 
ಇಕ್ಸ್ಟ್ವಾಕುಶ್ಚ ನೃಗಶ್ಚೈವ ಧೃಷ್ಟಃ ಶರ್ಯಾತಿರೇವ ಚ। 

ನರಿಷ್ಕಂತಶ್ಚ ವಿಖ್ಯಾತೋ ನಾಭಾಗೋರಿಷ್ಟ ಏವ ಚ॥ 33 


ಹೆಸರಿನ ಐದು ಗಣಗಳಲ್ಲಿ ಒಂದೊಂದರಲ್ಲಿಯೂ ಎಂಟು ದೇವತೆಗಳು 
(26-27). ಸುಮೇಧ, ವಿರಜ, ಹವಿಷಾವ್‌, ಉತ್ತಮ, ಮಧು, ಅತಿ 
ನಾಮ, ಸಹಿಷ್ಣು--ಎಂಬ ಸಪ್ಪರ್ಷಿಗಳಿದ್ದರು (28). ಊರು, ಪೂರು, 
ಶತದ್ಯುಮ್ನ--ಮೊದಲಾದವರು ಚಾಕ್ಷುಷ ಮನುವಿನ ಪುತ್ರರಾಗಿ ಬಲಾಢ್ಯ 
ರಾದ ಪೃಥಿವೀಪತಿಗಳಾಗಿದ್ದರು. ಮೈತ್ರೇಯ, ಪ್ರಕೃತ ನಡೆಯುತ್ತಿರುವ 
ಮನ್ವಂತರದಲ್ಲಿ ವಿವಸ್ವಂತನ (ಸೂರ್ಯನ) ಪುತ್ರನಾದ ಶಾದ್ದದೇವನೆಂಬ 
ತೇಜಸ್ವಿಯಾದ ಧೀಮಂತನು ಮನುವಾಗಿದ್ದಾನೆ. ಆದಿತ್ಯ, ವಸು, 
ರುದ್ರ--ಮೊದಲಾದವರು ದೇವತೆಗಳು. ಈ ಮನ್ವಂತರದಲ್ಲಿ ಪುರಂದರ 
ಎಂಬವನು ದೇವೇಂದ್ರ (29-31). ವಸಿಷ್ಠ, ಕಾಶ್ಯಪ, ಅತ್ರಿ, ಜಮದಗ್ನಿ, 
ಗೌತಮ, ವಿಶ್ವಾಮಿತ್ರ, ಭರದ್ವಾಜ ಎಂಬವರು ಸಪ್ತರ್ಷಿಗಳು. ಈ 
ವೈವಸ್ವತ ಮನುವಿಗೆ ಇಕ್ಷ್ವಾಕು, ನೃಗ, ದೃಷ್ಟ, ಶರ್ಯಾತಿ, ನರಿಷ್ಯಂತ, 
ನಾಭಾಗ, ಅರಿಷ್ಟ, ಕರೂಷ, ಪೃಷಧ್ರ- ಎಂಬ ಲೋಕವಿಖ್ಯಾತರಾದ 


458 ಶ್ರೀವಿಷ್ಣುಪುರಾಣಮ್‌ 


ಕರೂಹಶ್ಚ ಪೃಷಧ್ರಶ್ನ ಸುಮಹಾನ್‌ ಲೋಕವಿಶ್ರುತಃ | 


ಮನೋವ್ವೆೈವಸ್ಥತಸ್ಥೈತೇ ನವಪುತ್ರಾಃ ಸುಧಾರ್ಮಿಕಾಃ ॥ 34 
ಎಷ್ಟುಶಕ್ತಿರನೌಪಮ್ಮಾ ಸತ್ಹೋದಿಕ್ತಾ ಸ್ಥಿತೌ ಸ್ಥಿತಾ। 
ಮನ್ಹಂತರೇಷ್ಟಶೇಷೇಷು ದೇವತ್ಚೇನಾಧಿತಿಷತಿ॥ 35 


ಅಂಶೇನ ತಸ್ಮಾ ಜಜ್ಞೇಂಸೌ ಯಜ್ಗಸ್ಸ್ವಾಯಂಭುವೇಇಆಂತರೇ। 
ಆಕೂತ್ಕಾಂ ಮಾನಸೋ ದೇವ ಉತ್ಪನ್ನಃ ಪ್ರಥಮೇಇಆಂತರೇ ॥ 36 


ತತಃ ಪುನಃ ಸ ವೈ ದೇವಃ ಪ್ರಾಪ್ತೇ ಸ್ಥಾರೋಚಿಷೇಇಂತರೇ। 


ತುಷಿತಾಯಾಂ ಸಮುತ್ನನ್ನೋ ಹ್ಯಜಿತಸ್ತುಷಿತೈಃ ಸಹ॥ 37 
ಟಔತ್ತಮೇತಪ್ಯಂತರೇ ದೇವಸ್ತುಷಿತಸ್ತು ಪುನಸ್ಸ ವೈ! 
ಸತ್ಕಾಯಾಮಭವತ್ಸತ್ಯ ಸತ್ಕೈಸ್ಸಹ ಸುರೋತ್ತಮೈಃ ॥| 38 


ತಾಮಸಸ್ಕಾಂತರೇ ಚೈವ ಸಂಪ್ರಾಪ್ತೇ ಪುನರೇವ ಹಿ! 
ಹರ್ಯಾಯಾಂ ಹರಿಭಿಸ್ಸಾರ್ಧಂ ಹರಿರೇವ ಬಭೂವ ಹ॥ 39 


ಒಂಬತ್ತು ಧಾರ್ಮಿಕರಾದ ಪುತ್ರರು (32-34). ಈ ಸಮಸ್ತಮನ್ವಂತರ 
ಗಳಲ್ಲಿಯೂ ಸತ್ತ್ವ್ವಪ್ರಧಾನವೂ ಅಸದೃಶ್ಯವೂ ಆದ ವಿಷ್ಣುಶಕ್ತಿಯು 
ಅಧಿಷ್ಠಾತೃದೇವತೆಯಾಗಿ ಜಗತ್ತಿನ ರಕ್ಷಣೆಗೋಸ್ಕರ ನಿಂತಿರುತ್ತದೆ (35). 
ಮೊದಲನೆಯ ಸ್ವಾಯಂಭುವಮನ್ವಂತರದಲ್ಲಿ ಯಜ್ಞನೆಂಬ ದೇವನು 
ಆಕೂತಿಯಲ್ಲಿ ಮಾನಸಪುತ್ರನಾಗಿ ಜನಿಸಿದನು. ಆಮೇಲೆ ಸ್ವಾರೋಚಿಷ 
ಮನ್ವಂತರವು ಬಂದಾಗ ಆ ಯಜ್ಞದೇವನೇ ತುಷಿತೆಯಲ್ಲಿ ತುಷಿತದೇವತೆ 
ಗಳೊಡನೆ ಅಜಿತ ಎಂಬ ಹೆಸರಿನಿಂದ ಹುಟ್ಟಿದನು (36-37). 
ಉತ್ತಮಮನ್ವಂತರದಲ್ಲಿ ಆ ಅಜಿತನು ಸತ್ಯೆಯಲ್ಲಿ ಸತ್ಯರೆಂಬ ದೇವತೆ 
ಗಳೊಡನೆ ಸತ್ಯ ಎಂಬ ಹೆಸರಿನಿಂದ ಉದ್ಭವಿಸಿದನು. ತಾಮಸಮನ್ವಂತರ 
ದಲ್ಲಿ ಮತ್ತೆ ಆತನು ಹರ್ಯೆಯಲ್ಲಿ ಹರಿ ಎಂಬ ದೇವತೆಗಳೊಡನೆ 
ಹರಿಯಾಗಿ ಅವತರಿಸಿದನು (38-39). ಅನಂತರ ರೈವತಮನ್ವಂತರದಲ್ಲಿ 
ಆ ಹರಿಯು ಸಂಭೂತಿಯಲ್ಲಿ ಆ ಕಾಲದ ದೇವತೆಗಳೊಡನೆ ಮಾನಸ 
ಎಂಬ ಹೆಸರಿನಿಂದ ಅವತರಿಸಿದನು. ಚಾಕ್ಸುಷಮನ್ವಂತರದಲ್ಲಿ 


ಅಧ್ಯಾಯ 1 ತೃತೀಯಾಂಶಃ 459 


ರೈವತೇನಪ್ಕಂತರೇ ದೇವಸ್ಸಂಭೂತ್ಕಾಂ ಮಾನಸೋ ಹರಿಃ । 
ಸಂಭೂತೋ ರೈವತೈಸ್ಸಾರ್ಧಂ ದೇವೈರ್ದೇವವರೋ ಹರಿಃ॥ 40 


ಚಾಕ್ಷುಷೇ ಚಾಂತರೇ ದೇವೋ ವೈಕುಂಠಃ ಪುರುಷೋತ್ತಮಃ। 
ವಿಕುಂಠಾಯಾಮಸೌ ಜಜ್ಞೇ ವೈಕುಂಠೈರ್ದೈವತೈಃ ಸಹ॥ 41 


ಮನ್ನಂತರೇಪತ್ರ ಸಂಪ್ರಾಪ್ತೇ ತಥಾ ವೆ ಲವಸ್ಟತೇ ದ್ವಿಜ! 


ವಾಮನಃ ಕಶ್ಮಪಾದ್ಧಿಷ್ನುರದಿತ್ಕಾಂ ಸಂಬಭೂವ ಹ॥ 42 
ತ್ರಿಭಿಃ ಕ್ರಮೈರಿಮಾನ್‌ ಲೋಕಾಂಚಿತ್ಚಾ ಯೇನ ಮಹಾತ್ಮನಾ! 
ಪುರಂದರಾಯ ತ್ರೈಲೋಕ್ಯಂ ದತ್ತಂ ನಿಹತಕಂಟಕಮ್‌ ॥ 43 


ಇತ್ಯೇತಾಸ್ತನವಸ್ಪಸ್ಮ ಸಪ್ತಮನ್ಹಂತರೇಷು ವೈ! 
ಸಪ್ತ್ಪಸ್ಟೇವಾಭವನ್‌ ವಿಪ್ರ ಯಾಭಿಃ ಸಂವರ್ದಿತಾಃ ಪ್ರಜಾಃ ॥ 44 


ಯಸ್ಮಾದ್ಧಿಷ್ಟಮಿದಂ ವಿಶ್ವಂ ತಸ್ಮ ಶಕ್ತ್ಯಾ ಮಹಾತ್ಮನಃ! 
ತಸ್ಮಾತ್ಸಾ ಪ್ರೋಚ್ಯತೇ ವಿಷ್ಣುರ್ವಿಶೇರ್ಧಾತೋಃ ಪ್ರವೇಶನಾತ್‌ ॥ 45 


ಪುರುಷೋತ್ತಮನಾದ ಹರಿಯು ವಿಕುಂಠೆಯ ಗರ್ಭದಲ್ಲಿ ವೈಕುಂಠದೇವತೆ 
ಗಳೊಡನೆ ವೈಕುಂಠನೆಂಬ ನಾಮದಿಂದ ಆವಿರ್ಭವಿಸಿದನು (40-41). 
ಮೈತ್ರೇಯ, ಈಗ ನಡೆಯುವ ವೈವಸ್ವತಮನ್ವಂತರವು ಪ್ರಾಪ್ತವಾಗಲಾಗಿ 
ವಿಷ್ಣುವು ಅದಿತಿಯ ಗರ್ಭದಲ್ಲಿ ಕಶ್ಯಪನಿಂದ ವಾಮನ ಎಂಬ ಹೆಸರಿನಿಂದ 
ಅವತರಿಸಿದನು (42). ಈ ಮಹಾತ್ಮನು ಮೂರು ಹೆಜ್ಜೆಗಳಿಂದ ಮೂರು 
ಲೋಕಗಳನ್ನು ಜಯಿಸಿ ನಿಷ್ಕಂಟಕವಾದ ಲೋಕತ್ರಯವನ್ನು ಪುರಂದರ 
ನೆಂಬ ದೇವೇಂದ್ರನಿಗೆ ವಹಿಸಿಕೊಟ್ಟನು (43). ಮೈತ್ರೇಯ, ಈ ಪ್ರಕಾರ 
ವಾಗಿ ಸಪ್ತಮನ್ವಂತರಗಳಲ್ಲಿ ವಿಷ್ಣುವು ಸಪ್ತ ಶರೀರಗಳನ್ನು ಧರಿಸಿ 
ಅವತರಿಸಿದ್ದಾನೆ. ಅದರಿಂದ ಪ್ರಜೆಗಳ ಅಭಿವೃದ್ಧಿಯಾಯಿತು (44). 
ಮೈತ್ರೇಯ, "ವಿಶ್‌' ಧಾತುವಿಗೆ ಪ್ರವೇಶ ಎಂದು ಅರ್ಥ. ಆ ಮಹಾತ್ಮನ 
ವೈಷ್ಣವೀ ಶಕ್ತಿಯು ವಿಶ್ವವನ್ನೇ ಪ್ರವೇಶಮಾಡಿರುವ ಕಾರಣ "ವಿಶ್‌' 
ಧಾತುವಿನಿಂದಾದ ವಿಷ್ಣು ಎಂಬುದು ಆತನ ಹೆಸರಾಗಿದೆ (45). ಸಮಸ್ತ 


460 ಶ್ರೀವಿಷ್ಣುಪುರಾಣಮ್‌ 


ಸರ್ವೇ ಚ ದೇವಾ ಮನವಸ್ಸಮಸ್ತಾ- 
ಸ್ಪಷ್ಪರ್ಹಯೋ ಯೇ ಮನುಸೂನವಶ್ನ! 
ಇಂದ್ರಶ್ನ ಯೋಂಯಂ ತ್ರಿದಶೇಶಭೂತೋ 
ವಿಷ್ಣೋರಶೇಷಾಸ್ತು ವಿಭೂತಯಸ್ತಾಃ ॥॥ 46 


ಇತಿ ಶ್ರೀವಿಷ್ಣುಪುರಾಣೇ ತೃತೀಯೇ5ಂಶೇ ಪ್ರಥಮೋಇ5ಧ್ಯಾಯಃ 


ದೇವತೆಗಳೂ ಮನುಗಳೂ ಸಪ್ಪರ್ಷಿಗಳೂ ಮನುಪುತ್ರರೂ ದೇವೇಶ್ವರ 
ನಾದ ಇಂದ್ರನೂ--ಎಲ್ಲರೂ ವಿಷ್ಣುವಿನ ವಿಭೂತಿಗಳು (46). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ತೃತೀಯಾಂಶದಲ್ಲಿ 
ಒಂದನೆಯ ಅಧ್ಯಾಯ ಮುಗಿಯಿತು. 


% 


ದ್ವಿತೀಯೋಂಧ್ಕಾಯಃ 


ಶ್ರೀವೈತ್ರೇಯ ಉವಾಚ: 

ಪ್ರೋಕ್ಪಾನ್ಯೇತಾನಿ ಭವತಾ ಸಪ್ಪಮನ್ಹಂತರಾಣಿ ವೈ! 

ಭವಷ್ಮಾಣ್ಯಪಿ ವಿಪ್ರರ್ಷೇ ಮಮಾಖ್ಯಾತುಂ ತೃಮರ್ಹಸಿ ॥ | 
ಶ್ರೀಪರಾಶರ ಉವಾಚ: 


ಸೂರ್ಯಸ್ಮ ಪತ್ನೀ ಸಂಜ್ಞಾಭೊತ್ತನಯಾ ವಿಶ್ವಕರ್ಮಣಃ। 
ಮನುರ್ಯಮೋ ಯಮೀ ಚೈವ ತದಪತ್ಕಾನಿ ವೈ ಮುನೇ॥ 2 


ಅಸಹಂತೀ ತು ಸಾ ಭರ್ತುಸ್ತೇಜಶ್ಛಾಯಾಂ ಯುಯೋಜ ವೈ! 


ಭರ್ತಶುಷ್ರೂಣೇ5ರಣ್ಮಂ ಸ್ವಯಂ ಚ ತಪಸೇ ಯಯೌ॥ 3 
ಅಧ್ಯಾಯ 2 


ಸಾರ್ವಣಿಮನುವಿನ ಉತ್ಪತ್ತಿ, ಮುಂದೆ ಬರುವ ಏಳು ಮನ್ವಂತರಗಳ ಮನುಗಳು, 


ಬಂ 


ಮನುಪುತ್ರರು, ಸಪ್ಪರ್ಷಿಗಳು ಮತ್ತು ಇಂದ್ರ ಇವರ ವರ್ಣನೆ. 


ಮೈತ್ರೇಯರು, “ಬ್ರಹ್ಮರ್ಷಿಗಳೆ, ಹೀಗೆ ಏಳು ಮನ್ವಂತರಗಳ 
ವಿಚಾರವನ್ನು ಹೇಳಿದಿರಿ. ಮುಂದೆ ಬರಲಿರುವ ಏಳು ಮನ್ವಂತರಗಳ 
ವಿಷಯವನ್ನೂ ಹೇಳಿರಿ” ಎಂದು ಕೇಳಿದರು (1). ಪರಾಶರರು 
ಹೇಳಿದರು: ವಿಶ್ವಕರ್ಮನ ಮಗಳಾದ ಸಂಜ್ಞೆಯು ಸೂರ್ಯನ ಪತ್ನಿ. 
ಅವಳಿಗೆ ಮನು*, ಯಮ, ಯಮಿ ಎಂಬ ಮೂವರು ಮಕ್ಕಳು 
ಹುಟ್ಟಿದರು (2). ಸಂಜ್ಞೆಯು ತನ್ನ ಪತಿಯಾದ ಸೂರ್ಯನ ತೇಜಸ್ಸನ್ನು 
ತಡೆದುಕೊಳ್ಳಲಾರದೆ ಛಾಯೆಯನ್ನು ಪತಿಯ ಸೇವೆಗೆ ನಿಯಮಿಸಿ, ತಪಸ್ಸಿ 
ಗಾಗಿ ಅರಣ್ಯಕ್ಕೆ ಹೊರಟುಹೋದಳು (3). ಸೂರ್ಯನು ಛಾಯೆಯನ್ನೇ 


6% 
(ಒಂದೇ ರೂಪವಿದ್ದುದರಿಂದ) ಸಂಜ್ಞೆಯೆಂದು ತಿಳಿದು, ಅವಳಲ್ಲಿ ಶನೈಶ್ಚರ, 
ಇ ್‌ ಲಬ 


* ಈತನೇ ಶ್ರಾದ್ಧದೇವನೆಂಬ ವೈವಸ್ವತಮನು. 


4692 ಶ್ರೀವಿಷ್ಣುಪುರಾಣಮ್‌ 


ಸಂಜ್ಞೇಯಮಿತೃಥಾರ್ಕಶ್ಚ ಛಾಯಾಯಾಮಾತ್ಮಜತ್ರಯಮ್‌ | 


ಶನೈಶ್ಚರಂ ಮನುಂ ಚಾನ್ಮ್ನಂ ತಪತೀಂ ಚಾಪಜೀಜನತ್‌ ॥ 4 
ಛಾಯಾಸಂಜ್ಞಾ ದದೌ ಶಾಪಂ ಯಮಾಯ ಕುಪಿತಾ ಯದಾ! 
ತದಾನ್ನೇಯಮಸೌ ಬುದ್ಧಿರಿತ್ಯಾಸೀದ್ಯಮಸೂರ್ಯಯೋಃ॥ 5 
ತತೋ ವವಸ್ಥಾನಾಖ್ಮಾತೇ ತಯ್ಕೆವಾರಣ್ಮಸಂಸ್ಥಿತಾಮ್‌ | 
ಸಮಾಧಿದೃಷ್ಟ್ಯಾ ದದೃಶೇ ತಾಮಶ್ಚಾಂ ತಪಸಿ ಸ್ಮ್ಥಿತಾಮ್‌ ॥ 6 


ವಾಜಿರೂಪಧರಃ ಸೋನ5ಥ ತಸ್ಕಾಂ ದೇವಾವಥಾಶ್ಚಿನೌ। 
ಜನಯಾಮಾಸ ರೇವಂತಂ ರೇತಸೋsಂತೇ ಚ ಭಾಸ್ಕರಃ ॥ 7 


ಆನಿನ್ನೇ ಚ ಪುನಃ ಸಂಜ್ಞಾಂ ಸ್ವಸ್ನಾನಂ ಭಗವಾನ್‌ ರವಿಃ! 


ತೇಜಸಶ್ಯಮನಂ ಚಾಸ್ಮ ವಿಶ್ವಕರ್ಮಾ ಚಕಾರ ಹ॥ 8 
ಭ್ರಮಮಾರೋಪ್ಯ ಸೂರ್ಯಂ ತು ತಸ್ಮ ತೇಜೋನಿಶಾತನಮ್‌ | 
ಕೃತವಾನಷ್ಟಮಂ ಭಾಗಂ ಸ ವ್ಯಶಾತಯದವ್ಮಯಮ್‌ ॥ 9 


ಇನ್ನೊಬ್ಬ ಮನು ಮತ್ತು ತಪತೀ ಎಂಬ ಕನ್ಯ ಇವರನ್ನು ಮಕ್ಕಳಾಗಿ 
ಪಡೆದನು (4). ಒಂದು ಸಲ ಸಂಜ್ಲಾರೂಪದಲ್ಲಿದ್ದ ಛಾಯೆಯು 
ಕುಪಿತಳಾಗಿ ಯಮನನ್ನು ಶಪಿಸಿದಳು. ಆಗ ಯಮನಿಗೂ ಸೂರ್ಯನಿಗೂ 
ಅವಳು ಸಂಜ್ಞೆಯಲ್ಲವೆಂದೂ ಬೇರೊಬ್ಬಳೆಂದೂ ಗೊತ್ತಾಯಿತು! (5). ಆಗ 
ಸಂಜ್ಞೆಯು ಅರಣ್ಯಕ್ಕೆ ಹೋಗಿದ್ದಾಳೆಂದು ಛಾಯೆಯೇ ಸೂರ್ಯನಿಗೆ 
ತಿಳಿಸಲಾಗಿ ಸೂರ್ಯನು ಸಮಾಧಿದೃಷ್ಟಿಯಿಂದ ನೋಡಿ ಸಂಜ್ಞೆಯು ಹೆಣ್ಣು 
ಕುದುರೆಯ ರೂಪದಲ್ಲಿ ತಪೋನಿರತಳಾಗಿದ್ದಾಳೆಂದು ತಿಳಿದುಕೊಂಡನು 
(6). ಭಾಸ್ಕರನು ಸ್ವಯಂ ಗಂಡುಕುದುರೆಯ ರೂಪವನ್ನು ಧರಿಸಿ 
ಸಂಜ್ಞೆಯನ್ನು ಭೋಗಿಸಿ ಇಬ್ಬರು ಅಶ್ವಿನೀದೇವತೆಗಳನ್ನೂ ರೇವಂತನೆಂಬ 
ಇನ್ನೊಬ್ಬ ಪುತ್ರನನ್ನೂ ಪಡೆದನು (7). ಅನಂತರ ಭಗವಾನ್‌ ಭಾಸ್ಕರನು 
ಸಂಜ್ಞೆಯನ್ನು ಪುನಃ ತನ್ನ ಬಳಿಗೆ ಕರೆತಂದನು. ಆಮೇಲೆ ವಿಶ್ವಕರ್ಮನು 
ಸೂರ್ಯನ ತೇಜಸ್ಸನ್ನು ಕಡಿಮೆ ಮಾಡಿದನು (8). ಆತನು ಸೂರ್ಯನನ್ನು 
ಸಾಣೆಯ ಕಲ್ಲಿನ ಯಂತ್ರದ ಮೇಲಿಟ್ಟು ಸವೆಸಿ, ಅಕ್ಷುಣ್ಣವಾದ ಆತನ 


ಅಧ್ಯಾಯ 2 ತೃತೀಯಾಂಶಃ 463 
ಯತ್ನಸ್ಮಾದ್ವೈಷ್ಣವಂ ತೇಜಶ್ಯಾತಿತಂ ವಿಶ್ವಕರ್ಮಣಾ। 


ಜಾಜ್ಯಲ್ಕಮಾನಮಪತತ್‌ ತದ್ಭೂಮೌ ಮುನಿಸತ್ತಮ॥ 10 
ತೃಷ್ಟೈವ ತೇಜಸಾ ತೇನ ವಿಹಷ್ಣೋಶ್ಚಕ್ರಮಕಲ್ಪಯತ್‌!। 
ತ್ರಿಶೂಲಂ ಚೈವ ಶರ್ವಸ್ಮ ಶಿಬಕಾಂ ಧನದಸ್ಮ ಚ॥ 11 


ಶಕ್ತಿಂ ಗುಹಸ್ಮ ದೇವಾನಾಮನ್ನೇಷಹಾಂ ಚ ಯದಾಯುಧಮ್‌ । 
ತತ್ಸರ್ವಂ ತೇಜಸಾ ತೇನ ವಿಶ್ವಕರ್ಮಾ ವ್ಯವರ್ಧಯತ್‌ ॥ 12 


ಛಾಯಾಸಂಜ್ಞಾನುತೋ ಯೋಪಸೌ ದ್ವಿತೀಯಃ ಕಥಿತೋ ಮನುಃ। 


ಪೂರ್ವಜಸ್ಮ ಸುವರ್ಣೋಎಇಸೌ ಸಾವರ್ಣಿಸ್ಟೇನ ಕಥ್ಯತೇ ॥ 13 
ತಸ್ಕ ಮನ್ಹಂತರಂ ಹೈೇತತ್ಸಾವರ್ಣಿಕಮಥಾಷ್ಟಮಮ್‌ | 
ತಚ್ಛ್ರಣುಷ್ಟ ಮಹಾಭಾಗ ಭವಿಷ್ಯತ್ಯಥಯಾಮಿ ತೇ॥ 14 
ಸಾವರ್ಣಿಸ್ತು ಮನುರ್ಯೋಇಸೌ ಮೈತ್ರೇಯ ಭವಿತಾ ತತಃ। 
ಸುತಪಾಶ್ಚಾಮಿತಾಭಾಶ್ಚ ಮುಖ್ಯಾಶ್ಚಾಸಿ ತಥಾ ಸುರಾಃ॥ 15 


ತೇಜಸ್ಸಿನಲ್ಲಿ ಎಂಟನೆಯ ಒಂದು ಭಾಗವನ್ನು ಮಾತ್ರ ಶಮನ ಮಾಡಿದನು 
(9). ವಿಶ್ವಕರ್ಮನು ಸೂರ್ಯನ ವೈಷ್ಣವ ತೇಜಸ್ಸಿನ ಒಂದಂಶವನ್ನು ಹೀಗೆ 
ಕತ್ತರಿಸಲು, ಅದು ಜಾಜ್ವಲ್ಯಮಾನವಾಗಿ ಬೆಳಗುತ್ತ ಭೂಮಿಯ ಮೇಲೆ 
ಬಿದ್ದಿತು (10). ವಿಶ್ವಕರ್ಮನು ಆ ತೇಜೋಂಶದಿಂದ ಎಷ್ಟುವಿಗೆ ಸುದರ್ಶನ 
ಚಕ್ರವನ್ನೂ ಶಿವನಿಗೆ ತ್ರಿಶೂಲವನ್ನೂ ಷಣ್ಮುಖನಿಗೆ ಶಕ್ತ್ಯಾಯುಧವನ್ನೂ 
ಹಾಗೆಯೇ ಇತರ ದೇವತೆಗಳಿಗೆ ಬೇರೆ ಬೇರೆ ಆಯುಧಗಳನ್ನೂ ನಿರ್ಮಿಸಿ 
ಕೊಟ್ಟನು (11-12). ಮೈತ್ರೇಯ, ಸಂಜ್ಞೆಯಂತೆಯೇ ಇದ್ದ ಛಾಯೆಗೆ 
ಇನ್ನೊಬ್ಬ "ಮನು' ಪುತ್ರನಾಗಿ ಜನಿಸಿದನೆಂದು ಹೇಳಿದೆನಷ್ಟೆ. ಆತನು ತನ್ನ 
ಅಗ್ರಜನಾದ ಮನುವಿಗೆ ಸವರ್ಣ (ಸಮಾನರೂಪ) ನಾದ್ದರಿಂದ ಸಾವರ್ಣಿ 
ಯೆಂದು ಹೆಸರಾಯಿತು (13). ಆತನ ಆಧಿಪತ್ಯಕ್ಕೆ ಒಳಪಟ್ಟ ಎಂಟನೆಯ 
ಮನ್ವಂತರವು ಸಾವರ್ಣಿ ಎನಿಸಿಕೊಂಡಿದೆ. ಮುಂದೆ ನಡೆಯಲಿರುವ ಈ 
ಸಾವರ್ಣಿಮನ್ಹಂತರದ ವಿಷಯವನ್ನು ನಿನಗೆ ಹೇಳುತ್ತೇನೆ, ಕೇಳು (14). 
ಮೈತ್ರೇಯ, ಈ ಸಾವರ್ಣಿಯು ಆ ಸಮಯದಲ್ಲಿ ಮನುವಾಗುವನು. 


464 ಶ್ರೀವಿಷ್ಣುಪುರಾಣಮ್‌ 


ತೇಷಾಂ ಗಣಶ್ಚ ದೇವಾನಾಮೇಕೈಕೋ ವಿಂಶಕಃ ಸ್ಮೃತಃ। 


ಸಪ್ತರ್ಷೀನಪಿ ವಕ್ಷ್ಯಾಮಿ ಭವಿಹ್ಮಾನ್ಮುನಿಸತ್ತಮ ॥ 16 
ದೀಪ್ಲಿಮಾನ್‌ ಗಾಲವೋ ರಾಮಃ ಕೃಪೋ ದ್ರೌಣಿಸ್ತಥಾ ಪರಃ। 
ಮತ್ತುತ್ರಶ್ಚ ತಥಾ ವ್ಯಾಸ ಯಷ್ಮಶೃಂಗಶ್ನ ಸಪ್ತಮಃ॥ 17 
ವಿಷ್ಣುಪ್ರಸಾದಾದನಘಃ ಪಾತಾಲಾಂತರಗೋಚರಃ। 
ವಿರೋಚನಸುತಸ್ತೇಷಾಂ ಬಲಿರಿಂದ್ರೋ ಭವಿಷ್ಯತಿ ॥ 18 


ವಿರಜಾಶ್ಟೋರ್ವರೀವಾಂಶ್ಚ ನಿರ್ಮೋಕಾದ್ಯಾಸಥಾಪರೇ। 
ಸಾವರ್ಣೇಸ್ತು ಮನೋಃ ಪುತ್ರಾ ಭವಿಷ್ಯಂತಿ ನರೇಶ್ವರಾಃ ॥ 19 


ನವಮೋ ದಕ್ಷಸಾವರ್ಣಿರ್ಭವಿಷ್ಮತಿ ಮುನೇ ಮನುಃ। 
ಪಾರಾ ಮರೀಚಗರ್ಭಾಶ್ಚ ಸುಧರ್ಮಾಣಸ್ಪಥಾ ತ್ರಿಧಾ॥ 20 


ಭವಿಷ್ಯಂತಿ ತಥಾ ದೇವಾ ಹೈೇಕೈಕೋ ದಾದಶೋ ಗಣಃ। 
ತೇಷಾಮಿಂದ್ರೋ ಮಹಾವೀರ್ಯೋ ಭವಿಷ್ಯತ್ಯದ್ಧುತೋ ದ್ವಿಜ ॥ 21 


ಸುತಪ, ಅಮಿತಾಭ, ಮುಖ್ಯ--ಎಂಬ ದೇವತಾಗಣಗಳು ದೇವತೆ 
ಗಳಾಗುತ್ತಾರೆ. ಒಂದೊಂದು ದೇವತಾಗಣವು ಇಪ್ಪತ್ತು ದೇವತೆಗಳಿಂದ 
ಯುಕ್ತವಾದುದು. ಮುಂದೆ ಬರುವ ಸಪ್ಪರ್ಷಿಗಳನ್ನೂ ಹೇಳುವೆನು (15- 
16). ದೀಪ್ಲಿಮಾನ, ಗಾಲವ, ರಾಮ (ಜಾಮದಗ್ಗ್ಯ), ಕೃಪ, ದ್ರೋಣ 
ಪುತ್ರನಾದ ಅಶ್ವತ್ಥಾಮ, ನನ್ನ ಪುತ್ರನಾದ ವ್ಯಾಸ, ಬುಷ್ಯಶ್ಚಂಗ--ಇವರು 
ಸಪ್ಪರ್ಷಿಗಳೆನಿಸುವರು (17). ಪಾತಾಳಲೋಕವಾಸಿಯೂ ವಿರೋಚನ 
ಪುತ್ರನೂ ಆದ ಬಲಿಚಕ್ರವರ್ತಿಯು ವಿಷ್ಣುಪ್ರಸಾದದಿಂದ ಆ ಮನ್ವಂತರ 
ದಲ್ಲಿ ದೇವೇಂದ್ರನಾಗುವನು. ವಿರಜ, ಉರ್ವರೀವಾನ್‌, ನಿರ್ಮೋಕ-- 
ಮೊದಲಾದ ಮನುಪುತ್ರರು ರಾಜರಾಗುವರು (18-19). ದಕ್ಷಸಾ 
ವರ್ಣಿಯು ಒಂಬತ್ತನೆಯ ಮನುವಾಗುವನು. ಪಾರ, ಮರೀಚಿಗರ್ಭ, 
ಸುಧರ್ಮ--ಎಂಬ ಹನ್ನೆರಡು ಹನ್ನೆರಡು ದೇವತೆಗಳುಳ್ಳ ಮೂರು 
ದೇವಗಣಗಳು ಆ ಕಾಲದ ದೇವತೆಗಳು. ಮಹಾವೀರನಾದ ಅದ್ಭುತ 
ಎಂಬವನು ಇಂದ್ರನಾಗುವನು (20-21). ಸವನ, ದ್ಯುತಿಮಾನ್‌, ಭವ್ಯ, 


ಅಧ್ಯಾಯ 2 ತೃತೀಯಾಂಶಃ 465 


ಸವನೋ ದ್ಭುತಿಮಾನ್‌ ಭವ್ಕೋ ವಸುರ್ಮೇಧಾತಿಥಿಸ್ತಥಾ | 
ಜ್ಕೋತಿಷ್ಕಾನ್‌ ಸಪ್ತಮಃ ಸತ್ಯಸ್ತತ್ರೈತೇ ಚ ಮಹರ್ಹ್ಷಯಃ॥ 22 


ಧೃತಕೇತುರ್ದೀಷ್ತಿಕೇತುಃ ಪಂಚಹಸ್ತನಿರಾಮಯೌ। 


ಪೃಥುಶ್ರವಾದ್ಯಾಶ್ಚ ತಥಾ ದಕ್ಷಸಾವರ್ಣಿಕಾತ್ಮಜಾಃ॥ 23 
ದಶಮೋ ಬ್ರಹ್ಮಸಾವರ್ಣಿರ್ಭವಿಷ್ಮತಿ ಮುನೇ ಮನುಃ! 
ಸುಧಾಮಾನೋ ವಿಶುದ್ಧಾಶ್ಚ ಶತಸಂಖ್ಯಾಸ್ತಥಾ ಸುರಾಃ॥ 24 


ತೇಷಾಮಿಂದ್ರಶ್ಚ ಭವಿತಾ ಶಾಂತಿರ್ನಾಮ ಮಹಾಬಲಃ। 
ಸಪುರ್ಹಯೋ ಭವಿಷ್ಯಂತಿ ಯೇ ತಥಾ ತಾನ್‌ ಶೃಣುಷ್ಣ ಹ॥ 25 


ಹವಿಷ್ಮಾನ್‌ ಸುಕೃತಸ್ಪತ್ನಸಪೋಮೂರ್ತಿಸಥಾ ಪರಃ। 


ನಾಭಾಗೋsಪು್ರತಿಮೌಜಾಶ್ನ ಸತ್ಯಕೇತುಸ್ತಥೈವ ಚ॥ 26 
ಸುಕ್ಷೇತ್ರಶ್ಟೋತ್ತಮೌಜಾಶ್ಚ ಭೂರಿಷೇಣಾದಯೋ ದಶ। 
ಬ್ರಹ್ಮಸಾವರ್ಣಿಪುತ್ರಾಸ್ತು ರಕ್ಷಿಷ್ಠಂತಿ ವಸುಂಧರಾಮ್‌ ॥ 27 


ವಸು, ಮೇಥಾತಿಥಿ, ಜ್ಯೋತಿಷ್ಠಾನ್‌, ಸತ್ಯ--ಎಂಬುವರು ಆ ಕಾಲದ 
ಸಪ್ತರ್ಷಿಗಳು. ಧೃತಕೇತು, ದೀಪ್ತಿಕೇತು, ಪಂಚಹಸ್ತ, ನಿರಾಮಯ, 
ಪೃಥುಶ್ರವ ಮೊದಲಾದವರು ದಕ್ಬ್ಷಸಾವರ್ಣಿಯ ಪುತ್ರರು. ಅವರು ನರಪತಿ 
ಗಳಾಗುವರು (22-23). ಮೈತ್ರೇಯ, ಬ್ರಹಸಾವರ್ಣಿಯು ಹತ್ತನೆಯ 
ಮನು. ಸುಧಾಮ, ವಿಶುದ್ಧ ಎಂಬ ನೂರು ನೂರು ಸಂಖ್ಯೆಯುಳ್ಳ 
ದೇವಗಣಗಳು ಆ ಕಾಲದ ದೇವತೆಗಳು. ಶಾಂತಿ ಎಂಬ ಬಲಾಢ್ಯನು 
ದೇವೇಂದ್ರನಾಗುವನು. ಇನ್ನು ಯಾರು ಸಪ್ಪರ್ಷಿಗಳಾಗುವರೆಂಬುದನ್ನು 
ಹೇಳುತ್ತೇನೆ, ಕೇಳು (24-25). ಹವಿಷಾವ್‌, ಸುಕೃತ, ಸತ್ಯ, ತಪೋ 
ಮೂರ್ತಿ, ನಾಭಾಗ, ಅಪ್ರತಿಮೌಜ, ಸತ್ಯಕೇತು--ಎಂಬವರು ಸಪ್ತರ್ಷಿ 
ಗಳು. ಸುಕ್ಷೇತ್ರ, ಉತ್ತಮೌಜ, ಭೂರಿಷೇಣ--ಮೊದಲಾದ ಹತ್ತು 
ಮಂದಿ ಬ್ರಹನಾವರ್ಣಿಪುತ್ರರು ರಾಜರಾಗಿ ಭೂಮಿಯನ್ನು ಪಾಲಿಸುವರು 
(26-27). ಹನ್ನೊಂದನೆಯ ಮನು ಧರ್ಮಸಾವರ್ಣಿ. ದೇವತೆಗಳಲ್ಲಿ 
ವಿಹಂಗಮ, ಕಾಮಗಮ, ನಿರ್ವಾಣರತಿ--ಎಂಬ ಮುಖ್ಯವಾದ 


466 ಶ್ರೀವಿಷ್ಣುಪುರಾಣಮ್‌ 


ಏಕಾದಶಶ್ಚ ಭವಿತಾ ಧರ್ಮಸಾವರ್ಣಿಕೋ ಮನುಃ। 


ವಿಹಂಗಮಾ ಕಾಮಗಮಾ ನಿರ್ವಾಣರತಯಸ್ತಥಾ ॥ 28 
ಗಣಾಸ್ತೇತೇ ತದಾ ಮುಖ್ಯಾ ದೇವಾನಾಂ ಚೆ ಭವಿಷೃತಾಮ್‌ | 
ಏಕೈಕಸ್ರಿಂಶಕಸ್ತೇಹಾಂ ಗಣಶ್ನೇಂದ್ರಶ್ನ ವೈ ವೃಷಃ॥ 29 
ನಿಃಸ್ಟರಶ್ಚಾಗ್ನಿ ತೇಜಾಶ್ಚ ವಪುಷ್ಮಾನ್‌ ಫೃಣಿರಾರುಣಿಃ। 
ಹವಿಷ್ಕಾನನಘಶ್ಚೈವ ಭಾವ್ಮಾಃ ಸಪುರ್ಹಯಸ್ತಥಾ ॥ 30 
ಸರ್ವತ್ರಗಸ್ಸುಧರ್ಮಾ ಚ ದೇವಾನೀಕಾದಯಸಥಾ!। 

ಭವಿಷ್ಮಂತಿ ಮನೋಸ್ತಸ್ಕ ತನಯಾಃ ಪೃಥಿವೀಶ್ವರಾಃ ॥ 31 


ರುದ್ರಪುತ್ರಸ್ತು ಸಾವರ್ಣಿರ್ಭವಿತಾ ದ್ವಾದಶೋ ಮನುಃ। 
ಯತುಧಾಮಾ ಚ ತತ್ರೇಂದ್ರೋ ಭವಿತಾ ಶೃಣು ಮೇ ಸುರಾನ್‌ ॥ 


ಹರಿತಾ ರೋಹಿತಾ ದೇವಾಸ್ತಥಾ ಸುಮನಸೋ ದ್ವಿಜ! 
ಸುಕರ್ಮಾಣಃ ಸುರಾಪಾಶ್ಚ ದಶಕಾಃ ಹಂಚ ವೆ ಸ ಗಣಾಃ ॥ 33 


ತಪಸ್ವೀ ಸುತಪಾಶ್ಚೈವ ತಪೋಮೂರ್ತಿಸ್ಪಪೋರತಿಃ | 
ತಪೋಧೃತಿರ್ದ್ಮುತಿಶ್ಚಾನಃ ಸಪ್ತಮಸ್ತು ತಪೋಧನಃ ॥ 34 


ದೇವಗಣಗಳಿರುತ್ತವೆ. ಒಂದೊಂದು ಗಣದಲ್ಲಿ ಮೂವತ್ತು ದೇವತೆಗಳು. 
ವೃಷ ಎಂಬವನು ಆಗ ದೇವೇಂದ್ರನಾಗುವನು (28-29). ನೀಸ್ವರ, ಅಗ್ನಿ 
ತೇಜ, ವಪುಷಾನ್‌, ಪೃಣಿ, ಆರುಣಿ, ಹವಿಷ್ಕಾನ್‌, ಅನಘ--ಎಂಬವರು 
ಆ ಸಮಯದಲ್ಲಿ ಆಗುವ ಸಪರ್ಷಿಗಳು. ಸರ್ವತ್ರಗ, ಸುಧರ್ಮ, 
ದೇವಾನೀಕ--ಮೊದಲಾದ ಮನುಪುತ್ರರು ಆಗಿನ ಭೂಪಾಲರು (30- 
31). ರುದ್ರಪುತ್ರನಾದ ಸಾವರ್ಣಿಯು ಹನ್ನೆರಡನೆ ಮನುವಾಗುವನು. 
ಯತುಧಾಮ ಎಂಬವನು ಆ ಕಾಲದ ದೇವೇಂದ್ರನಾಗುವನು. ಇನ್ನು 
ದೇವತೆಗಳನ್ನು ಕೇಳು. ಆಗ ಹತ್ತು ಹತ್ತು ದೇವತೆಗಳುಳ್ಳ ಹರಿತ, 
ರೋಹಿತ, ಸುಮನ, ಸುಕರ್ಮ, ಸುರಾಪ--ಎಂಬ ಐದು ದೇವಗಣ 
ಗಳಿರುತ್ತವೆ (32-33). ತಪಸ್ವಿ, ಸುತಪ, ತಪೋಮೂರ್ತಿ, ತಪೋರತಿ, 
ತಪೋದ್ಭತಿ, ದ್ಯುತಿ, ತಪೋಧನ--ಎಂಬವರು ಆಗ ಸಪ್ಪರ್ಷಿಗಳು. ರುದ್ರ 


ಅಧ್ಯಾಯ 2 ತ್ರತೀಯಾಂಶಃ 467 


ಸಪ್ರರ್ಷ್ಹ್ಷಯಸ್ಸಿಮೇ ತಸ್ಮ ಪುತ್ರಾನಪಿ ನಿಬೋಧ ಮೇ। 
ದೇವವಾನುಪದೇವಶ್ಚ ದೇವಶ್ರೇಷ್ಠಾದಯಸ್ಪಥಾ ॥ 35 


ಮನೋಸ್ತಸ್ಮೆ ಮಹಾವೀರ್ಯಾ ಭವಿಷ್ಯಂತಿ ಮಹಾನೃಪಾಃ | 
ತ್ರಯೋದಶೋ ರುಚರ್ನಾಮಾ ಭವಿಷ್ಯತಿ ಮುನೇ ಮನುಃ ॥ 36 


ಸುತ್ರಾಮಾಣಃ ಸುಕರ್ಮಾಣಃ ಸುಧರ್ಮಾಣಸಥಾಮರಾಃ। 
ತ್ರಯಸ್ತ್ರಿಂಶದ್ವಿಭೇದಾಸ್ತೇ ದೇವಾನಾಂ ಯತ್ರ ವೆ ಲ ಗಣಾಃ ॥ 37 


ದಿವಸ್ತತಿರ್ಮಹಾವೀರ್ಯಸೇಹಾಮಿಂದ್ರೋ ಭವಿಷ್ಯತಿ | 


ನಿರ್ಮೋಹಸ್ಪತ್ವದರ್ಶೀ ಚ ನಿಷ್ಠಕಂಪ್ಕೋ ನಿರುತ್ಸಕಃ॥ 38 
ಧೃತಿಮಾನವ್ಮಯಶ್ಚಾನಸ್ಸಪ್ತಮಸ್ಸುತಪಾ ಮುನಿಃ! 
ಸಪ್ತರ್ಹ್ಷಯಸ್ವಮೀ ತಸ್ಮ ಪುತ್ರಾನಪಿ ನಿಬೋಧ ಮೇ॥ 39 
ಚಿತ್ರಸೇನವಿಚಿತ್ರಾದ್ಮಾ ಭವಿಷ್ಮಂತಿ ಮಹೀಕ್ಷಿತಃ । 
ಭೌಮಶ್ಚತುರ್ದಶಶ್ಚಾತ್ರ ಮೈತ್ರೇಯ ಭವಿತಾ ಮನುಃ॥ 40) 


ಸಾವರ್ಣಿಯ ಪುತ್ರರ ಹೆಸರನ್ನು ಕೇಳು. ದೇವವಾನ್‌, ಉಪದೇವ, 
ದೇವಶ್ರೇಷ್ಠ--ಮೊದಲಾದವರು ಮನುಪುತ್ರರಾಗಿ ರಾಜರಾಗುವರು. 
ಅನಂತರ ರುಚಿ ಎಂಬುವನು ಹದಿಮೂರನೆಯ ಮನುವಾಗುವನು (34- 
36). ಸುತ್ರಾಮ, ಸುಕರ್ಮ, ಸುಧರ್ಮ--ಎಂಬ ದೇವಗಣಗಳಿರುತ್ತವೆ 
ಒಂದೊಂದು ಗಣದಲ್ಲಿ ಮೂವತ್ತಮೂರು ದೇವತೆಗಳು. ಮಹಾ 
ವೀರನಾದ ದಿವಸ್ಪತಿಯು ಆಗ ದೇವೇಂದ್ರನಾಗುವನು. ನಿರ್ಮೋಹ, 
ತತ್ತ್ವದರ್ಶಿ, ನಿಷ್ಟಕಂಪ್ಯ, ನಿರುತ್ಸಕ, ಧೃತಿಮಾನ್‌, ಅವ್ಯಯ, ಸುತಪ-- 
ಎಂಬವರು ಸಪ್ಪರ್ಷಿಗಳಾಗುವರು, ರುಚಿಮನುವಿನ ಪುತ್ರರು ಯಾರೆಂಬು 
ದನ್ನು ಕೇಳು (37-39). ಚಿತ್ರಸೇನ, ವಿಚಿತ್ರ ಮೊದಲಾದವರು ಆತನ 
ಪುತ್ರರು. ಅವರು ಮಹೀಪತಿಗಳಾಗುವರು. ಮೈತ್ರೇಯ, ಭೌಮನು 
ಹದಿನಾಲ್ಕನೆಯ ಮನುವಾಗುವನು. ಶುಚಿ ಎಂಬವನು ದೇವೇಂದ್ರ. ಆಗ 
ಐದು ದೇವಗಣಗಳಿರುತ್ತವೆ. ಚಾಕ್ಷುಷ, ಪವಿತ್ರ, ಕನಿಷ್ಠ, ಭ್ರಾಜಿಕ, 


468 ಶ್ರೀವಿಷ್ಣುಪುರಾಣಮ್‌ 


ಶುಚಿರಿಂದ್ರಸ್ಬುರಗಣಾಸ್ಪ್ತತ್ರ ಪಂಚೆ ಶೃಣುಷ್ಟ ತಾನ್‌! 

ಚಾಕ್ಷುಷಾಶ್ವ ಪವಿತ್ರಾಶ್ಚ ಕನಿಷ್ಠಾ ಭ್ರಾಜಿಕಾಸ್ಪಹಾ ॥ 4] 
ವಾಚಾವೃದ್ಧಾಶ್ಚ ವೈ ದೇವಾಸ್ಪಪ್ಪರ್ನೀನಪಿ ಮೇ ಶೃಣು! 
ಅಗ್ನಿಬಾಹುಃ ಶುಚಿಃ ಶುಕ್ರೋ ಮಾಗಧೋಣಇಗ್ನಿದ್ರ ಏವ ಚೆ ॥ 42 


ಯುಕ್ತಸಥಾ ಜಿತಶ್ಚಾನ್ಯೋ ಮನುಪುತ್ರಾನತಃ ಶೃಣು! 
ಊರುಗಂಭೀರಬುದ್ಧ್ಯಾದ್ಶ್ಕಾ ಮನೋಸ್ತಸ್ಕ ಸುತಾ ನೃಪಾಃ! 43 


ಕಥಿತಾ ಮುನಿಶಾರ್ದೂಲ ಪಾಲಯಿಷ್ಮಂತಿ ಯೇ ಮಹಿಮ್‌ ॥ 44 


ಚತುರ್ಯುಗಾಂತೇ ವೇದಾನಾಂ ಜಾಯತೇ ಕಿಲ ವಿಷ್ನವಃ। 
ಪ್ರವರ್ತಯಂತಿ ತಾನೇತ್ಮ ಭುವಂ ಸಪ್ತರ್ಹಯೋ ದಿವಃ। 45 


ಕೃತೇ ಕೃತೇ ಸ್ಮೃತೇರ್ವಿಪ್ರ ಪ್ರಣೇತಾ ಜಾಯತೇ ಮನುಃ। 
ದೇವ ಯಜ್ಗಭುಜಸ್ತೇ ತು ಯಾವನ್ಮನ್ನಂತರಂ ತು ತತ್‌॥ 46 


ಭವಂತಿ ಯೇ ಮನೋಃ ಪುತ್ರಾ ಯಾವನ್ಮನ್ನಂತರಂ ತು ತೆ 1 
ತದನ್ನಯೋದ್ಧವೆ ಶೆ ವ ಶಾಪಡ್ಗೂಃ ಪರಿಪಾಲ್ಮತೇ ॥ 47 


ವಾಚಾವೃದ್ಧ--ಎಂದು ಆ ದೇವಗಣಗಳ ಹೆಸರುಗಳು (40-41). 
ಸಪ್ತರ್ಷಿಗಳು ಯಾರೆಂದರೆ ಅಗ್ನಿಬಾಹು, ಶುಚಿ, ಶುಕ್ರ, ಮಾಗಧ, ಅಗ್ಲಿದ್ರ, 
ಯುಕ್ತ, ಜಿತ--ಎಂಬವರು. ಊರು, ಗಂಭೀರ, ಬುದ್ದಿ ಮುಂತಾದ 
ಮನುಪುತ್ರರು ಆಗ ಭೂಮಿಯನ್ನು ಪಾಲಿಸುವರು (42-44). ಮೈತ್ರೇಯ, 
ಪ್ರತಿಯೊಂದು ಚತುರ್ಯಗದ ಕೊನೆಯಲ್ಲಿ ವೇದಗಳಿಗೆ ಲೋಪ 
ವಾಗುತ್ತದೆ. ಆಗ ಸಪ್ತರ್ಷಿಗಳು ದೇವಲೋಕದಿಂದ ಭೂಲೋಕಕ್ಕೆ ಬಂದು 
ವೇದಗಳನ್ನು ಪ್ರವರ್ತಿಸುವರು (45). ಪ್ರತಿಯೊಂದು ಕೃತಯುಗದಲ್ಲಿಯೂ 
ಧರ್ಮಶಾಸ್ತ್ರವನ್ನು ರಚಿಸತಕ್ಕ ಮನುವಿನ ಪ್ರಾದುರ್ಭಾವವಾಗುತ್ತದೆ. 
ಒಂದು ಮನ್ವಂತರವು ಕಳೆಯುವವರೆಗೂ ಆಯಾ ದೇವತೆಗಳು 
ಯಜ್ಞದ ಹವಿರ್ಭಾಗವನ್ನು ಭುಂಜಿಸುತ್ತಾರೆ (46). ಇನ್ನು ಮನುಪುತ್ರರು 
ಯಾರಿದ್ದಾರೋ ಅವರೂ ಅವರ ವಂಶಜರೂ ಆ ಮನ್ಹಂತರವು 
ಕಳೆಯುವವರೆಗೆ ಭೂಮಿಯನ್ನು ಪರಿಪಾಲಿಸುತ್ತಾರೆ. ಹೀಗೆ ಒಂದೊಂದು 


ಅಧ್ಯಾಯ 2 ತೃತೀಯಾಂಶಃ 469 
ಮನುಸ್ಸಪ್ತ್ಪರ್ಷಯೋ ದೇವಾ ಭೂಪಾಲಾಶ್ಚ ಮನೋಃ ಸುತಾಃ। 


ಮನ್ಹಂತರೇ ಭವಂತ್ಕೇತೇ ಶಕ್ರಶ್ಚೈವಾಧಿಕಾರಿಣಃ॥ 48 
ಚತುರ್ದಶಭಿರೇತೈಸ್ತು ಗತೈರ್ಮನ್ಹಂತರೈರ್ದ್ವಿಜ | 
ಸಹಸ್ರಯುಗಪರ್ಯಂತಃ ಕಲ್ಲೋ ನಿಶ್ಶೇಷ ಉಚ್ಛತೇ ॥ 49 
ತಾವತ್ನ್ಸಮಾಣಾ ಚ ನಿಶಾ ತತೋ ಭವತಿ ಸತ್ತಮ! 
ಬ್ರಹ್ಮರೂಪಧರಶ್ಶೇತೇ ಶೇಷಾಹಾವಂಭುಸಂಪ್ಪವೇ॥ 50 


ತ್ರೈಲೋಕ್ಕಮಖಲಂ ಗ್ರಸ್ತ್ವ್ವಾ ಭಗವಾನಾದಿಕೃದ್ದಿಭುಃ। 
ಸ್ಹಮಾಯಾಸಂಸ್ಥಿತೋ ವಿಪ್ರ ಸರ್ವಭೂತೋ ಜನಾರ್ದನಃ ॥ 51 


ತತಃ ಪ್ರಬುದ್ಧೋ ಭಗವಾನ್‌ ಯಥಾ ಪೂರ್ವಂ ತಥಾ ಪುನಃ। 
ಸೃಷ್ಟಿಂ ಕರೋತ್ಕವ್ಮಯಾತ್ಮಾ ಕಲ್ಲೇ ಕಲ್ಪೇ ರಜೋಗುಣಃ॥ 52 


ಮನ್ವಂತರಕ್ಕೆ ಮನು, ಸಪ್ತರ್ಷಿಗಳು, ದೇವತೆಗಳು, ಮನುಪುತ್ರರು 
ಮತ್ತು ದೇವೇಂದ್ರ--ಇವರು ಅಧಿಕಾರಪುರುಷರಾಗಿರುತ್ತಾರೆ (47-48). 
ಮೈತ್ರೇಯ, ಹೀಗೆ ಹದಿನಾಲ್ಕು ಮನ್ವಂತರಗಳಿಂದ ಕೂಡಿ ಒಂದು ಸಾವಿರ 
ಚತುರ್ಯಗ*ಪರ್ಯಂತವಾದ ಕಾಲವು ಸಂಪೂರ್ಣವಾಗಿ ಒಂದು 
ಕಲ್ಪವೆನಿಸುತ್ತದೆ (ಇದು ಬ್ರಹ್ಮನ ಹಗಲು). ಅನಂತರ ಅಷ್ಟೇ ಕಾಲ 
ಪರಿಣಾಮವುಳ್ಳ ರಾತ್ರಿಯಾಗುತ್ತದೆ. ಬ್ರಹ್ಮದೂಪವನ್ನು ಧರಿಸಿದ್ದ ವಿಷ್ಣುವು 
ಆಗ ಪ್ರಳಯಕಾಲದಲ್ಲಿ ಆದಿಶೇಷನ ಮೇಲೆ ಜಲದಲ್ಲಿ ಪವಡಿಸುತ್ತಾನೆ 
(49-50). ಆದಿಕರ್ತನೂ ಸರ್ವವ್ಯಾಪಿಯೂ ಭಗವಂತನೂ ಆದ 
ಜನಾರ್ದನನು ಹೀಗೆ ಮೂರು ಲೋಕಗಳನ್ನೂ ನುಂಗಿ ತನ್ನ ಮಾಯೆಯಲ್ಲಿ 
ಸೇರಿಕೊಂಡಿರುತ್ತಾನೆ. (ಪ್ರಳಯ ರಾತ್ರಿಯು ಕಳೆದ ಮೇಲೆ) ಪುನಃ ಎಚ್ಚೆತ್ತು 
ರಜೋಗುಣವನ್ನು ಆಶ್ರಯಿಸಿ ಅವ್ಯಯನಾದ ಆ ಭಗವಂತನು ಸೃಷ್ಟಿಯನ್ನು 


* ಮೂಲದಲ್ಲಿ "ಸಹಸ್ರಯುಗಪರ್ಯಂತಃ' ಎಂದಿದೆ. ಯುಗವೆಂದರೆ 
ನಾಲ್ಕು ಯುಗಗಳ ಸಮೂಹವೆಂದು ಅರ್ಥ ಮಾಡಬೇಕಾಗಿದೆ (ನೋಡಿ ಅಂಶ 1, 
ಅಧ್ಯಾಯ 3, ಶ್ಲೋಕ 15). ಬ್ರಹ್ಮನ ಒಂದು ದಿನಕ್ಕೆ (ಹಗಲಿಗೆ) ಕಲ್ಪವೆಂದು ಹೆಸರು. 
(ಈ ಗಣನೆಯಲ್ಲಿ ಮತಭೇದವಿದೆ). 


470 ಶ್ರೀವಿಷ್ಣುಪುರಾಣಮ್‌ 


ಮನವೋ ಭೂಭುಜಸ್ಸೇಂದ್ರಾ ದೇವಾಸ್ಸಪ್ಪರ್ಹಯಸು್ಪಥಾ। 
ಸಾತ್ತ್ವಿಕೋಂಂಶಃ ಸ್ಥಿತಿಕರೋ ಜಗತೋ ದ್ವಿಜಸತ್ತಮ ॥ 53 


ಚತುರ್ಯುಗೇ5ಪಸೌ ವಿಷ್ಣು ಸ್ಥಿತಿವ್ಯಾಪಾರಲಕ್ಷಣಃ। 
ಯುಗವ್ಯವಸ್ಥಾಂ ಕುರುತೇ ಯಥಾ ಮೈತ್ರೇಯ ತಚ್ಛಣು॥ 54 


ಕೃತೇ ಯುಗೇ ಪರಂ ಜ್ಞಾನಂ ಕಪಿಲಾದಿಸ್ಟರೂಪಧೃಕ್‌ | 
ದದಾತಿ ಸರ್ವಭೂತಾತ್ಮಾ ಸರ್ವಭೂತಹಿತೇ ರತಃ॥ 55 


ಚಕ್ರವರ್ತಿಸ್ನರೂಪೇಣ ಶ್ರೇತಾಯಾಮಪಿ ಸ ಪ್ರಭುಃ! 
ದುಷ್ಟಾನಾಂ ನಿಗ್ರಹಂ ಕುರ್ವನ್‌ ಪರಿಪಾತಿ ಜಗತ್ತಯಮ್‌ | 56 


ವೇದಮೇಕಂ ಚತುರ್ಭೇದಂ ಕೃತ್ವಾ ಶಾಖಾಶತೈರ್ವಿಭುಃ। 
ಕರೋತಿ ಬಹುಲಂ ಭೂಯೋ ವೇದವ್ಮಾಸಸ್ತರೂಪಧ್ಯಕ್‌ | 57 


ವೇದಾಂಸ್ತು ದ್ವಾಪರೇ ವಸ್ಕ ಕಲೇರಂತೇ ಪುನರ್ಹರಿಃ। 
ಕಲಿಸ್ವರೂಪೇ ದುರ್ವತ್ತಾನ್ಮಾರ್ಗೇ ಸ್ಥಾಪಯತಿ ಪ್ರಭುಃ॥ 58 


ಮಾಡುತ್ತಾನೆ (51-52). ಎಲೈ ಮೈತ್ರೇಯ, ಮನುಗಳೂ ರಾಜರೂ 
ಇಂದ್ರರೂ ದೇವತೆಗಳೂ ಸಪ್ಪರ್ಷಿಗಳೂ ಸಹ ಜಗತ್ತಿನ ಸ್ಥಿತಿಯನ್ನು 
ನೋಡಿಕೊಳ್ಳತಕ್ಕ ಭಗವಂತನ ಸಾತ್ತ್ವಿಕಾಂಶವಾಗಿರುತ್ತಾರೆ. ಸ್ಥಿತಿಯನ್ನು 
ಮಾಡತಕ್ಕ ವಿಷ್ಣುವು ನಾಲ್ಕು ಯುಗಗಳಲ್ಲಿ ಹೇಗೆ ವ್ಯವಸ್ಥೆ ಮಾಡುತ್ತಾ 
ನೆಂಬುದನ್ನು ಕೇಳು (53-54). ಸರ್ವಭೂತಗಳ ಹಿತದಲ್ಲಿ ನಿರತನಾದ ಆ 
ಸರ್ವಭೂತಾತ್ಸಮ ಕೃತಯುಗದಲ್ಲಿ ಕಪಿಲಾದಿ ಜ್ಞಾಧಿಗಳ ಸ್ವರೂಪವನ್ನು 
ಧರಿಸಿ ಪರಮಾರ್ಥಜ್ಞಾನವನ್ನು ಉಪದೇಶಿಸುತ್ತಾನೆ (55). ತ್ರೇತಾಯುಗ 
ದಲ್ಲಿ ಚಕ್ರವರ್ತಿ ರೂಪವನ್ನು ಧರಿಸಿ ದುಷ್ಟರನ್ನು ನಿಗ್ರಹಿಸುತ್ತ ಮೂರು 
ಲೋಕಗಳನ್ನು ಪಾಲಿಸುತ್ತಾನೆ. ದ್ವಾಪರಯುಗದಲ್ಲಿ ವೇದವ್ಕಾಸನಾಗಿ 
ಅವತರಿಸಿ ಒಂದೇ ಆದ ವೇದವನ್ನು ನಾಲ್ಕು ಭೇದಗಳನ್ನಾಗಿ ವಿಂಗಡಿಸಿ 
ಮತ್ತೆ ನೂರಾರು ಶಾಖೆಗಳನ್ನಾಗಿ ವಿಭಜಿಸಿ ಬೆಳೆಸುತ್ತಾನೆ (56-57). ಹೀಗೆ 
ದ್ವಾಪರದಲ್ಲಿ ವೇದಗಳನ್ನು ವಿಭಜಿಸಿ ಕಲಿಯುಗದ ಕಡೆಯಲ್ಲಿ ಕಲ್ಕಿರೂಪ 
ಧರನಾಗಿ ದುಷ್ಟರನ್ನು ದಂಡಿಸಿ ಸನಾರ್ಗದಲ್ಲಿ ನಿಯಮಿಸುತ್ತಾನೆ (58). 


ಅಧ್ಯಾಯ 2 ತೃತೀಯಾಂಶಃ 471 


ಏವಮೇತಜ್ಜಗತ್ಸರ್ವಂ ಶಶ್ಚತ್‌ ಪಾತಿ ಕರೋತಿ ಚ। 
ಹಂತಿ ಚಾಂತೇಷ್ಟನಂತಾತ್ಮಾ ನಾಸ್ತಸ್ಮಾದ್‌ವ್ಮತಿರೇಕಿ ಯತ್‌॥ 59 


ಭೂತಂ ಭವ್ಕಂ ಭವಿಷ್ಠಂ ಚ ಸರ್ವಭೂತಾನ್ಮಹಾತ್ಮನಃ। 


ತದತ್ರಾನ್ಶತ್ರ ವಾ ವಿಪ್ರ ಸದ್ಗಾವಃ ಕಥಿತಸ್ತವ॥ 60 
ಮನ್ನಂತರಾಣ್ಮಶೇಹಾಣಿ ಕಥಿತಾನಿ ಮಯಾ ತವ! 
ಮನ್ಹಂತರಾಧಿಪಾಂಶ್ಚೈವ ಕಿಮನ್ಮತಥಯಾಮಿ ತೇ॥ 61 


ಇತಿ ಶ್ರೀವಿಷ್ಣುಪುರಾಣೇ ತೃತೀಯೇಇಂಶೇ ದ್ವಿತೀಯೋsಧ್ಯಾಯಃ। 


ಹೀಗೆ ಅನಂತಾತ್ಮನಾದ ಶ್ರೀಹರಿಯು ಸರ್ವಜಗತ್ತನ್ನು ಪಾಲಿಸುತ್ತಾನೆ. 
ನಿರ್ಮಿಸುತ್ತಾನೆ. ಪ್ರಳಯಕಾಲಗಳಲ್ಲಿ ನಾಶಮಾಡುತ್ತಾನೆ. ಆತನಿಗಿಂತ 
ಬೇರೆಯಾದ ಯಾವ ವಸ್ತುವೂ ಇಲ್ಲ (59). ಮೈತ್ರೇಯ, ಈ ಲೋಕ 
ದಲ್ಲಾಗಲಿ ಪರಲೋಕದಲ್ಲಾಗಲಿ, ಸರ್ವಸ್ವರೂಪನೂ ಮಹಾತ್ಮನೂ ಆದ 
ವಿಷ್ಣುವಿಗಿಂತ ಭಿನ್ನವಾದ ಭೂತ, ವರ್ತಮಾನ, ಭವಿಷ್ಯತ್ತಿನ ಯಾವ 
ವಸ್ತುವೂ ಇಲ್ಲ. ನಿನಗೆ ಆ ಪರಮಾರ್ಥವನ್ನು ಹೇಳಿದ್ದೇನೆ (60). (ನೀನು 
ಕೇಳಿದಂತೆ) ಸಮಸ್ತ ಮನ್ವಂತರಗಳನ್ನೂ ಮನ್ವಂತರಾಧಿಪರನ್ನೂ ನಿನಗೆ 
ತಿಳಿಸಿದ್ದಾಯಿತು. ಇನ್ನು ಯಾವುದನ್ನು ನಿನಗೆ ಹೇಳಲಿ? (61). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ದ್ವಿತೀಯಾಂಶದಲ್ಲಿ 
ಎರಡನೆಯ ಅಧ್ಯಾಯ ಮುಗಿಯಿತು. 


% 


ತೃತೀಯೋ5ಧ್ಯಾಯಃ 


ಶ್ರೀಮೈತ್ರೇಯ ಉವಾಚ: 


ಜ್ಲಾತಮೇತನ್ಮಯಾ ತ್ವತ್ತೋ ಯಥಾ ಸರ್ವಮಿದಂ ಜಗತ್‌! 
ವಿಷ್ಣುರ್ವಿಷ್ಲೌ ವಿಷ್ಣುತಶ್ಚ ನ ಪರಂ ವಿದ್ಯತೇ ತತಃ॥ | 


ಏತತ್ತು ಶ್ರೋತುಮಿಚ್ಛಾಮಿ ವ್ಯಸ್ತಾ ವೇದಾ ಮಹಾತ್ಮನಾ | 
ವೇದವ್ಕಾಸಸ್ವರೂಪೇಣ ತಥಾ ತೇನ ಯುಗೇ ಯುಗೇ॥ 2 


ಯಸ್ಮಿನ್ನಒ್ಮಿನ್ನುಗೇ ವ್ಯಾಸೋ ಯೋ ಯ ಆಸೀನ್ಮಹಾಮುನೇ।! 
ತಂ ತಮಾಚಕ್ಷ್ಮ ಭಗವಾನ್‌ ಶಾಖಾ ಭೇದಾಂಶ್ಚ ಮೇ ವದ॥ 3 


ಅಧ್ಯಾಯ 3 


ಚತುರ್ಯುಗಾನುಸಾರವಾಗಿ ಉದ್ಭವಿಸಿದ ಬೇರೆಬೇರೆ ವ್ಯಾಸರು; 
ಬ್ರಹಜ್ಞಾನದ ಮಹಾತ್ಮ್ಯ. 


ಮೈತ್ರೇಯರು “ಮಹರ್ಷಿಗಳೆ, ಈ ಜಗತ್ತೆಲ್ಲವೂ ವಿಷ್ಣುವೇ ಎಂದೂ 
ಎಷ್ಟುವಿನಲ್ಲಿ ಇದೆಯೆಂದೂ ವಿಷ್ಣುವಿನಿಂದ ಜನಿಸಿದೆ ಎಂದೂ ವಿಷ್ಣುವಿಗಿಂತ 
ಬೇರೆಯಾಗಿ ಯಾವುದೂ ಇಲ್ಲವೆಂದೂ ನಿಮ್ಮಿಂದ ನಾನು ತಿಳಿದಿದ್ದೇನೆ (1). 
ಈಗ ನಾನು ಕೇಳಬೇಕೆಂದು ಇಚ್ಛಿಸುವುದೇನೆಂದರೆ, ಮಹಾತ್ಮನಾದ 
ವಿಷ್ಣುವು ವೇದವ್ಯಾಸರೂಪನಾಗಿ ಯುಗಯುಗದಲ್ಲಿಯೂ ವೇದಗಳನ್ನು 
ಎಭಜಿಸುತ್ತಾನೆಂದು ಹೇಳಿದಿರಷ್ಟೆ. ಯಾವಯಾವ ಯುಗದಲ್ಲಿ ಯಾವ 
ಯಾವ ಹೆಸರಿನ ವ್ಯಾಸನಾಗಿ ಅವತರಿಸಿದನೆಂಬುದನ್ನು ಹೇಳಿರಿ. ಅಲ್ಲದೆ 
ವೇದಗಳ ಶಾಖಾಭೇದಗಳನ್ನೂ ನನಗೆ ತಿಳಿಸಿರಿ” ಎಂದು ಕೇಳಿದರು 
(2-3). ಆಗ ಪರಾಶರರು ನುಡಿದರು: ಮೈತ್ರೇಯ, ವೇದವೆಂಬ ವೃಕ್ಷಕ್ಕೆ 
ಸಾವಿರಾರು ಶಾಖಾಭೇದಗಳಿವೆ. ಅವೆಲ್ಲವನ್ನೂ ವಿಸ್ತಾರವಾಗಿ ಹೇಳಲಾರೆ. 


ಅಧ್ಯಾಯ 3 ತೃತೀಯಾಂಶಃ 4738 
ಶ್ರೀಪರಾಶರ ಉವಾಚ: 


ವೇದದ್ರುಮಸ್ಕ ಮೆ ತ್ರೇಯ ಶಾಖಾಭೇದಾಸ್ಸಹಸ್ರಶಃ | 
ನ ಶಕ್ತೋ ವಿಸ್ತರಾದ್ದಕ್ತುಂ ಸಂಕ್ಷೇಪೇಣ ಶೃಣುಷ್ಣ್ಹ ತಮ್‌ ॥ 4 


ದ್ಹಾಪರೇ ದ್ವಾಪರೇ ವಿಷ್ಸುರ್ವಾಸರೂಪೀ ಮಹಾಮುನೇ! 
ವೇದಮೇಕಂ ಸುಬಹುಧಾ ಕುರುತೇ ಜಗತೋ ಹಿತಃ॥ 5 


ವೀರ್ಯಂ ತೇಜೋ ಬಲಂ ಚಾಲ್ಲಂ ಮನುಷ್ಮಾಣಾಮವೇಕ್ಷ್ಮ ಚ! 
ಹಿತಾಯ ಸರ್ವಭೂತಾನಾಂ ವೇದಭೇದಾನ್‌ ಕರೋತಿ ಸಃ 6 


ಯಯಾಸೌ ಕುರುತೇ ತನ್ನಾ ವೇದಮೇಕಂ ಪೃಥಕ್‌ ಪ್ರಭುಃ! 
ವೇದವ್ಮಾಸಾಭಿಧಾನಾ ತು ಸಾ ಚ ಮೂರ್ತಿರ್ಮಧುದ್ದಿಷಃ॥ 7 


ಯಸ್ಮಿನ್ಮನ್ನಂತರೇ ವ್ಯಾಸಾ ಯೇ ಯೇ ಸುಸಾನ್ನಿಬೋಧ ಮೇ! 
ಯಥಾ ಚ ಭೇದಶ್ಯಾಖಾನಾಂ ವ್ಯಾಸೇನ ಕ್ರಿಯತೇ ಮುನೇ ॥ 8 


ಅಷ್ಟಾವಿಂಶತಿಕೃತ್ಟೋ ವೈ ವೇದೋ ವಸ್ತೋ ಮಹರ್ಷಿಭಿಃ | 
ವೈವಸ್ವತೇಇಂತರೇ ತಸ್ಮಿನ್‌ ದ್ಹಾಪರೇಷು ಪುನಃ ಪುನಃ॥ 9 


ಸಂಕ್ಷೇಪವಾಗಿ ಹೇಳುತ್ತೇನೆ, ಕೇಳು (4). ಜಗತ್ತಿಗೆ ಹಿತವನ್ನು ಮಾಡ 
ಬೇಕೆಂದು ವಿಷ್ಣುವು ಪ್ರತಿಯೊಂದು ದ್ವಾಪರಯುಗದಲ್ಲಿಯೂ ವ್ಯಾಸರೂಪಿ 
ಯಾಗಿ ಒಂದೇ ಆದ ವೇದವನ್ನು ಬಹುಮುಖವಾಗಿ ವಿಂಗಡಿಸುತ್ತಾನೆ (5). 
ಮಾನವರ ವೀರ್ಯತೇಜೋಬಲಗಳು ಅಲ್ಪ್ಬವೆಂದರಿತು ಸಕಲ ಜೀವಿಗಳ 
ಶ್ರೇಯಸ್ಸಿಗಾಗಿ ಆತನು ವೇದಗಳ ವಿಭಾಗವನ್ನು ಮಾಡುತ್ತಾನೆ. ಯಾವ 
ಮೂರ್ತಿಯನ್ನು ಧರಿಸಿ ಆ ಪ್ರಭು ವೇದದ ವ್ಯಾಸ (ವಿಭಾಗ) ವನ್ನು 
ಮಾಡುತ್ತಾನೋ ಆ ಮೂರ್ತಿಗೆ ವೇದವ್ಯಾಸ ಎಂದು ಹೆಸರು (6-7). 
ಯಾವ ಮನ್ವಂತರದಲ್ಲಿ ಯಾವ ಯಾವ ವ್ಯಾಸರಾಗುತ್ತಾರೆಂಬುದನ್ನೂ 
ವ್ಯಾಸನು ಯಾವ ರೀತಿಯಲ್ಲಿ ವೇದದ ಶಾಖಾಭೇದಗಳನ್ನು ಮಾಡುತ್ತಾ 
ನೆಂಬುದನ್ನೂ ತಿಳಿಸುತ್ತೇನೆ, ಕೇಳು (8). ಈ ವೈವಸ್ವತ ಮನ್ವಂತರದ 
ದ್ವಾಪರಯುಗಗಳಲ್ಲಿ ವ್ಯಾಸಮಹರ್ಷಿಗಳು ಇಪ್ಪತ್ತೆಂಟು ಬಾರಿ ಮತ್ತೆ ಮತ್ತೆ 
ವೇದವನ್ನು ವಿಭಜಿಸಿದ್ದಾರೆ. ಹೀಗೆ ಈ ಮನ್ವಂತರದಲ್ಲಿ ಇಪ್ಪತ್ತೆಂಟು 


414 ಶ್ರೀವಿಷ್ಣುಪುರಾಣಮ್‌ 


ವೇದವ್ಮಾಸಾ ವೃತೀತಾ ಯೇ ಹಹ್ಟಾಎಂಶತಿ ಸತ್ತಮ! 
ಚತುರ್ಧಾ ಯೈಃ ಕೃತೋ ವೇದೋ ದ್ದಾಪರೇಷು 


ಪುನಃ ಪುನಃ॥ 10 
ದ್ವಾಪರೇ ಪ್ರಥಮೇ ವಸಸ್ಸಯಂ ವೇದಃ ಸ್ವಯಂಭುವಾ! 
ದ್ವಿತೀಯೇ ದ್ಹಾಪರೇ ಚೈವ ವೇದವ್ಮಾಸಃ ಪ್ರಜಾಪತಿಃ ॥ 11 


ತೃತೀಯೇ ಚೋಶನಾ ವ್ಯಾಸಶ್ಚತುರ್ಥೇ ಚ ಬೃಹಸ್ಪತಿಃ । 
ಸವಿತಾ ಪಂಚಮೇ ವ್ಯಾಸಃ ಷಷ್ನೇ ಮೃತ್ಯುಸ್ನೃತಃ ಪ್ರಭುಃ ॥ 12 


ಸಪ್ತಮೇ ಚ ತಥೈವೇಂದ್ರೋ ವಸಿಷಶ್ಥಾಷ್ಟಮೇ ಸ್ಮೃತಃ। 
ಸಾರಸ್ಪತಶ್ಚ ನವಮೇ ತ್ರಿಧಾಮಾ ದಶಮೇ ಸ್ಮೃತಃ॥ 13 


ಏಕಾದಶೇ ತು ತ್ರಿಶಿಖೋ ಭರದ್ದಾಜಸ್ತತಃ ಪರಃ। 
ತ್ರಯೋದಶೇ ಚಾಂತರಿಕ್ಲೋ ವರ್ಣೇ ಚಾಪಿ ಚತುರ್ದಶೇ॥ 14 


ವ್ಯಾಸರು ಗತಿಸಿಹೋದರು! ಅವರು ಮತ್ತೆ ಮತ್ತೆ ದ್ವಾಪರ ಯುಗದಲ್ಲಿ 
ವೇದವನ್ನು ನಾಲ್ಕು ವಿಭಾಗ ಮಾಡಿದ್ದಾರೆ (9-10). ಮೊದಲನೆಯ 
ದ್ವಾಪರಯುಗದಲ್ಲಿ ಸ್ವಯಂ ಬ್ರಹದೇವನೇ ವೇದವಿಭಾಗವನ್ನು 
ಮಾಡಿದನು. ಎರಡನೆಯ ದ್ವಾಪರಯುಗದಲ್ಲಿ ಪ್ರಜಾಪತಿಯು (-ಮನು) 
ವ್ಯಾಸನಾದನು. ಮೂರನೆಯ ದ್ವಾಪರದಲ್ಲಿ ಶುಕ್ರ, ನಾಲ್ಕನೆಯದರಲ್ಲಿ 
ಬೃಹಸ್ಪತಿ, ಐದನೆಯದರಲ್ಲಿ ಸೂರ್ಯ, ಆರನೆಯದರಲ್ಲಿ ಪ್ರಭುವಾದ 
ಮೃತ್ಯು ವ್ಯಾಸರಾದರು (11-12). ಏಳನೆಯ ದ್ವಾಪರದಲ್ಲಿ ಇಂದ್ರನೂ 
ಎಂಟನೆಯದರಲ್ಲಿ ವಸಿಷ್ಠನೂ ಒಂಬತ್ತನೆಯದರಲ್ಲಿ ಸಾರಸ್ವತನೂ 
ಹತ್ತನೆಯದರಲ್ಲಿ ತ್ರಿಧಾಮನೂ ವ್ಯಾಸರಾದರು. ಹನ್ನೊಂದನೆಯ ದ್ವಾಪರ 
ಯುಗದಲ್ಲಿ ವಿಶಿಖ, ಆಮೇಲೆ ಹನ್ನೆರಡನೆಯದರಲ್ಲಿ ಭರದ್ವಾಜ, 
ಹದಿಮೂರನೆಯದರಲ್ಲಿ ಅಂತರಿಕ್ಷ, ಹದಿನಾಲ್ಕನೆಯದರಲ್ಲಿ ವರ್ಣಿ 
ಇವರು ವ್ಯಾಸರಾದರು (13-14). ಹದಿನೈದನೆಯ ದ್ವಾಪರದಲ್ಲಿ 
ತ್ರಯ್ಕಾರುಣನೂ ಹದಿನಾರನೆಯದರಲ್ಲಿ ಧನಂಜಯನೂ ಹದಿನೇಳನೆಯ 


ಅಧ್ಯಾಯ 8 ತೃತೀಯಾಂಶಃ 475 
ತ್ರಯ್ಕಾರುಣಃ ಪಂಚದಶೇ ಹೋಡಸೇ ತು ಧನಂಜಯಃ। 
ಕ್ರತುಂಜಯಃ ಸಪ್ತದಶೇ ತದೂರ್ಧ್ವಂ ಚ ಜಯಸ್ಸ್ಮೃತಃ॥ 15 


ತತೋ ವ್ಯಾಸೋ ಭರದ್ದಾಜೋ ಭರದ್ದಾಜಾಚ್ಚ ಗೌತಮಃ। 
ಗೌತಮಾದುತ್ತರೋ ವ್ಯಾಸೋ ಹರ್ಯಾತ್ಮಾ 
ಯೋಎಂಭಿಧೀಯತೇ॥ 16 


ಅಥ ಹರ್ಯಾತ್ಮನೋತಂತೇ ಚ ಸ್ಮೃತೋ ವಾಜಶ್ರವಾ ಮುನಿಃ। 


ಸೋಮಶುಷ್ಮಾಯಣಸ್ತಸ್ಮಾತ್‌ ತೃಣಬಂದುರಿತಿ ಸ್ಮೃತಃ॥ 17 
. ಹುಕ್ಲೋsಭೂದ್ಗಾರ್ಗವಸ್ಪಸ್ಮಾದ್ದಾಲ್ಮೀಕಿರ್ಯೋತಭಿಧೀಯತೇ । 
ತಸ್ಮಾದಸ್ಮತ್ಲಿತಾ ಶಕ್ತಿರ್ಮಾಸಸ್ತಸ್ಮಾದಹಂ ಮುನೇ॥ 18 
ಜಾತುಕರ್ಣೋಂಭವನ್ಮತ್ತಃ ಕೃಷ್ಣದ್ಧೈಪಾಯನಸ್ಪತಃ। 
ಅಷ್ಟಾವಿಂಶತಿರಿತ್ಕೇತೇ ವೇದವ್ಮಾಸಾಃ ಪುರಾತನಾಃ॥ 19 


ಏಕೋ ವೇದಶ್ಚತುರ್ಧಾ ತು ತೈಃ ಕೃತೋ ದ್ದಾಪರಾದಿಷು॥ 20 


ದರಲ್ಲಿ ಕ್ರತುಂಜಯನೂ ಹದಿನೆಂಟನೆಯದರಲ್ಲಿ ಜಯನೂ ವ್ಯಾಸರಾದರು 
(15). ಆಮೇಲೆ ಭರಧ್ವಾಜನೂ ಅನಂತರ ಗೌತಮನೂ ಅವನಾದಮೇಲೆ 
ಹರ್ಯಾತ್ಮನೂ ಮವ್ಯಾಸರೆನಿಸಿದ್ದಾರೆ... ಹರ್ಯಾತ್ಮನಾದ ಮೇಲೆ 
ವಾಜಶ್ರವಸ್ಸೆಂಬ ಮುನಿಯೂ ತರುವಾಯ ಸೋಮಶುಷ್ಠಾಯಣನೂ 
ಆಮೇಲೆ ತೃಣಬಿಂದುವೂ ವ್ಯಾಸರೆನಿಸಿದರು (16-17). ಭೃಗುವಂಶೀಯ 
ನಾದ ಯಕ್ಷನು ಅನಂತರ (ಇಪ್ಪತ್ತುನಾಲ್ಕನೆಯ) ವ್ಯಾಸನಾದನು. ಆತನಿಗೆ 
ವಾಲ್ಮೀಕಿಯೆಂದೂ ಹೆಸರಿತ್ತು. (ಇಪ್ಪತ್ತೈದನೆಯ) ವ್ಯಾಸನು ನಮ್ಮ 
ತಂದೆಯಾದ ಶಕ್ತಿ. ಅನಂತರ, ಮೈತ್ರೇಯ, ನಾನು ವ್ಯಾಸನಾದೆನು. 
ನಾನಾದ ಮೇಲೆ ಜಾತುಕರ್ಣನು (ಇಪ್ಪತ್ತೇಳನೆಯ) ವ್ಯಾಸ. ಆಮೇಲೆ 
(ಇಪ್ಪತ್ತೆಂಟನೆಯ) ವ್ಯಾಸನು ಕೃಷ್ಣದ್ವೈಪಾಯನ. ಈ ರೀತಿಯಲ್ಲಿ 
ಇಪ್ಪತ್ತೆಂಟು ಪ್ರಾಚೀನ ವೇದವ್ಯಾಸರನ್ನು ಕೀರ್ತಿಸಿದ್ದೇನೆ. (18-19). 
ದ್ವಾಪರಯುಗಗಳ ಆದಿಭಾಗದಲ್ಲಿ ಅವರು ಒಂದೇ ವೇದವನ್ನು ನಾಲ್ಕು 
ಭಾಗಗಳಾಗಿ ವಿಂಗಡಿಸಿದರು. ನನ್ನ ಪುತ್ರನಾದ ಕೃಷ್ಣದ್ದೆಪಾಯನನ 


ಲ ಣವದಲ 


476 ಶ್ರೀವಿಷ್ಣುಪುರಾಣಮ್‌ 


ಭವಿಷ್ಠೇ ದ್ಹಾಪರೇ ಚಾಪಿ ದ್ರೌಣಿರ್ವಾಸೋ ಭವಿಷ್ಯತಿ | 
ವೃತಿತೇ ಮಮ ಪುತ್ರೇಆಸ್ಮಿನ್‌ ಕೃಷ್ಣದ್ಛೈಪಾಯನೇ ಮುನೇ॥ 21 


ಧ್ರುವಮೇಕಾಕ್ಷರಂ ಬ್ರಹ್ಮ ಓಮಿತ್ಕೇವ ವೃವಸ್ಥಿತಮ್‌। 
ಬೃಹತ್ತ್ವಾದ್‌ ಬೃಂಹಣತ್ವಾಚ್ಛ್ಚ ತದ್‌ ಬ್ರಹ್ಮೇತಭಿಧೀಯತೇ॥ 22 


ಪ್ರಣವಾವಸ್ಥಿತಂ ನಿತ್ತಂ ಭೂರ್ಭುವಸ್ಸರಿತೀರ್ಯತೇ। 
ಯಗೃಜುಸ್ಸಾಮಾಥರ್ವಾಣೋ ಯತ್ತಸ್ಮೈ ಬ್ರಹ್ಮಣೇ ನಮಃ॥ 23 


ಜಗತಃ ಪ್ರಲಯೋತ್ಸತ್ಕೋರ್ಯತ್ತತ್ಕಾರಣಸಂಜ್ಞಿತಮ್‌ | 
ಮಹತಃ ಪರಮಂ ಗುಹ್ಮಂ ತಸ್ಮೈ ಸುಬ್ರಹ್ಮಣೇ ನಮಃ॥ 24 


ಅಗಾಧಾಪಾರಮಕ್ಷಯ್ಕಂ ಜಗತ್ಸಮ್ಮೋಹನಾಲಯಮ್‌!। 
ಸ್ವಪ್ರಕಾಶಪ್ರವೃತ್ತಿಭ್ಯಾಂ ಪುರುಷಾರ್ಥಪ್ರಯೋಜನಮ್‌ ॥ 25 


ತರುವಾಯ ಮುಂದೆ ಬರುವ ದ್ವಾಪರದಲ್ಲಿ ದ್ರೋಣಪುತ್ರನಾದ 
ಅಶ್ವತ್ಥಾಮನು ವ್ಯಾಸನಾಗುವನು (20-21). ಓಂ ಎಂಬ ಅವಿನಾಶಿಯಾದ 
ಏಕಾಕ್ಷರವು ಬ್ರಹ ವಾಗಿದೆ. ಅದು ಬೃಹತ್ತಾದ್ದರಿಂದಲೂ ಬೃಂಹಣ (ವೃದ್ದಿ) 
ಶೀಲವಾದ್ದರಿಂದಲೂ ಬ್ರಹವೆನಿಸಿದೆ. (ಓಂಕಾರರೂಪವಾದ) ಈ 
ಪ್ರಣವದಲ್ಲಿ ಭೂಃ ಭುವಃ ಸ್ವಃ (ಸುವಃ)--ಎಂಬ ವ್ಯಾಹೃತಿಗಳು (ಮೂರು 
ಲೋಕಗಳು) ನಿತ್ಯವೂ ನೆಲೆಸಿವೆ. ಯಗ್ಯಜುಃಸಾಮಾರ್ಥವೇದರೂಪವಾದ 
ಒಂಕಾರಬ್ರಹ್ಮಕ್ಕೆ ನಮಸ್ಕಾರ (22-23). ಜಗತ್ತಿನ ಪ್ರಳಯ ಮತ್ತು 
ಉತ್ಪತ್ತಿಗಳಿಗೆ ಕಾರಣವೂ ಮಹತ್ತಿಗೆ ಪರವಾಗಿ ಪರಮವೂ ಗುಹ್ಮವೂ ಆದ 
ಆ ಓಂಕಾರಬ್ರಹಕ್ರೈೆ ನಮಸ್ಕಾರ (24). ಆ ಬ್ರಹ್ಮವು ಅಗಾಧವೂ ಅಪಾರವೂ 
ಅಕ್ಷಯವೂ ಆಗಿ ಜಗತ್ತಿನ ಸಂಮೋಹಕ್ಕೆ ಕಾರಣವಾದ ತಮೋಗುಣಕ್ಕೆ 
ಆಶ್ರಯವಾದದ್ದು. ಸ್ವಪ್ರಕಾಶ (ಸತ್ವಗುಣ) ದಿಂದಲೂ ಪ್ರವೃತ್ತಿಕಾರಣ 
(ರಜೋಗುಣ) ವಾದ್ದರಿಂದಲೂ ಪುರುಷಾರ್ಥವನ್ನು ಉಂಟುಮಾಡತಕ್ಕದ್ದು 
(25). ಸಾಂಖ್ಯಜ್ಞಾನಿಗಳಿಗೆ ಪರಾಯಣವೂ ಶಮದಮಾದಿ ಗುಣಶಾಲಿ 
ಗಳಿಗೆ ಗತಿಯೂ ಅವ್ಯಕ್ತವೂ ಅಮೃತವೂ ಪ್ರವೃತ್ತಿಶೀಲವಾದ 


ಅಧ್ಯಾಯ 8 ತೃತೀಯಾಂಶಃ 477 


ಸಾಂಖ್ಯಜ್ಞಾನವತಾಂ ನಿಷ್ಠಾ ಗತಿಶ್ಚಮಸದಮಾತ್ಮನಾಮ್‌ | 
ಯತ್ರದವೃಕ್ತಮಮೃತಂ ಪುವೃತ್ತಿಬ್ರಹ್ಮಶಾಶ್ಚತಮ್‌ ॥ 26 


ಪ್ರಧಾನಮಾತ್ಮಯೋನಿಶ್ಚ ಗುಹಾಸಂಸ್ಕಂ ಚ ಶಬ್ದೃತೇ। 
ಅವಿಭಾಗಂ ತಥಾ ಶುಕ್ರಮಕ್ಷಯಂ ಬಹುಧಾತ್ಮಕಮ್‌ ॥ 27 


ಪರಮಬ್ರಹ್ಮಣೇ ತಸ್ಮೈ ನಿತ್ಮಮೇವ ನಮೋ ನಮಃ। 
ಯದ್ರೂಪಂ ವಾಸುದೇವಸ್ಕ ಪರಮಾತ್ಮಸ್ವರೂಪಿಣಃ॥ 28 


ಏತದ್‌ಬ್ರಹ್ಮ ತ್ರಿಧಾ ಭೇದಮಭೇದಮಪಿ ಸ ಪ್ರಭುಃ! 
ಸರ್ವಭೇದೇಷ್ಟಭೇದೋಇಸೌ ಭಿದ್ಯತೇ ಭನ್ನಬುದ್ದಿಭಃ | 29 


ಸ ಮಜ*ಮಯಸ್ಸಾಮಮಯಃ ಸರ್ವಾತ್ಮಾ ಸ ಯಜುರ್ಮಯಃ। 
ಯಗೃಜುಸ್ಸಾಮಸಾರಾತ್ಮಾ ಸ ಏವಾತ್ಮಾ ಶರೀರಿಣಾಮ್‌ ॥ 30 


(ಸಗುಣವಾದ) ಶಾಶ್ವತ ಬ್ರಹ್ಮವೂ ಆಗಿದೆ (26). ಅದು ಪ್ರಧಾನವೆಂದೂ 
ಆತ್ಮಯೋನಿಯೆಂದೂ ಗುಹಾಸಂಸ್ಥವೆಂದೂ ಹೇಳಲ್ಪಡುತ್ತದೆ. ಅದು 
ವಿಭಾಗವಿಲ್ಲದ್ದು, ದೀಪ್ತಿಶಾಲಿಯೂ ಅಕ್ಬಯವೂ ಆದದ್ದು, ಬಹು ಸ್ವರೂಪ 
ವುಳ್ಳದ್ದು (27). ಆ ಪರಮಬ್ರಹಕ್ಕೆ ಸದಾ ನಮೋ ನಮಃ. ಪರಮಾತ್ಮನಾದ 
ವಾಸುದೇವನ ರೂಪವೇ ಅದು. ಈ ಬ್ರಹ್ಮವು ಅಭಿನ್ನವಾದರೂ (ಅಕಾರ, 
ಉಕಾರ, ಮಕಾರ ರೂಪಗಳಿಂದ) ಮೂರು ಭೇದವುಳ್ಳದ್ದಾಗಿ 
ಕಾಣಿಸುತ್ತದೆ. ಆ ಪ್ರಭು ಸರ್ವಭೇದಗಳಿರುವಂತೆ ಕಂಡರೂ ಅಭಿನ್ನವೇ 
ಸರಿ. ದ್ವೆ ಪತೆಬುದ್ದಿಯವರಿಗೆ ಭಿನ್ನವಾಗಿ ಕಾಣಿಸುತ್ತಾನೆ (28-29). ಆ 
ಸರ್ವಾತವಾದ ಪ್ರಣವಸ್ವರೂಪನು ಯಜ್ಜಯನೂ ಯಜುರ್ಮಯನೂ 
ಸಾಮಮಯನೂ ಆಗಿದ್ದಾನೆ. ಯಗ್ಯಜುಃಸಾಮಗಳ ಸಾರವೇ ಆಗಿದ್ದಾನೆ. 
ದೇಹಿಗಳಲ್ಲಿ ಆತನೇ ಆತ್ಮನಾಗಿದ್ದಾನೆ (30). ವೇದಮಯವಾದ ಆತನು 
ಯಗಾದಿಭೇದಗಳಿಂದ ಅನೇಕವಾಗುತಾನೆ. ಶಾಖಾಯುಕ್ತವಾಗಿ ತನ್ನದೇ 
ಆದ ವೇದವನ್ನು ಬಹುಭೇದಗಳಿಂದ ವಿಂಗಡಿಸುತ್ತಾನೆ. ವೇದಶಾಖೆಗಳನ್ನು 


478 ಶ್ರೀವಿಷ್ಣುಪುರಾಣಮ್‌ 


ಸ ಭಿದ್ಯತೇ ವೇದಮಯಸ್ಸವೇದಂ 
ಕರೋತಿ ಭೇದೈರ್ಬಹುಭಿಸ್ಸಶಾಖಮ್‌ | 
ಶಾಖಾಪ್ರಣೇತಾ ಸ ಸಮಸ್ತಶಾಖಾ- 


ಜ್ಲಾನಸ್ಮ್ವರೂಪೋ ಭಗವಾನಸಂಗಃ॥ 31 
ಇತಿ ಶ್ರೀವಿಷ್ಣುಪುರಾಣೇ ತೃತೀಯೇ5ಂಶೇ ತೃತಿಯೋ5ಧ್ಯಾಯಃ 


ರಚಿಸತಕ್ಕವನೂ ಆತನೇ. ಆ ಭಗವಂತನು ನಿಃಸಂಗನಾಗಿ ಸಮಸ್ತ ವೇದ 
ಶಾಖೆಗಳಿಂದ ಪ್ರತಿಪಾದ್ಯವಾದ ಜ್ಞಾನದ ಸ್ವರೂಪನಾಗಿದ್ದಾನೆ (31). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ತೃತೀಯಾಂಶದಲ್ಲಿ 
ಮೂರನೆಯ ಅಧ್ಯಾಯ ಮುಗಿಯಿತು. 


% 


ಚತುರ್ಥೋಇ5ಧ್ಕ್ಮಾಯಃ 


ಶ್ರೀಪರಾಶರ ಉವಾಚ: 


ಆದ್ಕೋ ವೇದಶ್ಚತುಷ್ಟಾದಃ ಶತಸಾಹಸ್ರಸಮ್ಮಿತಃ | 
ತತೋ ದಶಗುಣಃ ಕೃತ್ಸೋ ಯಜ್ಞೋಂಯಂ 
ಸರ್ವಕಾಮಧುಕ್‌ ॥ 1 


ತತೋಪತ್ರ ಮತ್ಸುತೋ ವ್ಯಾಸೋ ಅಷ್ಟಾವಿಂಶತಿಮೇ5ಂತರೇ | 


ವೇದಮೇಕಂ ಚತುಷ್ನಾದಂ ಚತುರ್ಧಾ ವ್ಯಭಜತ್ವಯಃ ॥ 2 

ಯಥಾ ಚ ತೇನ ವೈ ವೃಸ್ತಾ ವೇದವ್ಮಾಸೇನ ಧೀಮತಾ! 

ವೇದಾಸ್ತಥಾ ಸಮಸ್ತೈಸ್ತೈರ್ವಸ್ತಾ ವ್ಯಾಸೈಸ್ತಥಾ ಮಯಾ ॥ 3 
ಅಧ್ಯಾಯ 4 


ಯಗ್ವೇದಶಾಖೆಗಳ ವರ್ಣನೆ. 


ಪರಾಶರರು ನುಡಿದರು: (ಸೃಷ್ಟಿಯ ಆದಿಯಲ್ಲಿ ಈಶ್ವರನಿಂದ 
ಆವಿರ್ಭೂತವಾದ) ಆದ್ಯವೇದವು ನಾಲ್ಕು ಪಾದಗಳಿಂದ ಯುಕ್ತವಾಗಿ 
ಒಂದು ಲಕ್ಷ ಮಂತ್ರಗಳಿಂದ ಕೂಡಿತ್ತು. ಅದರಿಂದ ಸಮಸ್ತ ಕಾಮನೆ 
ಗಳನ್ನೂ ಪೂರೈಸುವ ಸರ್ವಯಜ್ಗವೂ ಹತ್ತು* ಬಗೆಯಲ್ಲಿ ಪ್ರಕಾಶಿತ 
ವಾಯಿತು (1). ಇಪ್ಪತ್ತೆಂಟನೆಯ ದ್ವಾಪರಯುಗದಲ್ಲಿ ನನ್ನ ಪುತ್ರನಾದ 
ವ್ಯಾಸನು ನಾಲ್ಕು ಪಾದಗಳಿದ್ದ ಒಂದು ವೇದವನ್ನು (ಖಗ್ವೇದ, 
ಯಜುರ್ವೇದ, ಸಾಮವೇದ, ಅಥರ್ವವೇದ) ಎಂದು ನಾಲ್ಕು ವೇದ 
ಗಳನ್ನಾಗಿ ವಿಂಗಡಿಸಿದನು. ಧೀಮಂತನಾದ ವೇದವ್ಯಾಸನು ವೇದವನ್ನು 
ವಿಂಗಡಿಸಿದಂತೆಯೇ ಹಿಂದೆ ಹೇಳಿದ ಇತರ ವ್ಯಾಸರೂ ನಾನೂ ಪೂರ್ವ 

* ಅಗ್ನಿಹೋತ್ರ, ದರ್ಶಪೂರ್ಣಮಾಸ, ಅಶ್ವಮೇಧ, ಚಾತುರ್ಮಾಸ್ಯ, ಸೋಮ 


ಯಜ್ಞ--ಇವು ಐದು ಪ್ರಕೃತಿರೂಪ ಯಜ್ಞಗಳು, ಇವುಗಳ ವಿಕೃತಿರೂಪಗಳು ಐದು 
ಸೇರಿ ಒಟ್ಟು ಹತ್ತು ಯಜ್ಞಗಳು. 


480 ಶ್ರೀವಿಷ್ಣುಪುರಾಣಮ್‌ 
ತದನೇನೈವ ವೇದಾನಾಂ ಶಾಖಾಭೇದಾನ್‌ ದ್ವಿಜೋತ್ತಮ | 
ಚತುರ್ಯುಗೇಹು ಪಠಿತಾನ್‌ ಸಮಸ್ತೇಷ್ಟವಧಾರಯ ॥ 4 


ಕೃಷ್ಣದ್ಧೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಮ್‌। 
ಕೋ ಹೃನ್ಮೋ ಭುವಿ ಮೈತ್ರೇಯ ಮಹಾಭಾರತಕೃದ್ಧವೇತ್‌ ॥ 5 


ತೇನ ವ್ಮಸ್ತಾ ಯಥಾ ವೇದಾ ಮತ್ತುತೇಣ ಮಹಾತ್ಮನಾ। 
ದ್ವಾಪರೇ ಹೃತ್ರ ಮೆ ತ್ರೇಯ ತಸ್ಮಿನ್‌ ಶೃಣು ಯಥಾತಥಮ್‌ ॥ 6 


ಬ್ರಹ್ಮಣಾ ಚೋದಿತೋ ವ್ಯಾಸೋ ವೇದಾನ್ಸ್ಯಸ್ತುಂ ಪ್ರಚಕ್ರಮೇ !। 


ಅಥ ಶಿಷ್ಠಾನ್ಸಜಗ್ರಾಹ ಚತುರೋ ವೇದಪಾರಗಾನ್‌ ॥ 7 
ಯಗ್ಗೇದಪಾಠಕಂ ಪೆ ಲಂ ಜಗ್ರಾಹ ಸ ಮಹಾಮುನಿಃ! 
ವೈಶಂಪಾಯನನಾಮಾನಂ ಯಜುರ್ವೇದಸ್ಮ ಚಾಗ್ರಹೀತ್‌ ॥ 8 
ಜೈಮಿನಿಂ ಸಾಮವೇದಸ್ಮ ತಥೈವಾಥರ್ವವೇದವಿತ್‌ | 
ಸುಮಂತುಸ್ಪಸ್ಮ ಶಿಷ್ಕೋತಭೂದ್ವೇದವ್ಮಾಸಸ್ಮ ಧೀಮತಃ ॥ 9 


ದಲ್ಲಿ ವಿಭಾಗಿಸಿದ್ದೆವು (2-3). ಈ ವ್ಯಾಸನು ಹೇಗೆ ಶಾಖಾಭೇದಗಳನ್ನು 
ವಿಭಜಿಸಿದರೋ ಅದೇ ಪ್ರಕಾರ ಹಿಂದಿನ ಎಲ್ಲ ಚತುರ್ಯುಗಗಳಲ್ಲಿ 
ಬರುವ ದ್ವಾಪರದಲ್ಲಿಯೂ ವಿಭಕ್ತವಾಗಿ ಅಧ್ಯಯನಮಾಡುಲ್ಪಡುತ್ತಿದ್ದ 
ವೆಂದು ತಿಳಿ (4). ಮೈತ್ರೇಯ, ಕೃಷ್ಣದ್ದೆ ಪಪಾಯನ ವ್ಯಾಸನು ಸ್ವಾಮಿಯಾದ 
ಶ್ರೀಮನ್ನಾರಾಯಣನೆಂದೇ ತಿಳಿದುಕೊ. ಅವನಲ್ಲದೆ ಬೇರಾವನು ಈ 
ಜಗತ್ತಿನಲ್ಲಿ ಮಹಾಭಾರತವನ್ನು ರಚಿಸಲು ಶಕ್ತನಾದಾನು? (5). ನನ್ನ 
ಪುತ್ರನಾದ ಆ ಮಹಾತ್ಮನು ಈ ದ್ವಾಪರಯುಗದಲ್ಲಿ ವೇದವನ್ನು ಯಾವ 
ಪ್ರಕಾರವಾಗಿ ವಿಭಾಗಿಸಿದ್ದಾನೋ ಅದನ್ನು ಕ್ರಮವಾಗಿ ಹೇಳುತ್ತೇನೆ, ಕೇಳು 
(6). ಬ್ರಹ್ಮದೇವನಿಂದ ಪ್ರೇರಿತನಾದ ವ್ಯಾಸನು ವೇದಗಳನ್ನು ವಿಭಜಿಸಲು 
ಆರಂಭಿಸಿದನು, ಅದರ ಪ್ರಚಾರಕ್ಕಾಗಿ ವೇದ ಪಾರಂಗತರಾದ ನಾಲ್ವರು 
ಶಿಷ್ಯರನ್ನು ಮೊದಲು ಸ್ವೀಕರಿಸಿದನು (7). ಆ ಶಿಷ್ಯರಲ್ಲಿ ಮಹರ್ಷಿ ಪೈಲ 
ನನ್ನು ಖಗ್ಗೇದದ ಪಾಠಕನೆಂದೂ ವೈಶಂಪಾಯನನನ್ನು ಯಜುರ್ವೇದದ 
ಪಾಠಕನೆಂದೂ ಜೈಮಿನಿಯು ಸಾಮವೇದದ ಪಾಠಕನೆಂದೂ ಗೊತ್ತು 


ಅಧ್ಯಾಯ 4 ತೃತೀಯಾಂಶಃ 481 


ರೋಮಹರ್ಷ್ಹಣನಾಮಾನಂ ಮಹಾಬುದ್ಧಿಂ ಮಹಾಮುನಿಃ | 
ಸೂತಂ ಜಗ್ರಾಹ ಶಿಷ್ಠಂ ಸ ಇತಿಹಾಸಪುರಾಣಯೋಃ ॥ 10 


ಏಕ ಆಸೀದ್ಯಜುರ್ವೇದಸ್ಪಂ ಚತುರ್ಧಾ ವ್ಮಕಲ್ಲಯತ್‌ | 
ಚಾತುರ್ಹೋತ್ರಮಭೂತ್ಮಸ್ಮಿಂಸ್ತೇನ ಯಜ್ಞಮಥಾಕರೋತ್‌ ॥ 11 


ಆಧ್ದರ್ಯವಂ ಯಜುರ್ಭಿಸ್ತು ಯಗ್ಗಿರ್ಹೋತುಂ ತಥಾ ಮುನಿಃ! 
ಔದ್‌ಗಾತ್ರಂ ಸಾಮಭಿಶ್ಚಕ್ರೇ ಬ್ರಹ್ಮತ್ನ್ಸಂ ಚಾಪಥರ್ವಭಿಃ॥ 12 


ತತಸ್ಸ ಯಚ ಉದ್‌ಧೃತ್ಕ್ಯ ಖಗ್ಗೇದಂ ಕೃತವಾನ್‌ ಮುನಿಃ। 
ಯಜೂಂಷಿ ಚೆ ಯಜುರ್ವೇದಂ ಸಾಮವೇದಂ ಚೆ ಸಾಮಭಿಃ॥ 13 





ಮಾಡಿದನು. ಧೀಮಂತನಾದ ವೇದವ್ಮಾಸನಿಗೆ ಸುಮಂತುವು ಅಥರ್ವ 
ವೇದವನ್ನು ಬಲ್ಲ ಪಾಠಕನಾದ* ಶಿಷ್ಯನಾದನು (8-9). ವ್ಯಾಸಮುನಿಯು 
ರೋಮಹರ್ಷಣನೆಂಬ ಮಹಾಬುದ್ಧಿಶಾಲಿಯಾದ ಸೂತಜಾತಿಯ ಶಿಷ್ಯ 
ನನ್ನು ಇತಿಹಾಸ ಪುರಾಣಗಳ ಪಾಠಕನನ್ನಾಗಿ ಸ್ವೀಕರಿಸಿದನು (10). (ಯಜ್ಞ 
ವಿಧಿಯಲ್ಲಿ) ಮೊದಲು ಯಜುರ್ವೇದ ಒಂದೇ ಆಗಿತ್ತು. ವ್ಯಾಸನು ಅದನ್ನು 
ನಾಲ್ಕು ಭಾಗ ಮಾಡಿ ನಾಲ್ವರು ಯಾಜಕರುಳ್ಳ ಚಾತುರ್ಹೋತ್ರ ಪದ್ಧತಿ 
ಯನ್ನು ತಂದು ಯಜ್ಞವಿಧಾನವನ್ನು ಗೊತ್ತುಪಡಿಸಿದನು (11). ಯಜುರ್‌ 
ಗಳಿಂದ ಅಧ್ವರ್ಯುವಿನ, ಯಕ್ಕುಗಳಿಂದ ಹೋತ್ಸವಿನ, ಸಾಮಗಳಿಂದ 
ಉದ್ಗಾತೃವಿನ, ಅಥರ್ವ ಮಂತ್ರಗಳಿಂದ ಬ್ರಹ್ಮನ ಕರ್ಮವನ್ನು ಯಜ್ಞದಲ್ಲಿ 
ಗೊತ್ತುಮಾಡಿದನು (12). ವ್ಯಾಸಮುನಿಯು ವೇದದಿಂದ ಖುಕ್ಕುಗಳನ್ನು 
ಪೃಥಕ್ಕರಿಸಿ ಯಗ್ರೇದವನ್ನೂ ಯಜುಸ್ಸುಗಳಿಂದ ಯಜುರ್ವೇದವನ್ನೂ 
ಸಾಮಗಳಿಂದ ಸಾಮವೇದವನ್ನೂ ನಿರ್ಮಿಸಿದನು (13). ಅಥರ್ವವೇದ 
ದಿಂದ ರಾಜರ ಸಮಸ್ತ ಕರ್ಮಗಳನ್ನೂ ಬ್ರಹ್ಮತ್ತವನ್ನೂ ಗೊತ್ತುಪಡಿಸಿ 


* ಈ ನಾಲ್ವರು ಶಿಷ್ಕರೂ ಎಲ್ಲ ವೇದಗಳಲ್ಲಿ ಪಾರಂಗತರಾಗಿದ್ದರು; 
ಯಗ್ವೇದಾದಿ ವಿಭಾಗವು ಮಾತ್ರ ಅವರಿಗೆ ತಿಳಿದಿರಲಿಲ್ಲ; ವೇದವ್ಯಾಸರು ವಿಭಾಗವನ್ನು 
ಮಾಡಿ ಆಯಾ ವೇದಭಾಗವನ್ನು ಪೈಲಾದಿ ಶಿಷ್ಕರು ತಮ್ಮ ಶಿಷ್ಕರಿಗೆ ಕಲಿಸಿ 
ಬೆಳೆಸಬೇಕೆಂದು ಗೊತ್ತುಮಾಡಿದರು--ಎಂದು ತಾತ್ಪರ್ಯ. 


482 ಶ್ರೀವಿಷ್ಣುಪುರಾಣಮ್‌ 


ರಾಜ್ಞಾಂ ಚಾಥರ್ವವೇದೇನ ಸರ್ವಕರ್ಮಾಣಿ ಚ ಪ್ರಭುಃ! 
ಕಾರಯಾಮಾಸ ಮೆ ತ್ರೇಯ ಬ್ರಹ್ಮತ್ನಂ ಚೆ ಯಥಾಸ್ಥಿತಿ | 14 


ಸೋರ5ಯಮೇಕೋ ಯಥಾ ವೇದಸರುಸ್ತೇನ ಪೃಥಕ್ಕತಃ। 
ಚತುರ್ಧಾಥ ತತೋ ಜಾತಂ ವೇದಪಾದಪಕಾನನಮ್‌ ॥ 15 


ಬಿಭೇದ ಪ್ರಥಮಂ ವಿಪ್ರ ಹೆ ಲೋ ಯಗ್ದ್ವೇದಪಾದಪಮ್‌!। 
ಇಂದ್ರಪ್ರಮಿತಯೇ ಪ್ರಾದಾತ್‌ ಬಾಹ್ಕಲಾಯ ಚ ಸಂಹಿತೇ॥ 16 


ಚತುರ್ಧಾ ಸ ಬಿಭೇದಾಥ ಭಾಷ್ಕಲೋಪಇಪಿ ಚ ಸಂಹಿತಾಮ್‌!। 
ಬೋಧ್ಯ್ಮಾದಿಭ್ಕೋ ದದೌ ತಾಶ್ಚ ಶಿಷ್ಠೇಭಸ್ಸ ಮಹಾಮುನಿಃ ॥ 17 


ಬೋಧ್ಯಾಗ್ನಿಮಾಢಕೌ ತದ್ದದ್ಯಾಜ್ಞವಲ್ಮಹರಾಶರೌ | 
ಪ್ರತಿಶಾಖಾಸ್ತು ಶಾಖಾಯಾಸ್ತಸ್ಕಾಸ್ತೇ ಜಗೃಹುರ್ಮುನೇ ॥ 18 


ಇಂದ್ರಪ್ರಮಿತಿರೇಕಾಂ ತು ಸಂಹಿತಾಂ ಸ್ವಸುತಂ ತತಃ! 
ಮಾಂಡುಕೇಯಂ ಮಹಾತ್ಮಾನಂ ಮೈತ್ರೇಯಾಧ್ಕ್ಮಾಹಯತ್ತದಾ ॥ 19 


ದನು. ಹೀಗೆ ಒಂದು ವೇದವೃಕ್ಷವನ್ನು ವ್ಯಾಸನು ಪೃಥಕ್ಕರಿಸಿ ನಾಲ್ಕು 
ವೇದವೃಕ್ಷಗಳನ್ನು ಮಾಡಿದನು. ಅಲ್ಲಿಂದ ಮುಂದೆ ವೇದವೃಕ್ಷಗಳ ಒಂದು 
ಅರಣ್ಯವೇ ನಿರ್ಮಿತವಾಯಿತು! (14-15). ಮೊದಲು ಪೈಲನು ಯಗ್ರೇದ 
ವೃಕ್ಷವನ್ನು ಎರಡಾಗಿ ವಿಂಗಡಿಸಿ ಒಂದು ಸಂಹಿತೆಯನ್ನು ಇಂದ್ರಪ್ರಮಿತಿಗೂ 
ಇನ್ನೊಂದು ಸಂಹಿತೆಯನ್ನು ಬಾಷ್ಕಲನಿಗೂ ಉಪದೇಶಿಸಿದನು. ಬಾಷ್ಕಲ 
ಮುನಿಯು ತನ್ನ ಸಂಹಿತೆಯನ್ನು ನಾಲ್ಕು ಭಾಗಗಳಾಗಿ (ಪ್ರತಿಶಾಖೆಗಳಾಗಿ) 
ವಿಂಗಡಿಸಿ ಬೋಧಿ ಮುಂತಾದ ಶಿಷ್ಯರಿಗೆ ಕಲಿಸಿದನು (16-17). ಆ 
ಶಿಷ್ಯರು ಯಾರೆಂದರೆ: ಬೋಧಿ, ಅಗ್ನಿಮಾಢಕ, ಯಾಜ್ಞವಲ್ಕ್ಯ ಮತ್ತು 
ಪರಾಶರ*. ಈ ಶಿಷ್ಯರು ಖಗ್ಗೇದಶಾಖೆಯ ನಾಲ್ಕು ಪ್ರತಿಶಾಖೆಗಳನ್ನು 
ಅಧ್ಯಯನ ಮಾಡಿದರು (18). ಇಂದ್ರಪ್ರಮಿತಿಯಾದರೋ ತನ್ನ ಶಾಖೆ 
ಯನ್ನು ತನ್ನ ಮಗನೂ ಮಹಾತ್ಮನೂ ಆದ ಮಾಂಡುಕೇಯನಿಗೆ ಅಧ್ಯಾಪನ 


* ಈತನು ವ್ಯಾಸನ ತಂದೆಯಾದ ಪರಾಶರನಲ್ಲ. 


ಅಧ್ಯಾಯ 4 ತೃತೀಯಾಂಶಃ 483 
ತಸ್ಮ ಶಿಷ್ಠಪ್ರಶಿಷ್ಠೇಭ್ಮಃ ಪುತ್ರಶಿಷ್ಠಕ್ರಮಾದ್ಮಯ್‌ೌ | 
ವೇದಮಿತ್ರಸ್ತು ಶಾಕಲ್ಕಃ ಸಂಹಿತಾಂ ತಾಮಧೀತವಾನ್‌ ॥ 20 


ಚಕಾರ ಸಂಹಿತಾಃ ಪಂಚ ಶಿಷ್ಕೇಭ ಪ್ರದದೌ ಚ ತಾಃ! 
ತಸ್ಮ ಶಿಷ್ಕಾಸ್ತು ಯೇ ಪಂಚ ತೇಷಾಂ ನಾಮಾನಿ ಮೇ ಶೃಣು॥ 21 


ಮುದ್ಧಲೋ ಗೋಮುಖಶ್ಚೈವ ವಾತ್ಸಶ್ಶಾಲೀಯ ಏವ ಚ। 


ಶಿಶಿರಃ ಪಂಚಮಶ್ಚಾಸೀನ್ಮೈತ್ರೇಯ ಸುಮಹಾಮತಿಃ॥ 22 
ಸಂಹಿತಾತ್ರಿತಯಂ ಚಕ್ರೇ ಶಾಕಪೂರ್ಣಿಸಥೇತರಃ। 
ನಿರುಕ್ತಮಕರೋತ್ರದೃಚ್ಚತುರ್ಥಂ ಮುನಿಸತ್ತಮ ॥ 23 


ಮಾಡಿದನು. ಆ ಶಾಖೆಯು ಶಿಷ್ಕ, ಪ್ರಶಿಷ್ಠ, ಪುತ್ರ, ಶಿಷ್ಠ ಕ್ರಮದಲ್ಲಿ 
ಮುಂದುವರಿಯಿತು. ಆ ಕ್ರಮದಲ್ಲಿ ವೇದಮಿತ್ರನೆಂಬ ಶಾಕಲ್ಯನು ಇಂದ್ರ 
ಪ್ರಮಿತಿಯ ಸಂಹಿತೆಯನ್ನು ಅಧ್ಯಯನ ಮಾಡಿದನು (19-20). ಆ 
ಶಾಕಲ್ಯನು ತಾನು ಕಲಿತ ಸಂಹಿತೆಯನ್ನು ಐದು ವಿಭಾಗ ಮಾಡಿ ಐವರು 
ಶಿಷ್ಯರಿಗೆ ಉಪದೇಶಿಸಿದನು. ಆ ಶಿಷ್ಯರ ಹೆಸರನ್ನು ಕೇಳು: ಮುದ್ಗಲ, 
ಗೋಮುಖ, ವಾತ್ಸ್ಯ, ಶಾಲೀಯ ಮತ್ತು ಮಹಾತೇಜಸ್ವಿಯಾದ ಶಿಶಿರ 
(21-22). ಶಾಕಪೂರ್ಣಿ ಎಂಬ ಶಿಷ್ಕನು ಶಾಕಲ್ಯ ಸಂಹಿತೆಯ (ಐದು* 
ವಿಭಾಗಗಳಲ್ಲಿ ಒಂದೊಂದನ್ನೂ) ಮೂರು ಸಂಹಿತೆಗಳನ್ನಾಗಿ ವಿಂಗಡಿ 
ಸಿದನು. ಇನ್ನೊಬ್ಬ ಶಿಷ್ಯನು (ಇವನ ಹೆಸರು ರಥಂತರ ಎಂದು 
ವಾಯುಪುರಾಣ) ನಾಲ್ಕನೆಯದಾಗಿ ನಿರುಕ್ತ (ಶಬ್ದಾರ್ಥಕೋಶ) ವನ್ನು 
ರಚಿಸಿದನು (23). ನಿರುಕ್ತಕಾರರಾದ ಇನ್ನು ಮೂವರು ಕ್ರೌಂಚ, ವೈತಾಲಿಕ, 
ಬಲಾಕ. (ಇವರು ಶಾಕಪೂರ್ಣಿಯ ಮೂರು ಸಂಹಿತೆಗಳನ್ನು ಅಧ್ಯಯನ 
ಮಾಡಿದ ಶಿಷ್ಯರು ಎಂದು ಟೀಕಾಕಾರರು ಹೇಳಿದ್ದಾರೆ.) ನಾಲ್ಕನೆಯ 


*ಕಂಸದಲ್ಲಿ ಬರೆದಂತೆ ಅಧ್ಯಾಹಾರ ಮಾಡಿಕೊಳ್ಳುವುದು ಯುಕ್ತವೆಂದು ನಮಗೆ 
ತೋರುತ್ತದೆ. ಇದರ ಪ್ರಕಾರ ಶಾಕಲ್ಯ ಸಂಹಿತೆಯಲ್ಲಿ ಹದಿನೈದು ಶಾಖೆಗಳು. ಬಾಷ್ಕಲ 
ಸಂಹಿತೆಯಲ್ಲಿ ಹಿಂದೆ ಹೇಳಿದ ಮೂರು ಮುಂದೆ ಹೇಳುವ ಮೂರು ಸೇರಿ ಆರು 
ಶಾಖೆಗಳಾಗುತ್ತವೆ. ಹೀಗೆ ಖಗ್ವೇದದಲ್ಲಿ ಒಟ್ಟು ಇಪ್ಪತ್ತೊಂದು ಶಾಖೆಗಳಾಗುತ್ತವೆ. 
“ಏಕವಿಂಶತಿಧಾ ಬಾಹ್ವಚ್ಛ್ಯಂ''- ವ್ಯಾಕರಣ ಮಹಾಭಾಷ್ಯ (ಪಸ್ಪಶಾಹ್ಲಿಕ). 


484 ಶ್ರೀವಿಷ್ಣುಪುರಾಣಮ್‌ 


ಕ್ರೌಂಚೋ ವೈತಾಲಿ ಕಸ್ತದ್ದದ್‌ ಬಲಾಕಶ್ಚ ಮಹಾಮುನಿಃ! 


ನಿರುಕಕೃಚ್ಚತುರ್ಥ್ಫೋಂಭೂದ್ವೇದವೇದಾಂಗಪಾರಗಃ॥ 24 
ಇತ್ಮೇತಾಃ ಪ್ರತಿಶಾಖಾಭ್ಕೋ ಹೃನುಶಾಖಾ ದ್ವಿಜೋತ್ತಮ! 
ಬಾಷ್ಕಲಶ್ಥಾಪರಾಸ್ಟಿಸ್ರಸ್ಪಂಹಿತಾಃ ಹೃತವಾನ್‌ ದ್ವಿಜ ॥ 25 


ತಿಷ್ಮಃ ಕಾಲಾಯನಿರ್ಗಾರ್ಗ್ಯಸ್ತೃತೀಯಶ್ಚ ಕಥಾಜವಃ | 
ಇತ್ಯೇತೇ ಬಹ್‌ವೃಚಾಃ ಪ್ರೋಕ್ತಾಃ ಸಂಹಿತಾಃ ಯೈಃ 
ಪ್ರವರ್ತಿತಾಃ॥ 26 


ಇತಿ ಶ್ರೀವಿಷ್ಣುಪುರಾಣೇ ತೃತೀಯೇ5ಂಶೇ ಚತುರ್ಥೇೋsಧ್ಯಾಯಃ 


ನಿರುಕ್ಷಕಾರನು ವೇದವೇದಾಂಗಪಾರಂಗತನಾದ ಇನ್ನೊಬ್ಬನು (ಅವನ 
ಹೆಸರು ರಥಂತರ). ಮೈತ್ರೇಯ, ಇವೆಲ್ಲವೂ ಪ್ರತಿಶಾಖೆಗಳಿಂದ ಹುಟ್ಟಿದ 
ಅನುಶಾಖೆಗಳು. ಬಾಷ್ಕಲಿ ಎಂಬ ಇನ್ನೊಬ್ಬನು (ಶಾಕಪೂರ್ಣಿಯು ಹೇಳಿದ 
ಮೂರಲ್ಲದೆ) ಇನ್ನೂ ಮೂರು ಸಂಹಿತೆಗಳನ್ನು ನಿರ್ಮಿಸಿದನು. ಅವನ್ನು 
ಕಲಿತ ಶಿಷ್ಯರು ಕಾಲಾಯನಿ, ಗಾರ್ಗ್ಯ, ಕಥಾಜವ. ಇವರೆಲ್ಲರು ಖಗ್ಗೇದ 
ಸಂಹಿತೆಗಳನ್ನು ಪ್ರವರ್ತಿಸಿದ ಬಹ್ವೃಚರು (24-26). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ತೃತೀಯಾಂಶದಲ್ಲಿ 
ನಾಲ್ಕನೆಯ ಅಧ್ಯಾಯ ಮುಗಿಯಿತು. 


% 


ಪಂಚಮೋಇಧ್ಯಾಯಃ 


ಶ್ರೀಪರಾಶರ ಉವಾಚ: 
ಯಜುರ್ವೇದತರೋಶ್ಶಾಖಾಸ್ಸಪ್ಪವಿಂಶನ್ಮಹಾಮುನಿಃ | 


ವೈಶಂಪಾಯನನಾಮಾಸೌ ವ್ಯಾಸಶಿಷ್ಠಶ್ಚಕಾರ ವೈ॥ 1 
ಶಿಷ್ಟೇಭ್ಯ ಪ್ರದದೌ ತಾಶ್ಚ ಜಗೃಹುಸ್ತೇಂಪ್ಕ್ಮನುಕ್ರಮಾತ್‌ | 
ಯಾಜ್ಞವಲ್ಮಸ್ತು ತತ್ರಾಭೂದ್‌ ಬ್ರಹ್ಮರಾತಸುತೋ ದ್ವಿಜ॥ 2 


ಶಿಷ್ಠ ಪರಮಧರ್ಮಜ್ಞೋ ಗುರುವೃತ್ತಿಹರಸ್ಸದಾ | 
ಯಷಿರ್ಯೋಂದ, ಮಹಾಮೇರೋ ಸಮಾಜೇ ನಾಗಮಿಷ್ಮತಿ ॥ 3 


ತಸ್ಕ ವೈ ಸಪ್ಪರಾತ್ರಾತ್ತು ಬ್ರಹ್ಮಹತ್ಕಾ ಭವಿಷ್ಯತಿ। 
ಪೂರ್ವಮೇವಂ ಮುನಿಗಣೈಸ್ಸಮಯೋ ಯಃ ಕೃತೋ ದ್ದಿಜ॥ 4 


ಅಧ್ಯಾಯ 5 
ಶುಕ್ಷಯಜುರ್ವೇದ ಮತ್ತು ತೈತ್ತಿರೀಯ ಯಜುಃಶಾಖೆಗಳ ವರ್ಣನೆ. 


ಪರಾಶರರು ಹೇಳಿದರು: ವ್ಯಾಸಶಿಷ್ಯನಾದ ವೈಶಂಪಾಯನನು 
ಯಜುರ್ವೇದವ್ಳಕ್ತವನ್ನು ಇಪ್ಪತ್ತೇಳು ಶಾಖೆಗಳನ್ನಾಗಿ ವಿಂಗಡಿಸಿದನು (1). 
ಅವನ್ನು ತನ್ನ ಶಿಷ್ಕರಿಗೆ ಬೋಧಿಸಲಾಗಿ ಅವರು ಅನುಕ್ರಮವಾಗಿ ಆ 
ಶಾಖೆಗಳನ್ನು ಕಲಿತರು. ಆ ಶಿಷ್ಯರಲ್ಲಿ ಬ್ರಹ್ಮದಾತನ ಮಗನಾದ 
ಯಾಜ್ಞವಲ್ಕ್ಯ ಎಂಬ ಶಿಷ್ಯನಿದ್ದನು. ಆತನು ಪರಮಧರ್ಮಜ್ಞನೂ ಗುರು 
ಸೇವಾನಿರತನೂ ಆಗಿದ್ದನು. ಮೈತ್ರೇಯ, ಒಂದು ಸಲ ಮಹಾಮೇರುವಿ 
ನಲ್ಲಿ ಮುನಿಗಳೆಲ್ಲರೂ ಸಭೆ ಸೇರಬೇಕೆಂದು ಗೊತ್ತಾಗಿತ್ತು (2-3). ಈ 
ಸಭೆಗೆ ಏಳು ರಾತ್ರಿಗಳಲ್ಲಿ ಯಾವನು ಬರುವುದಿಲ್ಲವೋ ಆತನಿಗೆ 
ಬ್ರಹಹತ್ಕಾದೋಷವು ಪ್ರಾಪ್ತವಾಗುವುದೆಂದು ಖುಷಿಗಳು ನಿಯಮ 
ಮಾಡಿದ್ದರು. ಏಳು ರಾತ್ರಿಗಳು ಕಳೆದರೂ ವೈಶಂಪಾಯನನೊಬ್ಬನಿಗೆ 
ಸಭೆಗೆ ಹೋಗಲಾಗಲಿಲ್ಲ. ಏಕೆಂದರೆ, ಅವನು ಅಕಸಾತ್ತಾಗಿ ತನ್ನ 


486 ಶ್ರೀವಿಷ್ಣುಪುರಾಣಮ್‌ 


ವೈಶಂಪಾಯನ ಏಕಸ್ತು ತಂ ವೃತಿಕ್ರಾಂತವಾಂಸ್ತದಾ। 
ಸ್ವಸ್ರೀಯಂ ಬಾಲಕಂ ಸೋಹ ಪದಾ ಸ್ಪಷ್ಟಮಘಾತಯತ್‌॥ 5 


ಶಿಷ್ಕಾನಾಹ ಸ ಭೋ ಶಿಹ್ಕಾ ಬಹ್ಮಹತ್ಕಾಪಹಂ ವ್ರತಮ್‌! 
ಚರದ್ದಂ ಮತ್ಕತೇ ಸರ್ವೇ ನ ವಿಚಾರ್ಯಮಿದಂ ತಥಾ॥ 6 


ಅಥಾಹ ಯಾಜ್ಲವಲ್ಕಸ್ತು ಕಿಮೇಭಿರ್ಭಗವನ್‌ ದ್ವಿಜೆ ಲ! 
ಕ್ಲೇಶಿತೈರಲ್ಪತೇಜೋಭಿಶ್ಚರಿಷ್ಕೇಂಹಮಿದಂ ವ್ರತಮ್‌ ॥ 7 


ತತಃ ಕ್ರುದ್ಧೋ ಗುರುಃ ಪ್ರಾಹ ಯಾಜ್ಞವಲ್ಕಂ ಮಹಾಮುನಿಮ್‌ | 
ಮುಚತಾಂ ಯತ್ತ್ವಯಾಧೀತಂ ಮತ್ತೋ ವಿಪ್ರಾವಮಾನಕ ॥ 8 


ನಿಸ್ತೇಜಸೋ ವದಸ್ಕೇನಾನ್‌ ಯತ್ತ್ವಂ ಬ್ರಾಹ್ಮಣಪುಂಗವಾನ್‌ | 
ತೇನ ಶಿಷ್ಠೇಣ ನಾರ್ಥೋಎಇಸ್ತಿ ಮಮಾಜ್ಞಾಭಂಗಕಾರಿಣಾ ॥ 9 


ಯಾಜ್ಲವಲ್ಕ ಸ್ಪತಃ ಪ್ರಾಹ ಭಕ್ತೈ ತತ್ತೇ ಮಯೋದಿತಮ್‌!। 
ಮಮಾಪ್ಕಲಂ ತ್ವಯಾಧೀತಂ ಯನ್ಮಯಾ ತದಿದಂ ದ್ವಿಜ॥ 10 


ಸೋದರಿಯ ಮಗುವನ್ನು ಕಾಲಿಂದ ತುಳಿಯಲಾಗಿ ಮಗು ಸತ್ತು 
ಹೋಯಿತು (4-5). ಆಗ ವೈಶಂಪಾಯನನು ತನ್ನ ಶಿಷ್ಯರನ್ನು ಕರೆದು 
“ಎಲೈ ಶಿಷ್ಯರೆ, ನಾನು ಬ್ರಹಹತ್ಕಾದೋಷಕ್ಕೆ ಒಳಗಾಗಿದ್ದೇನೆ. ಇದರ 
ಪರಿಹಾರಕ್ಕಾಗಿ ನೀವೆಲ್ಲರೂ ಸೇರಿ ವ್ರತವನ್ನಾಚರಿಸಿರಿ. ಬೇರೆ ವಿಚಾರ 
ಬೇಡ'' ಎಂದು ತಿಳಿಸಿದನು (6). ಆಗ ಯಾಜ್ಲವಲ್ಕ್ಯನು “ಗುರುಗಳೆ, 
ಇವರೆಲ್ಲರೂ ಸೇರಿ ವ್ರತನಿಷ್ಠರಾಗುವುದೇಕೆ? ಅಲ್ಪತೇಜಸ್ಕರಾದ ಈ 
ದ್ವಿಜರಿಗೆ ಕಷ್ಟವನ್ನು ಕೊಡುವುದೇಕೆ? ನಾನೊಬ್ಬನೇ ಈ ವ್ರತವನ್ನು 
ನಡೆಸುತ್ತೇನೆ!” ಎಂದನು (7). ಆಗ ವೈಶಂಪಾಯನನು ಕ್ರುದ್ಧನಾಗಿ 
ಯಾಜ್ಞವಲ್ಕ್ಯ ಮುನಿಯನ್ನು ಕುರಿತು “ಎಲೈ, ಈ ಬ್ರಾಹ್ಮಣರನ್ನು 
ಅವಮಾನಗೊಳಿಸುತ್ತೀಯಾ? ಅಯೋಗ್ಯ, ನನ್ನಿಂದ ಕಲಿತ ವೇದವನ್ನು 
ಕಕ್ಕಿಬಿಡು! (8). ಈ ಬ್ರಾಹ್ಮಣೋತ್ತಮರನ್ನು ತೇಜೋಹೀನರೆಂದು 
ಧಿಕ್ಕರಿಸುವೆಯಾ? ನನ್ನ ಆಜ್ಞೆಗೆ ವಿರುದ್ಧವಾಗಿ ನುಡಿಯುವ ನಿನ್ನಂಥ 
ಶಿಷ್ಯನಿಂದ ನನಗೆ ಆಗಬೇಕಾದ್ದೇನೂ ಇಲ್ಲ” ಎಂದು ಅಬ್ಬರಿಸಿದನು (9). 


ಅಧ್ಯಾಯ 5 ತೃತೀಯಾಂಶಃ 487 


ಶ್ರೀಪರಾಶರ ಉವಾಚ: 
ಇತ್ಮುಕ್ತೋ ರುಧಿರಾಕಾಂತಿ ಸರೂಪಾಣಿ ಯಜೂಂಷಿ ಸಃ! 
ಛರ್ದಯಿತ್ಹ್ವಾ ದದೌ ತಸ್ಮೈ ಯಯೌ ಸ ಸ್ವೇಚ್ಛೆಯಾ ಮುನಿಃ ॥ 


ಯಜೂಂಷ್ಮಥ ವಿಸೃಷ್ಟ್ಠಾನಿ ಯಾಜ್ಲವಲ್ಮ್ಕೇನ ವೈ ದ್ವಿಜ। 
ಜಗೃಹುಸ್ತಿತ್ತಿರಾ ಭೂತ್ಸಾ ತೈತ್ತಿರೀಯಾಸ್ತು ತೇ ತತಃ॥ 12 


ಬ್ರಹ್ಮಹತ್ಕಾವ್ರತಂ ಚೀರ್ಣಂ ಗುರುಣಾ ಚೋದಿತೆ ಸ್ತು ಯೆ | 
ಚರಕಾಧ್ಬ್ಹರ್ಯವಸ್ತೇ ತು ಚರಣಾನ್‌ ಮುನಿಸತ್ತಮ ॥ 13 


ಯಾಜ್ಗವಲ್ಕೋಂಪಿ ಮೈತ್ರೇಯ ಪ್ರಾಣಾಯಾಮಪರಾಯಣಃ। 
ತುಷ್ಟಾವ ಪ್ರಯತಸ್ಫ್ಸೂರ್ಯಂ ಯಜೂಂಷ್ಯ್ಮಭಿಲಷಂಸ್ಪತಃ ॥ 14 


ಯಾಜ್ಞವಲ್ಕ್ಯ ಉವಾಚ: 
ನಮಸ್ಸವಿತೇ ದ್ಹಾರಾಯ ಮುಕ್ತೇರಮಿತತೇಜಸೇ। 
ಯಗೃಜುಸ್ಸಾಮಭೂತಾಯ ತ್ರಯೀಧಾವಮ್ನೇ ಚ ತೇ ನಮಃ॥ 15 


ಆಗ ಯಾಜ್ಞವಲ್ಕ್ಯನು “ನನಗೆ ನಿಮ್ಮಲ್ಲಿದ್ದ ಭಕ್ತಿಯಿಂದ ಈ ಮಾತನ್ನು 
ಹೇಳಿದೆನು. ನಿಮ್ಮಿಂದ ಕಲಿತದ್ದು ನನಗೂ ಬೇಕಾಗಿಲ್ಲ” ಎಂದು ನುಡಿದು, 
ರುಧಿರಾಕ್ರಗಳೂ ಮೂರ್ತಿಮಂತಗಳೂ ಆದ ಯಜಸ್ಸುಗಳನ್ನು ವಾಂತಿ 
ಮಾಡಿ ವೈಶಂಪಾಯನನಿಗೆ ಒಪ್ಪಿಸಿ ಸ್ವೇಚ್ಛೆಯಾಗಿ ಹೊರಟುಹೋದನು 
(10-11). ಹೀಗೆ ಯಾಜ್ಞವಲ್ಕ್ಯನಿಂದ ಪರಿತ್ಯಕ್ತ್ಷಗಳಾದ ಯಜುಸ್ಸುಗಳನ್ನು 
ಅನ್ಯಶಿಷ್ಯರು ತಿತ್ತಿರಿ ಪಕ್ಷಿಗಳಾಗಿ ಸ್ವೀಕರಿಸಿದರು. ಆದ್ದರಿಂದ ಆ ಯಜುಸ್ಸು 
ಗಳು ತೈತ್ತಿರೀಯ ಎನಿಸಿದವು (12). ಯಾವ ಶಿಷ್ಯರು ಗುರುವಿನಿಂದ 
ಪ್ರೇರಿತರಾಗಿ ಬ್ರಹಹತ್ಕಾನಿವಾರಣಾರ್ಥವಾದ ವ್ರತವನ್ನು ಆಚರಿಸಿದರೋ 
ಅವರು “ಚರಣ” ಮಾಡಿದ್ದರಿಂದ ಚರಕಾದ್ವರ್ಯುಗಳೆನಿಸಿದರು (13). 
ಮೈತ್ರೇಯ, ಇತ್ತ ಯಾಜ್ಲವಲ್ಕ್ಯನು ಯಜುಸ್ಸುಗಳನ್ನು ಪಡೆಯಬೇಕೆಂಬ 
ಉದ್ದೇಶದಿಂದ ಶುಚಿಯಾಗಿ ಪ್ರಾಣಾಯಾಮನಿಷ್ಠೆಯಿಂದ ಇದ್ದು ಸೂರ್ಯ 
ನನ್ನು ಸ್ತೋತ್ರ ಮಾಡಿದನು (14). “ಮುಕ್ತಿಗೆ ದ್ವಾರಸ್ವರೂಪನೂ ಅಸದೃಶ 
ತೇಜಸ್ವಿಯೂ ಯಖಗ್ಯಜುಃಸಾಮವೇದಸ್ವರೂಪನೂ ವೇದತ್ರಯಗಳಿಗೆ 


488 ಶ್ರೀವಿಷ್ಣುಪುರಾಣಮ್‌ 


ನಮೋಇಂಗ್ನಿ ಷೋಮಭೂತಾಯ ಜಗತಃ ಕಾರಣಾತ್ಮನೇ। 


ಭಾಸ್ಕರಾಯ ಪರಂ ತೇಜಸ್ಸೌಷುಮ್ನಮುರುಬಿಭ್ರತೇ॥ 16 
ಕಲಾಕಾಹಾನಿಮೇಹಾದಿಕಾಲಜ್ಞಾನಾತ್ಮರೂಪಿಣೇ | 

ಧ್ಯೇಯಾಯ ವಿಷ್ಣುರೂಪಾಯ ಪರಮಾಕ್ಷರರೂಪಿಣೇ॥ 17 
ಬಿಭರ್ತಿ ಯಸ್ಸುರಗಣಾನಾಪ್ಕಾಯೇಂದುರ ಸ್ಹರಶ್ಮಿಭಿಃ। 
ಸ್ಹ್ವಧಾಮೃತೇನ ಚ ಪಿತ್ಸಂಸ್ಪಸ್ಕೈ ತೃಪ್ತ್ಯಾತ್ಮನೇ ನಮಃ॥ 18 


ಹಿಮಾಂಬುಘರ್ಮವೃಷ್ಟೀನಾಂ ಕರ್ತಾ ಭರ್ತಾ ಚ ಯಃ ಪ್ರಭುಃ। 
ತಸ್ಮೈ ತ್ರಿಕಾಲರೂಪಾಯ ನಮಸ್ಸೂರ್ಯಾಯ ವೇಧಸೇ॥ 19 


ಅಪಹಂತಿ ತಮೋ ಯಶ್ಚ ಜಗತೋತಸ್ಮ ಜಗತ್ಪತಿಃ | 
ಸತ್ತಧಾಮಧರೋ ದೇವೋ ನಮಸ್ಪಸ್ಮೈ ವಿವಸ್ಥತೇ॥ 20 


ಆಕರನೂ ಆದ ಸವಿತೃದೇವನಿಗೆ ನಮಸ್ಕಾರ ಮಾಡುತ್ತೇನೆ (15). ಅಗ್ನಿ 
ಮತ್ತು ಚಂದ್ರರ ಸ್ವರೂಪನೂ ಜಗತ್ತಿಗೆ ಕಾರಣನೂ ಸುಷುಮ್ನಾ ಕಿರಣದ 
ಪರಮ ತೇಜಸ್ಸನ್ನು ಧಾರಣ ಮಾಡಿರತಕ್ಕವನೂ ಆದ ಭಾಸ್ಕರನಿಗೆ 
ನಮಸ್ಕಾರ (16). ಕಲಾ, ಕಾಷ್ಠಾ ನಿಮೇಷ ಮುಂತಾದ ಕಾಲ 
ಭೇದಗಳನ್ನರಿಯಲು ಕಾರಣಾತ್ಮನೂ ಥ್ಯೇಯನೂ ಪ್ರಣವಸ್ತರೂಪನೂ 
ವಿಷ್ಣು ಸ್ವರೂಪನೂ ಆದ ಸೂರ್ಯದೇವನಿಗೆ ನಮಸ್ಕಾರ (17). 
ಯಾವಾತನು ತನ್ನ ಕಿರಣಗಳಿಂದ ಚಂದ್ರನನ್ನು ಆಪ್ಕಾಯನಗೊಳಿಸಿ 
ದೇವತೆಗಳನ್ನು ಪೋಷಿಸುವನೋ ಸ್ವಧಾಮೃತದಿಂದ ಪಿತೃಗಳನ್ನು 
ತೃಪ್ತಿಗೊಳಿಸುವನೋ ಅಂತಹ ತೃಪ್ತಿಸ್ತರೂಪನಾದ ಸೂರ್ಯದೇವನಿಗೆ 
ನಮಸ್ಕಾರ (18). ಚಳಿ, ಮಂಜು, ಸೆಕೆ, ಮಳೆ ಇವುಗಳಿಗೆ ಕರ್ತನಾಗಿ 
ಜಗತ್ತಿಗೆ ಭರ್ತನಾಗಿರುವ ಸ್ವಾಮಿಯೂ ತ್ರಿಕಾಲ ಸ್ವರೂಪನೂ ಆದ 
ಸೂರ್ಯಭಗವಂತನಿಗೆ ನಮಸ್ಕಾರ (19). ಜಗತ್ಸಾಲಕನಾಗಿ ಜಗತ್ತಿನ 
ಕತ್ತಲೆಯನ್ನು ನಾಶಮಾಡುತ್ತಾ ಸತ್ವಗುಣಶಾಲಿಯಾದ ಸೂರ್ಯದೇವನಿಗೆ 
ನಮಸ್ಕಾರ. ಯಾವಾತನು ಉದಿತನಾಗದಿದ್ದರೆ ಜನರಿಗೆ ಶಾಸ್ತ್ರೀಯ ಪುಣ್ಯ 
ಕರ್ಮವನ್ನು ಮಾಡಲು ಯೋಗ್ಯತೆಯೇ ಬರುವುದಿಲ್ಲವೋ ಜಲವು (ಸ್ನಾನ 


ಅಧ್ಯಾಯ 5 ತೃತೀಯಾಂಶಃ 489 
ಸತ್ಯರ್ಮಯೋಗ್ಕೋ ನ ಜನೋ ನೈವಾಪಃ ಶುದ್ಧಿಕಾರಣಮ್‌। 


ಯಸ್ಮಿನ್ನನುದಿತೇ ತಸ್ಮೈ ನಮೋ ದೇವಾಯ ಭಾಸ್ವತೇ ॥ 21 
ಸ್ಪಹಷ್ಟೋ ಯದಂಶುಭಿರ್ಲೋಕಃ ಕ್ರಿಯಾಯೋಗ್ಗೋ ಹಿ ಜಾಯತೇ। 
ಪವತ್ರತಾಕಾರಣಾಯ ತಸ್ಮೈ ಶುದ್ಧಾತ್ಮನೇ ನಮಃ॥ 22 


ನಮಃ ಸವಿತೇ ಸೂರ್ಯಾಯ ಭಾಸ್ಕರಾಯ ವಿವಸ್ಥತೇ। 
ಆದಿತ್ಕಾಯಾದಿಭೂತಾಯ ದೇವಾದೀನಾಂ ನಮೋ ನಮಃ॥ 23 


ಹಿರಣ್ಮಯಂ ರಥಂ ಯಸ್ಕ ಕೇತವೋಇಮೃತವಾಜಿನಃ | 
ವಹಂತಿ ಭುವನಾಲೋಕಿಚಕ್ಷುಷಂ ತಂ ನಮಾಮ್ಮಹಮ್‌॥ 24 


ಶೀಪರಾಶರ ಉವಾಚ: 
ಇತ್ಯೇವಮಾದಿಭಿಸ್ತೇನ ಸ್ತೂಯಮಾನಸ್ಸ ವೈ ರವಿಃ। 
ವಾಜಿರೂಪಧರಃ ಪ್ರಾಹ ವ್ರಿಯತಾಮಿತಿ ವಾಂಛಿತಮ್‌ ॥ 25 


ದಿಂದ) ಶುದ್ದಿಗೆ ಕಾರಣವೂ ಆಗುವುದಿಲ್ಲವೋ ಅಂತಹ ತೇಜಸ್ವಿಯಾದ 
ದೇವನಿಗೆ ನಮಸ್ಕಾರ ಮಾಡುತ್ತೇನೆ (20-21). ಯಾವಾತನ ಕರಣಗಳ 
ಸ್ಪರ್ಶವಾದಾಗ ಜನರು ಕ್ರಿಯೆಗೆ 'ಅರ್ಹರಾಗುತ್ತಾರೋ ಅಂತಹ ಪವಿತ್ರತೆಗೆ 
ಕಾರಣನೂ ಶುದ್ಧಾತನೂ ಆದ ಸೂರ್ಯದೇವನಿಗೆ ನಮಸ್ಕಾರ (22). 
ದೇವಾದಿಗಳಿಗೆ ಆದಿಭೂತನಾಗಿ ಸವಿತಾ, ಸೂರ್ಯ, ಭಾಸ್ಕರ, 
ವಿವಸ್ಟಾನ್‌, ಆದಿತ್ಯ--ಎಂದು ಪ್ರಸಿದ್ದನಾಗಿರುವ ಸ್ವಾಮಿಗೆ ನಮಃ 
ನಮಃ ನಮಃ (23). ಯಾವಾತನ ರಥವು ಹಿರಣ್ಮಯ (ಪ್ರಜ್ಞಾರೂಪ) 
ವಾಗಿದೆಯೋ ಯಾವಾತನಿಗೆ (ಛಂದೋಮಯರಾದ) ಅಮರ ಅಶ್ವಗಣ 
ಗಳು ಧ್ವಜಗಳಾಗಿವೆಯೋ ಈ ರಥಾಶ್ವಗಳು ಜಗಚ್ಚಕ್ಸುವಾದ ಯಾವಾತ 
ನನ್ನು ಹೊರುತ್ತಿವೆಯೋ ಆ ದೇವನನ್ನು ನಾನು ನಮಸ ರಿಸುತ್ತೇನೆ” (24). 
ಹೀಗೆ ನಾನಾ ಪ್ರಕಾರವಾಗಿ ಯಾಜ್ಞವಲ್ಕ್ಯ ನು ಸುತಿಸಲು, ಸೂರ್ಯ 
ದೇವನು ಅಶ್ವರೂಪದಿಂದ ಪ್ರತ್ಯಕ್ಷನಾಗಿ “ಇಷ್ಟವಾದ ವರವನ್ನು 
ಬೇಡಿಕೊ” ಎಂದನು (25). ಆಗ ಯಾಜ್ಞವಲ್ಯನು ಸೂರ್ಯನಿಗೆ 
ಸಾಷ್ಟಾಂಗ ನಮಸ್ಕಾರ ಮಾಡಿ “ನನ್ನ ಗುರುವಿಗೆ ಗೊತ್ತಿಲ್ಲದಂತಹ 


490 ಶ್ರೀವಿಷ್ಣುಪುರಾಣಮ್‌ 


ಯಾಜ್ಞನಲ್ಮಸ್ಪದಾ ಪ್ರಾಹ ಪ್ರಣಿಪತ್ಮ ದಿವಾಕರಮ್‌! 
ಯಜೂಂಷಿ ತಾನಿ ಮೇ ದೇಹಿ ಯಾನಿ ಸಂತಿ ನ ಮೇ ಗುರೌ॥ 


ಏವಮುಕ್ತೋ ದದೌ ತಸ್ಮೈ ಯಜೂಂಷಿ ಭಗವಾನ್‌ ರವೀ! 
ಅಯಾತಯಾಮಸಂಜ್ಞಾನಿ ಯಾನಿ ವೇತ್ತಿ ನ ತದ್‌ಗುರುಃ॥ 27 


ಯಜೂಂಷಿ ಯೆ ಲರಢೀತಾನಿ ತಾನಿ ಎಪ್ರೆ ರ್ದ ಜೋತ್ತಮ। 
ವಾಜಿನಸ್ತೇ ಸಮಾಖ್ಯಾತಾಃ ಸೂರ್ಯೋತಪ್ಯಶ್ಟೋತಭವದ್ಮತಃ ॥ 28 


ಶಾಖಾಭೇದಾಸ್ತು ತೇಷಾಂ ವೈ ದಶ ಪಂಚ ಚೆ ವಾಜಿನಾಮ್‌। 
ಕಾಣ್ಜಾದ್ಯಾಸ್ಸುಮಹಾಭಾಗ ಯಾಜ್ಲವಲ್ಮಾಃ ಪುಕೀರ್ತಿತಾಃ ॥ 29 
ಇತಿ ಶ್ರೀವಿಷ್ಣುಪುರಾಣೇ ತೃತೀಯೇ5ಂಶೇ ಪಂಚಮೋ5ಧ್ಯಾಯಃ 


ಯಜುಸ್ಸುಗಳನ್ನು ನನಗೆ ಉಪದೇಶಿಸು” ಎಂದು ಕೇಳಿಕೊಂಡನು (26). 
ಆಗ ಭಗವಾನ್‌ ಸೂರ್ಯದೇವನು ಯಾಜ್ಞವಲ್ಕನಿಗೆ "ಅಯಾತಯಾಮ*' 
ಗಳೆನಿಸಿದ, ಆದ್ದರಿಂದಲೇ ಆತನ ಗುರುವಾದ ವೈಶಂಪಾಯನನಿಗೆ 
ಗೊತ್ತಿಲ್ಲದ ಯಜುಸ್ಸುಗಳನ್ನು ಉಪದೇಶಿಸಿದನು (27). ಈ ಯಜುಸ್ಸು 
ಗಳನ್ನು ಯಾರು ಅಧ್ಯಯನ ಮಾಡಿದರೋ ಅವರು "ವಾಜಿ'ಗಳೆಂದು 
ಪ್ರಸಿದ್ಧರಾದರು. ಏಕೆಂದರೆ, ಸೂರ್ಯನು ವಾಜಿ (ಅಶ್ವ) ರೂಪಧರನಾಗಿ 
ಅವನ್ನು ಉಪದೇಶಿಸಿದನು (28). ಈ ವಾಜಿಯಜುಸ್ಸುಗಳಲ್ಲಿ ಕಾಣ್ವ 
ಮುಂತಾದ ಹದಿನೈದು ಶಾಖಾಭೇದಗಳಿವೆ. ಇವೆಲ್ಲವೂ ಯಾಜ್ಞವಲ್ಕ್ಯ 
ಮುನಿಯಿಂದ ಪ್ರವೃತ್ತವಾದವು8 (29). 
ಇಲ್ಲಿಗೆ ಶ್ರೀವಿಷ್ಣುಪುರಾಣದ ತೃತೀಯಾಂಶದಲ್ಲಿ 
ಐದನೆಯ ಅಧ್ಯಾಯ ಮುಗಿಯಿತು. 


* ಅಯಾತಯಾಮ--ಹಳಸದೆ ಇರುವ; ಪ್ರಕೃತದಲ್ಲಿ, ಇತರರಿಗೆ ಗೊತ್ತಿಲ್ಲದ 
ಎಂದು ತಾತ್ಪರ್ಯ. 
$ ಈ ಶಾಖೆಗಳಿಗೆ ಶುಕ್ಷಯಜುರ್ವೇದವೆಂದೂ ವಾಜಿಸನೇಯ ಎಂದೂ 
ಹೆಸರಿದೆ. ಹಿಂದೆ ಹೇಳಿದ ತೈತ್ತಿರೀಯವು ಕೃಷ್ಣಯಜುರ್ವೇದವೆನಿಸಿದೆ. ಒಟ್ಟು 
ಯಜುರ್ವೇದದಲ್ಲಿ ನೂರೊಂದು ಶಾಖೆಗಳಿದ್ದವು. "ಏಕಶತಮಧ್ವರ್ಯಶಾಖಾಳ. 
—ವ್ಯಾ. ಮಹಾಭಾಷ್ಯ 


ಹಹ್ಫೋಂಧ್ಯಾಯಃ 


ಶ್ರೀಪರಾಶರ ಉವಾಚ: 
ಸಾಮವೇದತರೋಶ್ಶಾಖಾ ವ್ಯಾಸಶಿಷಸ್ಸ ಜೈಮಿನಿಃ | 
ಕ್ರಮೇಣ ಯೇನ ಮೈತ್ರೇಯ ಬಿಭೇದ ಶೃಣು ತನ್ಮಮ ॥ | 


ಸುಮಂತುಸ್ತಸ್ಮ ಪುತ್ರೋ5ಭೂತ್ಸುಕರ್ಮಾಸ್ಕಾಪ್ಯಭೂತ್ಸುತಃ | 





ಅಧೀತವಂತೌ ಚೆ ಕೆ ಕಂ ಸಂಹಿತಾಂ ತೌ ಮಹಾಮತೀ॥ 2 

ಸಹಸ್ರಸಂಹಿತಾಭೇದಂ ಸುಕರ್ಮಾ ತತ್ಸುತಸ್ಪತಃ। 

ಚಕಾರ ತಂ ಚ ತಚ್ಚಿಷ್ಮೌ ಜಗೃಹಾತೇ ಮಹಾವ್ರತೌ॥ 3 

ಹಿರಣ್ಮನಾಭಃ ಕೌಸಲ್ಯಃ ಪೌಷ್ಟಿಂಜಿಶ್ಚ ದ್ವಿಜೋತ್ತಮ | 

ಉದೀಚ್ಛಾಸ್ಸಾಮಗಾಶ್ಯಷ್ಠಾಸ್ತಸ್ನ ಪಂಚಶತಂ ಸ್ಮೃತಾಃ ॥ 4 
ಅಧ್ಯಾಯ 6 


ಸಾಮವೇದ, ಅಥರ್ವಣವೇದ, ಪುರಾಣ ಮತ್ತು ವಿದ್ಯೆಗಳ ವಿಭಾಗವರ್ಣನೆ. 


ಪರಾಶರರು ಹೇಳಿದರು: ಮೈತ್ರೇಯ, ವ್ಯಾಸಶಿಷ್ಯನಾದ 
ಜೈಮಿನಿಯು ಸಾಮವೇದವೃಕ್ಷದ ಶಾಖೆಗಳನ್ನು ಕ್ರಮವಾಗಿ ಹೇಗೆ 
ವಿಭಾಗಿಸಿದನೆಂಬುದನ್ನು ಹೇಳುತ್ತೇನೆ, ಕೇಳು (1). ಜೈಮಿನಿಯ ಮಗ 
ಸುಮಂತು. ಸುಮಂತುವಿನ ಮಗ ಸುಕರ್ಮ. ಮಹಾಪ್ರಾಜ್ನರಾದ 
ಅವರಿಬ್ಬರೂ ಸಾಮವೇದದ ಒಂದೊಂದು ಸಂಹಿತೆಯನ್ನು ಅಭ್ಯಾಸ 
ಮಾಡಿದರು. ಅನಂತರ ಸುಮಂತುವಿನ ಮಗನಾದ ಸುಕರ್ಮನು ಆ 
ಸಂಹಿತೆಯನ್ನು ಸಾವಿರಭೇದಗಳುಳ್ಳದ್ದನ್ನಾಗಿ ವಿಂಗಡಿಸಿದನು. ಆತನ ವ್ರತ 
ನಿಷ್ಠರಾದ ಇಬ್ಬರು ಶಿಷ್ಯರು ಅವನ್ನು ಕಲಿತರು (2-3). ಅವರಲ್ಲೊಬ್ಬನು 
ಕೋಸಲ ದೇಶದ ಹಿರಣ್ಯನಾಭ. ಇನ್ನೊಬ್ಬನ ಹೆಸರು ಪೌಷ್ಟಿಂಜಿ. ಅಲ್ಲದೆ 
ಸುಕರ್ಮನಿಗೆ ಐದು ನೂರು ಶಿಷ್ಕರಿದ್ದರು. ಸಾಮವೇದವನ್ನು ಕಲಿತ 
ಅವರು ಉದೀಚ್ಯಸಾಮಗರೆಂದು ಪ್ರಸಿದ್ಧರಾದರು. (4). ಹಿರಣ್ಯನಾಭ 


492 ಶ್ರೀವಿಷ್ಣುಪುರಾಣಮ್‌ 


ಹಿರಣ್ಮನಾಭಾತ್ತಾವತ್ಯಸ್ಸಂಶಿತಾ ಯೈರ್ದ್ವಿಜೋತ್ತಮೈಃ। 
ಗೃಹೀತಾಸ್ತೇನಐಪಿ ಚೋಚ್ಕಂತೇ ಹಂಡಿತೈಃ ಪ್ರಾಚಸಾಮಗಾಃ॥ 5 


ಲೋಕಾಕ್ಷಿರ್ನೌಧಮಿಶ್ಚೈವ ಕಕ್ಷೀವಾನ್‌ ಲಾಂಗಲಿಸ್ತಥಾ! 
ಪೌಷ್ಟಿಂ೦ಜಿಶಿಷ್ಠಾಸ್ಪದ್ಯೇದೈಸ್ಸಂಹಿತಾ ಬಹುಲೀಕೃತಾಃ ॥l 


ಹಿರಣ್ಮನಾಭಶಿಷ್ಠಸ್ತು ಚತುರ್ವಿಂಶತಿಸಂಹಿತಾಃ | 
ಪ್ರೋವಾಚ ಕೃತಿನಾಮಾಸೌ ಶಿಷ್ಠೇಭೃಶ್ಚ ಮಹಾಮುನಿಃ ॥ 7 


ತೈಶ್ಥಾಪಿ ಸಾಮವೇದೋತಸೌ ಶಾಖಾಭಿರ್ಬಹುಲೀಕೃತಃ | 
ಅಥರ್ವಣಾಮಥೋ ವಕ್ಷ್ಯೇ ಸಂಹಿತಾನಾಂ ಸಮುಚ್ಛೆಯಮ್‌ ॥ 8 


ಅಥರ್ವವೇದಂ ಸ ಮುನಿಸ್ಬುಮಂತುರಮಿತದ್ಮುತಿಃ | 
ಶಿಷ್ಮಮಧ್ಯಾಪಯಾಮಾಸ ಕಬಂಧಂ ಸೋಪಪಿ ತಂ ದ್ವಿಧಾ! 
ಕೃತ್ವಾ ತು ದೇವದರ್ಶಾಯ ತಥಾ ಪಥ್ಮಾಯ ದತ್ತವಾನ್‌ ॥ 9 


ದೇವದರ್ಶಸ್ಮ ಶಿಷ್ಕಾಸ್ತು ಮೇಧೋ ಬ್ರಹ್ಮಬಲಿಸಹಾ | 
ಶೌಲ್ಕಾಯನಿಃ ಪಿಪ್ಪಲಾದಸ್ತಥಾನ್ಕ್ಯೋ ದ್ವಿಜಸತ್ತಮ ॥ 10 


೦. 


ನಿಂದ ಆ ಐದುನೂರು ಸಂಹಿತೆಗಳನ್ನು ಕಲಿತ ಶಿಷ್ಯರನ್ನು ಪ್ರಾಚ್ಯಸಾಮಗ 
ರೆಂದು ಕರೆಯುತ್ತಾರೆ. ಪೌಷ್ಟಿಂಜಿಗೆ ಲೋಕಾಕ್ಟಿ, ನೌಧಮಿ, ಕಕ್ಷೀವಾನ್‌ 
ಮತ್ತು ಲಾಂಗಲಿ ಎಂಬ ಶಿಷ್ಯರಿದ್ದರು. ಅವರು ತಮ್ಮ ಸಂಹಿತೆಯನ್ನು 
ಇನ್ನೂ ವಿಭಾಗಿಸಿ ಅವುಗಳ ಸಂಖ್ಯೆಯನ್ನು ಬೆಳೆಸಿದರು (5-6). 
ಹಿರಣ್ಯನಾಭನ ಶಿಷ್ಕನಾದ ಕೃತಿ ಎಂಬ ಮಹರ್ಷಿಯು ತನ್ನ ಶಿಷ್ಕರಿಗೆ 
ಸಾಮವೇದದ ಇಪ್ಪತ್ತುನಾಲ್ಕು ಸಂಹಿತೆಗಳನ್ನು ಅಧ್ಯಾಪನ ಮಾಡಿದನು. ಆ 
ಶಿಷ್ಯರಿಂದಲೂ ಸಹ ಸಾಮವೇದವು ನಾನಾ ಶಾಖೆಗಳಿಂದ ವಿಸ್ತೃತ 
ವಾಯಿತು. ಇನ್ನು ಅಥರ್ವವೇದ ಸಂಹಿತೆಗಳ ಸಮುಚ್ಚಯವನ್ನು 
ಹೇಳುವೆನು (7-8). ಮಹಾತೇಜಸ್ವಿಯಾದ ಆ ಸುಮಂತುಮುನಿಯು ತನ್ನ 
ಶಿಷ್ಯನಾದ ಕಬಂಧ ಎಂಬವನಿಗೆ ಅಥರ್ವವೇದವನ್ನು ಅಧ್ಯಯನ 
ಮಾಡಿಸಿದನು. ಕಬಂಧನು ಅದನ್ನು ಎರಡು ವಿಭಾಗ ಮಾಡಿ ದೇವದರ್ಶ 
ಮತ್ತು ಪಥ್ಯ ಎಂಬವರಿಗೆ ಕಲಿಸಿದನು (9). ದೇವದರ್ಶನಿಗೆ ಮೇಧ, 


ಅಧ್ಯಾಯ 6 ತೃತೀಯಾಂಶಃ 493 
ಪಥಸ್ಥಾಪಿ ತ್ರಯಶ್ಶಿಷ್ಕಾಃ ಕೃತಾ ಯೈರ್ದ್ವಿಜ ಸಂಹಿತಾಃ।| 
ಜಾಬಾಲಿಃ ಕುಮುದಾದಿಶ್ಚ ತೃತೀಯಶ್ಕೌನಕೋ ದ್ವಿಜ 11 


ಶೌನಕಸ್ತು ದ್ವಿಧಾ ಕೃತ್ವಾ ದದಾವೇಕಾಂ ತು ಬಭ್ರವೇ।! 
ದ್ವಿತೀಯಾಂ ಸಂಹಿತಾಂ ಪ್ರಾದಾತ್‌ ಸೆ ಢಂಧವಾಯ ಚೆ ಸಂಜ್ಞಿನೇ॥ 


ಸೆ ಎಂ೦ಧವಾನ್‌ ಮುಂಚಕೇಶಶ್ಚ ದ್ವೇಧಾ ಭಿನ್ನಾಸ್ತಿಧಾ ಪುನಃ | 


ನಕ್ಷತ್ರಕಲ್ಲೋ ವೇದಾನಾಂ ಸಂಹಿತಾನಾಂ ತಥೆ ವ ಚ॥ 13 
ಚತುರ್ಥಸ್ಸಾದಾಂಗಿರಸಶ್ಶಾಂತಿಕಲ್ಪಶ್ಚ ಪಂಚಮಃ! 
ಶ್ರೇಷ್ಠಾಸ್ಥಥರ್ವಣಾಮೇತೇ ಸಂಹಿತಾನಾಂ ವಿಕಲ್ಪಕಾಃ॥ 14 
ಆಖ್ಯಾನೈಶ್ಥಾಪ್ಲುಪಾಖ್ಧಾನೈರ್ಗಾಥಾಭಿಃ ಕಲ್ಲಶುದ್ದಿಭಿಃ। 
ಪುರಾಣಸಂಹಿತಾಂ ಚಕ್ರೇ ಪುರಾಣಾರ್ಥವಿಶಾರದಃ ॥ 15 


ಬ್ರಹ್ಮಬಲಿ, ಶೌಲ್ಕಾಯನಿ ಮತ್ತು ಪಿಪ್ಪಲಾದ ಎಂಬ ನಾಲ್ವರು ಶಿಷ್ಯರಿದ್ದರು. 
ಪಥ್ಮನಿಗೂ ಸಹ ಜಾಬಾಲಿ, ಕುಮದಾದಿ ಮತ್ತು ಶೌನಕ ಎಂಬ ಮೂವರು 
ಶಿಷ್ಯರಿದ್ದರು. ಅವರು ಈ ಅಥರ್ವಸಂಹಿತೆಯನ್ನು ವಿಭಾಗ ಮಾಡಿದರು 
(10-11). ಶೌನಕನು ತನ್ನ ಸಂಹಿತೆಯನ್ನು ಎರಡಾಗಿ ವಿಂಗಡಿಸಿ ಒಂದನ್ನು 
ಬಭ್ರುವಿಗೂ ಇನ್ನೊಂದನ್ನು ಸೈಂಧವ ಎಂಬವನಿಗೂ ಉಪದೇಶಿಸಿದನು. 
ಅನಂತರ ಸೈಂಧವನಿಂದ ಅದನ್ನು ಅಧ್ಯಯನ ಮಾಡಿದ ಮುಂಜಿಕೇಶನು 
ಮೊದಲು ಎರಡಾಗಿ ವಿಂಗಡಿಸಿ ಆಮೇಲೆ ಮೂರಾಗಿ ಒಟ್ಟು ಐದು ವಿಭಾಗ 
ಮಾಡಿದನು. ನಕ್ಷತ್ರಕಲ್ಪ, ವೇದಕಲ್ಪ, ಸಂಹಿತಾಕಲ್ಪ, ಆಂಗಿರಸಕಲ್ಪ, 
ಶಾಂತಿಕಲ್ಪ--ಎಂಬೀ ಐದು ಸಂಹಿತೆಗಳು ಅಥರ್ವಣ ವೇದದಲ್ಲಿ 
ಶ್ರೇಷ್ಠವಾದವುಗಳು* (12-14). ಅನಂತರ ಪುರಾಣಾರ್ಥ ವಿಶಾರದನಾದ 
ವ್ಯಾಸನು ಆಖ್ಯಾನ, ಉಪಾಖ್ಯಾನ, ಗಾಥಾ (ಶಿವಗೀತೆ, ಕಪಿಲಗೀತೆ 
ಮೊದಲಾದದ್ದು), ಕಲ್ಪಸಿದ್ಧಿ (ಬ್ರಾಹಕ್ರಲ್ಪ, ವಾರಾಹಕಲ್ಪ ಮುಂತಾದವುಗಳ 
ವಿಚಾರ) ಇವುಗಳಿಂದ ಕೂಡಿದ ಪುರಾಣಸಂಹಿತೆಯನ್ನು ವಿರಚಿಸಿದನು 


* ಅಥರ್ವವೇದದಲ್ಲಿ ಒಂಬತ್ತು ಶಾಖೆಗಳಿದ್ದವು. “ನವಧಾಥರ್ವಣೋವೇದಃ' 
--ವ್ಯಾ. ಮಹಾಭಾಷ್ಯ 


494 ಶ್ರೀವಿಷ್ಣುಪುರಾಣಮ್‌ 
ಪ್ರಖ್ಯಾತೋ ವ್ಯಾಸಶಿಹ್ಯೋಂಭೂತ್ಸೂತೋ ವೈ ರೋಮಹರ್ಷಣಃ। 
ಪುರಾಣಸಂಹಿತಾಂ ತಸ್ಮೈ ದದೌ ವ್ಯಾಸೋ ಮಹಾಮತಿಃ! 16 


ಸುಮತಿಶ್ಚಾಗ್ನಿವರ್ಚಾಶ್ಚ ಮಿತ್ರಾಯುಶ್ಮಾಂಸಪಾಯನಃ। 
ಅಕೃತವುಣಸಾವರ್ಣೀ ಹಟ್‌ ಶಿಹ್ಕಾಸಸ್ಕ ಚಾಭವನ್‌ ॥ 17 


ಕಾಶ್ಮಹಃ ಸಂಹಿತಾಕರ್ತಾ ಸಾವರ್ಣಿಶ್ಶಾಂಸಪಾಯನಃ। 
ರೋಮಹರ್ಷಣೆಕಾ ಚಾನ್ಕಾ ತಿಸೃಣಾಂ ಮೂಲಸಂಹಿತಾ॥.. 18 


ಚತುಷ್ಟಯೇನ ಭೇದೇನ ಸಂಶಿತಾನಾಮಿದಂ ಮುನೇ॥ 19 
ಆದಂ ಸರ್ವಪುರಾಣಾನಾಂ ಪುರಾಣಂ ಬ್ರಾಹ್ಮಮುಚ್ಛತೇ। 
ಅಷ್ಟಾದಶಪುರಾಣಾನಿ ಪುರಾಣಜ್ಞಾಃ ಪ್ರಚಕ್ಷತೇ ॥ 20 


ಬ್ರಾಹ್ಮಂ ಪಾದ್ಮಂ ವೆ ಸ್ನವಂ ಚ ಶೆ ನಂ ಭಾಗವತಂ ತಥಾ! 
ತಥಾನ್ಮ್ನನ್ನಾರದೀಯಂ ಚ ಮಾರ್ಕಂಡೇಯಂ ಚ ಸಪ್ತಮಮ್‌ ॥ 21 


ಆಗ್ನೇಯಮಷ್ಟಮಂ ಚೈವ ಭವಿಷನ್ನವಮಂ ಸ್ಮೃತಮ್‌! 
ದಶಮಂ ಬ್ರಹ್ಮವೈವರ್ತಂ ಲೈಂಗಮೈಕಾದಶಂ ಸ್ಮೃತಮ್‌ ॥ 22 


(15). ವ್ಯಾಸನಿಗೆ ರೋಮಹರ್ಷಣನೆಂಬ ಸೂತಜಾತಿಯ ಪ್ರಖ್ಯಾತ 
ಶಿಷ್ಯನೊಬ್ಬನಿದ್ದನು. ಬುದ್ದಿಶಾಲಿಯಾದ ವ್ಯಾಸನು ಆ ಶಿಷ್ಯನಿಗೆ ಪುರಾಣ 
ಗಳನ್ನು ಕಲಿಸಿದನು. ಆ ರೋಮಹರ್ಷಣನಿಗೆ ಸುಮತಿ, ಅಗ್ನಿವರ್ಚಸ್‌, 
ಮಿತ್ರಾಯು, ಶಾಂಸಪಾಯನ, ಅಕೃತವ್ರಣ, ಸಾವರ್ಣಿ--ಎಂಬ ಆರು 
ಮಂದಿ ಶಿಷ್ಯರಿದ್ದರು (16-17). ಇವರಲ್ಲಿ ಕಶ್ಯಪ ಗೋತ್ರದವನಾದ 
ಅಕೃತವ್ರಣ ಮತ್ತು ಸಾವರ್ಣಿ, ಶಾಂಸಪಾಯನ--ಎಂಬ ಮೂವರು 
ಮೂರು ಪುರಾಣಸಂಹಿತೆಗಳನ್ನು ರಚಿಸಿದರು. ಈ ಸಂಹಿತೆಗಳಿಗೆ 
ರೋಮಹರ್ಷಣನ ಪುರಾಣ ಸಂಹಿತೆಯೇ ಆಧಾರವಾಯಿತು (18). ಹೀಗೆ 
ಪುರಾಣಸಂಹಿತೆಗಳ ನಾಲ್ಕು ಭೇದಗಳಿಂದ ರಚಿತವಾದ ಸಕಲ ಪುರಾಣ 
ಗಳಿಗೂ ಮೊದಲನೆಯದೆಂದು ಬ್ರಹಪರಾಣವು ಹೇಳಲ್ಪಟ್ಟಿದೆ. ಒಟ್ಟು 
ಹದಿನೆಂಟು ಪುರಾಣಗಳಿವೆಯೆಂದು ಪುರಾಣಜ್ಗರು ಹೇಳುತ್ತಾರೆ (19-20). 
ಅವು ಯಾವುವೆಂದರೆ--ಬ್ರಾಹ್ಮ, ಪಾದ್ಮ, ವೈಷ್ಣವ (ವಿಷ್ಣುಪುರಾಣ), 


ಅಧ್ಯಾಯ 6 ತೃತೀಯಾಂಶಃ 495 
ವಾರಾಹಂ ದ್ವಾದಶಂ ಚೆ ವ ಸ್ಕಾಂದಂ ಚಾತ್ರ ತ್ರಯೋದಶಮ್‌ | 
ಚತುರ್ದಶಂ ವಾಮನಂ ಚ ಕೌರ್ಮಂ ಪಂಚದಶಂ ತಥಾ॥ 23 


ಮಾತ್ಸಂ ಚ ಗಾರುಡಂ ಚೈವ ಬ್ರಹ್ಮಾಂಡಂ ಚ ತತಃ ಹರಮ್‌! 
ಮಹಾಪುರಾಣಾನ್ಯೇತಾನಿ ಹಷ್ಟಾದಶ ಮಹಾಮುನೇ ॥ 24 


ತಥಾ ಚೋಪಪುರಾಣಾನಿ ಮುನಿಭಿಃ ಕಥಿತಾನಿ ಚ। 
ಸರ್ಗಶ್ಚ ಪ್ರತಿಸರ್ಗಶ್ಚ ವಂಶಮನ್ಹಂತರಾಣಿಚ। 
ಸರ್ವೇಷ್ಟೇತೇಷು ಕಥ್ಮಂತೇ ವಂಶಾನುಚರಿತಂ ಚೆ ಯತ್‌॥ 25 


ಯದೇತತ್ರವ ಮೈತ್ರೇಯ ಪುರಾಣಂ ಕಥ್ಯತೇ ಮಯಾ! 


ಏತದ್ದೈಷ್ಣವಸಂಜ್ಗಂ ವೈ ಪಾದ್ಮಸ್ಮ ಸಮನಂತರಮ್‌ ॥ 26 
ಸರ್ಗೇ ಚೆ ಪ್ರತಿಸರ್ಗೇಚ ವಂಶಮನ್ಹಂತರಾದಿಷು। 

ಕಥ್ಯತೇ ಭಗವಾನ್‌ ವಿಷ್ಣುರಶೇಷೇಷ್ಟೇವ ಸತ್ತಮ॥ 27 
ಅಂಗಾನಿ ವೇದಾಶ್ಚತ್ಹ್ವಾರೋ ಮೀಮಾಂಸಾ ನ್ಯಾಯವಿಸ್ತರಃ। 
ಪುರಾಣಂ ಧರ್ಮಶಾಸ್ತ್ರ ಚ ವಿದ್ಕಾ ಹ್ಯೇತಾಶ್ಚತುರ್ದಶ ॥ 28 


ಶೈವ, ಭಾಗವತ, ನಾರದೀಯ, ಮಾರ್ಕಂಡೇಯ, ಎಂಟನೆಯದಾದ 
ಆಗ್ನೇಯ, ಒಂಬತ್ತನೆಯದಾದ ಭವಿಷ್ಯತ್‌, ಬ್ರಹವೈವರ್ತ, ಲೈಂಗ, 
ವಾರಾಹ, ಹದಿಮೂರನೆಯದಾದ ಸ್ಕಾಂದ, ವಾಮನ, ಕೌರ್ಮ, 
ಮಾತ್ಸ್ಯ, ಗಾರುಡ ಮತ್ತು ಬ್ರಹ್ಮಾಂಡ. ಇವು ಅಷ್ಟಾದಶ ಪುರಾಣಗಳು 
(21-24). ಹೀಗೆಯೇ ಮುನಿಗಳು ಅನೇಕ ಉಪಪುರಾಣಗಳನ್ನು 
ಹೇಳಿದ್ದಾರೆ. ಈ ಎಲ್ಲ ಪುರಾಣಗಳಲ್ಲಿಯೂ ಸರ್ಗ, ಪ್ರತಿಸರ್ಗ (ಪ್ರಳಯ), 
ವಂಶ, ಮನ್ಹಂತರ ಮತ್ತು ವಂಶಾನುಚರಿತಗಳು ಹೇಳಲ್ಪಡುತ್ತವೆ (25). 
ಮೈತ್ರೇಯ, ಈಗ ನಾನು ನಿನಗೆ ಹೇಳುತ್ತಿರುವುದು ವಿಷ್ಣುಪುರಾಣ. ಇದು 
ಪದಪರಾಣವಾದ ಮೇಲೆ ಕಥಿತವಾದದ್ದು . ಈ ವಿಷ್ಣುಪುರಾಣದ ಸರ್ಗ, 
ಪ್ರತಿಸರ್ಗ, ವಂಶ, ಮನ್ವಂತರಾದಿಗಳು--ಎಲ್ಲ ಸ್ಥಳಗಳಲ್ಲಿಯೂ 
ಭಗವಾನ್‌ ಎಷ್ಟು ಸಂಕೀರ್ತಿತನಾಗಿದ್ದಾನೆ (26-27). (ಆರು) ವೇದಾಂಗ 


ಗಳು, ನಾಲ್ಕು ವೇದಗಳು, ಮೀಮಾಂಸಾ, ನ್ಯಾಯಶಾಸ್ತ್ರ, ಪುರಾಣ ಮತ್ತು 


496 ಶ್ರೀವಿಷ್ಣುಪುರಾಣಮ್‌ 
ಆಯುರ್ವೇದೋ ಧನುರ್ವೇದೋ ಗಾಂಧರ್ವಶ್ಚೈವ ತೇ ತ್ರಯಃ। 
ಅರ್ಥಶಾಸ್ತ್ರಂ ಚತುರ್ಥಂ ತು ವಿದ್ಮಾ ಹಷಹ್ಠಾದಶೈವ ತಾಃ॥ 29 
ಜ್ಞೇಯಾ ಬ್ರಹ್ಮರ್ಹಯಃ ಪೂರ್ವಂ ತೇಭ್ಯೋ ದೇವರ್ಷಯಃ ಪುನಃ! 


ರಾಜರ್ಹಯಃ ಪುನಸ್ತೇಭೃ ಖಷಿಪ್ರಕೃತಯಸ್ತ್ರ್ರಯಃ ॥ 30 
ಇತಿ ಶಾಖಾಸ್ಸಮಾಖ್ಯಾತಾಶ್ಯಾಖಾಭೇದಾಸ್ತಥೈವ ಚ। 

ಕರ್ತಾರಶ್ಚೈವ ಶಾಖಾನಾಂ ಭೇದಹೇತುಸಥೋದಿತಃ॥ 31 
ಸರ್ವಮನ್ಹಂತರೇಷ್ಟೇವಂ ಶಾಖಾಭೇದಾಸ್ಸಮಾಃ ಸ್ಮೃತಾಃ! 
ಪ್ರಾಜಾಪತ್ಕಾ ಶುತಿರ್ನಿತ್ಕಾ ತದ್ದಿಕಲ್ಪಾಸ್ತಿಮೇ ದ್ವಿಜ ॥ 32 
ಏತತ್ತೇ ಕಥಿತಂ ಸರ್ವಂ ಯತ್ಸೃಹ್ಟೋ5ಹಮಿಹ ತ್ವಯಾ। 

ಮೆ ತೀಯ ವೇದಸಂಬಂಧಃ ಕಿಮನ್ಮತಥಯಾಮಿ ತೇ॥ 33 


ಇತಿ ಶ್ರೀವಿಷ್ಣುಪುರಾಣೇ ತೃತೀಯೇ5ಂಶೇ ಷಷ್ಟೋ5ಧ್ಯಾಯಃ 


ಧರ್ಮಶಾಸ್ತ್ರ--ಹೀಗೆ ವಿದ್ಯೆಗಳು ಹದಿನಾಲ್ಕು ಇವೆ (28). ಇವುಗಳೊಡನೆ 
ಆಯುರ್ವೇದ, ಧನುರ್ವೇದ, ಗಾಂಧರ್ವವೇದ ಮತ್ತು ನಾಲ್ಕನೆಯದಾದ 
ಅರ್ಥಶಾಸ್ತ್ರ--ಇವು ಸೇರಿದರೆ ಹದಿನೆಂಟು ವಿದ್ಯೆಗಳಾಗುತ್ತವೆ (29). ಯಷಿ 
ಗಳಲ್ಲಿ ಬ್ರಹ್ಮರ್ಹಿ, ದೇವರ್ಷಿ, ರಾಜರ್ಷಿ--ಎಂದು ಮೂರು ಭೇದ 
ಗಳುಂಟು. ಮೈತ್ರೇಯ, ಈ ಪ್ರಕಾರವಾಗಿ ನಿನಗೆ ವೇದಶಾಖೆಗಳನ್ನೂ 
ಶಾಖಾಭೇದಗಳನ್ನೂ ಶಾಶೆಗಳ ಕತನ್ಯಗಳನ್ನೂ ಶಾಖಾಭೇದಗಳಿಗೆ 
ಕಾರಣವನ್ನೂ ಹೇಳಿದ್ದೇನೆ (30-31). ಸಕಲ ಮನ್ವಂತರಗಳಲ್ಲಿಯೂ ಈ 
ಶಾಖಾಭೇದಗಳು ಒಂದೇ ರೀತಿ ಇರುತ್ತವೆ. ಏಕೆಂದರೆ, ಬ್ರಹ್ಮನಿಂದ 
ಉಪದಿಷ್ಟವಾದ ಶ್ರುತಿಯು ನಿತ್ಯವಾದದ್ದು. ಈ ಶಾಖೆಗಳೆಲ್ಲವೂ ಶ್ರುತಿಯ 
ವಿವಿಧ ವಿಭಾಗಗಳು (32). ಮೈತ್ರೇಯ, ನೀನು ಕೇಳಿದಂತೆ ವೇದಸಂಬಂಧಿ 
ಯಾದ ವಿಷಯವೆಲ್ಲವನ್ನೂ ನಿನಗೆ ಹೇಳಿದ್ದೇನೆ. ಇನ್ನೇನು ಹೇಳಲಿ? (33). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ತೃತೀಯಾಂಶದಲ್ಲಿ 
ಆರನೆಯ ಅಧ್ಯಾಯ ಮುಗಿಯಿತು. 


ಸಪ್ತಮೋಇಧ್ಕಾಯಃ 


ಶ್ರೀಮೈತ್ರೇಯ ಉವಾಚ: 
ಯಶಹಾವತ್ಯಥಿತಂ ಸರ್ವಂ ಯತ್ಛಷ್ಟೋಪಸಿ ಮಯಾ ಗುರೋ! 
ಶ್ರೋತುಮಿಚ್ಛಾಮ್ಮಹಂ ತ್ಹೇಕಂ ತದ್ಭವಾನ್‌ ಪ್ರಬವೀತು ಮೇ॥ 1 


ಸಪ್ತದ್ದೀಪಾನಿ ಪಾತಾಲವಿಧಯಶ್ಚ ಮಹಾಮುನೇ। 

ಸಪ್ತಲೋಕಾಶ್ಚ ಯೇಇಂತಃಸ್ಥಾ ಬ್ರಹ್ಮಾಂಡಸ್ಕಾಸ್ಮ ಸರ್ವತಃ॥ 2 
ಸ್ಥೂಲೈಃ ಸೂಕ್ಷ್ಮೈಸ್ತಥಾ ಸೂಕ್ಷ್ಮಸೂಕ್ಷ್ಮಾತ್‌ ಸೂಕ್ಷ್ಮತರೈಸ್ತಥಾ | 
ಸ್ಫೂಲಾತ್‌ ಸ್ಫೂಲತರೈಶ್ಚೈವ ಸರ್ವಪ್ರಾಣಿಭಿರಾವೃತಮ್‌ ॥ 3 
ಅಂಗುಲಸ್ಕಾಹ್ಟಭಾಗೋನಪಿ ನ ಸೋಪಸ್ತಿ ಮುನಿಸತಮ। 

ನ ಸಂತಿ ಪ್ರಾಣಿನೋ ಯತ್ರ ಕರ್ಮಬಂಧನಿಬಂಧನಾಃ॥ 4 





ಅಧ್ಯಾಯ 7 
ಯಮಗೀತೆ 


ಮೈತ್ರೇಯರು ಪ್ರಶ್ನೆ ಮಾಡಿದರು: “ಗುರುಗಳೆ, ನಾನು ಕೇಳಿದು 
ದೆಲ್ಲವನ್ನೂ ಯಥಾವತ್ತಾಗಿ ಹೇಳಿದ್ದೀರಿ. ಇನ್ನೊಂದು ವಿಷಯವನ್ನು 
ಕೇಳಬೇಕೆಂದಿದ್ದೇನೆ. ಅದನ್ನು ತಾವು ಹೇಳಬೇಕು (1). ಈ ಬ್ರಹ್ಮಾಂಡ 
ದೊಳಗೆ ಸಪ್ತದ್ವೀಪಗಳು, ಪಾತಾಳಗಳು, ಸಪ್ತಲೋಕಗಳು 
ಯಾವುವುಂಟೋ ಅವೆಲ್ಲವುಗಳಲ್ಲಿಯೂ ಜೀವಿಗಳು ತುಂಬಿಕೊಂಡಿವೆ. 
ಸ್ಥೂಲ, ಸೂಕ್ಷ್ಮ, ಸೂಕ್ಷ ತರ, ಸೂಕ್ಷಾ ತಿಸೂಕ್ಷ್ಮ ಪ್ರಾಣಿಗಳಿಂದಲೂ 
ಸ್ಥೂಲತರ, ಸ್ಥೂಲತಮ ಪ್ರಾಣಿಗಳಿಂದಲೂ ಸರ್ವಸ್ಥಳಗಳೂ ವ್ಯಾಪ್ತ 
ವಾಗಿವೆ (2-3). ಮಹಾಮುನಿಗಳೆ, ಕರ್ಮಬಂಧದಲ್ಲಿ ಸಿಕ್ಕಿಕೊಂಡಿರುವ 
ಈ ಪ್ರಾಣಿಗಳಿಲ್ಲದಿರುವ, ಒಂದು ಅಂಗುಲದ ಎಂಟರಲ್ಲೊಂದಂಶದ 


ಸ್ಥಳವೂ ವಿಶ್ವದಲ್ಲಿಲ್ಲ. ಹೇ ಭಗವನ್‌, ಇವುಗಳೆಲ್ಲವೂ ಆಯುಸ್ಸು ಕಳೆದ 


498 ಶ್ರೀವಿಷ್ಣುಪುರಾಣಮ್‌ 


ಸರ್ವೇ ಚೈತೇ ವಶಂ ಯಾಂತಿ ಯಮಸ್ಮ ಭಗವಾನ್‌ ಕಲ! 
ಆಯುಷೋsಂತೇ ತಥಾ ಯಾಂತಿ ಯಾತನಾಸ್ಪತ್ನಚೋದಿತಾಃ ॥ 5 


ಯಾತನಾಭ್ಯ ಹರಿಭ್ರಷ್ಟಾ ದೇವಾದ್ಯಾಸ್ವಥ ಯೋನಿಷು। 


ಜಂತವಃ ಪರಿವರ್ತಂತೇ ಶಾಸ್ತ್ರಾಣಾಮೇಹ ನಿರ್ಣಯಃ॥ 6 
ಸೋಇ5ಹಮಿಚ್ಛಾಮಿ ತತ್‌ಶ್ರೋತುಂ ಯಮಸ್ಕ ವಶವರ್ತಿನಃ। 
ನ ಭವಂತಿ ನರಾ ಯೇನ ತತ್ಕರ್ಮ ಕಥಯಸ್ವ ಮೇ॥ 7 


ಶ್ರೀಪರಾಶರ ಉವಾಚ: 
ಅಯಮೇವ ಮುನೇ ಪ್ರಶ್ನೋ ನಕುಲೇನ ಮಹಾತ್ಮನಾ! 
ಪೃಷ್ಟಃ ಪಿತಾಮಹಃ ಪ್ರಾಹ ಭೀಷ್ಮೋ ಯತ್ನ್ತತ್‌ಶೃಣುಷ್ಟ ಮೇ॥8 


ಭೀಷ್ಮ ಉವಾಚ: 


ಪುರಾ ಮಮಾಗತೋ ವತ್ಸ ಸಖಾ ಕಾಲಿಂಗಕೋ ದ್ವಿಜಃ! 
ಸ ಮಾಮುವಾಚ ಪೃಷ್ಟೋ ವೈ ಮಯಾ ಜಾತಿಸ್ಮರೋ ಮುನಿಃ॥ 


ಮೇಲೆ ಯಮನ ವಶಕ್ಕೆ ಒಳಗಾಗಿ, ಆತನು ಕೊಡುವ ಯಾತನೆಗಳಿಗೆ 
ಒಳಗಾಗುತ್ತವೆಯಲ್ಲವೆ? (4-5). ಅನಂತರ ಯಾತನೆಗಳು ಕಳೆದ ಮೇಲೆ 
ದೇವಾದಿ ಯೋನಿಗಳಲ್ಲಿ ಈ ಜೀವಿಗಳು ಮತ್ತೆ ಸುತ್ತಾಡುತ್ತವೆ ಎಂಬುದು 
ಶಾಸ್ತ್ರೀಯ ಸಿದ್ಧಾಂತವಾಗಿದೆ. ಆದ್ದರಿಂದ, ಯಾವ ಕರ್ಮವನ್ನಾಚರಿಸಿದರೆ 
ಜನರು ಯಮನ ವಶವರ್ತಿಗಳಾಗುವುದಿಲ್ಲವೋ, ಆ ಕರ್ಮವು ಯಾವು 
ದೆಂದು ಕೇಳಲು ನಾನು ಬಯಸುತ್ತೇನೆ. ಅದನ್ನು ದಯಮಾಡಿ ಹೇಳ 
ಬೇಕು'” ಎಂದರು (6-7). ಪರಾಶರರು ಹೇಳಿದರು: ಮೈತ್ರೇಯ, ಇದೇ 
ಪ್ರಶ್ನೆಯನ್ನು ಮಹಾತ್ಮನಾದ ನಕುಲನು ಪಿತಾಮಹನಾದ ಭೀಷನನ್ನು 
ಕುರಿತು ಕೇಳಿದ್ದನು. ಅದಕ್ಕೆ ಭೀಷ್ಮನು ಏನು ಹೇಳಿದ್ದನೆಂಬುದನ್ನು ಕೇಳು 
(8). ಭೀಷ್ಮನು ಹೇಳಿದ್ದೇನೆಂದರೆ: “ವತ್ಸ-ನಕುಲ, ನನ್ನ ಮಿತ್ರನಾದ ಕಳಿಂಗ 
ದೇಶದ ಬ್ರಾಹ್ಮಣನೊಬ್ಬನು ಒಮ್ಮೆ ನನ್ನ ಬಳಿಗೆ ಬಂದಿದ್ದನು. ಅವನಿಗೆ 
ನಾನೊಂದು ಪ್ರಶ್ನೆಯನ್ನು ಹಾಕಲಾಗಿ, ಆ ಬ್ರಾಹ್ಮಣನು “ಜನ್ಮಾಂತರ 
ಸ್ಮರಣೆಯುಳ್ಳ ಒಬ್ಬ ಮುನಿಯು ಇದೆಲ್ಲವೂ ಹೀಗಿರುತ್ತದೆ, ಹೀಗೆ ನಡೆಯು 


ಅಧ್ಯಾಯ 7 ತೃತೀಯಾಂಶಃ 499 


ತೇನಾಖ್ಮಾತಮಿದಂ ಸರ್ವಮಿತ್ನಂ ಚೆ ಲತದೃಎಷ್ಟತಿ | 
ತಥಾಚ ತದಭೂದ್ಧತ್ಸ ಯಥೋಕ್ತಂ ತೇನ ಧೀಮತಾ॥ 10 


ಸ ಪೃಷ್ಠಶ್ನ ಮಯಾ ಭೂಯಃ ಶ್ರದ್ಧಧಾನೇನ ವೈ ದ್ವಿಜಃ! 
ಯದ್ಯದಾಹ ನ ತದ್‌ದೃಷ್ಟಮನ್ಮಥಾ ಹಿ ಮಯಾ ಕ್ಡಚತ್‌॥ 11 


ಏಕದಾ ತು ಮಯಾ ಪೃಷ್ಟಮೇತದ್ಯದ್ಧವತೋದಿತಮ್‌। 
ಪ್ರಾಹ ಕಾಲಿಂಗಕೋ ವಪುಃ ಸ್ಮೃತ್ವಾ ತಸ್ಮ ಮುನೇರ್ವಚಃ॥ 12 


ಜಾತಿಸ್ಮರೇಣ ಕಥಿತೋ ರಹಸ್ಯ ಪರಮೋ ಮಮ!। 
ಯಮಕಿಂಕರಯೋರ್ಯೋಇಭೂತ್‌ ಸಂವಾದಸ್ಪ್ತಂ ಬ್ರವೀಮಿ ತೇ॥ 


ಕಾಲಿಂಗ ಉವಾಚ: 


ಸ್ವಪುರುಷಮಭಿವೀಕ್ಷ್ಮ, ಪಾಶಹಸ್ತಂ 
ವದತಿ ಯಮಃ ಕಿಲ ತಸ್ಮ ಕರ್ಣಮೂಲೇ। 

ಪರಿಹರ ಮಧುಸೂದನಪ್ರಪನ್ನಾನ್‌ 
ಪ್ರಭುರಹಮನ್ಯನೃಣಾಮವೈಷ್ಣವಾನಾಮ್‌ ॥ 14 


ತ್ತದೆ--ಎಂದು ಹೇಳಿದ್ದಾನೆ” ಎಂದು ಉತ್ತರ ಕೊಟ್ಟನು. ವತ್ಸ-ನಕುಲ, ಆ 
ಬುದ್ಧಿಶಾಲಿಯು ಹೇಳಿದಂತೆಯೇ ಎಲ್ಲವೂ ನಡೆದುಹೋಯಿತು (9-10). 
ಅದರಿಂದ ಆತನ ಮಾತಿನಲ್ಲಿ ಶ್ರದ್ಧೆಯುಂಟಾಗಿ ಇನ್ನೂ ಕೆಲವು ಪ್ರಶ್ನೆಗಳನ್ನು 
ಕೇಳಿದೆನು. ಅದಕ್ಕೆ ಆ ಬ್ರಾಹ್ಮಣನು ಉತ್ತರ ಕೊಟ್ಟಂತೆಯೇ ಮುಂದೆ 
ನಡೆಯಿತು. ಒಂದೂ ಸುಳ್ಳಾಗಲಿಲ್ಲ (11). ಒಂದು ಸಲ, ನಕುಲ, ನೀನೀಗ 
ಕೇಳಿದ ಪ್ರಶ್ನೆಯನ್ನೇ ನಾನು ಆ ಬ್ರಾಹ್ಮಣನಿಗೆ ಹಾಕಿದೆನು. ಆಗ ಕಳಿಂಗ 
ದೇಶದ ಆ ವಿಪ್ರನು ಜನ್ಮಾಂತರಸ್ಮರಣೆಯಿದ್ದ ಮುನಿಯ ಮಾತನ್ನು ಸ್ಮರಿಸಿ 
ಕೊಂಡು ಹೀಗೆಂದನು: “ಭೀಷ್ಮ ಜಾತಿಸ್ಮರನಾದ ಆ ಮುನಿಯು ಒಂದು 
ಪರಮರಹಸ್ಯವನ್ನು ನನಗೆ ಹೇಳಿದ್ದಾನೆ. ಯಮನಿಗೂ ಆತನ ದೂತನಿಗೂ 
ನಡೆದ ಸಂವಾದವದು. ಅದನ್ನು ನಿನಗೆ ಹೇಳುತ್ತೇನೆ” (12-13) ಎಂದು 
ನುಡಿದು, ಕಳಿಂಗದೇಶದ ವಿಪ್ರನು ಹೇಳಿದ್ದೇನೆಂದರೆ: ಯಮನು ಪಾಶಹಸ್ತ 
ನಾಗಿದ್ದ ತನ್ನ ಸೇವಕನನ್ನು ನೋಡಿ, ಆತನ ಕಿವಿಯಲ್ಲಿ ಹೀಗೆ ನುಡಿದನು 


500 ಶ್ರೀವಿಷ್ಣುಪುರಾಣಮ್‌ 


ಅಹಮಮರವರಾರ್ಚತೇನ ಧಾತ್ರಾ 

ಯಮ ಇತಿ ಲೋಕಹಿತಾಹಿತೇ ನಿಯುಕ್ತಃ। 
ಹರಿಗುರುವಶಗೋತಸ್ಮಿ ನ ಸ್ವತಂತ್ರಃ 

ಪ್ರಭವತಿ ಸಂಯಮನೇ ಮಮಾಪಿ ಎಷ್ಟು ॥ 15 


ಕಟಕಮುಕುಟಕರ್ಣಿಕಾದಿಭೇದೆ 4 

ಕನಕಮಭೇದಮಪೀಷ್ಮತೇ ಯಥೆ ಕಮ್‌ । 
ಸುರಪಶುಮನುಜಾದಿಕಲ್ಲನಾಭಿ- 

ರ್ಹರಿರಖಲಾಭಿರುದೀರ್ಯತೇ ತಥೆ MA 16 


ಕ್ಲಿತಿತಲಪರಮಾಣವೋದಣನಿಲಾಂತೇ 

ಪುನರುಪಯಾಂತಿ ಯಥೆ ಲಕತಾಂ ಧರಿತ್ರಾಃ। 
ಸುರಪಶುಮನುಜಾದಯಸ್ಪಥಾಂತೇ 

ಗುಣಕಲುಷೇಣ ಸನಾತನೇನ ತೇನ॥ 17 


“ದೂತ, ಶ್ರೀ ವಿಷ್ಣುವಿಗೆ ಶರಣಾದ ಜನರನ್ನು ಬಿಟ್ಟುಬಿಡು. ವಿಷ್ಣು 
ಭಕ್ತರಲ್ಲದ ಜನರ ಮೇಲೆ ಮಾತ್ರ ನಾನು ಅಧಿಕಾರಿಯಾಗಿದ್ದೇನೆ (14). 
ದೇವೇಂದ್ರನಿಂದ ಪೂಜಿತನಾದ ಬ್ರಹ್ಮದೇವನು ಲೋಕದ ಪಾಪಪುಣ್ಯ 
ಗಳನ್ನು ನಿಯಮಿಸಬೇಕೆಂದು ನನ್ನನ್ನು ಯಮಪದವಿಯಲ್ಲಿ ನಿಯೋಜಿ 
ಸಿದ್ದಾನೆ. ನಾನಾದರೋ ಶ್ರೀಹರಿಯೆಂಬ ಗುರುವಿಗೆ ಅಧೀನನಾದವನು, 
ಸ್ವತಂತ್ರನಲ್ಲ. ವಿಷ್ಣುವು ನನ್ನನ್ನೂ ನಿಯಂತ್ರಿಸಲು ಸಮರ್ಥನಾಗಿದ್ದಾನೆ 
(15). ಚಿನ್ನವು ಭೇದರಹಿತವಾಗಿ ಒಂದೇ ಆಗಿದ್ದರೂ ಬಳೆ, ಕೀರೀಟ, 
ಓಲೆ--ಮುಂತಾದ ಭೇದಗಳಿಂದ ನಾನಾ ರೂಪವಾಗಿ ಹೇಗೆ ತೋರು 
ವುದೋ, ಹಾಗೆ ಒಬ್ಬನೇ ಆದ ಶ್ರೀಹರಿಯು ದೇವತೆ, ಪಶು, ಮನುಷ್ಯ-- 
ಮುಂತಾದ ಸಮಸ್ತ ಕಲ್ಪಿತಭೇದಗಳಿಂದ ನಾನಾ ರೂಪವಾಗಿ ತೋರುತ್ತಾನೆ 
(16). ಬೀಸುವ ಗಾಳಿಯು ಶಾಂತವಾದ ಮೇಲೆ ಭೂಮಿಯಿಂದ ಮೇಲೆದ್ದ 
ಧೂಳಿಯ ಕಣಗಳು ಭೂಮಿಯಲ್ಲಿ ಮತ್ತೆ ಸೇರಿ ಹೇಗೆ ಒಂದಾಗಿ 
ಬಿಡುತ್ತವೋ ಹಾಗೆ ಗುಣತ್ರಯಗಳ ಕ್ಲೋಭೆಯಿಂದ ಉಂಟಾದ ದೇವ, 
ಪಶು, ಮನುಷ್ಯಾದಿಗಳು ಕಡೆಯಲ್ಲಿ ಸನಾತನನಾದ ಪರಮಾತನಲ್ಲಿ ಕೂಡಿ 


ಅಧ್ಯಾಯ 7 ತೃತೀಯಾಂಶಃ 501 


ಹರಿಮಮರವರಾರ್ಚತಾಂಘಫಿಪದ್ಮಂ 

ಪ್ರಣಮತಿ ಯಃ ಪರಮಾರ್ಥತೋ ಹಿ ಮರ್ತ್ಯಃ। 
ತಮಪಗತಸಮಸ್ಪ್ತಪಾಪಬಂಧಂ 

ವ್ರಜ ಪರಿಹೃತ್ಮ ಯಥಾಗ್ನಿಮಾಜ್ಮನಸಿಕಮ್‌ ॥ 18 


ಇತಿ ಯಮವಚನಂ ನಿಶಮ್ಮ ಪಾಶೀ 
ಯಮಪುರುಷಸ್ತಮುವಾಚೆ ಧರ್ಮರಾಜಮ್‌ | 
ಕಥಯ ಮಮ ವಿಭೋ ಸಮಸಧಾತು- 
ರ್ಭವತಿ ಹರೇಃ ಖಲು ಯಾದೃಶೋಇಸ್ಕ ಭಕಃ ॥॥ 19 


ಯಮ ಉವಾಚ: 

ನ ಚಲತಿ ನಿಜವರ್ಣಧರ್ಮತೋ ಯಃ 
ಸಮಮತಿರಾತ್ಮಸುಹೃದ್ದಿಪಕ್ಷಪಕ್ಷೇ | 

ನ ಹರತಿ ನ ಚ ಹಂತಿ ಕಿಂಚಿದುಚ್ಚೈಃ 
ಸಿತಮನಸಂ ತಮವೇಹಿ ವಿಷ್ಣುಭಕ್ತಮ್‌ ॥ 20 


ಹೋಗುತ್ತಾರೆ (17). ದೇವೇಂದ್ರನಿಂದ ಅರ್ಚಿತವಾದ ಪಾದಪದೃವುಳ್ಳ 
ಶ್ರೀಹರಿಯನ್ನು ಯಾವ ಮನುಷ್ಯನು ಪರಮಾರ್ಥ ಬುದ್ದಿಯಿಂದ 
ನಮಸ್ಕರಿಸುತ್ತಾನೋ ಅವನು ಸಮಸ್ತ ಪಾಪಬಂಧಗಳಿಂದಲೂ ಬಿಡುಗಡೆ 
ಹೊಂದಿರುತ್ತಾನೆ. ಆದ್ದರಿಂದ, ದೂತ, ಆಜ್ಯಾಹುತಿಯಿಂದ ಪ್ರಜ್ವಲಿತವಾದ 
ಅಗ್ನಿಯಂತಿರುವ ಆ ಮನುಷ್ಯನನ್ನು ಬಿಟ್ಟು ದೂರ ಹೋಗು!” (18). ಈ 
ಪ್ರಕಾರವಾದ ಯಮನ ಮಾತನ್ನು ಕೇಳಿ ಪಾಠಧಾರಿಯಾಗಿದ್ದ 
ಯಮದೂತನು ಯಮಧರ್ಮರಾಜನನ್ನು ಕುರಿತು “ಸ್ವಾಮಿ, ಸಮಸ್ತ 
ವಸ್ತುಗಳಿಗೂ ವಿಧಾತನಾದ ಶ್ರೀಹರಿಯ ಭಕ್ತನು ಯಾರು, ಅವನು 
ಹೇಗಿರುತ್ತಾನೆ--ಎಂಬುದನ್ನು ತಿಳಿಸಬೇಕು'' ಎಂದು ಕೇಳಿದನು (19). 
ಆಗ ಯಮನು ಹೀಗೆಂದನು: “ಯಾವಾತನು ತನ್ನ ವರ್ಣಧರ್ಮಗಳಿಂದ 
ವಿಚಲಿತನಾಗುವುದಿಲ್ಲವೋ, ತನ್ನ ಮಿತ್ರರಲ್ಲಿಯೂ, ಶತ್ರುಗಳಲ್ಲಿಯೂ 
ಸಮಭಾವದಿಂದ ನಡೆದುಕೊಳ್ಳುತ್ತಾನೋ, ಬಲಾತ್ಕಾರವಾಗಿ ಇನ್ನೊಬ್ಬರ 
ಸ್ವತ್ತನ್ನು ಅಪಹರಿಸುವುದಿಲ್ಲವೋ, ಯಾರನ್ನೂ ಹಿಂಸಿಸುವುದಿಲ್ಲವೋ ಶುದ್ಧ 


502 ಶ್ರೀವಿಷ್ಣುಪುರಾಣಮ್‌ 


ಕಲಿಕಲುಷಮಲೇನ ಯಸ್ಮ ನಾತ್ಮಾ 
ವಿಮಲಮತೇರ್ಮಲಿನೀಕೃತಸ್ತಮೇನಮ್‌ | 

ಮನಸಿ ಕೃತಜನಾರ್ದನಂ ಮನುಷ್ಯಂ 
ಸತತಮವೇಹಿ ಕಹ್‌ರೇರತೀವಭಕ್ತ್ರಮ್‌ ॥ 21 


ಕನಕಮಪಿ ರಹಸ್ಯವೇಕ್ಷ್ಯಬುದ್ಧ್ಧಾ 
ತೃಣಮಿವ ಯಸ್ಸಮವೈತಿ ವೈ ಪರಸ್ಪಮ್‌। 
ಭವತಿ ಚ ಭಗವತ್ವನನ್ಮ ಚೇತಾಃ 
ಪುರುಷವರಂ ತಮವೇಹಿ ವಿಷ್ಣುಭಕ್ತಮ್‌ ॥ 22 


ಸ್ಪಟಕಗಿರಿಶಿಲಾಮಲಃ ಕೃ ಎಷ್ಟು- 
ರ್ಮನಸಿ ನೃಣಾಂ ಕೃ ಚ ಮತ್ಸರಾದಿದೋಷಃ। 
ನ ಹಿ ತುಹಿನಮಯೂಖರಶ್ಮಿಪುಂಜೇ 
ಭವತಿ ಹುತಾಶನದೀಪ್ತಿಜಃ ಪ್ರತಾಪಃ॥ 23 


ವಿಮಲಮತಿರಮತ್ಸರಃ ಪ್ರಶಾಂತ- 
ಶೃುಚಿಚರಿತೋsಖಲಸತ್ತಮಿತ್ರಭೂತಃ | 


ಚಿತ್ತನಾದ ಆತನನ್ನು ವಿಷ್ಣುಭಕ್ತನೆಂದು ತಿಳಿ (20). ಯಾವ ನಿರ್ಮಲಚಿತ್ತನ 
ಮನಸ್ಸು ಕಲಿಕಲ್ಮಷವೆಂಬ ಮಲದಿಂದ ಮಲಿನವಾಗಿಲ್ಲವೋ, ಯಾವಾತನು 
ಹೃದಯದಲ್ಲಿ ವಿಷ್ಣುವನ್ನು ಸದಾ ಧ್ಯಾನಿಸುತ್ತಿರುವನೋ ಆತನನ್ನು ವಿಷ್ಣುವಿನ 
ಅಂತರಂಗಭಕ್ತನೆಂದು ತಿಳಿ (21). ಯಾರೂ ಇಲ್ಲದೆಡೆಯಲ್ಲಿ ಪರಕೀಯ 
ವಾದ ಬಂಗಾರವನ್ನು ಕಂಡರೂ ಅದೊಂದು ಹುಲ್ಲುಕಡ್ಡಿಯೋ ಎಂಬಂತೆ 
ಯಾವಾತನು ತನ್ನ ಬುದ್ದಿಯಿಂದ ನಿರ್ಧರಿಸಿಕೊಳ್ಳುತ್ತಾನೋ, ಭಗವಂತ 
ನಲ್ಲಿ ಅನನ್ಯಚಿತ್ತನಾಗಿರುತ್ತಾನೋ ಅಲ್ಲಿ ಮಾತ್ಸರ್ಯಾದಿದೋಷವೆಲ್ಲಿಂದ 
ಬರುತ್ತದೆ? ಶೀತಕಿರಣನಾದ ಚಂದ್ರನ ರಶ್ಮಿಚಾಲದಲ್ಲಿ (ಬೆಳದಿಂಗಳಿನಲ್ಲಿ) 
ಅಗ್ನಿತೇಜದಿಂದಾಗುವ ಉರಿ ಇರುವುದಿಲ್ಲವಷ್ಟೇ! (22-23). ಯಾವ 
ಮನುಷ್ಯನು ಶುದ್ಧಚಿತ್ತನೂ ಮಾತ್ಸರ್ಯವಿಲ್ಲದವನೂ ಪ್ರಶಾಂತನೂ 
ಶುದ್ಧಾಚಾರನೂ ಸಕಲಪ್ರಾಣಿಗಳ ಮಿತ್ರನೂ ಪ್ರಿಯಹಿತವಚನನೂ ವಂಚನೆ 


ಅಧ್ಯಾಯ 7 ತೃತೀಯಾಂಶಃ 503 


ಪ್ರಿಯಹಿತವಚನೋsಸ್ತಮಾನಮಾಯೋ 
ವಸತಿ ಸದಾ ಹೃದಿ ತಸ್ಮ ವಾಸುದೇವಃ ॥॥ 24 


ವಸತಿ ಹೃದಿ ಸನಾತನೇ ಚ ತಸ್ಮಿನ್‌ 

ಭವತಿ ಪುಮಾಂಜಗತೋಎಇಸ್ಕ ಸೌಮ್ಮರೂಪಃ | 
ಕ್ಷಿತಿರಸಮತಿರಮ್ಮಮಾತ್ಮನೋಂತಃ | 

ಕಥಯತಿ ಚಾರುತಯೈವ ಶಾಲಷಪೋತಃ॥ 25 


ಯಮನಿಯಮವಿಧೂತಕಲ್ಮಹಾಣಾ- 
ಮನುದಿನಮಚ್ಚುತಸಕ್ತಮಾನಸಾನಾಮ್‌ | 
ಅಪಗತಮದಮಾನಮತ್ಸರಾಣಾಂ 
ತ್ಯಜ ಭಟ ದೂರತರೇಣ ಮಾನವಾನಾಮ್‌ ॥ 26 


ಹೃದಿ ಯದಿ ಭಗವಾನನಾದಿರಾಸ್ಟೇ 
ಹರಿರಸಿಶಂಖಗದಾಧರೋಂಇವ್ಶಯಾತ್ಮಾ! 
ತದಘಮಘಫವಿಘಾತಕತ್ತೃಭಿನ್ನಂ 
ಭವತಿ ಕಥಂ ಸತಿ ಚಾಂಧಕಾರಮರ್ಕೆೇ ॥ 27 





ಯನ್ನರಿಯದವನೂ ಆಗಿರುತ್ತಾನೋ ಆತನ ಹೃದಯದಲ್ಲಿ ವಾಸುದೇವನು 
ಸದಾ ನೆಲೆಸಿರುತ್ತಾನೆ (24). ಸನಾತನನಾದ ವಾಸುದೇವನು ಹೃದಯದಲ್ಲಿ 
ನೆಲೆಸಲಾಗಿ, ಆ ಮನುಷ್ಯನು ಈ ಜಗತ್ತಿಗೆ ಸೌಮ್ಯರೂಪವಾಗಿ ಕಾಣಿಸು 
ತ್ತಾನೆ. ತನ್ನೊಳಗೆ ಅತಿರಮ್ಯವಾದ ಪಾರ್ಥಿವರಸವಿದೆಯೆಂಬುದನ್ನು 
ಸಾಲವೃಕ್ಷದ ಸಸಿಯು ತನ್ನ ರಮಣೀಯತೆಯಿಂದಲೇ ಪ್ರಕಟಿಸುತ್ತದೆ (25). 
ಯಮನಿಯಮಗಳಿಂದ ಪಾಪವನ್ನು ತೊಡೆದುಹಾಕಿ, ಅನುದಿನವೂ 
ಅಚ್ಯುತನನ್ನು ಮನಸ್ಸಿನಲ್ಲಿ ಧ್ಯಾನಿಸುತ್ತ, ಮದಮಾನಮತ್ನರಗಳಿಂದ 
ದೂರವಿರುವ ಮಾನವರನ್ನು, ಎಲೈ ಭಟನೆ, ಅತಿ ದೂರದಿಂದಲೇ ಬಿಟ್ಟು 
ಹೋಗು (26). ಅನಾದಿಯೂ ಅವ್ಯಯನೂ ಖಡ್ಗಶಂಖ ಗದಾಧರನೂ 
ಆದ ಭಗವಾನ್‌ ಶ್ರೀಹರಿಯು ಯಾವನ ಹೃದಯದಲ್ಲಿರುವನೋ ಆತನು 
ಪಾಪಿಯಲ್ಲ. ಪಾಪವಿಧ್ವಂಸಕನಾದ ಶ್ರೀಹರಿಯಿಂದ ಆತನ ಪಾಪವು 


504 ಶ್ರೀವಿಷ್ಣುಪುರಾಣಮ್‌ 


ಹರತಿ ಪರಧನಂ ನಿಹಂತಿ ಜಂತೂನ್‌ 

ವದತಿ ತಥಾನೃತನಿಷ್ಠುರಾಣಿ ಯಶ್ಚ! 
ಅಶುಭಜನಿತದುರ್ಮದಸ್ಕ ಪುಂಸಃ 

ಕಲುಷಮತೇಹಗೃದಿ ತಸ್ಕ ನಾಸ್ತನಂತಃ॥ 28 


ನ ಸಹತಿ ಪರಸಂಪದಂ ವಿನಿಂದಾಂ 
ಕಲುಷಮತಿಃ ಕುರುತೇ ಸತಾಮಸಾಧುಃ। 
ನ ಯಜತಿ ನ ದದಾತಿ ಯಶ್ಚ ಸಂತಂ 


ಮನಸಿ ನ ತಸ್ಮ ಜನಾರ್ದನೋಂಧಮಸ್ಕ॥ 29 
ಪರಮಸುಹೃದಿ ಬಾಂಧವೇ ಕಲತ್ರೇ 
ಸುತತನಯಾಪಿತೃಮಾತೃಭೃತ್ಯವರ್ಗೇ | 
ಶಠಮತಿರುಪಯಾತಿ ಯೋತರ್ಥತೃಷ್ಠಾಂ 
ತಮಧಮಚೇಷ್ಟಮವೇಹಿ ನಾಸ್ಕ ಭಕ್ತಮ್‌ ॥ 30 


ಧ್ವಸ್ತವಾಗಿರುತ್ತದೆ. ಸೂರ್ಯನು ಬೆಳಗುತ್ತಿರುವಾಗ ಕತ್ತಲೆ ಹೇಗೆ ಇದ್ದೀತು? 
(27). ಯಾವನು ಪರಧನವನ್ನು ಅಪಹರಿಸುವನೋ ಪ್ರಾಣಿಗಳನ್ನು 
ಕೊಲ್ಲುವನೋ ಸುಳ್ಳನ್ನು ಹೇಳುವನೋ ಕಠೋರವಾಕ್ಕಗಳನ್ನಾಡುವನೋ 
ಆತನು ಅಶುಭಕರ್ಮಗಳಿಂದ ಮದಾಂಧನೂ ದುಷ್ಟನೂ ಆಗಿದ್ದಾನೆಂದು 
ತಿಳಿಯಬೇಕು. ಅಂಥವನ ಹೃದಯದಲ್ಲಿ ಅನಂತನಾದ ಶ್ರೀಹರಿಯು 
ನೆಲೆಸುವುದಿಲ್ಲ (28). ಕಲುಷಮತಿಯಾದ ಯಾವ ದುರ್ಮಾರ್ಗಿಯು 
ಪರರ ಸಂಪತ್ತನ್ನು ನೋಡಿ ಸಹಿಸಲಾರನೋ, ಸಜ್ಜನರ ನಿಂದೆಯನ್ನು 
ಮಾಡುವನೋ, ಯಜ್ಞ ಮಾಡುವುದಿಲ್ಲವೋ, ಸತ್ಪುರುಷನಿಗೆ ದಾನ 
ಮಾಡುವುದಿಲ್ಲವೋ ಅಂತಹ ಅಧಮನ ಹೃದಯದಲ್ಲಿ ಜನಾರ್ದನನು 
ಇರುವುದಿಲ್ಲ (29). ಪರಮ ಮಿತ್ರ, ಬಾಂಧವ, ಮಡದಿ, ಮಗ, 
ಮಗಳು, ತಂದೆ, ತಾಯಿ ಮತ್ತು ಭೃತ್ಯವರ್ಗಗಳಲ್ಲಿ ಯಾವಾತನು ಕುತ್ಸಿತ 
ಬುದ್ದಿಯುಳ್ಳವನಾಗಿ ಹಣದ ಆಸೆಯನ್ನು ಮಾತ್ರ ಇಟ್ಟುಕೊಂಡಿರುವನೋ 
ಅಂತಹ ದುರುಳನು ವಿಷ್ಣುಭಕ್ತನಲ್ಲವೆಂದು ತಿಳಿ (30). ದುರ್ಬುದ್ಧಿ 
ಯವನು, ಸದಾ ದುರ್ಮಾರ್ಗದಲ್ಲಿ ನಿರತನು, ಅನಾರ್ಯರಾದ 


ಅಧ್ಯಾಯ 7 ತೃತೀಯಾಂಶಃ 505 


ಅಶುಭಮತಿರಸತ್ಛವೃತ್ತಿ ಸಕ್ತ- 
ಸ್ಪತತಮನಾರ್ಯಕುಶೀಲಸಂಗಮತ್ರಃ। 
ಅನುದಿನಕೃತಪಾಪಬಂಧಯುಕ್ತಃ 
ಪುರುಷಪಶುರ್ನ ಹಿ ವಾಸುದೇವಭಕ್ತಃ ॥ 3] 


ಸಕಲಮಿದಮಹಂ ಚ ವಾಸುದೇವಃ 
ಪರಮಪುಮಾನ್‌ಪರಮೇಶ್ವರಸ್ಸ ಏಕಃ! 

ಇತಿ ಮತಿರಚಲಾ ಭವತ್ಮನಂತೇ 
ಹೃದಯಗತೇ ವ್ರಜ ತಾನ್ನಿಹಾಯ ದೂರಾತ್‌॥ 32 


ಕಮಲನಯನ ವಾಸುದೇವ ವಿಷ್ಣೋ 
ಧರಣಿಧರಾಚ್ಛುತ ಶಂಖಚಕ್ರಪಾಣೇ। 

ಭವಶರಣಮಿತೀರಯಂತಿ ಯೇ ವೆ ಛೆ 

ತ್ಯಜ ಭಟ ದೂರತರೇಣ ತಾನಪಾಪಾನ್‌ ॥ 33 


ದುಃಶೀಲರ ಸಹವಾಸದಿಂದ ಮದಿಸಿದವನು, ಪ್ರತಿದಿನವೂ ಒಂದಲ್ಲ 
ಒಂದು ಪಾಪಕಾರ್ಯವನ್ನು ಮಾಡತಕ್ಕವನು- ಇಂತಹ ನರಪಶುವು 
ಎಂದಿಗೂ ವಿಷ್ಣುಭಕ್ತನಲ್ಲ (31). "ಈ ಎಲ್ಲ ವಿಶ್ವವೂ ನಾನೂ ವಾಸು 
ದೇವನೇ. ಪರಮಪುರುಷನೂ ಪರಮೇಶ್ವರನೂ ಆದ ವಾಸುದೇವನು 
ಅದ್ವಿತೀಯನಾಗಿ ಒಬ್ಬನೇ ಇದ್ದಾನೆ' ಎ ನಿಶ್ಚಲವಾದ ಬುದ್ಧಿಯು 
ಹೃದಯಗತನಾದ ಅನಂತನಲ್ಲಿ ಯಾರಿಗಿರುವುದೋ ಅವರನ್ನು ತ್ಯಜಿಸಿ 
ದೂರ ಹೊರಟುಹೋಗು (32). ಎಲೈ ಭಟನೆ, ಯಾರು "ಹೇ ಭು 
ನಯನ, ವಾಸುದೇವ, ವಿಷ್ಣೋ, ಧರಣಿದರ, ಅಚ್ಯುತ, ಶಂಖಚಕ್ರ 
ಪಾಣಿಯೆ, ನನಗೆ ಆಶ್ರಯದಾತನಾಗು' ಎಂದು ಹೇಳುತ್ತಿರುವರೋ 
ಅಂತಹ ಪುಣ್ಯಾತರನ್ನು ದೂರದಲ್ಲಿ ಬಿಟ್ಟು ಹೊರಟುಹೋಗು (33). 
ಯಾವ ಪುರುಷಶ್ರೇಷ್ಠನ ಮನಸ್ಸಿನಲ್ಲಿ ಅವ್ಯಯನಾದ ವಿಷ್ಣುವು ನೆಲೆಸಿರು 
ತಾನೋ ಆತನ ದೃಷ್ಟಿಪಥದಲ್ಲಿ ಹೋಗಲು ನನಗಾಗಲಿ ನಿನಗಾಗಲಿ 
ಗತಿಸಾಮರ್ಥ್ಯವೇ ಇಲ್ಲ. ನಮ್ಮ ಬಲವೀರ್ಯಗಳು ವಿಷ್ಣುಚಕ್ರದಿಂದ 


506 ಶ್ರೀವಿಷ್ಣುಪುರಾಣಮ್‌ 


ವಸತಿ ಮನಸಿ ಯಸ್ಕ್ಮ ಸೋವ೦ವ್ಮಯಾತ್ಮಾ 
ಪುರುಷವರಸ್ಕ ನ ತಸ್ಕ ದೃಷ್ಟಿಪಾತೇ। 
ತವ ಗತಿರಥವಾ ಮಮಾಸ್ತಿ ಚಕ್ರ- 
ಪ್ರತಿಹತವೀರ್ಯಬಲಸ್ಕ ಸೋsನ್ಯಲೋಕ್ಕಃ ॥ 34 


ಕಾಲಿಂಗ ಉವಾಚ: 


ಇತಿ ನಿಜಭಟಶಾಸನಾಯ ದೇವೋ 
ರವಿತನಯಸ್ಸ ಕಿಲಾಹ ಧರ್ಮರಾಜಃ। 
ಮಮ ಕಥಿತಮಿದಂ ಚ ತೇನ ತುಭ್ಯಂ 


ಕುರುವರ ಸಮ್ಮಗಿದಂ ಮಯಾಪಿ ಚೋಕ್ತಮ್‌ ॥ 35 
ಶ್ರೀಭೀಷ್ಮ ಉವಾಚ: 
ನಕುಲೈತನ್ಮಮಾಖ್ಕಾಶಂ ಪೂರ್ವಂ ತೇನ ದ್ವಿಜನ್ಮನಾ! 
ಕಲಿಂಗದೇಶಾದಭೈೇತ್ಕ ಪ್ರೀತೇನ ಸುಮಹಾತ್ಮನಾ ॥ 36 
ಮಯಾಪ್ಶ್ಮೇಶದೃಥಾನ್ಮಾಯಂ ಸಮೃಗ್ಗತ್ಸ ತವೋದಿತಮ್‌!। 
ಯಥಾ ವಿಷ್ಣುಮೃತೇ ನಾನ್ಮತ್ತಾಣಂ ಸಂಸಾರಸಾಗರೇ ॥ 37 


ಪ್ರತಿಹತವಾಗಿಬಿಡುತ್ತವೆ. ಆ ಪುರುಷಶ್ರೇಷ್ಠನು ವೈಕುಂಠಾದಿ ಲೋಕಗಳಿಗೆ 
ಹೋಗತಕ್ಕವನು” (34). ಈ ರೀತಿಯಾಗಿ ಸೂರ್ಯಪುತ್ರನಾದ 
ಯಮಧರ್ಮರಾಜನು ತನ್ನ ಭಟರನ್ನು ನಿಯಂತ್ರಿಸುವುದಕ್ಕಾಗಿ ಹೇಳಿದ್ದಾ 
ನಂತೆ. ಈ ವಿಷಯವನ್ನು ಜಾತಿಸ್ನರನಾದ ಮುನಿಯು ನನಗೆ ಹೇಳಿದನು. 
ಹೇ ಭೀಷ್ಮ, ಇದನ್ನು ನಾನೂ ಸಹ ನಿನಗೆ ಹೇಳಿದ್ದೇನೆ” (35). ನಕುಲ, 
ಈ ಪ್ರಕಾರವಾಗಿ ಹಿಂದೆ ಕಳಿಂಗ ದೇಶದಿಂದ ಬಂದಿದ್ದ ಮಹಾತ್ಮನಾದ 
ವಿಪ್ರನು ಸಂತುಷ್ಟನಾಗಿ ನನಗೆ ತಿಳಿಸಿದ್ದನು. ವತ್ಸ-ನಕುಲ, ಅದೇ ಪ್ರಕಾರ 
ನಾನೂ ಸಹ ಈ ವಿಷಯವನ್ನು ಸ್ಪಷ್ಟವಾಗಿ ನಿನಗೆ ತಿಳಿಸಿದ್ದೇನೆ. ಈ 
ಸಂಸಾರ ಸಾಗರದಲ್ಲಿ ವಿಷ್ಣುವನ್ನು ಬಿಟ್ಟರೆ ಇನ್ನೊಬ್ಬ ರಕ್ಷಕನಿಲ್ಲ (36-37). 
ಯಾವನ ಹೃದಯವು ನಿರಂತರವಾಗಿ ಭಗವಂತನನ್ನು ಧ್ಯಾನಿಸು 


ಅಧ್ಯಾಯ 7 ತೃತೀಯಾಂಶಃ 507 


ಕಿಂಕರಾಃ ಪಾಶದಂಡಾಶ್ಚ ನ ಯಮೋ ನ ಚೆ ಯಾತನಾಃ। 
ಸಮರ್ಥಾಸ್ಪಸ್ಕ ಯಸ್ಮಾತ್ಮಾ ಕೇಶವಾಲಂಬನಸ್ಸದಾ ॥ 38 


ಶೀಪರಾಶರ ಉವಾಚ: 
ಏತನ್ಮುನೇ ಸಮಾಖ್ಕಾತಂ ಗೀತಂ ವೈವಸ್ಥತೇನ ಯತ್‌! 
ತ್ವತ್ಛಾಶ್ನಾನುಗತಂ ಸಮ್ಮಕ್ಕಿಮನ್ಮತ್‌ಶ್ರೋತುಮಿಚ್ಛೆಸಿ ॥ 39 


ಇತಿ ಶ್ರೀವಿಷ್ಣುಪುರಾಣೇ ತೃತೀಯೇ5ಂಶೇ ಸಪ್ತಮೋ*5ಧ್ಯಾಯಃ 


ತ್ತಿರುವುದೋ ಆತನನ್ನು ಯಮಕಿಂಕರರಾಗಲಿ, ಪಾಶದಂಡಗಳಾಗಲಿ, 
ಯಮನಾಗಲಿ, ಯಮಯಾತನೆಗಳಾಗಲಿ ಏನೂ ಮಾಡಲಾರವು” (38). 
ಮೈತ್ರೇಯ, ನಿನ್ನ ಪ್ರಶ್ನೆಯನ್ನನುಸರಿಸಿ ಯಮನು ಹೇಳಿದ್ದನ್ನು ನಿನಗೆ 


ತಿಳಿಸಿದ್ದೇನೆ. ಇನ್ನೇನನ್ನು ಕೇಳಲು ಬಯಸುವೆ? (39). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ತೃತೀಯಾಂಶದಲ್ಲಿ 
ಏಳನೆಯ ಅಧ್ಯಾಯ ಮುಗಿಯಿತು. 


% 


ಅಷ್ಟಮೋಇಧ್ಯಾಯಃ 


ಶ್ರೀಮೈತ್ರೇಯ ಉವಾಚ: 


ಭಗವನ್‌ ಭಗವಾನ್‌ ದೇವಃ ಸಂಸಾರವಿಜಿಗೀಷುಭಃ। 
ಸಮಾಖ್ಯಾಹಿ ಜಗನ್ನಾಥೋ ವಿಷ್ಣುರಾರಾಧತೇ ಯಥಾ ॥ 1 


ಆರಾಧಿತಾಶ್ಚ ಗೋವಿಂದಾದಾರಾಧನಪರೆ ಲರ್ನರೆ #1! 
ಯತ್ಛಾಪತೇ ಫಲಂ ಶ್ರೋತುಂ ತಚ್ಚೇಚ್ಛಾಮಿ ಮಹಾಮುನೇ ॥ 2 


ಶೀಪರಾಶರ ಉವಾಚ: 


ಯತ್‌ ಪೃಚ್ಛತಿ ಭವಾನೇತತ್ಸಗರೇಣ ಮಹಾತ್ಮನಾ! 
ಔರ್ವಃ ಪ್ರಾಹ ಯಥಾ ಪೃಷ್ಟಸ್ತನ್ಮೇ ನಿಗದತಶ್ಶೃಣು॥ 3 


ಅಧ್ಯಾಯ 8 
ವಿಷ್ಣುವಿನ ಆರಾಧನ ಕ್ರಮ. ಆರಾಧನೆಯ ಫಲ. ಚಾತುರ್ವರ್ಯ್ಯದ ಧರ್ಮ. 


ಮೈತ್ರೇಯರು ಪರಾಶರಮುನಿಗಳನ್ನು ಕುರಿತು “ಭಗವನ್‌, 
ಸಂಸಾರವನ್ನು ಗೆದ್ದು ದಾಟಬೇಕೆಂದು ಬಯಸತಕ್ಕವರು ಜಗನ್ನಾಥನಾದ 
ಭಗವಾನ್‌ ವಿಷ್ಣುದೇವನನ್ನು ಯಾವ ರೀತಿ ಆರಾಧಿಸಬೇಕೆಂಬುದನ್ನು 
ಹೇಳಿರಿ. ಅಲ್ಲದೆ, ಮಹರ್ಷಿಗಳೆ, ಆರಾಧಿಸತಕ್ಕ ಭಕ್ತಜನರು ಆರಾಧಿತ 
ನಾದ ಗೋವಿಂದನಿಂದ ಯಾವ ಫಲವನ್ನು ಪಡೆಯುತ್ತಾರೆ ಎಂಬುದನ್ನೂ 
ಕೇಳಲು ಬಯಸುತ್ತೇನೆ” ಎಂದರು (1-2). ಪರಾಶರರು ಹೇಳಿದರು: 
ಮೈತ್ರೇಯ, ನೀನು ಕೇಳುತ್ತಿರುವುದನ್ನು ಮಹಾತ್ಮನಾದ ಸಗರನು 
ಔರ್ವನನ್ನು ಕುರಿತು ಕೇಳಿದ್ದನ್ನು. ಆಗ ಔರ್ವನು ಹೇಳಿದ್ದನ್ನು ನಿನಗೆ 
ಹೇಳುತ್ತೇನೆ, ಕೇಳು (3). ಸಗರ ಚಕ್ರವರ್ತಿಯು ಭೃಗುವಂಶದ 
ಔರ್ವಮುನಿಗೆ ನಮಸ್ಕಾರ ಮಾಡಿ ವಿಷ್ಣುವಿನ ಆರಾಧನ ಮಾರ್ಗವನ್ನೂ 


ಅಧ್ಯಾಯ 8 ತೃತೀಯಾಂಶಃ 509 


ಸಗರಃ ಪ್ರಣಿಪತ್ಮೆ ನಮೌರ್ವಂ ಪಪ್ರಚ್ಛ ಭಾರ್ಗವಮ್‌ | 
ವಿಷ್ಣೋರಾರಾಧನೋಪಾಯಸಂಬಂಧಂ ಮುನಿಸತ್ತಮ ॥ 4 


ಫಲಂ ಚಾರಾಧಿತೇ ವಿಷ್ಮೌ ಯತ್ಪುಂಸಾಮಭಿಜಾಯತೇ। 
ಸ ಚಾಹ ಪೃಷ್ಟೋ ಯತ್ನೇನ ತಸ್ಮೈ ತನ್ಮೇsಖಲಂ ಶೃಣು॥ 5 
ಔರ್ವ ಉವಾಚ: 


ಭೌಮಂ ಮನೋರಥಂ ಸ್ವರ್ಗಂ ಸ್ವರ್ಗಿವಂದ್ಕಂ ಚ ಯತ್ನದಮ್‌। 
ಪ್ರಾಪ್ನೋತ್ಕಾರಾಧಿತೇ ವಿಷ್ಣೌ ನಿರ್ವಾಣಮಪಿ ಚೋತ್ತಮಮ್‌॥ 6 


ಯದ್ಕದಿಚ್ಛತಿ ಯಾವಚ್ಚೆ ಫಲಮಾರಾಧಿತೇಇಚ್ಕುತೇ। 


ತತ್ತದಾಪ್ನೋತಿ ರಾಜೇಂದ್ರ ಭೂರಿ ಸ್ವಲ್ಪಮಥಾಪಿ ವಾ॥ 7 
ಯತ್ತು ಪೃಚ್ಛಸಿ ಭೂಪಾಲ ಕಥಾಮಾರಾಧ್ಯತೇ ಹರಿಃ! 
ತದಹಂ ಸಕಲಂ ತುಭ್ಯಂ ಕಥಯಾಮಿ ನಿಬೋಧ ಮೇ॥ 8 


ಹಾಗೆ ಆರಾಧಿಸಿದ್ದರಿಂದ ಜನರಿಗೆ ದೊರೆಯುವ ಫಲವನ್ನೂ ಹೇಳ 
ಬೇಕೆಂದು ಕೇಳಿದನು. ಅದಕ್ಕೆ ಔರ್ವನು ಶ್ರಮವಹಿಸಿ ಹೇಳಿದ ಉತ್ತರವೆಲ್ಲ 
ವನ್ನೂ ಹೇಳುತ್ತೇನೆ, ಕೇಳು (4-5). ಔರ್ವನು ಹೇಳಿದ್ದೇನೆಂದರೆ: 
“ವಿಷ್ಣುವನ್ನು ಆರಾಧಿಸಿದರೆ ಈ ಭೂಮಂಡಲದಲ್ಲಿ ದೊರಕಬಹುದಾದ 
ಸಕಲ ಮನೋರಥವೂ ಸ್ವರ್ಗವೂ ಸ್ವರ್ಗವಾಸಿಗಳಿಗೆ ಸಹ ಪೂಜ್ಯವಾದ 
ಬ್ರಹಪದವೂ ಸರ್ವೋತ್ತಮವಾದ ಮೋಕ್ಷವೂ ಸಹ ಮಾನವನಿಗೆ 
ದೊರೆಯುತ್ತದೆ (6). ಮಹಾರಾಜ-ಸಗರ, ಮಾನವನು ಅಚ್ಯುತನನ್ನು 
ಆರಾಧಿಸಿದರೆ, ತಾನು ಏನೇನನ್ನು ಬಯಸುತ್ತಾನೋ, ಅದು ಅಲ್ಪವಾಗಿರಲಿ 
ಭೂರಿಯಾಗಿರಲಿ, ಅದನ್ನು ಪಡೆಯುತ್ತಾನೆ. ರಾಜೇಂದ್ರ, ಇನ್ನು ಶ್ರೀಹರಿ 
ಯನ್ನು ಹೇಗೆ ಆರಾಧಿಸಬೇಕೆಂದು ಕೇಳುತ್ತೀಯಲ್ಲ , ಅದೆಲ್ಲವನ್ನೂ 
ವಿವರಿಸುತ್ತೇನೆ, ತಿಳಿದುಕೊ (7-8). ಯಾವನು ವರ್ಣಾಶ್ರಮಾಚಾರವನ್ನು 
ಸರಿಯಾಗಿ ಪಾಲಿಸುತ್ತಾನೋ ಅವನು ವಿಷ್ಣುವನ್ನು ಆರಾಧಿಸುತ್ತಿದ್ದಾನೆ, 
ಎಂದು ತಿಳಿ. ಆ ಪರಮ ಪುರುಷನಿಗೆ ಸಂತೋಷವನ್ನುಂಟುಮಾಡುವ 


510 ಶ್ರೀವಿಷ್ಣುಪುರಾಣಮ್‌ 
ವರ್ಣಾಶ್ರಮಾಚಾರವತಾ ಪುರುಷೇಣ ಪರಃ ಪುಮಾನ್‌! 
ವಿಷ್ಣುರಾರಾಧ್ಯತೇ ಪಂಥಾ ನಾನಸ್ಪತ್ತೋಷಕಾರಕಃ ॥ 9 


ಯಜನ್‌ ಯಜ್ಞಾನ್‌ ಯಜತ್ಕೇನಂ ಜಪತ್ಕೇನಂ ಜಪನ್‌ ನೃಪ! 
ನಿಘ್ನನ್ನನ್ಯಾನ್‌ ಹಿನಸ್ತೇನಂ ಸರ್ವಭೂತೋ ಯತೋ ಹರಿಃ॥ 10 


ತಸ್ಮಾತ್‌ ಸದಾಚಾರವತಾ ಪುರುಷೇಣ ಜನಾರ್ದನಃ। 


ಆರಾಧ್ಯತೇ ಸ್ವವರ್ಣೋಕ್ತಧರ್ಮಾನುಷಾಾನಕಾರಿಣಾ ॥ 11 
ಬ್ರಾಹ್ಮಣಃ ಕ್ಷತ್ರಿಯೋ ವೆ ಶೆ ಶೂದ್ರಶ್ಚ ಪೃಥಿವೀಪತೇ । 
ಸ್ನ್ವಧರ್ಮತತ್ನರೋ ವಿಷ್ಣುಮಾರಾಧಯತಿ ನಾನ್ಮಥಾ | 12 
ಪರಾಪವಾದಂ ಪೈಶುನ್ನಮನೃತಂ ಚ ನ ಭಾಷತೇ। 
ಅನ್ಕೋದ್ದೇಗಕರಂ ವಾಪಿ ತೋಷ್ಮತೇ ತೇನ ಕೇಶವಃ ॥ 13 


ಪರದಾರಪರದ್ರವೃಪರಹಿಂಸಾಸು ಯೋ ರತಿಮ್‌!। 
ನ ಕರೋತಿ ಪುಮಾನ್‌ ಭೂಪ ತೋಹೃತೇ ತೇನ ಕೇಶವಃ ॥ 14 


ಇನ್ನೊಂದು ದಾರಿ ಇಲ್ಲ (9). ಪೂಜಿಸತಕ್ಕವನು ವಿಷ್ಣುವನ್ನೇ ಪೂಜಿಸುತ್ತಾನೆ. 
ಜಪಿಸತಕ್ಕವನು ವಿಷ್ಣುನಾಮವನ್ನೇ ಜಪಿಸುತ್ತಾನೆ. ಅನ್ಯರನ್ನು ಪೀಡಿಸ 
ತಕ್ಕವನು ವಿಷ್ಣುವನ್ನೇ ಪೀಡಿಸುತ್ತಾನೆ. ಏಕೆಂದರೆ, ವಿಷ್ಣುವೇ ಸರ್ವಸ್ವರೂಪ 
ನಾಗಿದ್ದಾನೆ (10). ಆದ್ದರಿಂದ ತನ್ನ ವರ್ಣಾಶ್ರಮಗಳಿಗೆ ವಿಹಿತವಾದ 
ಧರ್ಮವನ್ನು ಅನುಷ್ಠಾನ ಮಾಡತಕ್ಕ ಸದಾಚಾರಶೀಲನಾದ ಪುರುಷನು 
ವಿಷ್ಣುವನ್ನು ಆರಾಧಿಸುತ್ತಲೇ ಇರುತ್ತಾನೆ--ಎಂದು ತಿಳಿಯಬೇಕು (11). 
ರಾಜ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರು ಸ್ವಧರ್ಮತತ್ಪರರಾಗಿದ್ದರೆ 
ಎಷ್ಟುವನ್ನು ಆರಾಧಿಸಿದಂತೆ, ಬೇರೆ ದಾರಿ ಇಲ್ಲ. ಪರನಿಂದೆ, ಚಾಡಿ, 
ಸುಳ್ಳು, ಇತರರಿಗೆ ಖೇದವಾಗುವ ಮಾತು-ಇಇವುಗಳನ್ನಾಡದಿದ್ದರೆ 
ಕೇಶವನ ಆರಾಧನೆಯಾಗುತ್ತದೆ (12-13). ಪರಸ್ತ್ರೀ, ಪರದ್ರವ್ಯ, 
ಪರಹಿಂಸೆ--ಇವುಗಳಲ್ಲಿ ಯಾವನು ಇಚ್ಚೆಯನ್ನು ತಳೆಯುವುದಿಲ್ಲವೋ, 
ರಾಜ, ಆ ಮನುಷ್ಯನಿಂದ ಕೇಶವನು ಸಂತುಷ್ಟನಾಗುತ್ತಾನೆ (14). 
ಯಾವ ಮನುಷ್ಯನು ಪ್ರಾಣಿಗಳನ್ನಾಗಲಿ, ಅನ್ಯ ವೃಕ್ಷಾದಿಸ್ನಾವರಗಳನ್ನಾಗಲಿ 


ಅಧ್ಯಾಯ 8 ತೃತೀಯಾಂಶಃ 511 


ನ ತಾಡಯತಿ ನೋ ಹಂತಿ ಪ್ರಾಣಿನೋತನ್ಕಾಂಶ್ಸ ದೇಹಿನಃ! 
ಯೋ ಮನುಹ್ಕೋ ಮನುಷ್ಮೇಂದ್ರ ತೋಷ್ಮತೇ ತೇನ ಕೇಶವಃ ॥ 


ದೇವದ್ದಿಜಗುರೂಣಾಂ ಚ ಶುಶ್ರೂಹಾಸು ಸದೋದ್ಯತಃ। 
ತೋಷ್ಠತೇ ತೇನ ಗೋವಿಂದಃ ಪುರುಷೇಣ ನರೇಶ್ವರ ॥ 16 


ಯಥಾತ್ಮನಿ ಚ ಪುತ್ರೇ ಚ ಸರ್ವಭೂತೇಷು ಯಸ್ತಥಾ! 
ಹಿತಕಾಮೋ ಹರಿಸ್ತೇನ ಸರ್ವದಾ ತೋಷೃತೇ ಸುಖಮ್‌ ॥ 17 


ಯಸ್ಮ ರಾಗಾದಿದೋಷೇಣ ನ ದೃಷ್ಟಂ ನೃಪ ಮಾನಸಮ್‌!। 


ವಿಶುದ್ಧ ಚೇತಸಾ ವಿಷ್ಣುಸ್ತೋಷ್ಠತೇ ತೇನ ಸರ್ವದಾ॥ 18 
ವರ್ಣಾಶ್ರಮೇಷು ಯೇ ಧರ್ಮಾಶ್ಶಾಸ್ತ್ರೋಕ್ತಾ ನೃಪಸತ್ತಮ | 
ತೇಷು ತಿಷ್ಪನ್ನರೋ ವಿಷ್ಣುಮಾರಾಧಯತಿ ನಾನ್ಯಥಾ ॥ 19 


ಬಡಿಯುವುದಿಲ್ಲವೋ ಕಡಿಯುವುದಿಲ್ಲವೋ ಅವನಿಂದ, ನರೇಂದ್ರ, 
ಕೇಶವನು ಸಂತುಷ್ಟನಾಗುತ್ತಾನೆ (15). ದೇವ ದ್ವಿಜ ಗುರುಗಳ ಶುಶ್ರೂಷೆ 
ಯಲ್ಲಿ ಯಾವನು ಸದಾ ತೊಡಗಿರುತ್ತಾನೋ ಅವನು, ನರೇಶ್ವರ, 
ಗೋವಿಂದನನ್ನು ಸಂತೋಷಪಡಿಸುತ್ತಾನೆ. ತನ್ನ ಮತ್ತು ತನ್ನ ಪುತ್ರನ 
ಹಿತಚಿಂತನೆಯನ್ನು ಮಾಡುವಂತೆ ಯಾವ ಮನುಷ್ಯನು ಸಕಲಭೂತಗಳ 
ಹಿತಚಿಂತನೆಯನ್ನೂ ಸದಾ ಮಾಡುತ್ತಿರುವನೋ ಆತನು ಸುಲಭವಾಗಿ 
ಶ್ರೀಹರಿಯನ್ನು ಸಂತೋಷಪಡಿಸುವನು (16-17). ರಾಜ, ಯಾರ 
ಮನಸ್ಸು ರಾಗಾದಿದೋಷಗಳಿಂದ ಕಲುಷಿತವಾಗಿಲ್ಲವೋ ಅಂತಹ 
ಶುದ್ಧಚಿತ್ತನಿಂದ ವಿಷ್ಣುವು ಸದಾ ಆರಾಧಿತನಾಗುತ್ತಾನೆ. ವರ್ಣಾಶ್ರಮಗಳ 
ವಿಷಯದಲ್ಲಿ ಶಾಸ್ತ್ರವು ಯಾವ ಧರ್ಮಗಳನ್ನು ವಿಧಿಸಿದೆಯೋ ಅವುಗಳನ್ನು 
ಅನುಷ್ಠಾನಮಾಡುವುದರಿಂದ ವಿಷ್ಣುವು ಆರಾಧಿತನಾಗುತ್ತಾನೆ, ಬೇರೊಂದ 
ರಿಂದಲ್ಲ” ಎಂದನು (18-19). ಆಗ ಸಗರ ಚಕ್ರವರ್ತಿಯು “ದ್ವಿಜೋ 
ತ್ರಮರೆ, ಹಾಗಾದರೆ ನಾನು ವರ್ಣಧರ್ಮಗಳನ್ನೂ ಆಶ್ರಮಧರ್ಮಗಳನ್ನೂ 
ಪೂರ್ಣವಾಗಿ ತಿಳಿದುಕೊಳ್ಳಬೇಕೆಂದಿದ್ದೇನೆ. ಅವನ್ನು ನನಗೆ ಹೇಳಿರಿ” 


512 ಶ್ರೀವಿಷ್ಣುಪುರಾಣಮ್‌ 


ಸಗರ ಉವಾಚ: 
ತದಹಂ ಶ್ರೋತುಮಿಚ್ಛಾಮಿ ವರ್ಣಧರ್ಮಾನಶೇಹತಃ। 
ತಥೆ ಒನಾಶ್ರಮಧರ್ಮಾಂಶ್ನ ದ್ವಿಜವರ್ಯ ಬ್ರವೀಹಿ ತಾನ್‌ ॥ 20 


ಔರ್ವ ಉವಾಚ: 


ಬ್ರಾಹ್ಮಣಕ್ಷತ್ರಿಯವಿಶಾಂ ಶೂದ್ರಾಣಾಂ ಚ ಯಥಾಕ್ರಮಮ್‌! 
ತ್ಹಮೇಕಾಗ್ರಮತಿರ್ಭೂತ್ವಾ ಶೃಣು ಧರ್ಮಾನ್‌ ಮಯೋದಿತಾನ್‌ ॥ 


ದಾನಂ ದದ್ಮಾದ್ಯಜೇದ್ದೇವಾನ್‌ ಯಜ್ಞೈಸ್ಸಾಧ್ಯಾಯತತ್ನರಃ। 
ನಿತ್ಕೋದಕೀ ಭವೇದ್ದಿಪ್ರಃ ಕುರ್ಯಾಚ್ಚಾಗ್ನಿಪರಿಗ್ರಹಮ್‌ ॥ 22 


ವೃತ್ತರ್ಥಂ ಯಾಜಯೇಚ್ಛಾನ್ಮಾನನ್ಮಾನಧ್ಮಾಪಯೇತಥಾ | 
ಕುರ್ಯಾತ್‌ ಪ್ರತಿಗ್ರಹಾದಾನಂ ಶುಕ್ಲಾರ್ಥಾನ್‌ ನ್ಮ್ಯಾಯತೋ ದ್ವಿಜಃ ॥ 


ಸರ್ವಭೂತಹಿತಂ ಕುರ್ಯಾನ್ನಾಹಿತಂ ಕಸ್ಕಚಿದ್‌ ದ್ವಿಜಃ! 
ಮೈತ್ರೀ ಸಮಸ್ತಭೂತೇಷು ಬ್ರಾಹ್ಮಣಸ್ಕೋತ್ತಮಂ ಧನಮ್‌ ॥ 24 


ಎಂದನು (20). ಆಗ ಔರ್ವಮುನಿಯು ಹೇಳಿದನು: “ಬ್ರಾಹ್ಮಣ ಕ್ಷತ್ರಿಯ 
ವೈಶ್ಯರ ಮತ್ತು ಶೂದ್ರರ ಧರ್ಮಗಳನ್ನು ಯಥಾಕ್ರಮವಾಗಿ ನಿರೂಪಿ 
ಸುತ್ತೇನೆ. ಏಕಾಗ್ರಚಿತ್ತನಾಗಿ ಅದನ್ನು ಕೇಳು (21). ಬ್ರಾಹ್ಮಣನು ದಾನ 
ಮಾಡಬೇಕು. ದೇವತಾರ್ಚನೆ ಮಾಡಬೇಕು. ಯಜ್ಞವೇದಾಧ್ಯಯನಗಳಲ್ಲಿ 
ತತ್ಪರನಾಗಿರಬೇಕು. ಅವನು ನಿತ್ಯವೂ ಸ್ನಾನಮಾಡುತ್ತ ತರ್ಪಣಗಳನ್ನು 
ಕೊಡುತ್ತ ಇರಬೇಕಲ್ಲದೆ ಆಗ್ನ್ಯಾಧಾನಾದಿ ಕರ್ಮಗಳನ್ನು ಮಾಡಬೇಕು 
(22). ವಿಪ್ರನು ಜೀವನ ನಿರ್ವಾಹಕ್ಕಾಗಿ ಪೌರೋಹಿತ್ಕಾದಿ ಯಜ್ಞಕರ್ಮ 
ಗಳನ್ನು ನಿರ್ವಹಿಸಬಹುದು. ಜೀವನಕ್ಕಾಗಿ ಅಧ್ಯಾಪನ ವೃತ್ತಿಯನ್ನು ನಡೆಸ 
ಬಹುದು. ಹಾಗೆಯೇ ವಿಧಿವತ್ತಾಗಿ ಪರಿಶುದ್ಧ ಧನವನ್ನು ಪ್ರತಿಗ್ರಹವಾಗಿ 
ಸ್ವೀಕರಿಸಬಹುದು (23). ದ್ವಿಜನಾದವನು ಸರ್ವಭೂತಗಳಿಗೂ ಹಿತವನ್ನು 
ಆಚರಿಸಬೇಕಲ್ಲದೆ ಅಹಿತವನ್ನು ಯಾರಿಗೂ, ಎಂದಿಗೂ ಮಾಡತಕ್ಕದ್ದಲ್ಲ. 
ಸಮಸ್ತ ಪ್ರಾಣಿಗಳಲ್ಲಿ ಮೈತ್ರಿಯು ಬ್ರಾಹ್ಮಣನ ಉತ್ತಮ ಧನ. ಕಲ್ಲಿ 


ಅಧ್ಯಾಯ 8 ತೃತೀಯಾಂಶಃ 513 


ಗ್ರಾವ್ಲಿ ರತ್ನೇ ಚ ಪಾರಕ್ಕೇ ಸಮಬುದ್ಧಿರ್ಭವೇದ್‌ ದ್ವಿಜಃ । 
ಖಯತಾವಭಿಗಮಃ ಹತ್ನಾಂ ಶಸ್ಕತೇ ಚಾಸ್ಕ ಪಾರ್ಥಿವ ॥ 25 


ದಾನಾನಿ ದದ್ಕಾದಿಚ್ಛಾತೋ ದ್ದಿಜೇಭ್ಯಃ ಕ್ಲತಿಯೋಇಪಿ ವಾ। 
ಯಜೇಚ್ಚ ಎವಿಧೆ ಲರ್ಯಜ್ಞೆ ರಧೀಯೀತ ಚ ಪಾರ್ಥಿವಃ॥ 26 


ಶಸ್ತಾಜೀವೋ ಮಹೀರಕ್ಷಾ ಪ್ರವರಾ ತಸ್ಮ ಜೀವಿಕಾ। 
ತತ್ರಾಪಿ ಪ್ರಥಮಃ ಕಲ್ಲ; ಪೃಥಿವೀಪರಿಪಾಲನಮ್‌ ॥ 27 


ಧರಿತ್ರೀಪಾಲನೇನೈವ ಕೃತಕೃತ್ಕಾ ನರಾಧಿಪಾಃ | 
ಭವಂತಿ ನೃಪತೇರಂಶಾ ಯತೋ ಯಜ್ಞಾದಿಕರ್ಮಣಾಮ್‌ ॥ 28 


ದುಷ್ಪಾನಾಂ ಶಾಸನಾದ್ರಾಜಾ ಶಿಷ್ಟಾನಾಂ ಪರಿಪಾಲನಾತ್‌ | 
ಪ್ರಾಪ್ನೋತ್ಕಭಿಮತಾನ್‌ಲೋಕಾನ್‌ ವರ್ಣಸಂಸ್ಕಾಂ ಕರೋತಿ ಯಃ॥ 


ಪಾಶುಪಾಲ್ಕಂ ಚೆ ವಾಣಿಜ್ಕಂ ಕೃಷಿಂ ಚ ಮನುಜೇಶ್ಚರ। 
ವೈಶ್ಶಾಯ ಜೀವಿಕಾಂ ಬ್ರಹ್ಮಾ ದದೌ ಲೋಕಪಿತಾಮಹಃ॥ 30 


ನಲ್ಲಿಯೂ ಪರಕೀಯರ ರತ್ನದಲ್ಲಿಯೂ ಬ್ರಾಹ್ಮಣನು ಸಮಾನ ದೃಷ್ಟಿ 
ಯನ್ನಿಟ್ಟಿರಬೇಕು. ರಾಜ, ಖುತುಕಾಲದಲ್ಲಿ ಮಾತ್ರ ಪತ್ನಿಯೊಡನೆ ಸಂಗಮ 
ಪ್ರಶಸ್ತವಾದದ್ದು (24-25). ಕ್ಷತ್ರಿಯನಾದರೋ ತನ್ನ ಇಚ್ಛಾನುಸಾರವಾಗಿ 
ದ್ವಿಜರಿಗೆ ದಾನಗಳನ್ನೀಯಬೇಕು. ವಿವಿಧ ಯಜ್ಞಗಳನ್ನಾಚರಿಸಬೇಕು. 
ವೇದಾಧ್ಯಯನಮಾಡಬೇಕು. ಶಸ್ತಧಾರಣೆ ಮಾಡಿ ಯುದ್ಧ ಮಾಡುವುದು 
ಮತ್ತು ರಾಜ್ಯ ರಕ್ಷಣೆ--ಇವು ಕ್ಷತ್ರಿಯನಿಗೆ ಪ್ರಶಸ್ತವಾದ ಜೀವನವೃತ್ತಿಗಳು. 
ಅದರಲ್ಲಿಯೂ ರಾಜ್ಯರಕ್ಷಣೆಯು ಉತ್ಕೃಷ್ಟತರವಾದದ್ದು (26-27). 
ಏಕೆಂದರೆ, ರಾಜ್ಯಪಾಲನೆಯಿಂದಲೇ ರಾಜರು ಕೃತಕೃತ್ಯರಾಗುತ್ತಾರೆ. ರಾಜ್ಯ 
ದಲ್ಲಿ ನಡೆಯುವ ಯಜ್ಞಾದಿಕರ್ಮಗಳ ಪುಣ್ಯಾಂಶಗಳು ರಾಜನಿಗೆ 
ಸೇರುತ್ತವೆ (28). ಯಾವ ರಾಜನು ವರ್ಣಧರ್ಮಗಳನ್ನು ರಾಜ್ಯದಲ್ಲಿ 
ನೆಲೆಗೊಳಿಸಿ ದುಷ್ಟರನ್ನು ದಂಡಿಸಿ ಶಿಷ್ಟರನ್ನು ಪರಿಪಾಲಿಸುತ್ತಾನೋ ಅವನು 
ಅಭೀಷ್ಟಲೋಕಗಳನ್ನು ಪಡೆಯುತ್ತಾನೆ (29). ಮಹಾರಾಜ, ಪಶುಪಾಲನೆ 
ವಾಣಿಜ್ಯ ಕೃಷಿ ಇವನ್ನು ಲೋಕಪಿತಾಮಹನಾದ ಬ್ರಹ್ಮನು ಜೀವನವ್ಪತ್ತಿ 


514 ಶ್ರೀವಿಷ್ಣುಪುರಾಣಮ್‌ 


ತಸ್ಕಾಪಧ್ಯಯನಂ ಯಜ್ಞೋ ದಾನಂ ಧರ್ಮಶ್ಚ ಶಸ್ಕತೇ 


ನಿತ್ಕನೈಮಿತ್ತಿಕಾದೀನಾಮನುಷ್ಕಾನಂ ಚೆ ಕರ್ಮಣಾಮ್‌ ॥ 31 
ದ್ವಿಜಾತಿಸಂಶ್ರಿತಂ ಕರ್ಮ ತಾದರ್ಥಂ ತೇನ ಪೋಷಣಮ್‌ | 
ಕ್ರಯವಿಕ್ರಯಜೆ ರ್ನಾಪಿ ಧನೈಃ ಕಾರೂದ್ಧವೇನ ವಾ॥ 32 


ಶೂದ್ರಸ್ಮ ಸನ್ನತಿಶ್ಕೌಚಂ ಸೇವಾ ಸ್ಥಾಮಿನ್ನಮಾಯಯಾ । 
ಅಮಂತ್ರಯಜ್ಞ್ಗೋ ಹಸ್ತೇಯಂ ತತ್ಸಂಗೋ ವಿಪ್ರರಕ್ಷಣಮ್‌ ॥ 33 


ದಾನಂ ಚ ದದ್ಕಾಚ್ಛೂದ್ರೋ5ಷಿ ಪಾಕಯಜ್ಞೈರ್ಯಜೇತ ಚ। 
ಹಿತ್ರ್ಯಾದಿಕಂ ಚ ತತ್ಸರ್ವಂ ಶೂದ್ರಃ ಕುರ್ವೀತ ತೇನ ವೆ sl 34 


ಭೃತ್ಯಾದಿಭರಣಾರ್ಥಾಯ ಸರ್ವೇಷಾಂ ಚ ಪರಿಗ್ರಹಃ! 
ಯತುಕಾಲೇನಭಿಗಮನಂ ಸ್ವದಾರೇಷು ಮಹೀಪತೇ ॥॥ 35 


ಗಳೆಂದು ವೈಶ್ಯನಿಗೆ ಗೊತ್ತು ಮಾಡಿದನು. ವೈಶ್ಯನಿಗೆ ವೇದಾಧ್ಯಯನ, 
ಯಜ್ಞ, ದಾನಗಳು ಪ್ರಶಸ್ತ ಧರ್ಮಗಳು. ನಿತ್ಯನೈಮಿತ್ತಿಕಾದಿ ಕರ್ಮಗಳ 
ಅನುಷ್ಠಾನವೂ ಆತನ ಧರ್ಮ (30-31). ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರೆಂಬ 
ದ್ವಿಜಾತಿಗಳಿಗೋಸ್ಕರ ಕೆಲಸ ಮಾಡುವುದೂ ಅದರಿಂದ ತನ್ನನ್ನು ಪೋಷಿಸಿ 
ಕೊಳ್ಳುವುದೂ ಶೂದ್ರನ ಧರ್ಮವಾಗಿರುತ್ತದೆ. ಅಥವಾ ಕ್ರಯವಿಕ್ರಯ 
ಗಳಿಂದಲೂ ಶಿಲ್ಪಕರ್ದಿಂದಲೂ ಬರುವ ಧನವನ್ನು ಆತನು ಬಳಸಬಹುದು 
(32). ವಿನಯ, ಶುಚಿತ್ವ, ನಿರ್ವಂಚನೆಯಿಂದ ಸ್ವಾಮಿಸೇವೆ, ವೇದಮಂತ್ರ 
ರಹಿತವಾದ ಯಜ್ಞ, ಅಸ್ತೇಯ, ವಿಪ್ರರಕ್ಷಣೆ- ಇವು ಶೂದ್ರನ 
ಕರ್ತವ್ಯಗಳು (33). ಶೂದ್ರನೂ ದಾನಮಾಡಬೇಕು. ಪಾಕಯಜ್ಞಗಳನ್ನು 
(ಅಮಂತ್ರಕವಾಗಿ) ನಡೆಸಬೇಕು. ಪಿತೃದೇವತಾಸಂಬಂಧಿಯಾದ ಕರ್ಮ 
ವನ್ನೂ ಆತನು ಮಾಡಬೇಕು (34). (ಈ ವಿಶೇಷ ಧರ್ಮಗಳಲ್ಲದೆ ನಾಲ್ಕು 
ವರ್ಣದವರೂ ಆಚರಿಸಬೇಕಾದ ಸಾಮಾನ್ಯ ಧರ್ಮಗಳುಂಟು. ಅವು 
ಯಾವುವೆಂದರೆ) ಆಶ್ರಿತರಾದ ಮಡದಿ ಮಕ್ಕಳು ಮೊದಲಾದವರ 
ಪೋಷಣೆಗಾಗಿ ನಾಲ್ಕು ವರ್ಣದವರೂ ಪ್ರತಿಗ್ರಹ ಮಾಡಬಹುದು. 
ಎಲ್ಲರಿಗೂ ಯತುಕಾಲದಲ್ಲಿ ತಮ್ಮ ಮಡದಿಯರ ಸಂಗ ವಿಹಿತವಾಗಿದೆ 


ಅಧ್ಯಾಯ 8 ತೃತೀಯಾಂಶಃ 515 


ದಯಾಸಮಸ್ತಭೂತೇಷು ತಿತಿಕ್ಲಾ ನಾತಿಮಾನಿತಾ। 
ಸತ್ಯಂ ಶೌಚಮನಾಯಾಸೋ ಮಂಗಲಂ ಪ್ರಿಯವಾದಿತಾ! 36 


ಮೈತ್ರಸ್ಸೃಹಾ ತಥಾ ತದ್ದದಕಾರ್ಪಣ್ಯಂ ನರೇಶ್ವರ! 
ಅನಸೂಯಾ ಚೆ ಸಾಮಾನ್ಯವರ್ಣಾನಾಂ ಕಥಿತಾ ಗುಣಾಃ 37 


ಆಶ್ರಮಾಣಾಂ ಚ ಸರ್ಮೇಹಾಮೇತೇ ಸಾಮಾನೃಲಕ್ಷಣಾಃ | 
ಗುಣಾಂಸ್ತಥಾಪದ್ಭರ್ಮಾಂಶ್ಚ ವಿಪ್ರಾದೀನಾಮಿಮಾನ್‌ ಶೃಣು ॥ 38 


ಕ್ಷಾತ್ರಂ ಕರ್ಮ ದ್ವಿಜಸ್ಕೋಕ್ತಂ ವೈಶ್ಶಂ ಕರ್ಮ ತಥಾಪದಿ! 
ರಾಜನ್ಮಸ್ಮ ಚೆ ವೈಶ್ಕೋಕ್ತಂ ಶೂದ್ರಕರ್ಮ ನ ಚೈತಯೋಃ॥ 39 


ಸಾಮರ್ಥ್ಯ ಸತಿ ತತ್ತ್ವಾಜ್ಯಮುಭಾಭ್ಯಾಮಪಿ ಪಾರ್ಥಿವ! 


ವಿರಿ ಬ್ರಿ 


ತದೇವಾಪದಿ ಕರ್ತವಂ ನ ಕುರ್ಯಾತ್ಮರ್ಮಸಂಕರಮ್‌ ॥ 40 


(35). ಸಮಸ್ತ ಪ್ರಾಣಿಗಳಲ್ಲಿಯೂ ದಯೆ, ತಾಳ್ಮೆ, ಅಹಂಕಾರರಾಹಿತ್ಯ, 
ಸತ್ಯ, ಶೌಚ, ತೃಪ್ತಿ, ಕಲ್ಕಾಣಕರವಾದ ನಡತೆ, ಪ್ರಿಯವಾದ ಸಂಭಾಷಣೆ, 
ಸ್ನೇಹ, ದುರಾಸೆಯಿಲ್ಲದಿರುವುದು, ಔದಾರ್ಯ, ಕರುಬದೆ ಇರುವುದು-- 
ಇವು ಎಲ್ಲ ವರ್ಣದವರಿಗೂ ಹೇಳಿಸಿದ ಸಾಮಾನ್ಯ ಧರ್ಮಗಳು (36-37). 
ಇವುಗಳೇ ಬ್ರಹ್ಮಚರ್ಯಾದಿ ಸಮಸ್ತ ಆಶ್ರಮಗಳಿಗೂ ಇರಬೇಕಾದ 
ಸಾಮಾನ್ಯ ಗುಣಗಳು. ಇನ್ನು ಬ್ರಾಹ್ಮಣಾದಿಗಳ ಆಪದ್ಧರ್ಮಗಳನ್ನೂ ಗುಣ 
ಗಳನ್ನೂ ಆಲಿಸು (38). ಆಪತ್ಕಾಲದಲ್ಲಿ ಬ್ರಾಹ್ಮಣನು ಕ್ಷತ್ರಿಯ 
ಧರ್ಮವನ್ನೂ ವೈಶ್ಯಧರ್ಮವನ್ನೂ ಅನುಸರಿಸಬಹುದು. ಕ್ಷತ್ರಿಯನು ವೈಶ್ಯ 
ಕರ್ಮಗಳನ್ನು ಮಾಡಬಹುದು. ಆದರೆ ಬ್ರಾಹ್ಮಣ ಕ್ಷತ್ರಿಯರು ಶೂದ್ರವೃತ್ತಿ 
ಯನ್ನು ಮಾತ್ರ ನಡೆಸಬಾರದು (39). ಮಹಾರಾಜ, ಬೇರೆ ರೀತಿಯಲ್ಲಿ 
ನಿರ್ವಾಹಮಾಡಲು ಸಾಮರ್ಥ್ಯವಿದ್ದರೆ, ಇವರು ಆಪದ್ದರ್ಮವನ್ನು 
ಅನುಸರಿಸಬಾರದು. ಆಪತ್ಕಾಲದಲ್ಲಿ ಮಾತ್ರ ಅನ್ಯರ ಕರ್ಮವನ್ನು 
ಮಾಡಬಹುದೇ ಹೊರತು ಸ್ವೇಚ್ಛೆಯಿಂದ ಕರ್ಮಸಾಂಕರ್ಯವನ್ನು 
ಮಾಡಬಾರದು (40). ಹೇ ಸಗರ ಮಹಾರಾಜ, ಈ ರೀತಿಯಾಗಿ 


516 ಶ್ರೀವಿಷ್ಣುಪುರಾಣಮ್‌ 


ಇತ್ಯೇತೇ ಕಥಿತಾ ರಾಜನ್‌ ವರ್ಣಧರ್ಮಾ ಮಯಾ ತವ! 
ಧರ್ಮಾನಾಶ್ರಮಿಣಾಂ ಸಮ್ಮಗ್‌ಬ್ರುವತೋ ಮೇ ನಿಶಾಮಯ ॥ 41 


ಇತಿ ಶ್ರೀವಿಷ್ಣುಪುರಾಣೇ ತೃತೀಯೇ5ಂಶೇ ಅಷ್ಟಮೋಇ5ಧ್ಯಾಯಃ 


ವರ್ಣಧರ್ಮಗಳನ್ನು ಹೇಳಿದ್ದೇನೆ. ಇನ್ನು ಆಶ್ರಮಧರ್ಮಗಳನ್ನು 
ಹೇಳುವೆನು, ಸರಿಯಾಗಿ ಕೇಳು” (41). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ತೃತೀಯಾಂಶದಲ್ಲಿ 
ಎಂಟನೆಯ ಅಧ್ಯಾಯ ಮುಗಿಯಿತು. 


% 


ನವಮೋsಧ್ಯ್ಮಾಯಃ 


ಔರ್ವ ಉವಾಚ: 

ಬಾಲಃ ಕೃತೋಪನಯನೋ ವೇದಾಹರಣ ತತ್ನರಃ। 
ಗುರುಗೇಹೇ ವಸೇದ್‌ ಭೂಪ ಬ್ರಹ್ಮಚಾರೀ ಸಮಾಹಿತಃ ॥ 1 
ಶೌಚಾಚಾರವುತಂ ತತ್ರ ಕಾರ್ಯಂ ಶುಶ್ರೂಷಣಂ ಗುರೋಃ! 
ವ್ರತಾನಿ ಚರತಾ ಗ್ರಾಹ್ಕೋ ವೇದಶ್ಚ ಕೃತಬುದಿನಾ॥ 2 


ಉಭೇ ಸಂಧೇ ರವಿಂ ಭೂಪ ತಥೆ ಲಎವಾಗ್ನಿಂ ಸಮಾಹಿತಃ 
ಉಪತಿಷ್ಯೇತ್ತದಾ ಕುರ್ಯಾದ್‌ ಗುರೋರಪೃಭಿವಾದನಮ್‌ ॥ 3 


ಸ್ಥಿತೇ ತಿಷ್ಟೇದ್‌ ವ್ರಜೇದ್‌ ಯಾತೇ ನೀಚೈರಾಸೀತ ಚಾಸತಿ। 
ಶಿಷ್ಕೋ ಗುರೋನನೃಪಶ್ರೇಷ್ಮ ಪ್ರತಿಕೂಲಂ ನ ಸಂಚರೇತ್‌॥ 4 


ಅಧ್ಯಾಯ 9 
ಬ್ರಹ್ಮಚರ್ಯಾದಿ ಚತುರಾಶ್ರಮಗಳ ಧರ್ಮಗಳು 


ಆಮೇಲೆ ಔರ್ವಮುನಿಯು ಹೀಗೆಂದನು: “ಮಹಾರಾಜ, 
ಬಾಲಕನು ಉಪನಯನ ಸಂಸ್ಕಾರವಾದಮೇಲೆ ವೇದಾಧ್ಯಯನದಲ್ಲಿ 
ತತ್ಪರನಾಗಿ ಗುರುಕುಲದಲ್ಲಿ ವಾಸಮಾಡಬೇಕು. ಆತನು ಬ್ರಹ್ಮಚಾರಿಯಾಗಿ 
ಸಾವಧಾನತೆಯಿಂದಿರಬೇಕು (1). ಅಲ್ಲಿ ಶೌಚವನ್ನೂ ಸದಾಚಾರವನ್ನೂ 
ವ್ರತವಾಗಿ ನಡೆಸುತ್ತ ಗುರುಶುಶ್ರೂಷೆಯನ್ನು ಮಾಡಬೇಕು. ತನ್ನ ವ್ರತ 
ಗಳನ್ನು ನಡೆಸುತ್ತ ಸ್ಥಿರಬುದ್ದಿಯಿಂದ ವೇದವನ್ನು ಅಧ್ಯಯನಮಾಡಬೇಕು 
(2). ಎರಡು ಸಂಧ್ಯಾಕಾಲಗಳಲ್ಲಿಯೂ (ಪ್ರಾತಃಕಾಲ ಮತ್ತು 
ಸಾಯಂಕಾಲ) ಸೂರ್ಯಾಗ್ನಿಗಳನ್ನು ಸಮಾಹಿತನಾಗಿ ಉಪಸ್ಥಾನಮಾಡಿ 
ಗುರುವಿಗೆ ಅಭಿವಾದನೆಯನ್ನು ಮಾಡಬೇಕು (3). ಗುರುವು ನಿಂತಿದ್ದರೆ 
ಶಿಷ್ಯನು ನಿಂತಿರಬೇಕು. ಅವನು ಹೋದರೆ ಈತನೂ ಜೊತೆಗೆ 
ಹೋಗಬೇಕು. ಅವನು ಕುಳಿತರೆ ಕೆಳಬದಿಯಲ್ಲಿ ಈತನು ಕುಳಿತುಕೊಳ್ಳ 


518 ಶ್ರೀವಿಷ್ಣುಪುರಾಣಮ್‌ 


ತೇನೈವೋಕ್ತಂ ಪಠೇದ್ವೇದಂ ನಾನ್ಮಚಿತ್ತ ಪುರಸ್ಸಿತಃ | 


ಅನುಜ್ಗಾತಶ್ಚ ಭಿಕ್ಷಾನ್ನಮಶ್ನೀಯಾದ್‌ ಗುರುಣಾ ತತಃ॥ 5 
ಅವಗಾಹೇದಪಃ ಪೂರ್ವಮಾಚಾರ್ಯೇಣಾವಗಾಹಿತಃ। 
ಸಮಿಜ್ಜಲಾದಿಕಂ ಚಾಸ್ಕ ಕಲ್ಕಂ ಕಲ್ಕಮುಪಾನಯೇತ್‌ ॥ 6 
ಗೃಹೀತಗ್ರಾಹ್ಮವೇದಶ್ನ ತತೋತನುಜ್ಞಾಮವಾಪ್ಯ್ಮ ಚೆ! 
ಗ್ರಾಹಸ್ಥ್ಯಮಾವಿಶೇತ್‌ ಪ್ರಾಜ್ಞೋ ನಿಷ್ಠನ್ನಗುರುನಿಷ್ಕೃತಿಃ ॥ 7 
ವಿಧಿನಾವಾಪ್ತದಾರಸ್ತು ಧನಂ ಪ್ರಾಪ ಸ್ವಕರ್ಮಣಾ। 
ಗೃಹಸ್ಮಕಾರ್ಯಮಖಲಂ ಕುರ್ಯಾದ್‌ ಭೂಪಾಲ ಶಕ್ತಿತಃ॥ 8 
ನಿವಾಪೇನ ಪಿತ್ನನರ್ಚನ್‌ ಯಜ್ಞೈರ್ದೆೇವಾಂಸ್ಪಥಾತಿಥೀನ್‌ | 
ಅನ್ನೈರ್ಮುನೀಂಶ್ಚ ಸ್ಟಾಧ್ಮಾಯೈರಪತ್ಕೇನ ಪ್ರಜಾಪತಿಮ್‌ ॥ 9 


ಬೇಕು. ಶಿಷ್ಕನಾದವನು ಗುರುವಿಗೆ ಪ್ರತಿಕೂಲವಾಗಿ ಏನನ್ನೂ ಆಚರಿಸ 
ಬಾರದು (4). ಶಿಷ್ಯನು ಏಕಾಗ್ರಚಿತ್ತದಿಂದ ಎದುರಿಗೆ ಕುಳಿತು ಗುರುವಿ 
ನಿಂದಲೇ ಪಾಠಿತವಾದ ವೇದವನ್ನು ಪಠಿಸಬೇಕು. ಅನಂತರ ಗುರುವಿನ 
ಅನುಜ್ಞೆಯನ್ನು ಪಡೆದು ಭಿಕ್ಸಾನ್ನವನ್ನು ತಂದು ಊಟಮಾಡಬೇಕು (5). 
ಆಚಾರ್ಯನು ಮೊದಲು ಸ್ನಾನಮಾಡಿದ (ನದೀತಟಾಕಾದಿ) ಜಲದಲ್ಲಿ 
ಈತನು ಸ್ನಾನಮಾಡಬೇಕು. ಪ್ರತಿದಿನ ಪ್ರಾತಃಕಾಲದಲ್ಲಿ ಶಿಷ್ಯನು 
ಆಚಾರ್ಯನಿಗೆ ಬೇಕಾದ ಸಮಿತ್ತು, ಜಲಾದಿಗಳನ್ನು ತಂದುಕೊಡಬೇಕು 
(6). ಈ ರೀತಿಯಾಗಿ ಅಭಿಮತವೇದವನ್ನು ಕಲಿತಮೇಲೆ ಬ್ರಹ್ಮಚಾರಿಯು 
ಗುರುವಿನ ಅನುಜ್ಞೆಯನ್ನು ಪಡೆದು ಆತನಿಗೆ ಗುರುದಕ್ಷಿಣೆಯನ್ನರ್ಪಿಸಿದ 
ಮೇಲೆ ಗೃಹಸ್ಥಧರ್ಮವನ್ನು ಸ್ವೀಕರಿಸಬೇಕು (7). ಆತನು ವಿಧಿಪೂರ್ವಕ 
ವಾಗಿ ಪತ್ನಿಯನ್ನು ಪಡೆದು, ತನ್ನ ವೃತ್ತಿಯಿಂದ ಧನವನ್ನಾರ್ಜಿಸಿ ಸಕಲ 
ಗೃಹಸ್ಥಕಾರ್ಯಗಳನ್ನೂ ಯಥಾಶಕ್ತಿ ನಡೆಸುತ್ತಿರಬೇಕು (8). ಪಿಂಡಪ್ರದಾನ 
ತರ್ಪಣಗಳಿಂದ ಪಿತೃಗಳನ್ನೂ ಯಜ್ಞಗಳಿಂದ ದೇವತೆಗಳನ್ನೂ 
ಅನ್ನದಾನದಿಂದ ಅತಿಥಿಗಳನ್ನೂ ವೇದಾಧ್ಯಯನಗಳಿಂದ ಯಷಿಗಳನ್ನೂ 
ಸಂತಾನೋತ್ಪತ್ತಿಯಿಂದ ಪ್ರಜಾಪತಿಯಾದ ಬ್ರಹ್ಮನನ್ನೂ ಬಲಿಗಳಿಂದ 


ಅಧ್ಯಾಯ 9 ತೃತೀಯಾಂಶಃ 519 


ಭೂತಾನಿ ಬಲಿಭಿಶ್ಚೈವ ವಾತ್ಸಲ್ಮೇನಾಖಲಂ ಜಗತ್‌। 
ಪ್ರಾಪ್ನೋತಿ ಲೋಕಾನ್‌ ಪುರುಷೋ ನಿಜಕರ್ಮಸಮಾರ್ಜತಾನ್‌ ॥ 


ಭಿಕ್ಷಾಭುಜಶ್ಚ ಯೇ ಕೇಚಿತ್‌ ಪರಿವ್ರಾಡ್‌ಬ್ರಹ್ಮಚಾರಿಣಃ | 
ತೇsಪ್ಯತ್ರೈವ ಪ್ರತಿಷ್ಠಂತೇ ಗಾರ್ಹಸ್ಥ್ಯಂ ತೇನ ವೈ ಪರಮ್‌॥ 11 


ವೇದಾಹರಣಕಾರ್ಯಾಯ ತೀರ್ಥಸ್ನಾನಾಯ ಚ ಪ್ರಭೋ! 
ಅಟಂತಿ ವಸುಧಾಂ ವಿಪ್ರಾಃ ಪೃಥಿನೀದರ್ಶನಾಯ ಚ॥ 12 


ಅನಿಕೇತಾ ಹೃನಾಹಾರಾ ಯತ್ರ ಸಾಯಂಗೃಹಾಶ್ಚ ಯೇ! 
ತೇಷಾಂ ಗೃಹಸ್ಥ; ಸರ್ವೇಷಾಂ ಪ್ರತಿಷ್ಠಾ ಯೋನಿರೇವ ಚ॥ 13 


ತೇಷಾಂ ಸ್ಟಾಗತದಾನಾದಿ ವಕ್ಷವ್ಮಂ ಮಧುರಂ ನೃಪ! 
ಗೃಹಾಗತಾನಾಂ ದದ್ಯಾಚ್ಹ ಶಯನಾಸನಭೋಜನಮ್‌ ॥ 14 


ಅತಿಥಿರ್ಯಸ್ಮ ಭಗ್ನಾಶೋ ಗೃಹಾತ್‌ ಪ್ರತಿನಿವರ್ತತೇ। 
ಸ ದತ್ತಾ ದುಷ್ಕೃತಂ ತಸ್ಮೆ ಪ ಪುಣ್ಮಮಾದಾಯ ಗಚ್ಛತಿ ॥ 15 


ಭೂತಗಣಗಳನ್ನೂ, ವಾತ್ಸಲ್ಯದಿಂದ ಸಮಸ್ತ ಜಗತ್ತನ್ನೂ ಸತ್ಕರಿಸುವ 
ಪುರುಷನು ತನ್ನ ಪುಣ್ಯಕರ್ಮದಿಂದ ಆರ್ಜಿಸಿದ ಉತ್ತಮ ಲೋಕಗಳನ್ನು 
ಪಡೆಯುತ್ತಾನೆ (9-10). ಭಿಕ್ಷಾನ್ನವನ್ನು ಭುಂಜಿಸುವ ಯಾವ ಸಂನ್ಯಾಸಿ 
ಗಳೂ ಬ್ರಹ್ಮಚಾರಿಗಳೂ ಇದ್ದಾರೋ ಅವರಿಗೆ ಗೃಹಸ್ಥಾಶ್ರಮವು ಆಶ್ರಯ 
ವನ್ನೀಯುತ್ತದೆ. ಆದ್ದರಿಂದ ಗೃಹಸ್ಥಾಶ್ರಮವು ಶ್ರೇಷ್ಠವಾದದ್ದು (11). ರಾಜ, 
ವೇದಾಧ್ಯಯನಕ್ಕಾಗಿಯೂ ತೀರ್ಥ್ಪಸ್ನಾನಕ್ಕಾಗಿಯೂ ದೇಶವೀಕ್ಷಣೆ 
ಗಾಗಿಯೂ ವಿಪ್ರರು ಭೂಮಿಯಲ್ಲಿ ತಿರುಗುತ್ತ ಇರುತ್ತಾರೆ. ತಂಗಲು 
ಕೆಲವರಿಗೆ ವಾಸಸ್ಟಳವಿರುವುದಿಲ್ಲ, ಆಹಾರವಿರುವುದಿಲ್ಲ. ಎಲ್ಲಿ 
ಸಾಯಂಕಾಲವಾಗುತ್ತದೆಯೋ ಅಲ್ಲಿಯೇ ಉಳಿಯತಕ್ಕವರಾಗಿರುತ್ತಾರೆ. 
ಅವರೆಲ್ಲರಿಗೂ ಗೃಹಸ್ಟನೇ ಅವಲಂಬನ, ತಂದೆಯಂತಿರತಕ್ಕವನು (12- 
13). ಅಂತಹ ಜನರು ಮನೆಗೆ ಬಂದಾಗ, ಮಹಾರಾಜ, ಗೃಹಸ್ಥನು 
ಅವರನ್ನು ಸ್ವಾಗತಿಸಿ ಬೇಕಾದ್ದನ್ನು ಕೊಟ್ಟು ಮಧುರವಾಗಿ ಮಾತಾಡಬೇಕು. 
ಶಯನ, ಆಸನ, ಭೋಜನಗಳನ್ನು ನೀಡಬೇಕು (14). ಅತಿಧಿಯು ಯಾವ 


520 ಶ್ರೀವಿಷ್ಣುಪುರಾಣಮ್‌ 
ಅವಜ್ಞಾನಮಹಂಕಾರೋ ದಂಭಶ್ಚೈವ ಗೃಹೇ ಸತಃ! 
ಪರಿತಾಪೋಪಘಾತೌ ಚ ಪಾರುಷ್ಫಂ ಚ ನ ಶಸ್ಮತೇ॥ 16 
ಯಸ್ತು ಸಮ್ಮಕ್ಕರೋತ್ಕೇವಂ ಗೃಹಸ್ಥಃ ಪರಮಂ ಎಧಿಮ್‌! 
ಸರ್ವಬಂಧವಿನಿರ್ಮುಕ್ಟೋ ಲೋಕಾನಾಪ್ನೋತನುತ್ತಮಾನ್‌ ॥ 17 


ವಯಃ ಪರಿಣತೋ ರಾಜನ್‌ ಕೃತಕೃತ್ಕೋ ಗೃಹಾಶ್ರಮೀ। 
ಪುತ್ರೇಷು ಭಾರ್ಯಾಂ ನಿಕ್ಷಿಷ್ಕ ವನಂ ಗಚ್ಛೇತ್ಸಹೈವ ವಾ॥ 18 


ಪರ್ಣಮೂಲಫಲಾಹಾರಃ ಕೇಶಶೃಶ್ರುಜಟಾಧರಃ। 


ಭೂಮಿಶಾಯೀ ಭವೇತ್ತತ್ರ ಮುನಿಸ್ಸರ್ವಾತಿಥಿರ್ನಪ॥ 19 
ಚರ್ಮಕಾಶಕುಶೈಃ ಕುರ್ಯಾತ್‌ ಪರಿಧಾನೋತ್ತರೀಯಕೇ। 
ತದ್ಭತ್ತಿಷವಣಂ ಸ್ನಾನಂ ಶಸ್ತಮಸ್ಮ ನರೇಶ್ವರ ॥ 20 


ಗೃಹದಿಂದ ನಿರಾಶನಾಗಿ ವಾಪಸು ಹೋಗುವನೋ ಆ ಗೃಹಸ್ಥನಿಗೆ ತನ್ನ 
ಪಾಪವನ್ನು ಕೊಟ್ಟು ಆತನ ಪುಣ್ಯವನ್ನು ಅವನು ಒಯ್ಯುತ್ತಾನೆ (15). 
ಅತಿಥಿಯನ್ನು ಅವಮಾನಗೊಳಿಸುವುದು, ಅಹಂಕಾರ, ದರ್ಪ, ಅತಿಥಿಯು 
ಬಂದನೆಂದು ಸಂಕಟಪಡುವುದು, ಹಿಂಸೆಪಡಿಸುವುದು, ಕಟುವಾದ 
ಮಾತಾಡುವುದು ಇವು ಗೃಹಸ್ಥನಿಗೆ ಯೋಗ್ಯವಲ್ಲ (16). ಇವೆಲ್ಲವನ್ನೂ 
ತಿಳಿದು ಯಾವ ಗೃಹಸ್ಥನು ಶ್ರೇಷ್ಠವಾದ ತನ್ನ ಧರ್ಮವನ್ನು ಸರಿಯಾಗಿ 
ಆಚರಿಸುತ್ತಾ ನೋ ಅವನು ಸರ್ವಬಂಧಗಳಿಂದಲೂ ಮುಕ್ತನಾಗಿ 
ಅತ್ಯುತ್ತಮ ಲೋಕಗಳನ್ನು ಪಡೆಯುತ್ತಾನೆ (17). ವಯಸ್ಸಾದ ಮೇಲೆ 
ಗೃಹಸ್ಥಾಶ್ರಮಿಯು ತನ್ನ ಗೃಹಕೃತ್ಯಗಳನ್ನು ಮುಗಿಸಿ, ಪತ್ನಿಯನ್ನು ಪುತ್ರರ 
ಪಾಲನೆಗೆ ಒಪ್ಪಿಸಿ ವನಕ್ಕೆ ಹೊರಟುಹೋಗಬೇಕು. ಅಥವಾ ಪತ್ನೀಸಹಿತ 
ನಾಗಿ ವನಕ್ಕೆ ಹೋಗಬಹುದು (18). ವನದಲ್ಲಿ ಪತ್ರ ಮೂಲ ಫಲಗಳನ್ನು 
ಸೇವಿಸುತ್ತ ಕೂದಲನ್ನೂ ಗಡ್ಡಮೀಸೆಗಳನ್ನೂ ಬೆಳೆಸಿ ಜಟೆಯನ್ನು ಧರಿಸಿ 
ನೆಲದ ಮೇಲೆ ಮಲಗುತ್ತಿರಬೇಕು. ವನದಲ್ಲಿರುವ ಸರ್ವರನ್ನೂ ಅತಿಥಿ 
ಗಳೆಂದು ತಿಳಿಯಬೇಕು (19). ಚರ್ಮ, ಕಾಶ, ಕುಶಗಳಿಂದ ಉಡುವ 
ಮತ್ತು ಹೊದೆಯುವ ವಸ್ತ್ರಗಳನ್ನು ಮಾಡಿಕೊಳ್ಳಬೇಕು. ಸಗರಚಕ್ರವರ್ತಿ, 
ಆ ವಾನಪ್ರಸ್ಥನು ದಿನಕ್ಕೆ ಮೂರು ಸಲ ತ್ರಿಷವಣಸ್ನಾನ ಮಾಡುವುದು 


ಅಧ್ಯಾಯ 9 ತೃತೀಯಾಂಶಃ 521 
ದೇವತಾಭ್ಯರ್ಚನಂ ಹೋಮಸ್ಸ್ಪರ್ವಾಭ್ಯಾಗತಪೂಜನಮ್‌!। 


ಭಿಕ್ಷಾ ಬಲಿಪ್ರದಾನಂ ಚೆ ಶಸ್ತಮಸ್ಕ ನರೇಶ್ವರ ॥ 21 
ವನ್ಮಸ್ನೇಹೇನ ಗಾತ್ರಾಣಾಮಭ್ಯ್ಮಂಗಶ್ಸಾಸ್ಮ ಶಸ್ಕತೇ | 
ತಪಶ್ಚ ತಸ್ಮ ರಾಜೇಂದ್ರ ಶೀತೋಷ್ಟಾದಿಸಹಿಷ್ಣುತಾ॥ 22 


ಯಸ್ತ್ವೇತಾಂ ನಿಯತಶ್ಚರ್ಯಾಂ ವಾನಪ್ರಸ್ಥಶ್ಚರೇನ್ಮುನಿಃ | 
ಸ ದಹತ್ಯಗ್ಗಿವದ್ದೋಹಾಂಜಯೇಲ್ಲೋಕಾಂಶ್ಚ ಶಾಶ್ವತಾನ್‌ ॥ 23 


ಚತುರ್ಥಾಶ್ಚಾಶಮೋ ಭಿಕ್ಷೋಃ ಪ್ರೋಚೈತೇ ಯೋ ಮನೀಷಿಭಿಃ। 
ತಸ್ಮ ಸ್ವರೂಪಂ ಗದತೋ ಮಮ ಶ್ರೋತುಂ ನೃಪಾರ್ಹಸಿ॥ 24 


ಪುತ್ರ ದ್ರವೃಕಲತೇಷು ತಕಸ್ನೇಹೋ ನರಾಧಿಪ! 


ಚತುರ್ಥಮಾಶ್ರಮಸ್ಥಾನಂ ಗಚ್ಛೇನ್ನಿರ್ಧೂತಮತ್ಸರಃ॥ 25 
ತ್ರೆ ಪನರ್ಗಿಕಾಂಸ್ರ್ಯಜೇತ್‌ ಸರ್ವಾನಾರಂಭಾನವನೀಪತೇ | 
ಮಿತ್ರಾದಿಹು ಸಮೋ ಮೆ ತುಸ್ಸ್ನಮಸ್ಟೇಷ್ಟೇವ ಜಂತುಷು ॥ 26 


ಪ್ರಶಸ್ತವಾದದ್ದು (20). ದೇವತಾರ್ಚನೆ, ಹೋಮ, ಅತಿಥಿ ಸತ್ಕಾರ, ಭಿಕ್ಷೆ, 
ಬಲಿಹರಣಗಳು ಆತನಿಗೆ ವಿಹಿತವಾದ ವಾನಪ್ರಸ್ಥ ಧರ್ಮಗಳು (21). 
ರಾಜೇಂದ್ರ, ಕಾಡಿನಲ್ಲಿ ದೊರೆಯುವ ಎಣ್ಣೆಯನ್ನು ಮೈಗೆ ಲೇಪಿಸಿಕೊಳ್ಳ 
ಬಹುದು. ಚಳಿ, ಸೆಕೆ ಮೊದಲಾದವನ್ನು ಸಹಿಸಿಕೊಳ್ಳುವುದು ಅವನ 
ತಪಸ್ಸಾಗಿರುತ್ತದೆ (22). ವಾನಪ್ರಸ್ಥ್ನನಾದ ಯಾವ ಮುನಿಯು ನಿಯತಿ 
ಯಿಂದ ಈ ರೀತಿ ನಡೆದುಕೊಳ್ಳುತ್ತಾ ನೋ ಅವನು ಅಗ್ನಿಯಂತೆ ತನ್ನ 
ಕರ್ಮದೋಷಗಳನ್ನು ಸುಟ್ಟುಹಾಕಿ ಶಾಶ್ವತವಾದ ಪುಣ್ಯಲೋಕಗಳನ್ನು 
ಪಡೆಯುತ್ತಾನೆ (23). ರಾಜ, ಪಂಡಿತರು ಯಾವ ನಾಲ್ಕನೆಯ ಆಶ್ರಮ 
ವನ್ನು ಭಿಕ್ಷುವಿನ ಆಶ್ರಮ-ಸಂನ್ಯಾಸ ಎಂದು ಕರೆಯುತ್ತಾರೋ ಅದರ 
ಸ್ವರೂಪವನ್ನು ಹೇಳುತ್ತೇನೆ ಕೇಳು (24). ಮಕ್ಕಳು, ಆಸ್ತಿ, ಮಡದಿ-- 
ಇವರಲ್ಲಿ ಸ್ನೇಹವನ್ನು ತೊರೆದವನು ಮಾತ್ಸರ್ಯವನ್ನು ದೂರಮಾಡಿ 
ನಾಲ್ಕನೆಯ ಆಶ್ರಮವನ್ನು ಸ್ವೀಕರಿಸಬೇಕು (25). ಧರ್ಮ, ಅರ್ಥ, ಕಾಮ 
--ಎಂಬ ತ್ರಿವರ್ಗಗಳಿಗೆ ಸಂಬಂಧಿಸಿದ ಸಮಸ್ತ ಕರ್ಮಗಳನ್ನೂ 


522 ಶ್ರೀವಿಷ್ಣುಪುರಾಣಮ್‌ 


ಜರಾಯುಜಾಂಡಜಾದೀನಾಂ ವಾಜ್ಮನಃಕಾಯಕರ್ಮಭಿಃ। 
ಯುಕ್ತಃ ಕುರ್ವೀತ ನ ದ್ರೋಹಂ ಸರ್ವಸಂಗಾಂಶ್ಚ ವರ್ಜಯೇತ್‌ ॥ 


ಏಕರಾತಸ್ಥಿತಿರ್ಗಾಮೇ ಪಂಚರಾತುತಸ್ಥಿತಿಃ ಪುರೇ। 

ತಥಾ ತಿಷ್ಟೇದಥಾ ಪ್ರೀತಿರ್ದೇಹೋ ವಾ ನಾಸ್ಕ ಜಾಯತೇ ॥ 28 
ಪ್ರಾಣಯಾತ್ರಾನಿಮಿತ್ತಂ ಚ ವೃಂಗಾರೇ ಭುಕ್ತವಜ್ಜನೇ। 

ಕಾಲೇ ಪ್ರಶಸ್ತವರ್ಣಾನಾಂ ಭಿಕ್ಷಾರ್ಥಂ ಪರ್ಯಟೇದ್‌ ಗೃಹಾನ್‌ || 


ಕಾಮಃ ಕ್ರೋಧಸ್ತಥಾ ದರ್ಪಮೋಕಹಲೋಭಾದಯಶ್ಚ ಯೇ! 
ತಾಂಸ್ತು ಸರ್ವಾನ್ನರಿತ್ಮಜ್ಮ ಪರಿವ್ರಾಡ್‌ ನಿರ್ಮಮೋ ಭವೇತ್‌ ॥ 30 


ಅಭಯಂ ಸರ್ವಭೂತೇಭ್ಕ್ಯೋ 
ದತ್ತಾ ಯಶ್ಚರತೇ ಮುನಿಃ! 
ತಸ್ಯಾಪಿ ಸರ್ವಭೂತೇಭ್ಕೋ 
ನ ಭಯಂ ವಿದ್ಯತೇ ಕ್ಟಚತ್‌'॥ 31 


ಸಂನ್ಯಾಸಿಯು ತ್ಯಜಿಸತಕ್ಕದ್ದು. ಮಿತ್ರ-ಶತ್ರು ಮೊದಲಾದವರಲ್ಲಿ ಸಮಭಾವ 
ದಿಂದ ವರ್ತಿಸುತ್ತ ಸಕಲ ಜೀವಿಗಳಲ್ಲಿಯೂ ಸ್ನೇಹದೃಷ್ಟಿಯನ್ನು ಇರಿಸ 
ತಕ್ಕದ್ದು (26). ಸಂನ್ಯಾಸಿಯು ಸಮಾಹಿತಚತ್ತನಾಗಿ ಜರಾಯುಜ, ಅಂಡಜ 
--ಮುಂತಾದ ಸಮಸ್ತ ಜೀವಿಗಳಿಗೆ ಮಾತು ಮನಸ್ಸು ದೇಹ ಇವು 
ಗಳಿಂದ ಯಾವ ಬಗೆಯ ದ್ರೋಹವನ್ನೂ ಆಚರಿಸಕೂಡದು. ಸರ್ವವಿಧ 
ವಾದ ಆಸಕ್ತಿಯನ್ನೂ ತ್ಯಜಿಸಬೇಕು (27). ಆತನು ಗ್ರಾಮದಲ್ಲಿ ಒಂದು 
ರಾತ್ರಿ, ನಗರದಲ್ಲಿ ಐದು ರಾತ್ರಿ ವಾಸವಾಗಿರಬಹುದು. ಆ ಸಮಯದಲ್ಲಿ 
ಯಾರೊಡನೆಯೂ ಸ್ನೇಹವಾಗಲಿ ದ್ವೇಷವನ್ನಾಗಲಿ ಬೆಳೆಸಬಾರದು (28). 
ಯಾವಾಗ ಮನೆಗಳಲ್ಲಿ ಅಗ್ನಿಯು ಆರಿರುವುದೋ, ಜನರು ಊಟಮಾಡಿ 
ಮುಗಿಸಿರುತ್ತಾರೋ ಆಗ ಸಂನ್ಯಾಸಿಯು ಪ್ರಾಣಯಾತ್ರೆಗಾಗಿ ಉತ್ತಮ 
ವರ್ಣದವರ ಮನೆಗೆ ಭಿಕ್ಷೆಗೆ ಹೋಗಬೇಕು (29). ಪರಿವ್ರಾಜಕನು ಕಾಮ, 
ಕ್ರೋಧ, ದರ್ಪ, ಮೋಹ, ಲೋಭಾದಿ ದುರ್ಗುಣಗಳೆಲ್ಲವನ್ನೂ ವರ್ಜಿಸಿ 
ನಿರ್ಮಮತಾಭಾವದಲ್ಲಿರಬೇಕು. ಯಾವ ಮುನಿಯು ಸರ್ವಭೂತಗಳಿಗೂ 
ಅಭಯವನ್ನಿತ್ತು ಸಂಚರಿಸುವನೋ ಆತನಿಗೂ ಯಾವ ಪ್ರಾಣಿಯಿಂದಲೂ 


ಅಧ್ಯಾಯ 9 ತೃತೀಯಾಂಶಃ 523 


ಕೃತ್ವಾಗ್ನಿಹೋತುಂ ಸ್ಥಶರೀರಸಂಸ್ಥೆಂ 
ಶರೀರಮಗ್ನಿಂ ಸ್ವಮುಖೇ ಜುಹೋತಿ । 
ಎಪುಸ್ತು ಭೆ ಕೋಪಹಿತೆ ರ್ಹವಿರ್ಭ- 
ಶ್ಲಿತಾಗ್ನಿಕಾನಾಂ ವ್ರಜತಿ ಸ್ಮ ಲೋಕಾನ್‌ ॥ 32 


ಮೋಕ್ಸಾಶ್ರಮಂ ಯಶ್ಚರತೇ ಯಥೋಕ್ತಂ 
ಶುಚಿಸ್ಸುಖಂ ಕಲ್ಪಿತಬುದ್ಧಿಯುಕ್ತಃ | 
ಅನಿಂಧನಂ ಜ್ಯೋತಿರಿವ ಪ್ರಶಾಂತಃ 
ಸ ಬ್ರಹ್ಮಲೋಕಂ ಶ್ರಯತೇ ದ್ವಿಜಾತಿಃ ॥ 33 


ಇತಿ ಶ್ರೀವಿಷ್ಣುಪುರಾಣೇ ತೃತೀಯೇ5ಂಶೇ ನವಮೋಇ5ಧ್ಯ್ಕಾಯಃ 


ಎಂದಿಗೂ ಭಯವಿರುವುದಿಲ್ಲ (30-31). ಯಾವ ವಿಪ್ರನು ಸಂನ್ಯಾಸಿಯಾಗಿ 
ತನ್ನ ಶರೀರದಲ್ಲಿರುವ ಜಠರಾಗ್ನಿಯನ್ನು ಅಗ್ನಿಹೋತ್ರವೆಂದು ತಿಳಿದು 
ಭಿಕ್ಬಾನ್ನವೆಂಬ ಹವಿಸ್ಸಿನಿಂದ ಹೋಮ ಮಾಡುತ್ತಾನೋ ಆತನು 
ಅಗ್ನಿಹೋತ್ರಿಗಳು ಪಡೆಯುವ ಉತ್ತಮ ಲೋಕಗಳನ್ನು ಸೇರುತ್ತಾನೆ (32). 
ಯಾವ ದ್ವಿಜನು (ಜಗತ್ತೆಲ್ಲವೂ ವಿಷ್ಣುಸಂಕಲ್ಪದಿಂದ) ಕಲ್ಪಿತವೆಂಬ 
ಬುದ್ದಿಯಿಂದ ಕೂಡಿ ಶುಚಿಯಾಗಿದ್ದು ಮೋಕ್ಸಾಶ್ರಮವೆನಿಸಿದ 
ಚತುರ್ಥಾಶ್ರಮದ ಧರ್ಮವನ್ನು ಹಿಂದೆ ಹೇಳಿದಂತೆ ಆಚರಿಸುತ್ತಾನೋ 
ಆತನು ಇಂಧನ*ವಿಲ್ಲದ ಅಗ್ನಿಯಂತೆ ಶಾಂತನಾಗಿ ಬ್ರಹ್ಮಲೋಕ 
ವನ್ನೈದುವನು'” (33). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ತೃತೀಯಾಂಶದಲ್ಲಿ 
ಒಂಬತ್ತನೆಯ ಅಧ್ಯಾಯ ಮುಗಿಯಿತು. 


% 


* ಪಾಪಪುಣ್ಯಗಳು ಇಂಧನವಿದ್ದಂತೆ. ಅವು ಇಲ್ಲವಾಗಲು ಪುನರ್ಜನಕ್ಕೆ 
ನಿಮಿತ್ತವಿಲ್ಲವಾದ್ದರಿಂದ ಮುಕ್ತನಾಗುತ್ತಾನೆ. 


ದಶಮೋsಭಧ್ಯಾಯಃ 


ಸಗರ ಉವಾಚ: 
ಕಥಿತಂ ಚಾತುರಾಶ್ರಮ್ಮಂ ಚಾತುರ್ವರ್ಣಕ್ರಿಯಾಸ್ಪಥಾ। 
ಪುಂಸಃ ಕ್ರಿಯಾಮಹಂ ಶ್ರೋತುಮಿಚ್ಛಾಮಿ ದ್ವಿಜಸತ್ತಮ ॥ | 


ನಿತ್ಠನೈಮಿತ್ತಿಕಾಃ ಕಾಮ್ಮಾಃ ಕ್ರಿಯಾಃ ಪುಂಸಾಮಶೇಷತಃ। 
ಸಮಾಖ್ಯಾಹಿ ಭೃಗುಶ್ರೇಷ್ಠ ಸರ್ವಜ್ಞೋ ಹಸಿ ಮೇ ಮತಃ॥ 2 


ಔರ್ವ ಉವಾಚ: 
ಯದೇತದುಕ್ತಂ ಭವತಾ ನಿತ್ಸನೆ ಭಮಿತ್ತಿಕಾಶ್ರಯಮ್‌ | 
ತದಹಂ ಕಥಯಿಷ್ಯಾಮಿ ಶೃಣುಷ್ಟ 4ಕಮನಾ ಮಮ ॥ 3 


ಜಾತಸ್ಮ ಜಾತಕರ್ಮಾದಿಕ್ರಿಯಾಕಾಂಡಮಶೇಷಹತಃ। 
ಪುತ್ರಸ್ಮ ಕುರ್ವೀತ ಪಿತಾ ಶ್ರಾದ್ಧಂ ಚಾಭ್ಯುದಯಾತ್ಮಕಮ್‌ ॥ 4 


ಅಧ್ಯಾಯ 10 
ಜಾತಕರ್ಮ, ನಾಮಕರಣ ಮತ್ತು ವಿವಾಹಸಂಸ್ಕಾರಗಳ ವಿಧಿ 


ಸಗರ ಚಕ್ರವರ್ತಿಯು ಔರ್ವಮುನಿಯನ್ನು ಕುರಿತು 
"“ಬ್ರಾಹ್ಮಣೋತ್ತಮರೆ, ನಾಲ್ಕು ಆಶ್ರಮಗಳ ಮತ್ತು ನಾಲ್ಕು ವರ್ಣಗಳ 
ಕರ್ತವ್ಯಗಳನ್ನು ತಿಳಿಸಿದಿರಿ. ಈಗ ಮನುಷ್ಯರ (ಷೋಡಶಸಂಸ್ಕಾರಗಳಿಗೆ 
ಸಂಬಂಧಿಸಿದ) ಕರ್ಮಗಳನ್ನು ಕೇಳಲಿಚ್ಚಿಸುತ್ತೇನೆ. ಅಲ್ಲದೆ ನಿತ್ಯ ನೈಮಿತ್ತಿಕ 
ಕಾಮ್ಯಕರ್ಮಗಳು ಯಾವುವೆಂಬುದನ್ನು ತಿಳಿಸಿರಿ. ಭೃಗುಶ್ರೇಷ್ಠರೇ, ನೀವು 
ಸರ್ವಜ್ಞರೆಂದು ನಾನು ನಂಬಿದ್ದೇನೆ” ಎಂದನು (1-2. ಔರ್ವನು 
ಹೀಗೆಂದನು: “ನಿತ್ಯ ನೈಮಿತ್ತಿಕ ಕರ್ಮಗಳು ಯಾವುವೆಂದು ಕೇಳಿದೆಯಷ್ಟೆ. 
ಅವನ್ನು ಹೇಳುತ್ತೇನೆ, ಏಕಾಗ್ರತೆಯಿಂದ ಕೇಳು. ಪುತ್ರನು ಜನಿಸಿದಾಗ 
ಜಾತಕರ್ಮಾದಿ ಕ್ರಿಯಾಕಲಾಪಗಳನ್ನೂ ಆಭ್ಯುದಯಿಕವಾದ ಶ್ರಾದ್ದವನ್ನೂ 
ತಂದೆಯು ಮಾಡಬೇಕು (3-4). ಇಬ್ಬರು ಬ್ರಾಹ್ಮಣರನ್ನು ಪೂರ್ವಾಭಿ 


ಅಧ್ಯಾಯ 10 ತೃತೀಯಾಂಶಃ 525 


ಯುಗ್ಮಾಂಸ್ತು ಪ್ರಾಜಕಮುಖಾನ್ಹಿಪ್ರಾನ್‌ ಭೋಜಯೇನ್ಮನುಜೇಶ್ವರ | 
ಯಥಾ ವೃತಿಸಥಾ ಕುರ್ಯಾದ್ರೈವಂ ಪಿತ್ರ್ಯಂ ದ್ವಿಜನ್ಮನಾಮ್‌॥ 5 


ದಧ್ನಾ ಯವೈಃ ಸಬದರೈರ್ಮಿಶ್ರಾನ್‌ ಪಿಂಡಾನ್ಮುದಾ ಯುತಃ। 
ನಾಂದೀಮುಖೇಭ್ಯಸ್ತೀರ್ಥೇನ ದದ್ಯಾದ್‌ ದೆ 0ವೇನ ಪಾರ್ಥಿವ॥ 6 


ಪ್ರಾಜಾಪತ್ಕೇನ ವಾ ಸರ್ವಮುಪಚಾರಂ ಪುದಕ್ಷಿಣಮ್‌ | 
ಕುರ್ವೀತ ತತ್ತಥಾಶೇಷವೃದ್ಧಿಕಾಲೇಷು ಭೂಪತೇ॥ 7 


ತತಶ್ಚ ನಾಮ ಕುರ್ವೀತ ಪಿತೈವ ದಶಮೇಇನಹನಿ | 
ದೇವಪೂರ್ವಂ ನರಾಖ್ಯಂ ಹಿ ಶರ್ಮವರ್ಮಾದಿ ಸಂಯುತಮ್‌॥ 8 


'ಶರ್ಮೇತಿ ಬ್ರಾಹ್ಮಣಸ್ಕೋಕ್ತಂ ವರ್ಮೇತಿ ಕ್ಷತ್ರಸಂಶ್ರಯಮ್‌ | 
ಗುಪ್ತದಾಸಾತ್ಮಕಂ ನಾಮ ಪ್ರಶಸ್ತಂ ವೈಶ್ಶಶೂದ್ರಯೋಃ॥ 9 


ಮುಖವಾಗಿ ಕುಳ್ಳಿರಿಸಿ ಭೋಜನ ಮಾಡಿಸಬೇಕಲ್ಲದೆ, ದ್ವಿಜರ ವ್ಯವಹಾರಕ್ಕೆ 
ಅನುಗುಣವಾಗಿ ದೇವತೆಗಳನ್ನೂ ಪಿತೃಗಳನ್ನೂ ಉದ್ದೇಶಿಸಿ ವೃದ್ದಿ (ನಾಂದೀ) 
ಶ್ರಾದ್ದವನ್ನು ಮಾಡಬೇಕು (5). ಮಹಾರಾಜ, ಮೊಸರು ಯವ ಮತ್ತು 
ಬದರೀಫಲಗಳಿಂದ ಮಿಶ್ರವಾದ ಪಿಂಡಗಳನ್ನು ನಾಂದೀಮುಖ ಪಿತೃ 
ದೇವತೆಗಳಿಗೆ ಸಂತುಷ್ಟವಾಗಿ ದೈವ*ತೀರ್ಥದಿಂದ ಅರ್ಪಿಸಬೇಕು ಅಥವಾ 
ಪ್ರಾಜಾಪತ್ಯತೀರ್ಥದಿಂದ ಅರ್ಪಿಸಿ ಪ್ರದಕ್ಷಿಣಪೂರ್ವಕವಾಗಿ ಸರ್ವೋಪ 
ಚಾರಗಳನ್ನು ಮಾಡಬೇಕು. ಹೀಗೆ ಎಲ್ಲ ವೃದ್ಧಿಕಾಲಗಳಲ್ಲಿಯೂ (ಕನ್ಯಾ 
ವಿವಾಹಾದಿಗಳಲ್ಲಿ) ವೃದ್ದಿಶ್ರಾದ್ಧವನ್ನು ಮಾಡಬೇಕು (6-7). ಅನಂತರ 
ತಂದೆಯು (ಪುತ್ರೋತ್ಪತ್ತಿಯ ದಿನವನ್ನು ಬಿಟ್ಟು) ಹತ್ತನೆಯ ದಿನ ಪುತ್ರನಿಗೆ 
ನಾಮಕರಣ ಮಾಡತಕ್ಕದ್ದು. ಗಂಡುಮಗುವಿಗೆ ಪುರುಷ ವಾಚಕಶಬ್ದವಿದ್ದು, 
ಅದು ಯಾವುದಾದರೂ ದೇವತಾವಾಚಕವಾಗಿದ್ದು, ಕಡೆಯಲ್ಲಿ ಶರ್ಮ- 
ವರ್ಮ ಮುಂತಾದ ಅಂಕಿತಗಳಿರಬೇಕು (8). ಬ್ರಾಹ್ಮಣನಿಗೆ ಶರ್ಮ, 
ಕೃತ್ರಿಯನಿಗೆ ವರ್ಮ, ವೈಶ್ಯನಿಗೆ ಗುಪ್ತ, ಶೂದ್ರನಿಗೆ ದಾಸ--ಎಂಬ 

* ದೈವತೀರ್ಥ--ಅಂಗುಲಿಗಳ ಅಗ್ರಭಾಗ. ಪ್ರಾಜಾಪತ್ಯತೀರ್ಥ-- 
ಕಿರುಬೆರಳಿನ ಮೂಲಭಾಗ. ಅಂಗುಲ್ಕಗ್ರೇ ತೀರ್ಥಂ ದೈವಂ, ಸ್ವಲ್ಪಾಂಗುಲ್ಕೋ- 
ರ್ಮೂಲೇ ಕಾಯಂ (ಅಮರ) ಕಾಯ-ಪ್ರಾಜಾಪತ್ಮ. 


526 ಶ್ರೀವಿಷ್ಣುಪುರಾಣಮ್‌ 


ನಾರ್ಥಹೀನಂ ಚ ಚಾಶಸ್ತಂ ನಾಪಶಬ್ದಯುತಂ ತಥಾ! 
ನಾಮಂಗಲ್ಕಂ ಜುಗುಪ್ಸಂ ವಾ ನಾಮ ಕುರ್ಯಾತ್ಸಮಾಕ್ಷರಮ್‌ ॥ 


ನಾತಿದೀರ್ಥಂ ನಾತಿಹ್ರಸ್ಟಂ ನಾತಿಗುರ್ವಕ್ಷರಾನ್ಹಿತಮ್‌ | 
ಸುಖೋಚ್ಚಾರ್ಯಂ ತು ತನ್ನಾಮ ಕುರ್ಯಾದ್ಯತ್‌ 


ಪ್ರವಣಾಕ್ಷರಮ್‌ ॥ 11 
ತತೋಇ5ನಂತರಸಂಸ್ಕಾರಸಂಸ್ಕತೋ ಗುರುವೇಶ್ಮನಿ। 
ಯಥೋಕ್ತವಿಧಿಮಾಶ್ರಿತ್ಕ ಕುರ್ಯಾದ್ದಿದ್ಯಾಪರಿಗ್ರಹಮ್‌ ॥ 12 


ಗೃಹೀತವಿದ್ಧೋ ಗುರವೇ ದತ್ತ್ವಾ ಚ ಗುರುದಕ್ಷಿಣಾಮ್‌। 
ಗ್ರಾರ್ಹಸ್ಥ್ಯಮಿಚ್ಛನ್‌ ಭೂಪಾಲ ಕುರ್ಯಾದ್ದಾರಪರಿಗ್ರಹಮ್‌ ॥ 13 


ಬ್ರಹ್ಮಚರ್ಯೇಣ ವಾ ಕಾಲಂ ಕುರ್ಯಾತ್ಸಂಕಲ್ಪಪೂರ್ವಕಮ್‌! 
ಗುರೋಶ್ಕುಶ್ರೂಹಣಂ ಕುರ್ಯಾತ್‌ ತತ್ಪುತ್ರಾದೇರಥಾಪಿ ವಾ॥ 14 


ಅಂಕಿತಗಳು ಪ್ರಶಸ್ತವಾದವು. ಮಗುವಿನ ಹೆಸರು ಅರ್ಥಹೀನವೂ 
ಅಪ್ರಶಸ್ತವೂ ಅಪಶಬ್ದವೂ ಆಗಿರಬಾರದು. ಅಮಂಗಳಕರವೂ ಜುಗುಪ್ಸ 
ನೀಯವೂ ಆಗಿರಬಾರದು. ಹೆಸರಿನಲ್ಲಿ ಸಮಸಂಖ್ಯೆಯ ಅಕ್ಬರಗಳಿರಬೇಕು 
(9-10). ಹೆಸರು ಬಹಳ ಉದ್ದವಾಗಿಯೂ ಬಹಳ ಚಿಕ್ಕದಾಗಿಯೂ 
ಬಹಳ ಗುರುವರ್ಣಗಳಿಂದ ಕೂಡಿದ್ದಾಗಿಯೂ ಇರಬಾರದು. ಉಚ್ಚಾರಣೆಗೆ 
ಸುಖವಾಗಿದ್ದು ಮುಂದುಮುಂದಿನ ವರ್ಣಗಳು ಲಘುವಾಗಿರುವ ನಾಮ 
ವಾಗಿರಬೇಕು (11). ಅನಂತರ ಬಾಲಕನು ಉಪನಯನ ಸಂಸ್ಕಾರವನ್ನು 
ಪಡೆದಮೇಲೆ ಆಚಾರ್ಯಗೃಹದಲ್ಲಿದ್ದು ಶಾಸ್ತ್ರೋಕ್ತವಿಧಿಪೂರ್ವಕವಾಗಿ 
ವಿದ್ಯಾರ್ಜನೆಯನ್ನು ಮಾಡತಕ್ಕದ್ದು (12). ವಿದ್ಯಾಭ್ಯಾಸ ಮುಗಿದ ಮೇಲೆ 
ಗುರುವಿಗೆ ಗುರುದಕ್ಷಿಣೆಯನ್ನಿತ್ತು, ಗೃಹಸ್ಥನಾಗಲು ಬಯಸುವುದಾದರೆ 
ಪಾಣಿಗ್ರಹಣವನ್ನು ಮಾಡಿಕೊಳ್ಳಬೇಕು. ಇಲ್ಲದಿದ್ದರೆ ಸಂಕಲ್ಪಪೂರ್ವಕವಾಗಿ 
ನೈಷ್ಠಿಕಬ್ರಹ್ಮಚೆರ್ಯವನ್ನು ಸ್ವೀಕರಿಸಿ ಗುರುವನ್ನೋ ಅಥವಾ ಗುರುಪುತ್ತಾದಿ 
ಗಳನ್ನೋ ಸೇವಿಸುತ್ತ ಕಾಲವನ್ನು ಕಳೆಯಬಹುದು (13-14). ಅಥವಾ ತನ್ನ 
ಇಚ್ಛಾನುಸಾರವಾಗಿ ವಾನಪ್ರಸ್ಥನೋ ಸಂನ್ಯಾಸಿಯೋ ಆಗಬಹುದು. 


ಅಧ್ಯಾಯ 10 ತೃತೀಯಾಂಶಃ 527 


ವೆ ಲಖಾನಸೋ ವಾಪಿ ಭವೇತ್‌ ಪರಿವ್ರಾಡಥವೇಚ್ಛೆಯಾ | 
ಪೂರ್ವಸಂಕಲ್ಲಿತಂ ಯಾದೃಕ್‌ ತಾದೃಕ್ಕುರ್ಯಾನ್ನರಾಧಿಪ॥ 15 


ವರ್ಷೈರೇಕಗುಣಾಂ ಭಾರ್ಯಾಮುದ್ಧಹೇತ್ರಿಗುಣಸ್ಸ ಯಮ್‌ | 
ನಾತಿಕೇಶಾಮಕೇಶಾಂ ವಾ ನಾತಿಕೃಷ್ಣಾಂ ನ ಪಿಂಗಲಾಮ್‌॥ 16 


ನಿಸರ್ಗತೋತಧಿಕಾಂಗೀಂ ವಾ ನ್ಕೂನಾಂಗೀಮಪಿ ನೋದ್ಭಹೇತ್‌ | 
ನಾವಿಶುದ್ಧಾಂ ಸರೋಮಾಂ ವಾಕುಲಜಾಂ ವಾಪಿ ರೋಗಿಣೀಮ್‌॥ 


ನ ದುಷ್ಟಾಂ ದುಷ್ಟವಾಕ್ಕಾಂ ವಾ ವುಂಗಿನೀಂ ಪಿತೃಮಾತೃತಃ। 
ನ ಶ್ಮಶ್ರುವೃಂಜನವತೀಂ ನ ಚೈವ ಪುರುಷಾಕೃತಿಮ್‌ ॥ 18 


ನ ಘರ್ಫರಸ್ವರಾಂ ಕ್ಲಾಮಾಂ ತಥಾ ಕಾಕಸ್ಟರಾಂ ನ ಚ। 
ನಾನಿಬಂಧೇಕ್ಷಣಾಂ ತದ್ದದ್‌ ವೃತ್ತಾಕ್ಷೀಂ ನೋದ್ದಹೇದ್‌ ಬುಧಃ॥ 


ಮಹಾರಾಜ, ತನ್ನ ಪೂರ್ವಸಂಕಲ್ಪವು ಹೇಗಿರುತ್ತದೆಯೋ ಹಾಗೆ 
ಮಾಡಬೇಕು. (ಗೃಹಸ್ನನಾಗಬೇಕೆನ್ನುವ ಇಚ್ಛೆಯಿದ್ದರೆ) ತನ್ನ ಮೂರನೆಯ 
ಒಂದಂಶ ವಯಸ್ಸಿನ ಕನ್ಯೆಯನ್ನು ಮದುವೆಯಾಗಬೇಕು. ಅತಿಯಾಗಿ 
ತಲೆಕೂದಲುಳ್ಳವಳನ್ನೂ ಬಹಳ ಕಡಮೆ ತಲೆಕೂದಲುಳ್ಳವಳನ್ನೂ ತುಂಬ 
ಕಪ್ಪಾದವಳನ್ನೂ ಕಂದುಹಳದಿಬಣ್ಣದವಳನ್ನೂ ವಿವಾಹವಾಗಬಾರದು 
(15-16). ಯಾರಿಗೆ ಜನಃ ಅಧಿಕವಾದ ಅಥವಾ ನ್ಯೂನವಾದ 
ಅಂಗವಿದೆಯೋ ಅವಳನ್ನು ಮದುವೆಯಾಗಬಾರದು. ಹಾಗೆಯೇ 
ಅಪವಿತ್ರಳನ್ನೂ ದೇಹದಲ್ಲಿ ಹೆಚ್ಚಾಗಿ ರೋಮವುಳ್ಳವಳನ್ನೂ ಕುಲಹೀನ 
ಳನ್ನೂ ರೋಗಿಣಿಯನ್ನೂ ಸ್ವೀಕರಿಸತಕ್ಕದ್ದಲ್ಲ (17). ಹಾಗೆಯೇ ದುಷ್ಟ 
ಸ್ವಭಾವದವಳು, ಕೆಟ್ಟ ಮಾತಾಡತಕ್ಕವಳು, ತಂದೆ ತಾಯಿಗಳಿಂದ 
ಯಾವುದಾದರೊಂದು ಅಂಗದೋಷವನ್ನು ಪಡೆದವಳು, ಗಡ್ಡಮೀಸೆಗಳ 
ಚಿಹ್ನೆಯುಳ್ಳವಳು, ಗಂಡಸಿನ ಆಕಾರದವಳು--ಇಂತಹವಳನ್ನು ವರಿಸ 
ಬಾರದು (18). ಹಾಗೆಯೇ ಗೊಗ್ಗರ ದನಿಯವಳು, ಬಡಕಲು 
ಮೈಯವಳು, ಕಾಗೆಯಂತೆ ಕಟು ಧ್ವನಿಯವಳು, ರೆಪ್ಪೆ ಕೂದಲಿಲ್ಲದವಳು, 
ದುಂಡು ಕಣ್ಣಿನವಳು--ಇಂತಹವಳನ್ನೂ ಪ್ರಾಜ್ಞನಾದವನು ವರಿಸಬಾರದು 


528 ಶ್ರೀವಿಷ್ಣುಪುರಾಣಮ್‌ 

ಯಸ್ಕಾಶ್ಚ ರೋಮಶೇ ಜಂಘೇ ಗುಲ್ಫೌ ಯಸ್ಕಾಸ್ತಥೋನ್ನತೌ | 
ಗಂಡಯೋಃ ಕೂಹರೌ ಯಸ್ಮಾ ಹಸಂತ್ಕಾಸ್ತಾಂ ನ ಚೋದ್ದಹೇತ್‌ ॥ 
ನಾತಿರೂಕ್ಷಚ್ಛವಿಂ ಪಾಂಡುಕರಜಾಮರುಣೇಕ್ಷಣಾಮ್‌ | 


ಆಪೀನೆಹಸ್ತಪಾದಾಂ ಚ ನ ಕನ್ಮಾಮುದ್ದಹೇದ್‌ ಬುಧಃ॥ 21 
ನ ವಾಮನಾಂ ನಾತಿದೀರ್ಫಾಂ ನೋದ್ದಹೇತ್ಸಂಹತಭುವಮ್‌ | 
ನ ಚಾತಿಚ್ಛಿದ್ರದಶನಾಂ ನ ಕರಾಲಮುಖೀಂ ನರಃ ॥ 22 
ಪಂಚಮೀಂ ಮಾತೃಪಕ್ಷಾಚ್ಚ ಪಿತೃಪಕ್ಷಾಚ್ಚ ಸಪ್ತಮೀಮ್‌!। 
ಗೃಹಸಶ್ಟೋದ್ಹಹೇತ್ಕನ್ಮಾಂ ನ್ಯಾಯೇನ ವಿಧಿನಾ ನೃಷಪ॥ 23 
ಬ್ರಾಹ್ಮೋ ದೈವಸ್ಪಥೈವಾರ್ಷಃ ಪ್ರಾಜಾಪತ್ಮಸ್ತಥಾಸುರಃ | 
ಗಾಂಧರ್ವರಾಕ್ಷಸೌ ಚಾನ್ಕೌ ಪೈಶಾಚಶ್ನಾಷ್ಟಮೋ ಮತಃ॥ 24 


(19). ಯಾವ ಹೆಣ್ಣನ ಮೊಳಕಾಲಿನಲ್ಲಿ ರೋಮಗಳು ಬೆಳೆದಿರುತ್ತದೆಯೋ 
ಪಾದಗಳ ಗಂಟು (ಹರಟು) ದೊಡ್ಡದಾಗಿ ಚಾಚಿರುತ್ತದೆಯೋ, ನಗುವಾಗ 
ಯಾರ ಕೆನ್ನೆಗಳಲ್ಲಿ ಗುಳಿಗಳು ಬೀಳುತ್ತವೆಯೋ ಅಂಥವಳನ್ನು ವಿವಾಹ 
ವಾಗಕೂಡದು (20). ಒರಟಾದ ಚರ್ಮಕಾಂತಿಯವಳನ್ನೂ ಬಿಳಿಯ 
ಉಗುರಿನವಳನ್ನೂ ಕೆಂಗಣ್ಣಿನವಳನ್ನೂ ದಪ್ಪ ದಪ್ಪ ಕೈಕಾಲಿನವಳನ್ನೂ 
ವಿದ್ವಾಂಸನು ಮದುವೆಯಾಗಬಾರದು (21). ಬಹಳ ಕುಳ್ಳಿಯನ್ನೂ ಬಹಳ 
ಎತ್ತರದವಳನ್ನೂ ಎರಡು ಹುಬ್ಬುಗಳೂ ಕೂಡಿಹೋದವಳನ್ನೂ ಸಂದು 
ಬಿಟ್ಟ ಹಲ್ಲಿನವಳನ್ನೂ ವಿಕಾರವಾದ ಮೋರೆಯವಳನ್ನೂ ಮದುವೆಯಾಗ 
ಬಾರದು (22). ಸಗರರಾಜ, ಗೃಹಸ್ಥನಾಗತಕ್ಕವನು ತನ್ನ ತಾಯಿಯ 
ಕಡೆಯಿಂದ ಕನಿಷ್ಠಪಕ್ಷ ಐದು ತಲೆಗಳ ಸಂಬಂಧವಿರದ ಮತ್ತು ತಂದೆಯ 
ಕಡೆಯಿಂದ ಏಳುತಲೆಗಳ ಸಂಬಂಧವಿರದ ಕನ್ಯೆಯನ್ನು ವಿಧಿವತ್ತಾಗಿ 
ವಿವಾಹವಾಗಬೇಕು (23). ವಿವಾಹದಲ್ಲಿ ಬ್ರಾಹ್ಮ, ದೈವ, ಆರ್ಷ, 
ಪ್ರಾಜಾಪತ್ಯ, ಆಸುರ, ಗಾಂಧರ್ವ, ರಾಕ್ಷಸ, ಪೈಶಾಚ ಎಂದು ಎಂಟು 
ಭೇದಗಳಿವೆ. ಇವುಗಳಲ್ಲಿ ಯಾವ ವರ್ಣದವನಿಗೆ ಯಾವ ಬಗೆಯ 
ವಿವಾಹವು ಮಹರ್ಷಿಗಳಿಂದ ಉಕ್ತವಾಗಿದೆಯೋ ಆ ಬಗೆಯ ವಿವಾಹ 


ಅಧ್ಯಾಯ 10 ತೃತೀಯಾಂಶಃ 529 


ಏತೇಷಾಂ ಯಸ್ಮ ಯೋ ಧರ್ಮೋ ವರ್ಣಸ್ಕೋಕ್ಲೋ 
ಮಹರ್ಷಿಭಿಃ | 
ಕುರ್ವೀತ ದಾರಗ್ರಹಣಂ ತೇನಾನ್ಮಂ ಪರಿವರ್ಜಯೇತ್‌ ॥ 25 


ಸಧರ್ಮಚಾರಿಣೀಂ ಪ್ರಾಪ್ಯ ಗಾರ್ಹಸ್ಥ್ಯಂ ಸಹಿತಸ್ತಯಾ | 
ಸಮುದ್ಧಹೇದ್ದದಾತ್ಮೇತತ್‌ ಸಮ್ಮಗೂಢಂ ಮಹಾಫಲಮ್‌॥ 26 


ಇತಿ ಶ್ರೀವಿಷ್ಣುಪುರಾಣೇ ತೃತೀಯೇಇಂಶೇ ದಶಮೋಇ*ಧ್ಯ್ಕಾಯಃ। 


ವಿಧಿಯಿಂದ ಮದುವೆಯಾಗಬೇಕು. ಉಳಿದ ಬಗೆಯನ್ನು ತ್ಯಜಿಸಬೇಕು 
(24-25). ಈ ಪ್ರಕಾರವಾಗಿ ಸಹಧರ್ಮಿಣಿಯನ್ನು ಪಡೆದು ಅವಳೊಡನೆ 
ಗೃಹಸ್ಥಧರ್ಮವನ್ನು ಪಾಲಿಸಬೇಕು. ಹಾಗೆ ಪಾಲಿಸಿದರೆ ಗಾರ್ಹಸ್ಥ್ಯವು 
ಮಹತ್ತರವಾದ ಫಲವನ್ನೀಯುತ್ತದೆ (26). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ತೃತೀಯಾಂಶದಲ್ಲಿ 
ಹತ್ತನೆಯ ಅಧ್ಯಾಯ ಮುಗಿಯಿತು. 


% 


ಏಕಾದಶೋಇಧ್ಯ್ಕಾಯಃ 


ಸಗರ ಉವಾಚ: 
ಗೃಹಸ್ಮಸ್ಮ ಸದಾಚಾರಂ ಶ್ರೋತುಮಿಚ್ಛಾಮ್ಮಹಂ ಮುನೇ! 
ಲೋಕಾದಸ್ಮಾತ್ಟರಸ್ಮಾಚ್ಚ ಯಮಾತಿಷನ್ನ ಹೀಯತೇ ॥ | 


ಔರ್ವ ಉವಾಚ: 
ಶ್ರೂಯತಾಂ ಪೃಥಿವೀಪಾಲ ಸದಾಚಾರಸ್ಮ ಲಕ್ಷಣಮ್‌ | 
ಸದಾಚಾರವತಾ ಪುಂಸಾ ಜತೌ ಲೋಕಾವುಭಾವಪಿ 2 


ಸಾಧವಃ ಕ್ಷೀಣದೋಹಾಸ್ತು ಸಚ್ಛಬ್ಬಃ ಸಾಧುವಾಚಕಃ। 
ತೇಷಾಮಾಚರಣಂ ಯತ್ತು ಸದಾಚಾರಸ್ಸ ಉಚ್ಛತೇ॥ 3 


ಸಪುರ್ಹಯೋsಥ ಮನವಃ ಪ್ರಜಾನಾಂ ಪತಯಸಥಾ। 
ಸದಾಚಾರಸ್ಕ ವಕ್ತಾರಃ ಕರ್ತಾರಶ್ಚ ಮಹೀಪತೇ ॥॥ 4 


ಅಧ್ಯಾಯ 11 


ಗ್ಲಹಸ್ಸನಿಗೆ ಸಂಬಂಧಿಸಿದ ಸದಾಚಾರಗಳ ವರ್ಣನೆ 


ಲ ಯ 


ಅನಂತರ ಸಗರನ್ಭಪಾಲನು “ಮುನಿಗಳೇ, ಗೃಹಸ್ಥನು ಯಾವುದ 
ನ್ನಾಚರಿಸಿದರೆ ಇಹಪರಲೋಕಗಳಿಗೆ ಚ್ಯುತಿಯಾಗುವುದಿಲ್ಲವೋ ಅಂತಹ 
ಸದಾಚಾರವನ್ನು ಕೇಳಲಿಚ್ಛಿಸುತ್ತೇನೆ'' ಎಂದು ನುಡಿದನು (1). ಅದಕ್ಕೆ 
ಔರ್ವಮುನಿಯು ಹೇಳಿದನು: “ಭೂಪಾಲ, ಸದಾಚಾರದ ಲಕ್ಷಣವನ್ನು 
ಕೇಳು. ಸದಾಚಾರದಲ್ಲಿರುವ ಪುರುಷನು ಇಹಲೋಕ ಪರಲೋಕ 
ಗಳೆರಡನ್ನೂ ಜಯಿಸುತ್ತಾನೆ (2). ಯಾರು ದೋಷರಹಿತರಾಗಿದ್ದರೋ 
ಅವರು ಸಾಧುಗಳು. "ಸತ್‌' ಶಬ್ದವು ಸಾಧು ಎಂಬ ಅರ್ಥವನ್ನು 
ಬೋದಿಸುತ್ತದೆ. ಅಂತಹ ಸತ್ತುರುಷರ ಆಚರಣೆ ಯಾವುದೋ ಅದಕ್ಕೆ 
ಸದಾಚಾರವೆಂದು ಹೆಸರು (3). ಸಪ್ರರ್ಷಿಗಳು, ಮನುಗಳು ಮತ್ತು 
ಪ್ರಜಾಪತಿಗಳು ಸದಾಚಾರವನ್ನು ಬೋಧಿಸತಕ್ಕವರೂ ಆಚರಿಸತಕ್ಕವರೂ 


ಅಧ್ಯಾಯ 11 ತೃತೀಯಾಂಶಃ 531 


ಬ್ರಾಹ್ಮೇ ಮುಹೂರ್ತೇ ಚಿತ್ಕಾಯ ಮನಸಾ ಮತಿಮಾನ್‌ ನೃಪ। 
ಪ್ರಬುದ್ಧಶ್ಚಿಂತಯೇದೃರ್ಮಮರ್ಥಂ ಚಾಪವಿರೋಧಿನಮ್‌ ॥ 5 


ಅಪೀಡಯಾ ತಯೋಃ ಕಾಮಮುಭಯೋರಪಿ ಚಿಂತಯೇತ್‌ | 


ದೃಷ್ಟಾದೃಷ್ಟವಿನಾಶಾಯ ತ್ರಿವರ್ಗೇ ಸಮದರ್ಶಿತಾ ॥ 6 
ಪರಿತಜೇದರ್ಥಕಾಮೌ ಧರ್ಮಪೀಡಾಕರೌ ನೃಪ! 
ಧರ್ಮಮಹಪ,್ಮಸುಖೋದರ್ಕಂ ಲೋಕವಿದ್ದಿಷ್ಟಮೇವ ಚ॥ 7 
ತತಃ ಕಲ್ಮಂ ಸಮುತ್ಕಾಯ ಕುರ್ಯಾನ್ಮೂತ್ರಂ ನರೇಶ್ವರ | 
ನೈರ್ಯತ್ಕಾಮಿಷಹುವಿಕ್ಷೇಪಮತೀತ್ಕಾಭ್ಮಧಿಕಂ ಭುವಃ॥ 8 


ಆಗಿದ್ದಾರೆ. ಮಹೀಪತಿ, ಪ್ರಾಜ್ಞನಾದ ಗೃಹಸ್ಥನು ಬ್ರಾಹ್ಮ" ಮೂಹೂರ್ತ 
ದಲ್ಲೆದ್ದು ಧರ್ಮವನ್ನೂ ಅದಕ್ಕೆ ಅವಿರುದ್ಧವಾದ ಅರ್ಥ (ಧನ) ವನ್ನೂ 
ಕುರಿತು ಮನಸ್ಸಿನಲ್ಲಿ ಆಲೋಚಿಸಬೇಕು (4-5). ಧರ್ಮಾರ್ಥಗಳಿಗೆ 
ವಿರುದ್ಧವಲ್ಲದ ಕಾಮವನ್ನೂ ಚಿಂತಿಸಬೇಕು. ದೃಷ್ಟ ಮತ್ತು ಅದೃಷ್ಟವಾದ 
ದೋಷಗಳನ್ನು ಪರಿಹರಿಸಿಕೊಳ್ಳುವುದಕ್ಕಾಗಿ ಧರ್ಮಾರ್ಥಕಾಮಗಳೆಂಬ 
ತ್ರಿವರ್ಗದಲ್ಲಿ ಗೃಹಸ್ಥನು ಸಮದರ್ಶಿಯಾಗಿರಬೇಕು (6). ಧರ್ಮಕ್ಕೆ 
ವಿರುದ್ಧವಾದ ಅರ್ಥಕಾಮಗಳನ್ನೆಂದಿಗೂ ಆಚರಿಸತಕ್ಕದ್ದಲ್ಲ. ಪರಿಣಾಮ 
ದಲ್ಲಿ ಸುಖವನ್ನು ಕೊಡದಿದ್ದರೆ ಮತ್ತು ಲೋಕವಿದ್ದಿಷ್ಟವಾಗಿದ್ದರೆ ಅಂತಹ 
ಧರ್ಮವನ್ನೂಕಿ ಪರಿತ್ಯಜಿಸಬೇಕು (7). ಅನಂತರ ಪ್ರಾತಃಕಾಲದಲ್ಲೆದ್ದು, 
ಬಾಣ ಹೊಡೆದರೆ ಎಷ್ಟು ದೂರ ಹೋಗುವುದೋ ಅದಕ್ಕಿಂತ ಹೆಚ್ಚು 
ದೂರ ಹೋಗಿ ನೈಯತ್ಯ ದಿಕ್ಕಿನಲ್ಲಿ ಮೂತ್ರವಿಸರ್ಜನೆ ಮಾಡಬೇಕು. ಗೃಹಕ್ಕೆ 
ಬಹುದೂರದಲ್ಲಿ ಮಲಮೂತ್ರಗಳನ್ನು ವಿಸರ್ಜಿಸಬೇಕು. ಕಾಲುತೊಳೆದು 


* ಬ್ರಾಹ್ಮಮುಹೂರ್ತ-- ಸೂರ್ಯೋದಯಕ್ಕೆ ಹಿಂದಿನ ಮುಹೂರ್ತ 
(48 ನಿಮಿಷ) 

$ ಉದಾ--ಆರೋಗ್ಯವನ್ನು ಕೆಡಿಸುವ ಧರ್ಮಕಾರ್ಯ; ಮೊಸಳೆಗಳಿರುವ 
ನದಿಯಲ್ಲಿ ತೀರ್ಥಸ್ನಾನ. ಮದ್ಯಮಾಂಸಗಳನ್ನು ಸೇವಿಸಬಹುದಾದ ಯಾಗವು 
ಶಾಸ್ತ್ರವಿಹಿತವಾದರೂ ಲೋಕವಿದ್ವಿಷ್ಟವಾದ್ದರಿಂದ ತ್ಯಾಜ್ಯ. 


582 ಶ್ರೀವಿಷ್ಣುಪುರಾಣಮ್‌ 


ದೂರಾದಾವಸಥಾನ್ಮೂತಂ ಪುರೀಷಂ ಚ ವಿಸರ್ಜಯೇತ್‌!। 


ಪಾದಾವನೇಜನೋಚ್ಛಿಷ್ಟೇ ಪ್ರಕ್ಷಿಪೇನ್ನ ಗೃಹಾಂಗಣೇ॥ 9 
ಆತ್ಮಚ್ಛಾಯಾಂ ತರುಚ್ಛಾಯಾಂ ಗೋಸೂರ್ಯಾಗ್ನನಿಲಾಂಸ್ಪಥಾ | 
ಗುರುದ್ದಿಜಾದೀಂಸ್ತು ಬುಧೋ ನಾಧಿಮೇಹೇತ್ಕದಾಚನ ॥ 10 
ನ ಕೃಷ್ಣೇ ಶಸ್ಕಮಧ್ಯೇ ವಾ ಗೋವ್ರುಜೇ ಜನಸಂಸದಿ। 

ನ ವರ್ತಮನಿ ನ ನದ್ಯಾದಿತೀರ್ಥೇಷು ಪುರುಷರ್ಷಭ ॥| 11 


ನಾಪ್ಸು ನೈವಾಂಭಸಸ್ತೀರೇ ಶ್ಮಶಾನೇ ನ ಸಮಾಚರೇತ್‌! 
ಉತ್ಸರ್ಗಂ ವೈ ಪುರೀಷಸ್ಕ ಮೂತ್ರಸ್ಮ ಚ ವಿಸರ್ಜನಮ್‌॥ 12 


ಉದಜ್ಮುಖೋ ದಿವಾ ಮೂತುಂ ವಿಪರೀತಮುಖೋ ನಿಶಿ! 
ಕುರ್ವೀತಾನಾಪದಿ ಪ್ರಾಜ್ಞೋ ಮೂತ್ರೋತ್ಸರ್ಗಂ ಚ ಪಾರ್ಥಿವ॥ 


ತೃಣೈರಾಸ್ತೀರ್ಯ ವಸುಧಾಂ ವಸ್ತ್ರಪ್ರಾವೃತಮಸ್ತಕಃ | 
ತಿಷ್ನೇನ್ನಾತಿಚಿರಂ ತತ್ರ ನೈವ ಕಿಂಚದುದೀರಯೇತ್‌ ॥ 14 


ಮಿಕ್ಕ ನೀರನ್ನೂ ಎಂಜಲು ನೀರನ್ನೂ ಗೃಹಾಂಗಣದಲ್ಲಿ ಚೆಲ್ಲಬಾರದು 
(8-9). ತನ್ನ ನೆರಳಿನ ಮೇಲೆ, ವೃಕ್ಷದ ನೆರಳಿನಲ್ಲಿ ಮತ್ತು ಗೋವು 
ಸೂರ್ಯ ಅಗ್ನಿ ವಾಯು ಗುರು ದ್ವಿಜ--ಮುಂತಾದವರಿಗೆ ಅಭಿಮುಖ 
ವಾಗಿ ಬುದ್ದಿಶಾಲಿಯು ಎಂದೂ ಮಲಮೂತ್ರಗಳನ್ನು ವಿಸರ್ಜಿಸಕೂಡದು 
(10). ಮತ್ತು ಉತ್ತ ಹೊಲದಲ್ಲಿ , ಬೆಳೆಯಿರುವ ನೆಲದಲ್ಲಿ , ಕೊಟ್ಟಿಗೆ 
ಯಲ್ಲಿ, ಜನಸಂಮರ್ದದ ಸ್ಥಳದಲ್ಲಿ, ದಾರಿಯಲ್ಲಿ, ನದ್ಯಾದಿ ತೀರ್ಥ 
ಗಳಲ್ಲಿ, ನೀರಲ್ಲಿ, ಜಲಾಶಯದ ತೀರದಲ್ಲಿ ಮತ್ತು ಶಶಾನದಲ್ಲಿ 
ಮಲಮೂತ್ರಗಳ ವಿಸರ್ಜನೆಯನ್ನು ಮಾಡಕೂಡದು (11-12). ಹೇ 
ರಾಜ, ಆಪತ್ತಿನ ಸಂದರ್ಭವನ್ನು ಬಿಟ್ಟು ಉಳಿದ ಸಮಯದಲ್ಲಿ ಹಗಲು 
ಉತ್ತರ ದಿಕ್ಕಿಗೂ ರಾತ್ರಿ ದಕ್ಷಿಣ ದಿಕ್ಕಿಗೂ ಅಭಿಮುಖವಾಗಿ ಮೂತ್ರ 
ವಿಸರ್ಜನೆ. ಮಾಡಬೇಕು (13). ತಲೆಗೆ ಮುಸುಕುಹಾಕಿಕೊಂಡು 
ಮಲವಿಸರ್ಜನೆ ಮಾಡಿ ಆ ಸ್ಥಳವನ್ನು ಹುಲ್ಲುಗಳಿಂದ ಮುಚ್ಚಬೇಕಲ್ಲದೆ, 
ಅಲ್ಲ ಹೆಚ್ಚು ಹೊತ್ತು ನಿಲ್ಲಬಾರದು; ಮಾತಾಡಬಾರದು (14). ಶೌಚಕ್ಕಾಗಿ 


ಅಧ್ಯಾಯ 11 ತೃತೀಯಾಂಶಃ 583 
ವಲ್ಮೀಕಮೂಷಿಕೋದ್‌ಭೂತಾಂ ಮೃದಂ ನಾಂತರ್ಜಲಾಂ ತಥಾ! 


ಶೌಚಾವಶಿಷ್ಟಾಂ ಗೇಹಾಶ್ಚ ನಾದದ್ಮಾಲ್ಲೇಪಸಂಭವಾಮ್‌ ॥ 15 
ಅಣುಪ್ರಾಣ್ಮುಪಪನ್ನಾಂ ಚ ಹಲೋತ್ಪಾತಾಂ ಚ ಪಾರ್ಥಿವ। 
ಪರಿತ್ಯಜೇನ್ಮೃದೋ ಹೈೇತಾಸ್ಸಕಲಾಶ್ಕೌಚಕರ್ಮಣಿ ॥ 16 
ಏಕಾ ಲಿಂಗೇ ಗುದೇ ತಿಸ್ರೋ ದಶ ವಾಮಕರೇ ನೃಪ। 
ಹಸ್ತದ್ದಯೇ ಚ ಸಪ್ತ ಸ್ಕುರ್ಮದಶ್ಕ್ಮೌಚೋಪಪಾದಿಕಾಃ॥ 17 
ಅಚ್ಛೇನಾಗಂಧಲೇಪೇನ ಜಲೇನಾಬುದ್ದುದೇನ ಚ! 

ಆಚಾಮೇಚ್ಚ ಮೃದಂ ಭೂಯಸ್ತ್ಪಥಾದದ್ಯಾತ್ಸಮಾಹಿತಃ॥ 18 


ನಿಷ್ಟಾದಿತಾಂಘಿಶೌಚಸ್ತು ಪಾದಾವಭುಕ್ಷ್ಮ ತೈಃ ಪುನಃ! 
ತ್ರಿಃ ಪಿಬೇತ್ಸಲಿಲಂ ತೇನ ತಥಾ ದ್ವಿಃ ಪರಿಮಾರ್ಜಯೇತ್‌॥ 19 


ಶೀರ್ಷಣ್ಕಾನಿ ತತಃ ಸ್ಟಾನಿ ಮೂರ್ದ್ವಾನಂ ಚ ಸಮಾಲಭೇತ್‌। 
ಬಾಹೂ ನಾಭಿಂ ಚ ತೋಯೇನ ಹೃದಯಂ ಚಾಪಿ ಸಂಸ್ಕೃಶೇತ್‌ ॥ 


ಹುತ್ತದ ಮಣ್ಣನ್ನೂ ಇಲಿಗಳ ಬಿಲದ ಮಣ್ಣನ್ನೂ ನೀರಿನಲ್ಲಿ ಇರುವ 
ಮಣ್ಣನ್ನೂ ಬಳಸಬಾರದು. ಶೌಚಕ್ಕೆ ಬಳಸಿ ಉಳಿದಿದ್ದ ಮಣ್ಣನ್ನಾಗಲಿ 
ಮನೆಯ ಗೋಡೆಯ ಮಣ್ಣನ್ನಾಗಲಿ ಉಪಯೋಗಿಸಬಾರದು (15). ಸಗರ 
ರಾಜ, (ಇರುವೆ ಮುಂತಾದ) ಚಿಕ್ಕ ಜಂತುಗಳು ತಂದುಹಾಕಿದ ಮಣ್ಣನ್ನೂ 
ನೇಗಿಲಿನಿಂದ ಕೀಳಲ್ಪಟ್ಟ ಮಣ್ಣನ್ನೂ ಶೌಚಕ್ಕೆ ಬಳಸಬಾರದು (16). ಶಿಶ್ನದ 
ಲ್ಲೊಂದು ಸಲ, ಗುದಕ್ಕೆ ಮೂರು ಸಲ, ಎಡಹಸ್ತಕ್ಕೆ ಹತ್ತು ಸಲ, ಮತ್ತೆ 
ಎರಡೂ ಕೈಗಳಿಗೆ ಏಳು ಸಲ ಮಣ್ಣನ್ನು ಹಚ್ಚಿ ತೊಳೆಯುವುದರಿಂದ 
ಶೌಚವು ನೆರವೇರುತ್ತದೆ (17). ಅನಂತರ ವಾಸನೆಯೂ ನೊರೆಯೂ 
ಇಲ್ಲದ ಸ್ವಚ್ಚಜಲದಿಂದ ಬಾಯಿ ಮುಕ್ಕಳಿಸಿ, ಸಾವಧಾನವಾಗಿ ಮತ್ತೆ 
ಮಣ್ಣನ್ನು ತೆಗೆದುಕೊಂಡು ಪಾದಗಳಿಗೆ ಶೌಚಕ್ರಿಯೆಯನ್ನು ಮಾಡಿ ಕಾಲು 
ತೊಳೆದುಕೊಂಡು ಮೂರು ಸಲ ಆಚಮನ ಮಾಡಿ ಎರಡು ಸಲ ಪರಿ 
ಮಾರ್ಜನೆ ಮಾಡಿಕೊಳ್ಳಬೇಕು (18-19). ಅನಂತರ ಶಿರಸ್ಸಿನಲ್ಲಿರುವ 
ಕಿವಿ ಮುಂತಾದ ಇಂದ್ರಿಯಗಳನ್ನೂ ತಲೆಯನ್ನೂ ತೋಳು ನಾಭಿ 


584 ಶ್ರೀವಿಷ್ಣುಪುರಾಣಮ್‌ 


ಸ್ವಾಚಾಂತಸ್ತು ತತಃ ಕುರ್ಯಾತ್ಪುಮಾನ್ಯೇಶಪ್ರಸಾಧನಮ್‌ | 


ಆದರ್ಶಾಂಜನಮಾಂಗಲ್ಕಂ ದೂರ್ವಾದ್ಕಾಲಂಬನಾನಿ ಚ॥ 21 
ತತಸ್ಸವರ್ಣಧರ್ಮೇಣ ವೃತ್ತ್ಯರ್ಥಂ ಚ ಧನಾರ್ಜನಮ್‌!। 
ಕುರ್ವೀತ ಶ್ರದ್ಧಾಸಂಪನ್ನೋ ಯಜೇಚ್ಚೆ ಪೃಥಿವೀಪತೇ ॥. 22 


ಸೋಮಸಂಸ್ಥಾ ಹವಿಸ್ಸಂಸ್ಥಾಃ ಪಾಕಸಂಸ್ಥಾಸ್ತು ಸಂಸ್ಥಿತಾಃ | 
ಧನೇ ಯತೋ ಮನುಷ್ಕಾಣಾಂ ಯತೇತಾತೋ ಧನಾರ್ಜನೇ ॥ 23 


ನದೀನದತಟಾಕೇಷು ದೇವಖಾತಜಲೇಷು ಚೆ! 
ನಿತ್ರಕ್ರಿಯಾರ್ಥಂ ಸ್ನಾಯೀತ ಗಿರಿಪ್ರಸ್ತವಣೇಷು ಚ॥ 24 


ಕೂಪೇಷೂದ್‌ಧೃತತೋಯೇನ ಸ್ನಾನಂ ಕುರ್ವೀತ ವಾ ಭುವಿ। 
ಗೃಹೇಷೂದ್‌ಧೃತತೋಯೇನ ಹೃಥವಾ ಭುವ್ಯಸಂಭವೇ॥ 25 





ಹೃದಯಗಳನ್ನೂ ನೀರಿನಿಂದ ಮುಟ್ಟಿ ಒರಸಿಕೊಳ್ಳಬೇಕು (20). ಆಮೇಲೆ 
ಆಚಮನ ಮಾಡಿ ಕೇಶವನ್ನು ಸರಿಪಡಿಸಿಕೊಂಡು ಕನ್ನಡಿ, ಅಂಜನ, 
ದೂರ್ವಾದಿ ಮಂಗಳದ್ರವ್ಯಗಳನ್ನು ಉಪಯೋಗಿಸತಕ್ಕದ್ದು (21). 
ತರುವಾಯ ತನ್ನ ವರ್ಣಧರ್ಮವನ್ನನುಸರಿಸಿ ಜೀವಿತಾರ್ಥವಾಗಿ 
ಧನಾರ್ಜನೆಯ ಉದ್ಯಮದಲ್ಲಿ ತೊಡಗಬೇಕು. ಮಹಾರಾಜ, ಶ್ರದ್ಧಾ 
ಸಂಪನ್ನನಾಗಿ ಗೃಹಸ್ಥನು ಯಜ್ಞವನ್ನು ಮಾಡಬೇಕಾಗಿದೆ (22). 
ಸೋಮಸಂಸ್ಥ, ಹವಿಃಸಂಸ್ಥ, ಪಾಕಸಂಸ್ಥ* ಯಾಗಗಳೂ ಹಣದ ಮೇಲೆ 
ನಿಂತಿವೆ. ಆದ್ದರಿಂದ ಜನರು ಧನಾರ್ಜನೆಗಾಗಿ ಪ್ರಯತ್ನಿಸಬೇಕು (23). 
ಶಾಸ್ತ್ರೀಯವಾದ ನಿತ್ಯಕರ್ಮಗಳನ್ನು ಮಾಡುವಾಗ ಮೊದಲು ಸ್ನಾನಮಾಡ 
ತಕ್ಕದ್ದು. ನದಿ, ಹಳ್ಳ, ಸರಸ್ಸುಗಳಲ್ಲಿಯೂ ಸ್ವತಃಸಿದ್ದವಾದ ಜಲಾಶಯ 
ಗಳಲ್ಲಿಯೂ ಗಿರಿ ರುರಿಗಳಲ್ಲಿಯೂ ಮೀಯುವುದು ವಿಹಿತವಾಗಿದೆ (24). 
ಅಥವಾ ಬಾವಿಗಳಿಂದ ನೀರನ್ನೆತ್ತಿ ನೆಲದ ಮೇಲೆ ನಿಂತು ಸ್ನಾನಮಾಡ 
*  ಸೋಮಸಂಸ್ಥ-ಅಗ್ನಿಷ್ಟೋಮಾದಿ ಸಪ್ತಯಾಗಗಳು 
ಹವಿಃಸಂಸ್ಥ--ದಶಪೂರ್ಣಮಾಸಾದಿ ಸಪ್ತಯಾಗಗಳು 
ಪಾಕಸಂಸ್ಥ--ಔಪಾಸನಾದಿ ಸಪ್ತ ಯಾಗಗಳು. 


ಅಧ್ಯಾಯ 11 ತೃತೀಯಾಂಶಃ 535 


ಶುಚಿವಸ್ತಧರಃ ಸ್ನಾತೋ ದೇವರ್ಷಿಪಿತೃತರ್ಪಣಮ್‌ | 
ತೇಷಾಮೇವ ಹಿ ತೀರ್ಥೇನ ಕುರ್ವೀತ ಸುಸಮಾಹಿತಃ ॥ 26 


ತ್ರಿರಪಃ ಪ್ರೀಣನಾರ್ಥಾಯ ದೇವಾನಾಮಪವರ್ಜಯೇತ್‌ | 
ಯಷೀಣಾಂ ಚ ಯಥಾನ್ಮಾಯಂ ಸಕೃಚ್ಚಾಪಿ ಪ್ರಜಾಪತೇಃ ॥ 27 


ಪಿತ್ಸಣಾಂ ಪ್ರೀಣನಾರ್ಥಾಯ ತ್ರಿರಪಃ ಪೃಥಿವೀ ಪಹತೇ। 
ಪಿತಾಮಹೇಭ್ಮಶ್ನ ತಥಾ ಪ್ರೀಣಯೇತ್‌ ಪ್ರಪಿತಾಮಹಾನ್‌ ॥ 28 


ಮಾತಾಮಹಾಯ ತತ್ಲಿತ್ರೇ ತತಿತೇ ಚ ಸಮಾಹಿತಃ। 
ದದ್ಮಾತ್‌ ಪೈತ್ರೇಣ ತೀರ್ಥೇನ ಕಾಮ್ಮಂ ಚಾನ್ಯಚ್ಛೈಣುಷ್ಟ ಮೇ॥ 


ಮಾತ್ರೇ ಪ್ರಮಾತ್ರೇ ತನ್ಮಾತ್ರೇ ಗುರುಪತ್ನ್ಕೈೆ ತಥಾ ನೃಪ! 


ಓಂ 


ಗುರೂಣಾಂ ಮಾತುಲಾನಾಂ ಚೆ ಸ್ನಿಗ್ನಮಿತ್ರಾಯ ಭೂಭುಜೇ॥ 30 





ಬೇಕು. ಅದು ಆಗದಿದ್ದರೆ ಎತ್ತಿದ ನೀರನ್ನು ಮನೆಗೆ ತಂದು ಸ್ನಾನಮಾಡ 
ಬಹುದು. ಸ್ನಾನವಾದ ಮೇಲೆ ಶುಚಿಯಾದ ವಸ್ತ್ರವನ್ನು ಧರಿಸಿ ದೇವರ್ಷಿ 
ಪಿತೃಗಳಿಗೆ ಕ್ರಮವಾಗಿ ದೈವಾದಿತೀರ್ಥಗಳಿಂದ ತರ್ಪಣವನ್ನೀಯತಕ್ಕದ್ದು 
(25-26). ದೇವತೆಗಳ ಪ್ರೀತಿಗಾಗಿ ಮೂರು ಸಲವೂ* ಅದೇ ರೀತಿಯಲ್ಲಿ 
ಯಷಿಗಳಿಗೂ ಪ್ರಜಾಪತಿಗಾಗಿ ಒಂದು ಸಲವೂ ಜಲವನ್ನು ಬಿಡಬೇಕು. 
ರಾಜ, ಪಿತೃ-ಪಿತಾಮಹ-ಪ್ರಪಿತಾಮಹರ ಪ್ರೀಣನಕ್ಕಾಗಿ ಮೂರು ಸಲ 
ತರ್ಪಣವನ್ನೀಯಬೇಕು. ಹಾಗೆಯೇ ಮಾತಾಮಹ, ಮಾತುಃಪಿತಾಮಹ, 
ಮಾತುಃಪ್ರಪಿತಾಮಹರಿಗೂ ಸಹ ಸಮಾಹಿತವಾಗಿ ಪಿತೃತೀರ್ಥದಿಂದ 
ತರ್ಪಣವನ್ನೀಯಬೇಕು. ಇನ್ನೊಂದು ವಿಷಯವನ್ನು ಕೇಳು (27-29). 
ಮಾತೃ, ಮಾತಾಮಹಿ, ಮಾತುಃಪಿತಾಮಹಿ, ಗುರುಪತ್ನಿ, ಗುರು, 
ಸೋದರಮಾವ, ಆಪ್ತಮಿತ್ರ, ರಾಜ ಇವರಿಗೂ ತರ್ಪಣವನ್ನು ಕೊಡ 
ಬೇಕು. ಅಲ್ಲದೆ ದೇವಾದಿತರ್ಪಣಗಳನ್ನಿತ್ತ ಮೇಲೆ ಭೂತಗಳ ಉಪಕಾರ 
ಕ್ಕಾಗಿ ತನ್ನ ಇಚ್ಛಾನುಸಾರವಾಗಿ ಉಳಿದವರಿಗೂ ಮುಂದಿನ ಮಂತ್ರಗಳನ್ನು 


*ಭೂಃ, ಭುವಃ, ಸುವಃ ಎಂಬುದಾಗಿ ಮೂರು ಸಲ. 


586 ಶ್ರೀವಿಷ್ಣುಪುರಾಣಮ್‌ 


ಇದಂ ಚಾಪಿ ಜಪೇದಂಬು ದದ್ಕಾದಾತ್ಮೇಚ್ಛೆಯಾ ನೃಪ | 


ಉಪಕಾರಾಯ ಭೂತಾನಾಂ ಕೃತದೇವಾದಿತರ್ಪಣಮ್‌ ॥ 31 
ದೇವಾಸುರಾಸ್ತಥಾ ಯಕ್ಷಾ ನಾಗಗಂಧರ್ವರಾಕ್ಷಸಾಃ | 
ಪಿಶಾಚಾ ಗುಹ್ಮಕಾಸ್ಸಿದ್ದಾಃ ಕೂಷ್ಮಾಂಡಾಃ ಪಶವಃ ಖಗಾಃl 32 


ಜಲೇಚರಾ ಭೂನಿಲಯಾ ವಾಹ್ಹಾಹಾರಾಶ್ಚ ಜಂತವಃ | 
ತೃಪ್ಪಿಮೇತೇನ ಯಾಂತ್ಥಾಶು ಮದ್ದತ್ತೇನಾಂಬುನಾಖಲಾಃ ॥ 33 


ನರಕೇಷು ಸಮಸ್ತೇಷು ಯಾತನಾಸು ಚ ಯೇ ಸ್ಥಿತಾಃ! 
ತೇಷಾಮಾಪ್ಕಾಯನಾಯೈತದ್ದೀಯತೇ ಸಲಿಲಂ ಮಯಾ॥ 34 


ಯೇಇಬಾಂಧವಾ ಬಾಂಧವಾ ವಾ ಯೇತನ್ಮಜನ್ಮನಿ ಬಾಂಧವಾಃ। 
ತೇ ತೃಪ್ತಿಮಖಲಾ ಯಾಂತು ಯೇ ಚಾಸ್ಮತ್ತೋಯಕಾಂಕ್ಷಿಣಃ ॥ 35 


ಯತ್ರ ಕೃಚನಸಂಸ್ಥಾನಾಂ ಕ್ಲುತೃಷ್ಠ್ನೋಪಹತಾತ್ಮನಾಮ್‌ | 
ಇದಮಾಪ್ಕಾಯನಾಯಾಸ್ತು ಮಯಾ ದತ್ತಂ ತಿಲೋದಕಮ್‌ ॥ 36 


ಜಪಿಸುತ್ತ ಜಲತರ್ಪಣವನ್ನೀಯಬಹುದು (30-31). (32 ರಿಂದ 36ನೆಯ 
ಶ್ಲೋಕ ಪೂರ್ತಿಯಾಗಿ ಜಪಿಸತಕ್ಕ ಮಂತ್ರ.) “ದೇವತೆಗಳು, ಅಸುರರು, 
ಯಕ್ಷರು, ನಾಗ ಗಂಧರ್ವರಾಕ್ಸಸರು, ಪಿಶಾಚಿಗಳು, ಗುಹ್ಯಕರು, ಸಿದ್ದರು, 
ಕೂಷ್ಮಾಂಡಗಣಗಳು, ಪಶುಪಕ್ಷಿಗಳು, ಜಲಚರ ಸ್ಥಲಚರಗಳು, ವಾತ 
ಭಕ್ಷಕಗಳಾದ ಜೀವಿಗಳು ಇವರೆಲ್ಲರೂ ನಾನು ಅರ್ಪಿಸಿದ ಈ ಜಲದಿಂದ 
ಶೀಘ್ರವಾಗಿ ತೃಪ್ತಿಯನ್ನೈದಲಿ (32-33). ಸಮಸ್ತ ನರಕಗಳಲ್ಲಿ ನಾನಾವಿಧ 
ಯಾತನೆಗಳನ್ನನುಭವಿಸುತ್ತ ಯಾರಿದ್ದಾರೋ ಅವರಿಗೆ ಆಪ್ಯಾಯನವಾಗ 
ಲೆಂದು ಈ ಜಲವನ್ನು ಕೊಡುತ್ತಿದ್ದೇನೆ (34). ನಾನು ಕೊಡುವ ಜಲವನ್ನು 
ಬಯಸುತ್ತಿರುವ ಬಂಧುಗಳು, ಅಬಂಧುಗಳು, ಜನ್ಮಾಂತರ ಬಂಧುಗಳು 
ಎಲ್ಲರೂ ಈ ಜಲದಿಂದ ತೃಪ್ತಿಯನ್ನು ಪಡೆಯಲಿ (35). ಹಸಿವು 
ಬಾಯಾರಿಕೆಗಳಿಂದ ಬಳಲಿಹೋದ ಜೀವಿಗಳು ಎಲ್ಲಿಯಾದರೂ ಇರಲಿ, 
ಅವರೆಲ್ಲರಿಗೂ ತೃಪ್ತಿಯಾಗಲೆಂದು ನಾನು ಈ ತಿಲೋದಕವನ್ನು 
ಬಿಟ್ಟಿದ್ದೇನೆ” (36). ರಾಜ, ಕಾಮ್ಮವಾದ ಈ ತರ್ಪಣಪ್ರಕಾರವನ್ನು ನಿನಗೆ 


ಅಧ್ಯಾಯ 11 ತೃತೀಯಾಂಶಃ 537 
ಕಾಮ್ಮೋದಕಪ್ರದಾನಂ ತೇ ಮಯೈತತ್ಕಥಿತಂ ನೃಪ | 


ಯದತ್ತ್ವಾ ಪ್ರೀಣಯತ್ಕೇತನ್ಮನುಷ್ಕಸ್ಸಕಲಂ ಜಗತ್‌॥ 37 
ಜಗದಾಪ್ಠಾಯನೋದ್‌ ಭೂತಂ ಪುಣ್ಯಮಾಪ್ನೋತಿ ಚಾನಘ । 

ದತ್ತ್ವಾ ಕಾಮ್ಮೋದಕಂ ಸಮ್ಮಗೇತೇಭ್ಯಃ ಶ್ರದ್ದಯಾನ್ನಿತಃ ॥ 38 
ಆಚಮ್ಮ ಚೆ ತತೋ ದದ್ಮಾತ್‌ ಸೂರ್ಯಾಯ ಸಲಿಲಾಂಜಲಿಮ್‌ | 
ನಮೋ ವಿವಸ್ಥತೇ ಬ್ರಹ್ಮಭಾಸ್ಪತೇ ವಿಷ್ಣುತೇಜಸೇ॥ 39 


ಜಗತ್ಸವಿತೇ ಶುಚಯೇ ಸವಿತೇ ಕರ್ಮಸಾಕ್ಷಿಣೇ । 
ತತೋ ಗೃಹಾರ್ಚನಂ ಕುರ್ಯಾದಭೀಷ್ಟಸುರಪೂಜನಮ್‌ ॥ 40 


ಜಲಾಭಿಷೇಕೈಃ ಪುಷ್ಪೈಶ್ಚ ಧೂಪಾದ್ಮೈಶ್ಚ ನಿವೇದನಮ್‌। 
ಅಪೂರ್ವಮಗ್ನಿಹೋತಂ ಚ ಕುರ್ಯಾತ್‌ ಪ್ರಾಗ್‌ಬ್ರಹ್ಮಣೇ ನೃಪ॥ 


ಪ್ರಜಾಪತಿಂ ಸಮುದಿಶ್ಶ ದದ್ಯಾದಾಹುತಿಮಾದರಾತ್‌ | 
ಗೃಹ್ಮಾಭ್ಯ ಕಾಶ್ಯಪಾಯಾಥ ತತೋಇ೨ನುಮತಯೇ ಕ್ರಮಾತ್‌ ॥ 42 


ಹೇಳಿದ್ದೇನೆ. ಈ ತರ್ಪಣದಿಂದ ಮನುಷ್ಯನು ಸಕಲ ಜಗತ್ತನ್ನೂ ಸಂತೋಷ 
ಪಡಿಸುತ್ತಾನೆ (37). ಶ್ರದ್ಧಾಪೂರ್ವಕವಾಗಿ ಯಾವಾತನು ಈ ಕಾಮ್ಕೋದಕ 
ತರ್ಪಣವನ್ನು ಸರಿಯಾಗಿ ಕೊಡುತ್ತಿರುವನೋ ಆತನು ಸಕಲ ಜಗತ್ತನ್ನೂ 
ಸಂತೋಷಪಡಿಸಿದ ಪುಣ್ಯವನ್ನು ಪಡೆಯುತ್ತಾನೆ (38). ಅನಂತರ 
ಆಚಮನಮಾಡಿ ಬೊಗಸೆಯಲ್ಲಿ ನೀರಿನ ಅರ್ಯವನ್ನು ಸೂರ್ಯನಿಗೆ 
ಅರ್ಪಿಸಬೇಕು. “ವೇದವೇದ್ಯನೂ ವಿಷ್ಣುವಿನ ತೇಜೋರೂಪನೂ ವಿಶ್ವದ 
ಸೃಷ್ಟಿಕರ್ತನೂ ಶುಚಿಯೂ ಸವಿತೃವೂ ಕರ್ಮಸಾಕ್ಷಿಯೂ ಆದ ವಿವಸ್ವಂತ 
ನಿಗೆ ನಮಸ್ಕಾರ'' ಎಂದು ಹೇಳಬೇಕು. ಅನಂತರ ಗೃಹದಲ್ಲಿ ಇಷ್ಟ 
ದೇವತಾರ್ಚನೆಯನ್ನು ಮಾಡತಕ್ಕದ್ದು (39-40). ಜಲಾಭಿಷೇಕ, 
ಹೂಗಳು, ಧೂಪ ಮುಂತಾದವನ್ನು ಅರ್ಪಿಸಿ ದೇವಪೂಜೆಯನ್ನು ಮಾಡ 
ಬೇಕು. ಮೊದಲು ಮಾಡದಿದ್ದಲ್ಲಿ ಈಗ ಅಗ್ನಿಹೋತ್ರವನ್ನು ನಡೆಸಬೇಕು. 
ಅಲ್ಲಿ ಮೊದಲು ಬ್ರಹನಿಗೆ, ಅನಂತರ ಕ್ರಮವಾಗಿ ಪ್ರಜಾಪತಿ, ಗೃಹ್ಯದೇವತೆ 
ಗಳು, ಕಾಶ್ಯಪ, ಅನುಮತಿ--ಇವರಿಗೆ ಆಹುತಿಯನ್ನರ್ಪಿಸಬೇಕು (41- 


538 ಶ್ರೀವಿಷ್ಣುಪುರಾಣಮ್‌ 


ತಚ್ಛೇಷಂ ಮಣಿಕೇ ಪೃಥ್ವೀ ಪರ್ಜನೇಭ್ಯಃ ಕ್ಲಿಪೇತ್ತತಃ | 
ದ್ಬಾರೇ ಧಾತುರ್ವಿಧಾತುಶ್ಚ ಮಧ್ಯೇ ಚ ಬ್ರಹ್ಮಣೇ ಕ್ಲಿಹೇತ್‌। 
ಗೃಹಸ್ಕ ಪುರುಷವ್ಮಾಪ್ರ ದಿಗ್ಗೇವಾನಪಿ ಮೇ ಶೃಣು ॥ 43 


ಇಂದ್ರಾಯ ಧರ್ಮರಾಜಾಯ ವರುಣಾಯ ತಥೇಂದವೇ। 
ಪ್ರಾಚ್ಮಾದಿಷು ಬುಧೋ ದದ್ಯಾದ್‌ಧುತಶೇಷಾತ್ಮಕಂ ಬಲಿಮ್‌ ॥ 44 


ಪ್ರಾಗುತ್ತರೇ ಚ ದಿಗ್ಗಾಗೇ ಧನ್ದಂತರಿಬಲಿಂ ಬುಧಃ! 
ನಿರ್ವಪೇದ್ಧೆ ಶ್ವದೇವಂ ಚ ಕರ್ಮ ಕುರ್ಯಾದತಃ ಪರಮ್‌॥ 45 


ವಾಯವ್ಯಾಂ ವಾಯವೇ ದಿಕ್ಷು ಸಮಸ್ತಾಸು ಯಥಾದಿಶಮ್‌! 
ಬ್ರಹ್ಮಣೇ ಚಾಂತರಿಕ್ಷಾಯ ಭಾನವೇ ಚ ಕ್ಷ್ಲಿಪೇದ್ದಲಿಮ್‌ ॥ 46 


ವಿಶ್ಚೇದೇವಾನ್‌ ವಿಶ್ವಭೂತಾನಥ ವಿಶ್ಚಪತೀನ್‌ ಪಿತ್ಠನ್‌ | 
ಯಕ್ಸಾಣಾಂ ಚ ಸಮುದ್ದಿಶ್ಶ ಬಲಿಂ ದದ್ಯಾನರೇಶ್ವರ॥ 47 


42). ಆಮೇಲೆ ಆಹುತಿಶೇಷವನ್ನು ಪೃಡ್ವೀಪರ್ಜನ್ಯ ದೇವತೆಗಳ ಉದ್ದೇಶ 
ದಿಂದ “ಮಣಿಕ' ಎಂಬ* ಪಾತ್ರೆಯಲ್ಲಿ ಹಾಕಬೇಕು. ಆಹುತಿ ಶೇಷದ 
ಇನ್ನೊಂದು ಭಾಗವನ್ನು ಗೃಹದ್ವಾರದಲ್ಲಿ ಧಾತೃವಿಧಾತೃಗಳಿಗಾಗಿಯೂ ಗೃಹ 
ಮಧ್ಯದಲ್ಲಿ ಬ್ರಹನಿಗಾಗಿಯೂ ಅರ್ಪಿಸತಕ್ಕದ್ದು. ಭೂಪಾಲ, ಈಗ ನಾನು 
ದಿಕ್ಬಾಲದೇವತೆಗಳ ವಿಷಯವಾಗಿ ಹೇಳುತ್ತೇನೆ ಕೇಳು (43). ಪೂರ್ವ, 
ದಕ್ಷಿಣ, ಪಶ್ಚಿಮ ಮತ್ತು ಉತ್ತರ ದಿಕ್ಕುಗಳಲ್ಲಿ ಕ್ರಮವಾಗಿ ಇಂದ್ರ, ಯಮ 
ಧರ್ಮರಾಜ, ವರುಣ ಮತ್ತು ಚಂದ್ರ ಇವರಿಗೆ ಹುತಶೇಷದಿಂದ ಬಲಿ 
ಯನ್ನರ್ಪಿಸಬೇಕು. ವಿದ್ವಾಂಸನಾದವನು ಈಶಾನ್ಯದಿಗ್ಭಾಗದಲ್ಲಿ ಧನ್ವಂತರಿ 
ಬಲಿಯನ್ನರ್ಪಿಸಿ, ಅನಂತರ ವೈಶ್ವದೇವವನ್ನು ಮಾಡಬೇಕು (44-45). 
ಆಗ ವಾಯವ್ಯದಿಕ್ಕಿನಲ್ಲಿ ವಾಯುವಿಗೂ ಹೀಗೆ ಉಳಿದ ದಿಗ್ಭಾಗಗಳಲ್ಲಿಯೂ 
(ಅಗ್ನಿ, ನೈರ್ಯತಿ, ಈಶಾನರಿಗೆ) ಬಲಿಯನ್ನರ್ಪಿಸಬೇಕಲ್ಲದೆ, ಬ್ರಹ್ಮ 
ಅಂತರಿಕ್ಷ ಸೂರ್ಯರಿಗೂ ಬಲಿಯನ್ನರ್ಪಿಸತಕ್ಕದ್ದು (46). ವಿಶ್ವೇದೇವರು, 
ಎಶ್ವಭೂತಗಳು, ವಿಶ್ವಪತಿಗಳು, ಪಿತೃಗಳು, ಯಕ್ಷರು ಇವರನ್ನು 


* ಅಗ್ನಿಹೋತ್ರ ಮಾಡುವಾಗ ಬಳಿಯಲ್ಲಿಟ್ಟಿರುವ ಒಂದು ಶೇಷಪಾತ್ರೆ. 


ಅಧ್ಯಾಯ 11 ತೃತೀಯಾಂಶಃ 589 
ತತೋತನ್ಮ್ನದನ್ನಮಾದಾಯ ಭೂಮಿಭಾಗೇ ಶುಚೌ ಬುಧಃ। 


ದದ್ಕಾದಶೇಷಭೂತೇಭ್ಯಃ ಸ್ಟೇಚ್ಛಯಾ ಸುಸಮಾಹಿತಃ ॥ 48 
ದೇವಾಮನುಷ್ಠಾಃ ಪಶವೋ ವಯಾಂಸಿ 
ಸಿದ್ಧಾಸ್ಪಯಕ್ಲೋರಗದೈತ್ಕಸಂಘಾಃ। 
ಪ್ರೇತಾಃ ಪಿಶಾಚಾಸ್ತರವಸ್ಸಮಸ್ತಾ 
ಯೇ ಚಾನ್ನಮಿಚ್ಛಂತಿ ಮಯಾತ್ರ ದತ್ತಮ್‌ ॥ 49 


ಪಿಪೀಲಿಕಾಃ ಕೀಟಪತಂಗಕಾದ್ಕಾ 
ಬುಭುಕ್ಷಿತಾಃ ಕರ್ಮನಿಬಂಧಬದ್ಧಾಃ | 
ಪ್ರಯಾಂತು ತೇ ತೃಪ್ತಿಮಿದಂ ಮಯಾನ್ನಂ 
ತೇಭ್ಕೋ ವಿಸೃಷ್ಟಂ ಸುಖನೋ ಭವಂತು॥ 50 


ಯೇಷಾಂ ನ ಮಾತಾ ನ ಪಿತಾ ನ ಬಂಧು- 
ರ್ನೈವಾನ್ನಸಿದ್ದ್ನೀ ತಥಾನ್ನಮಸ್ತಿ! 
ತತ್ತೃಪ್ತಯೇಇನ್ನಂ ಭುವಿ ದತ್ರಮೇತತ್‌ 
ತೇ ಯಾಂತು ತೃಪ್ತಿಂ ಮುದಿತಾ ಭವಂತು॥ 51 


ಉದ್ದೇಶಿಸಿಯೂ ಬಲಿಯನ್ನರ್ಪಿಸಬೇಕು. ಆಮೇಲೆ ಬೇರೆ ಅನ್ನವನ್ನು 
ತೆಗೆದುಕೊಂಡು ಸಾವಧಾನಚಿತ್ತನಾಗಿ ಸಮಸ್ತ ಭೂತಗಳಿಗೂ ಬಲಿಪ್ರದಾನ 
ವನ್ನು ಸ್ವೇಚ್ಛೆಯಿಂದ ಮಾಡತಕ್ಕದ್ದು (47-48). (ಆ ಸಮಯದಲ್ಲಿ ಈ 
ಪ್ರಕಾರ ಹೇಳಬೇಕು). “ದೇವತೆಗಳು, ಮನುಷ್ಯರು, ಪಶುಪಕ್ಷಿಗಳು, 
ಸಿದ್ದಯಕ್ಟೋರಗ ದೈತ್ಯರು, ಪ್ರೇತಗಳು, ಪಿಶಾಚಗಳು, ಸಮಸ್ತ ವೃಕ್ಷಗಳು 
--ಯಾರು ಯಾರು ಅನ್ನವನ್ನು ಬಯಸುತ್ತಾರೋ ಅವರಿಗೆ ನಾನು ಅನ್ನ 
ವನ್ನು ನೀಡಿದ್ದೇನೆ (49). ಕರ್ಮಬಂಧಕ್ಕೆ ಒಳಗಾಗಿರುವ ಇರುವೆಗಳು, 
ಕೀಟಗಳು, ಪತಂಗಾದಿಗಳು  ಯಾವಯಾವುವು ಹಸಿದಿವೆಯೋ 
ಅವೆಲ್ಲವೂ ತೃಪ್ತಿಯನ್ನೈದಲಿ. ಅವುಗಳಿಗಾಗಿ ಅನ್ನವನ್ನು ನೀಡಿದ್ದೇನೆ. 
ಅವರು ಸುಖಿಗಳಾಗಲಿ (50). ಯಾರಿಗೆ ತಾಯಿ ತಂದೆಗಳಾಗಲಿ ಬಂಧು 
ಗಳಾಗಲಿ ಇಲ್ಲವೋ ಅನ್ನಕ್ಕೆ ಸಾಧನವಾಗಲಿ ಅನ್ನವಾಗಲಿ ಇಲ್ಲವೋ ಅವರ 
ತೃಪ್ತಿಗಾಗಿ ನಾನು ಅನ್ನವನ್ನು ಹಾಕಿದ್ದೇನೆ. ಅವರು ತೃಪ್ತರಾಗಲಿ; ಸಂತುಷ್ಟ 


540 ಶ್ರೀವಿಷ್ಣುಪುರಾಣಮ್‌ 


ಭೂತಾನಿ ಸರ್ವಾಣಿ ತಥಾನ್ನಮೇತ- 
ದಹಂ ಚ ವಿಷ್ಣುರ್ನ ತತೋತನ್ಮದಸ್ತಿ! 
ತಸ್ಮಾದಹಂ ಭೂತನಿಕಾಯಭೂತ- 
ಮನ್ನಂ ಪ್ರಯಚ್ಛಾಮಿ ಭವಾಯ ತೇಷಾಮ್‌ ॥ 52 


ಚತುರ್ದಶೋ ಭೂತಗಣೋ ಯ ಏಷ 
ತತ್ರ ಸ್ಥಿತಾ ಯೇನ್‌ಖಲಭೂತಸಂಘಾಃ। 
ತೃಪ್ತರ್ಥಮನ್ನಂ ಹಿ ಮಯಾ ವಿಸೃಷ್ಟಂ 
ತೇಹಷಾಮಿದಂ ತೇ ಮುದಿತಾ ಭವಂತು॥ 53 


ಇತ್ಯುಚ್ಚಾರ್ಯ ನರೋ ದದ್ಮಾದನ್ನಂ ಶ್ರದ್ಧಾಸಮನ್ನಿತಃ | 
ಭುವಿ ಸರ್ವೋಪಕಾರಾಯ ಗೃಹೋ ಸರ್ವಾಶ್ರಯೋ ಯತಃ ॥ 54 


ಶ್ಚಚಾಂಡಾಲವಿಹಂಗಾನಾಂ ಭುವಿ ದದ್ಭಾನ್ನರೇಶ್ವರ | 
ಯೇ ಚಾನ್ಯೇ ಪತಿತಾಃ ಕೇಚಿದಪ್ಪತ್ರಾಃ ಸಂತಿ ಮಾನವಾಃ ॥ 55 


ರಾಗಲಿ (51). ಸಮಸ್ತ ಭೂತಗಳೂ ಈ ಅನ್ನವೂ ನಾನೂ ಸಹ ವಿಷ್ಣುವೇ. 
ಎಷ್ಟುವಿಗಿಂತ ಅನ್ಯವಸ್ತು ಯಾವುದೂ ಇಲ್ಲ. ಆದ್ದರಿಂದ ಆ ಭೂತಗಳ 
ಪೋಷಣೆಗಾಗಿ ಭೂತಶರೀರರೂಪವಾದ ಅನ್ನವನ್ನು ಕೊಡುತ್ತೇನೆ (52). 
ಹದಿನಾಲ್ಕು* ಬಗೆಯ ಭೂತಗಣಗಳಲ್ಲಿ ಸೇರಿರುವ ಯಾವ ಯಾವ 
ಭೂತಗಳಿವೆಯೋ ಅವರೆಲ್ಲರ ತೃಪ್ತಿಗಾಗಿ ಈ ಅನ್ನವನ್ನು ನೀಡಿದ್ದೇನೆ. 
ಎಲ್ಲರೂ ಸಂತೋಷವನ್ನೈದಲಿ'' (53). ಹೀಗೆ ಹೇಳಿ ಗೃಹಸ್ಥನು ಶ್ರದ್ಧೆ 
ಯಿಂದ ಸರ್ವಜೀವಿಗಳ ಉಪಕಾರಕ್ಕಾಗಿ ನೆಲದ ಮೇಲೆ ಅನ್ನವನ್ನು ಹಾಕ 
ಬೇಕು. ಏಕೆಂದರೆ ಗೃಹಸ್ಥಾಶ್ರಮವು ಸರ್ವರಿಗೂ ಆಶ್ರಯದಾತೃವಾಗಿದೆ 
(54). ಅನಂತರ ನಾಯಿ ಚಂಡಾಲ ಪಕ್ಷಿಗಳಿಗೂ ಪತಿತರಿಗೂ ಪುತ್ರಹೀನ 


* ದೇವಯೋನಿಗಳು ಎಂಟು: ಸಿದ್ಧ, ಗುಹ್ಯಕ, ಗಂಧರ್ವ, ಯಕ್ಷ, ರಾಕ್ಷಸ, 
ಪನ್ನಗ (ಸರ್ಪ), ವಿದ್ಯಾಧರ, ಪಿಶಾಚ. ತಿರ್ಯಗ್ಕೋನಿಗಳು ಐದು: ಹರಿದಾಡುವ 
ಹಾವು ಮೊದಲಾದ ಸರೀಸೃಪ, ವಾನರ, ಅಶ್ವಾದಿಪಶು, ವ್ಯಾಘ್ರಾದಿ ಮೃಗ, ಪಕ್ಷಿ. 
ಮನುಷ್ಯಯೋನಿ ಒಂದು: ಮಾನವ. ಹೀಗೆ ಹದಿನಾಲ್ಕು ಭೂತಗಣಗಳು. 


ಅಧ್ಯಾಯ 11 ತೃತೀಯಾಂಶಃ 541 


ತತೋ ಗೋದೋಹಮಾತುಂ ವೈಕಾಲಂ ತಿಷ್ಟೇದ್‌ಗೃಹಾಂಗಣೇ!। 
ಅತಿಥಿಗ್ರಹಣಾರ್ಥಾಯ ತದೂರ್ಧ್ವಂ ತು ಯಥೇಚ್ಛೆಯಾ | 56 


ಅತಿಥಿಂ ತತ್ರ ಸಂಪ್ರಾಪ್ತಂ ಪೂಜಯೇತ್‌ ಸ್ಥಾಗತಾದಿನಾ | 


ತಥಾಸನಪ್ರದಾನೇನ ಪಾದಪ್ರಕ್ಷಾಲನೇನ ಚ॥ 57 
ಶ್ರದ್ಧಯಾ ಚಾನ್ನದಾನೇನ ಪ್ರಿಯಪ್ರಶ್ನೋತ್ತರೇಣ ಚ! 
ಗಚ್ಛತಶ್ಟಾನುಯಾನೇನ ಪ್ರೀತಿಮುತ್ಪಾದಯೇದ್‌ ಗೃಹೀ॥ 58 
ಅಜ್ಞಾತಕುಲನಾಮಾನಮನ್ಮದೇಶಾದುಪಾಗತಮ್‌ | 
ಪೂಜಯೇದತಿಥಿಂ ಸಮ್ಮಜ*ನೈಕಗ್ರಾಮನಿವಾಸಿನಮ್‌ ॥ 59 


ಅಕಿಂಚನಮಸಂಬಂಧಮಜ್ಗಾತಕುಲಶೀಲಿನಮ್‌ | 
ಅಸಂಪೂಜ್ಯಾತಿಥಿಂ ಭುಕ್ತ್ವಾ ಭೋಕ್ತುಕಾಮಂ ವು್ರಜತ್ಕಧಃ॥ 60 


ರಾಗಿ ದುರ್ಗತಿಯಲ್ಲಿರತಕ್ಕವರಿಗೂ ತೃಪ್ತಿಯಾಗಲೆಂದು ಭೂಮಿಯಲ್ಲಿ 
ಹಾಕತಕ್ಕದ್ದು. ಆಮೇಲೆ ಗೋವನ್ನು ಕರೆಯುವಷ್ಟು ಹೊತ್ತಿನವರೆಗೆ ತನ್ನ 
ಗೃಹಾಂಗಣದಲ್ಲಿ ಅತಿಥಿಯನ್ನು ಸ್ವಾಗತಿಸುವುದಕ್ಕಾಗಿ  ಕಾದಿರಬೇಕು. 
ಇಷ್ಟಾನುಸಾರ ಅದಕ್ಕೂ ಹೆಚ್ಚು ಹೊತ್ತು ಕಾಯಬಹುದು (55-56). 
ಅತಿಥಿಯು ಆಗಮಿಸಿದರೆ ಆತನನ್ನು ಸ್ವಾಗತಿಸಿ ಪೀಠವನ್ನಿತ್ತು ಕಾಲು 
ತೊಳೆದು ಸತ್ಕರಿಸಬೇಕು. ಅತಿಥಿಗೆ "ಶ್ರದ್ದೆಯಿಂದ ಅನ್ನವಿತ್ತು 'ಭೋಜನ 
ಮಾಡಿಸಿ ಪ್ರಿಯವಾದ ಪ್ರಶ್ನೋತ್ತರಗಳಿಂದಲೂ ಅವನು ಹೋಗುವಾಗ 
ಕಳಿಸುತ್ತ ಹಿಂದೆ ಹೋಗಿಯೂ. ಗೃಹಸ್ಥನು ಸಂತೋಷಪಡಿಸಬೇಕು (57- 
58). ಯಾರ ಕುಲವಾಗಲಿ ಹೆಸರಾಗಲಿ ಗೊತ್ತಿಲ್ಲವೋ ಅನ್ಯದೇಶದಿಂದ 
ಬಂದಿರುತ್ತಾನೋ ಅವನು ಅತಿಥಿಯೆಂದು ತಿಳಿದು ಚೆನ್ನಾಗಿ ಸತ್ಕರಿಸಬೇಕು. 
ತನ್ನ ಗ್ರಾಮದಲ್ಲಿಯೇ ಇರತಕ್ಕವನನ್ನು ಅತಿಥಿಯೆಂದು ಸತ್ಕರಿಸಬೇಕಾಗಿಲ್ಲ 
(59). ಯಾರ ಬಳಿ ಭೋಜನಸಾಮಗ್ರಿ ಇಲ್ಲವೋ ಯಾರು ತನಗೆ 
ಸಂಬಂಧಿಯಲ್ಲವೋ ಯಾರ ಕುಲಶೀಲಗಳು ತಿಳಿದಿಲ್ಲವೋ ಯಾವಾತನು 
ಊಟ ಮಾಡಲು ಬಯಸುತ್ತಾನೋ ಅಂತಹ ಅತಿಥಿಯನ್ನು ಬಿಟ್ಟು ಯಾವ 
ಗೃಹಸ್ಥನು ಊಟ ಮಾಡುತ್ತಾನೋ ಅವನು ದುರ್ಗತಿಯನ್ನು ಹೊಂದುತ್ತಾನೆ 
(60). ಮನೆಗೆ ಬಂದ ಅತಿಥಿಯೊಡನೆ ಆತನ ವೇದಾಧ್ಯಯನ, ಗೋತ್ರ, 


542 ಶ್ರೀವಿಷ್ಣುಪುರಾಣಮ್‌ 


ಸ್ಟಾಧ್ಯಾಯಗೋತ್ರಾಚರಣಮಪೃಷ್ಟ್ಟಾ ಚ ತಥಾ ಕುಲಮ್‌!। 


ಹಿರಣ್ಯಗರ್ಭಬುದ್ದ್ಯಾ ತಂ ಮನ್ಯೇತಾಭ್ಯಾಗತಂ ಗೃಹೀ ॥ 61 
ಪಿತ್ರರ್ಥಂ ಚಾಪರಂ ವಿಪ್ರಮೇಕಮಪ್ಮಾಶಯೇನ್ನ್ಸಪ | 
ತದ್ದೇಶ್ಠಂ ವಿದಿತಾಚಾರಸಂಭೂತಿಂ ಪಾಂಚಯಜ್ಞಕಮ್‌ ॥ 62 


ಅನ್ನಾಗ್ರಂಚ ಸಮುದ್‌ಧೃತ್ಕ್ಯ ಹಂತಕಾರೋಪಕಲ್ಲಿತಮ್‌ | 
ನಿವಾಪಭೂತಂ ಭೂಪಾಲ ಶ್ರೋತ್ರಿಯಾಯೋಪಹಾದಯೇತ್‌ ॥ 63 


ದತ್ತ್ವಾ ಚೆ ಭಿಕ್ಷಾತ್ರಿತಯಂ ಪರಿವ್ರಾಡ್‌ ಬ್ರಹ್ಮಚಾರಿಣಾಮ್‌ | 
ಇಚ್ಛಯಾ ಚ ಬುಧೋ ದದ್ಮಾದ್‌ ವಿಭವೇ ಸತ್ಯವಾರಿತಮ್‌ ॥ 64 


ಇತ್ಮೇತೇಂತಿಥಯಃ ಪ್ರೋಕ್ಷಾಃ ಪ್ರಾಗುಕ್ತಾ ಭಿಕ್ಷವಶ್ಚ ಯೇ। 
ಚೆತುರಃ ಪೂಜಯಿತ್ಚೈತಾನ್‌ ನೃಪ ಪಾಪಾತ್‌ ಪ್ರಮುಚ್ಛತೇ॥ 65 


ಆಚಾರಕುಲಗಳನ್ನಾಗಲಿ ಕುಲವನ್ನಾಗಲಿ ಕೇಳದೆ, ಆತನು ಬ್ರಹದೇವನೇ 
ಎಂಬ ಬುದ್ದಿಯಿಂದ ಗೃಹಸ್ನನಾದವನು ಆದರಿಸಬೇಕು (61). ರಾಜ, 
ಅಲ್ಲದೆ ಯಾರ ಆಚಾರಕುಲಗಳು ಗೊತ್ತಿವೆಯೋ ಪಂಚಯಜ್ಞಗಳನ್ನು 
ಪ್ರತಿದಿನವೂ ಮಾಡುವ ಅಂತಹ ತನ್ನ ಪ್ರಾಂತದ ಇನ್ನೊಬ್ಬ ವಿಪ್ರನಿಗೆ 
ಪಿತೃಗಳ ತೃಪ್ತಿಗಾಗಿ ಭೋಜನವನ್ನು ಮಾಡಿಸಬೇಕು (62). ಭೂಪಾಲ, 
(ಮನುಷ್ಯಯಜ್ಞವಿಧಿಯಿಂದ) "“ಮನುಷ್ಯೇಭ್ಕೋ ಹಂತ' ಎಂಬುದಾಗಿ 
ಮೊದಲು ಯಾವ ಅನ್ನವನ್ನು ನಿವಾಪವಾಗಿ ಇಡಲಾಗಿತ್ತೋ ಅದರಿಂದ 
ಅನ್ನಭಾಗವನ್ನು ತಂದು ಆ ಶ್ರೋತ್ರಿಯನಿಗೆ ಭೋಜನವನ್ನು ನೀಡಬೇಕು 
(63). ಸಂನ್ಯಾಸಿ ಮತ್ತು ಬ್ರಹ್ಮಚಾರಿಗಳಿಗೆ ಮೂರು ಹಿಡಿ ಭಿಕ್ಷೆಯನ್ನು 
ಕೊಡಬೇಕು. ಸಾಮರ್ಥ್ಯವಿದ್ದರೆ ಇಷ್ಟಾನುಸಾರ ಎಷ್ಟಾದರೂ ಕೊಡ 
ಬಹುದು (64). ರಾಜ, ಈ ಪ್ರಕಾರವಾಗಿ ಅತಿಥಿ, ಶ್ರೋತ್ರಿಯ, ಸಂನ್ಯಾಸಿ, 
ಬ್ರಹ್ಮಚಾರಿ ಈ ನಾಲ್ದರನ್ನು ಸತ್ಕರಿಸತಕ್ಕವನು ಎಲ್ಲ ಪಾಪಗಳಿಂದಲೂ 
ಬಿಡುಗಡೆ ಹೊಂದುತ್ತಾನೆ (65). ಯಾರ ಮನೆಯಿಂದ ಅತಿಥಿಯು 
ಆಶಾಭಂಗ ಹೊಂದಿ ಹಿಂದಿರುಗುವನೋ ಆ ಗೃಹಸ್ಥನಿಗೆ ತನ್ನ ಪಾಪವನ್ನು 
ಕೊಟ್ಟು ಅವನ ಪುಣ್ಯವನ್ನು ತೆಗೆದುಕೊಂಡು ಆ ಅತಿಥಿಯು ಹೋಗುತ್ತಾನೆ 


ಅಧ್ಯಾಯ 11 ತೃತೀಯಾಂಶಃ 543 


ಅತಿಥಿರ್ಯಸ್ಮ ಭಗ್ನಾಶೋ ಗೃಹಾತ್‌ ಪ್ರತಿನಿವರ್ತತೇ। 
ಸ ತಸ್ಮೈ ದುಷ್ಕೃತಂ ದತ್ತ್ವಾ ಪುಣ್ಯ್ಮಮಾದಾಯ ಗಚ್ಛತಿ॥ 66 


ಧಾತಾ ಪ್ರಜಾಪತಿಃ ಶಕ್ರೋ ವಶ್ಚಿರ್ವಸುಗಣೋರ5ಂರ್ಯಮಾ। 
ಪ್ರವಿಶ್ಯಾತಿಥಿಮೇತೇ ವೆ ಹ ಭುಂಂಜಂತೇಇನ್ನಂ ನರೇಶ್ವರ ॥ 67 


ತಸ್ಮಾದತಿಥಿಪೂಜಾಯಾಂ ಯತೇತ ಸತತಂ ನರಃ। 
ಸ ಕೇವಲಮಘಂ ಭುಂಕ್ರೇ ಯೋ ಭುಂಕ್ರೇ ಹೃತಿಥಿಂ ವಿನಾ ॥ 68 


ತತಃ ಸುವಾಸಿನೀದುಃಖಗರ್ಭಿಣೀವೃದ್ಧಬಾಲಕಾನ್‌ | 
ಭೋಜಯೇತ್‌ ಸಂಸ್ಕೃತಾನ್ನೇನ ಪ್ರಥಮಂ ಚರಮಂ ಗೃಹೀ ॥ 69 


ಅಭುಕ್ತವತ್ಸು ಚೈತೇಷು ಭುಂಜನ್‌ ಭುಂಕ್ಷೇ ಸ ದುಷ್ಕೃತಮ್‌!। 
ಮೃತಶ್ಚ ಗತ್ವಾ ನರಕಂ ಶ್ಲೇಷ್ಠಭುಗ್ಹಾಯತೇ ನರಃ॥ 70 


ಅಸ್ನಾತಾಶೀ ಮಲಂಭುಂಕ್ಷೇ ಹೃಜಪೀ ಪೂಯಶೋಣಿತಮ್‌ | 
ಅಸಂಸ್ಕೃತಾನ್ನಭುಜ್ಮೂತಂ ಬಾಲಾದಿಪ್ರಥಮಂ ಶಕೃತ್‌॥ 71 


(66). ಧಾತ, ಪ್ರಜಾಪತಿ, ಇಂದ್ರ, ಅಗ್ನಿ, ಅಷ್ಟವಸುಗಳು, ಸೂರ್ಯ--- 
ಇವರು ಅತಿಥಿಯ ದೇಹವನ್ನು ಪ್ರವೇಶಿಸಿ ಅನ್ನವನ್ನು ಭುಂಜಿಸುತ್ತಾರೆ. 
ಆದ್ದರಿಂದ ಮಾನವನು ಅತಿಥಿಪೂಜೆಯಲ್ಲಿ ಯಾವಾಗಲೂ ಆಸಕ್ತಿಯನ್ನಿಡ 
ಬೇಕು. ಯಾವನು ಅತಿಥಿಯನ್ನು ಬಿಟ್ಟು ಭೋಜನ ಮಾಡುತ್ತಾನೋ 
ಅವನು ಕೇವಲ ಪಾಪವನ್ನು ಭೋಗಿಸುತ್ತಾನೆ (67-68). ಅನಂತರ 
ಸುವಾಸಿನಿ (ತವರು ಮನೆಗೆ ಬಂದ ವಿವಾಹಿತ ಹೆಣ್ಣುಮಗಳು--ಇತ್ಯಾದಿ), 
ದುಃಖಿ, ಗರ್ಭಿಣಿ, ವೃದ್ಧರು, ಬಾಲಕರು ಇವರಿಗೆ ಸಂಸ್ಕಾರಗೊಂಡ 
ಅನ್ನದಿಂದ ಮೊದಲು ಭೋಜನ ಮಾಡಿಸಿ ಕಡೆಯಲ್ಲಿ ತಾನು ಊಟ 
ಮಾಡಬೇಕು (69). ಇವರೆಲ್ಲರೂ ಊಟ ಮಾಡದಿರುವಾಗ ಯಾವನು 
ತಾನೇ ಮೊದಲು ಊಟ ಮಾಡುತ್ತಾನೋ ಅವನು ಪಾಪಿಯಾಗಿ ಸತ್ತ 
ಮೇಲೆ ನರಕಕ್ಕೆ ಹೋಗುತ್ತಾನಲ್ಲದೆ ಶ್ಲೇಷ್ಠವನ್ನು ತಿನ್ನುವ ಕ್ರಿಮಿಯಾಗಿ 
ಹುಟ್ಟುತ್ತಾನೆ (70). ಸ್ನಾನ ಮಾಡದೆ ಊಟಮಾಡತಕ್ಕವನು ಮಲವನ್ನು 
ತಿನ್ನುತ್ತಾನೆ. ಜಪ ಮಾಡದೆ ಉಣ್ಣತಕ್ಕವನು ಕೀವು ರಕ್ತಗಳನ್ನೂ ಸಂಸ್ಕಾರ 


544 ಶ್ರೀವಿಷ್ಣುಪುರಾಣಮ್‌ 


ಅಹೋಮೀ ಚೆ ಕೃಮೀನ್‌ ಭುಂಕ್ಷೇ ಅದತ್ತಾ ವಿಷಮಶ್ನುತೇ। 
ತಸ್ಮಾಚ್ಛೃಣುಷ್ಟ ರಾಜೇಂದ್ರ ಯಥಾ ಭುಂಜೀತ ವೈ ಗೃಹೀ॥ 72 


ಭುಂಜತಶ್ಚ ಯಥಾ ಪುಂಸಃ ಪಾಪಬಂಧೋ ನ ಜಾಯತೇ! 
ಇಹ ಚಾರೋಗ್ಯಮತುಲಂ ಬಲವೃದ್ಧಿಸಥಾ ನೃಪ॥ 73 


ಭವತ್ಮರಿಷ್ಠಶಾಂತಿಶ್ಚ ವೈರಿಪಕ್ಷಾಭಿಚಾರಿಕಾ | 
ಸ್ನಾತೋ ಯಥಾವತ್‌ ಕೃತ್ವಾ ಚೆ ದೇವರ್ಷಿಪಿತೃತರ್ಪಣಮ್‌ ॥ 74 


ಪ್ರಶಸ್ತರತ್ನಪಾಣಿಸ್ತು ಭುಂಜೀತ ಪ್ರಯತೋ ಗೃಹೀ। 


ಕೃತೇ ಜಪೇ ಹುತೇ ವಹ್ನೌ ಶುದ್ಧವಸ್ತಧರೋ ನೃಪ ॥ 75 
ದತ್ತ್ವ್ವಾತಿಥಿಭ್ಕೋ ವಿಪ್ರೇಭ್ಯೋ ಗುರುಭ್ಯಸ್ಸಂಶ್ರಿತಾಯ ಚ! 
ಪುಣ್ಯಗಂಧಶ್ಶ್ಮಸ್ತಮಾಲ್ಕಧಾರೀ ಚೈವ ನರೇಶ್ವರ ॥ 76 


ಗೊಳಿಸದ ಅನ್ನವನ್ನು ತಿನ್ನತಕ್ಕವನು ಮೂತ್ರವನ್ನೂ ಬಾಲಕರೇ ಮೊದಲಾ 
ದವರನ್ನು ಬಿಟ್ಟು ಉಣ್ಣತಕ್ಕವನು ಪಾಯಖಾನೆಯನ್ನೂ ಭುಂಜಿಸತಕ್ಕವರು 
(71). ಹೋಮ ಮಾಡದವನು ಕ್ರಿಮಿಗಳನ್ನೂ ಅನ್ನದಾನಮಾಡದವನು 
ವಿಷವನ್ನೂ ತಿನ್ನತಕ್ಕವರು. ಆದ್ದರಿಂದ, ರಾಜೇಂದ್ರ, ಗೃಹಸ್ಥನು ಹೇಗೆ 
ಭೋಜನಮಾಡಬೇಕೆಂಬುದನ್ನು ಕೇಳು (72). ಹೇಗೆ ಭುಂಜಿಸಿದರೆ 
ಪಾಪವು ತಗುಲುವುದಿಲ್ಲವೋ ಉತ್ತಮವಾದ ಆರೋಗ್ಯವೂ 
ಬಲವೃದ್ದಿಯೂ ಆಗುವುದೋ ಅರಿಷ್ಟಶಮನವಾಗಿ ವೈರಿಪಕ್ಷವು ಕ್ಷಯಿಸು 
ತ್ತದೆಯೋ ಆ ಪ್ರಕಾರವನ್ನು ಕೇಳು. ಸ್ನಾನಮಾಡಿ ಯಥಾವತ್ತಾಗಿ 
ದೇವರ್ಷಿಪಿತ್ಯ ತರ್ಪಣಗಳನ್ನಾಚರಿಸಬೇಕು (73-74). ಅನಂತರ 
ಗೃಹಸ್ಥನು ಪ್ರಶಸ್ತವಾದ ರತ್ನಾಭರಣವನ್ನು ಕೈಗೆ ಹಾಕಿಕೊಂಡು ಊಟ 
ಮಾಡಬೇಕು. ಆತನು ಜಪಮಾಡಿ ಅಗ್ನಿಯಲ್ಲಿ ಹೋಮಮಾಡಿ ಶುದ್ಧವಾದ 
ವಸ್ತ್ರವನ್ನು ಧರಿಸಬೇಕು (75). ಅತಿಥಿಗಳಿಗೂ ಬ್ರಾಹ್ಮಣರಿಗೂ ಗುರು 
ಹಿರಿಯರಿಗೂ ಆಶ್ರಿತ ಜನರಿಗೂ ಊಟಮಾಡಿಸಿ ಉತ್ತಮವಾದ ಗಂಧ 
ಮಾಲ್ಕಗಳನ್ನು ಧರಿಸಿ ಭೋಜನ ಮಾಡಬೇಕು. ಏಕವಸ್ತಧರನಾಗಿಯೂ, 
ಕೈಕಾಲುಗಳನ್ನು ಒದ್ದೆಮಾಡಿಕೊಂಡೂ ಊಟಮಾಡಬಾರದು. ಸಂತೋಷ 


ಅಧ್ಯಾಯ 11 ತೃತೀಯಾಂಶಃ 545 
ನೆ ಬಕವಸ್ತ್ರಧರೋತನಾರ್ದಪಾಣಿಪಾದೋ ಮಹೀಪತೇ | 
ವಿಶುದ್ಧವದನಃ ಪ್ರೀತೋ ಭುಂಜೀತ ನ ವಿದಿಜ್ಮುಖಃ॥ 77 


ಪ್ರಾಜ್ಮುಖೋದಜ್ಮುಖೋ ವಾಪಿ ನ ಚೈವಾನ್ಯಮನಾ ನರಃ । 
ಅನ್ನಂ ಪ್ರಶಸ್ತಂ ಪಥ್ಮಂ ಚೆ ಶ್ರೋಕ್ಷಿತಂ ಪ್ರೋಕ್ಷಣೋದಕ್ಕೆಃ॥ 78 


ನ ಕುತ್ಸಿತಾಹೃತಂ ನೆ ವ ಜುಗುಪ್ಸಾವದಸಂಸ್ಕೃತಮ್‌॥ 79 
ದತ್ತ್ವಾ ತು ಭಕ್ತಂ ಶಿಷ್ಟೇಭ್ಯಃ ಕ್ಷುಧಿತೇಭ್ಯಸಥಾ ಗೃಹೀ! 
ಪ್ರಶಸ್ತಶುದ್ಧಪಾತ್ರೇ ತು ಭುಂಜೀತಾಕುಪಿತೋ ನೃಪ॥ 80 


ನಾಸಂದೀಸಂಸ್ಥಿತೇ ಪಾತ್ರೇ ನಾದೇಶೇ ಚ ನರೇಶ್ವರ! 
ನಾಕಾಲೇ ನಾತಿಸಂಕೀರ್ಣೇ ದತ್ತ್ವಾಗ್ರಂ ಚ ನರೋಪಗ್ನಯೇ॥ 81 


ಮಂತ್ರಾಭಿಮಂತ್ರಿತಂ ಶಸ್ತ್ರಂ ನ ಚ ಪರ್ಯುಷಿತಂ ನೃಪ। 
ಅನತ) ಫಲಮೂಲೇಭ್ಯಶ್ಕುಷ್ಕಶಾಕಾದಿಕಾತಥಾ ॥ 82 


ದಿಂದ ಭೋಜನ ಮಾಡಬೇಕು. ಆಗ ಮೂಲೆ ದಿಕ್ಕುಗಳಿಗೆ ಅಭಿಮುಖ 
ನಾಗಿರಬಾರದು (76-77). ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಅಭಿಮುಖ 
ನಾಗಿ ಕುಳಿತು ಪ್ರಶಸ್ತವೂ ಹಿತಕರವೂ ಪ್ರೋಕ್ಷಣೋದಕದಿಂದ ಪ್ರೋಕ್ಟಿತವೂ 
ಆದ ಆಹಾರವನ್ನು ತಿನ್ನಬೇಕು. ಅನ್ಯಮನಸ್ಕನಾಗಿ ತಿನ್ನಬಾರದು. ದುರಾ 
ಚಾರಿಯು ಬಡಿಸಿದ್ದನ್ನೂ ಜುಗುಪ್ಸಾಕರವೂ ಸಂಸ್ಕಾರ ಹೀನವೂ ಆದದ್ದನ್ನೂ 
ತಿನ್ನಬಾರದು (78-79). ರಾಜ, ಗೃಹಸ್ಥನು ಶಿಷ್ಯರಿಗೂ ಹಸಿದವರಿಗೂ 
ಅನ್ನವನ್ನು ನೀಡಿ ಪ್ರಶಸ್ತವಾದ ಶುದ್ಧ ಪಾತ್ರೆಯಲ್ಲಿ ಭುಂಜಿಸತಕ್ಕದ್ದು. ಆ 
ಸಮಯದಲ್ಲಿ ಕೋಪದಿಂದ ಇರಬಾರದು (80). (ಮೇಜು ಮುಂತಾದ) 
ಆಸನದ ಮೇಲಿಟ್ಟು ಪಾತ್ರೆಯಲ್ಲಿಯೂ ನಿಂದ್ಯಸ್ಥಳದಲ್ಲಿಯೂ ಅಕಾಲ 
ದಲ್ಲಿಯೂ ಇಕ್ಕಟ್ಟಾದ ಸ್ಥಳದಲ್ಲಿಯೂ ಅಗ್ನಿಗೆ ಆಹುತಿಯನ್ನೀಯದೆಯೂ 
ಊಟ ಮಾಡಬಾರದು (81). ನೃಪಾಲ, ಮಂತ್ರದಿಂದ ಅಭಿಮಂತ್ರಿತವೂ 
ಪ್ರಶಸ್ತವೂ ಆದದ್ದನ್ನು ತಿನ್ನಬೇಕು. (ಒಂದು ರಾತ್ರಿ ಕಳೆದು) ಪರ್ಯುಷಿತ 
ವಾದದ್ದನ್ನು ತಿನ್ನಬಾರದು. ಆದರೆ ಫಲಮೂಲಗಳಿಗೂ ನೀರಿಲ್ಲದೆ ಪಕ್ಷ 
ವಾದ ಧಾನ್ಯಾದಿಶಾಕಗಳಿಗೂ ಅಳಲೆಕಾಯಿ ಉಪ್ಪಿನಕಾಯಿ ಮೊದಲಾದವು 


546 ಶ್ರೀವಿಷ್ಣುಪುರಾಣಮ್‌ 


ತದ್ಧದ್ದಾರೀತಕೇಭ್ಯಶ್ನ ಗುಡಭಕ್ಷೇಭ್ಯ ಏವ ಚ। 


ಭುಂಜೀತೋದ್‌ಧೃತಸಾರಾಣಿ ನ ಕದಾಪಿ ನರೇಶ್ವರ ॥ 83 
ನಾಶೇಷಂ ಪ್ರರುಷೋ5ಶ್ನೀಯಾದನ್ಯತ್ರ ಜಗತೀಪತೇ | 

ಮಧ್ವಂಬುದಧಿಸರ್ಪಿಭ್ಯ್ಮಸ್ಪಕ್ಷುಭ್ಯಶ್ಚ ವಿವೇಕವಾನ್‌ ॥ 84 
ಅಶ್ಲಿಯಾತ್ತನ್ನನೋ ಭೂತ್ವಾ ಪೂರ್ವಂ ತು ಮಧುರಂ ರಸಮ್‌! 
ಲವಣಾಮ್ನೌ್‌ ತಥಾ ಮಧ್ಯೇ ಕಟುತಿಕ್ತಾದಿಕಾಂಸತಃ ॥| 85 


ಪ್ರಾಗ್ರವಂ ಪುರುಷೋಆಶ್ಲೀಯಾನ್ಮಧ್ಕೇ ಕಠಿನಭೋಜನಃ। 
ಅಂತೇ ಪುನರ್ದವಾಶೀ ತು ಬಲಾರೋಗ್ಕೇ ನ ಮುಂಚತಿ॥ 86 


ಅನಿಂದ್ಕಂ ಭಕ್ಷಯೇದಿತ್ಫ್ಛಂ ವಾಗೃತೋತನ್ನಮಕುತ್ಸಯನ್‌ | 
ಪಂಚಗ್ರಾಸಂ ಮಹಾಮೌನಂ ಪ್ರಾಣಾದ್ಯಾಹ್ಮಾಯನಂ ಹಿ ತತ್‌ ॥ 87 


ಭುಕ್ತ್ಯಾ ಸಮ್ಯಗಥಾಚಮ್ಮ ಪ್ರಾಜ್ಮುಖೋದಜ್ಮುಖೋಣಷಿ ವಾ! 
ಯಥಾವತ್‌ ಪುನರಾಚಾಮೇತ್‌ ಪಾಣೀ ಪ್ರಕ್ಷಾಲ್ಮ ಮೂಲತಃ ॥ 88 


ಗಳಿಗೂ ಬೆಲ್ಲದ ಭಕ್ಷ್ಯಗಳಿಗೂ ಈ ನಿಷೇಧವು ಅನ್ವಯಿಸುವುದಿಲ್ಲ. ಸಾರ 
ವನ್ನು ತೆಗೆದು ಹಾಕಿದ ವಸ್ತುವನ್ನು ಎಂದಿಗೂ ತಿನ್ನಬಾರದು (82-83). 
ವಿವೇಕಿಯಾದವನು ಜೇನುತುಪ್ಪ, ಮೊಸರು, ತುಪ್ಪ, ಹಿಟ್ಟು--ಇವು 
ಗಳನ್ನು ಬಿಟ್ಟು ಉಳಿದದ್ದನ್ನು ನಿಃಶೇಷವಾಗಿ ತಿನ್ನಬಾರದು (ಸ್ವಲ್ಪ ಅನ್ನವನ್ನು 
ಭೋಜನ ಪಾತ್ರೆಯಲ್ಲಿ ಉಳಿಸಬೇಕು) (84). ತನ್ಮಯನಾಗಿ ಭೋಜನ 
ಮಾಡಬೇಕು. ಊಟದ ಮೊದಲು ಮಧುರವಾದದ್ದನ್ನೂ ನಡುವೆ ಉಪ್ಪು 
ಹುಳಿಯಾದ್ದನ್ನೂ ಕಡೆಯಲ್ಲಿ ಖಾರ, ಕಹಿ, ಒಗರು--ಮೊದಲಾದ್ದನ್ನೂ 
ತಿನ್ನಬೇಕು (85). ಮನುಷ್ಯನು ಮೊದಲು ದ್ರವವಸ್ತುವನ್ನೂ ನಡುವೆ 
ಗಟ್ಟಿಯಾದ್ದನ್ನೂ ಕಡೆಯಲ್ಲಿ ದ್ರವವಸ್ತುವನ್ನೂ ತಿಂದರೆ, ಬಲಾರೋಗ್ಯ 
ಗಳನ್ನು ಕಳೆದುಕೊಳ್ಳುವುದಿಲ್ಲ (86). ಈ ಪ್ರಕಾರ ಪ್ರಶಸ್ತವಾದ ಅನ್ನವನ್ನು 
ಮೌನಿಯಾಗಿ ಭುಂಜಿಸಬೇಕು. ಅನ್ನವನ್ನು ನಿಂದಿಸಬಾರದು. ಮೊದಲು 
ಮೌನದಿಂದ ಪಂಚಪ್ರಾಣಗಳಿಗೆ ಆಹುತಿಯನ್ನರ್ಪಿಸಬೇಕು. ಅದು ಪ್ರಾಣ 
ಗಳಿಗೆ ತೃಪ್ತಿಯನ್ನುಂಟುಮಾಡುತ್ತದೆ (87). ಊಟ ಮಾಡಿ ಚೆನ್ನಾಗಿ ಬಾಯಿ 


ಅಧ್ಯಾಯ 11 ತೃತೀಯಾಂಶಃ 547 
ಸ್ವಸ್ಥಃ ಪ್ರಶಾಂತಚಿತ್ರಸ್ತು ಕೃತಾಸನಪರಿಗ್ರಹಃ | 


ಅಭೀಷ್ಟದೇವತಾನಾಂ ತು ಕುರ್ವೀತ ಸ್ಮರಣಂ ನರಃ॥ 89 
ಅಗ್ನಿರಾಪಾಯಯೇದ್ದಾತುಂ ಪಾರ್ಥಿವಂ ಪವನೇರಿತಃ। 
ದತ್ತಾವಕಾಶಂ ನಭಸಾ ಜರಯತ್ವಸ್ತು ಮೇ ಸುಖಮ್‌ ॥ 90 
ಅನ್ನಂ ಬಲಾಯ ಮೇ ಭೂಮೇರಪಾಮಗ್ಗನಿಲಸ್ಮ ಚ! 
ಭವತ್ವೇತತ್ನರಿಣತಂ ಮಮಾಸ್ತವ್ಮಾಹತಂ ಸುಖಮ್‌ ॥ 91 


ಪ್ರಾಣಾಪಾನಸಮಾನಾನಾಮುದಾನವ್ಕಾನಯೋಸುಥಾ | 
ಅನ್ನಂ ಪುಷ್ಟಿಕರಂ ಚಾಸ್ತು ಮಮಾಷಪ್ಯವ್ಠಾಹತಂ ಸುಖಮ್‌ ॥ 92 


ಅಗಸ್ತಿರಗ್ನರ್ಬಡವಾನಲಶ್ಚ 
ಭುಕ್ತಂ ಮಯಾನ್ನಂ ಜರಯತ್ಪಶೇಷಮ್‌! 
ಸುಖಂ ಚ ಮೇ ತತ್ನರಿಣಾಮಸಂಭವಂ 
ಯಚ್ಛಂತ್ವರೋಗೋ ಮಮ ಚಾಸ್ತು ದೇಹೇ॥ 93 


ಮುಕ್ಕಳಿಸಿ ಎರಡು ಕೈಗಳನ್ನೂ ಬುಡದಿಂದ ತೊಳೆದುಕೊಂಡು, ಪೂರ್ವ 
ಅಥವಾ ಉತ್ತರದಿಕ್ಕಿಗೆ ಅಭಿಮುಖನಾಗಿ ಮತ್ತೆ ಆಚಮನ ಮಾಡಬೇಕು 
(88). ಹೀಗೆ ಭೋಜನವಾದಮೇಲೆ ತೃಪ್ತನಾಗಿ ಶಾಂತಮನಸ್ಸಿನಿಂದ ಆಸನ 
ದಲ್ಲಿ ಕುಳಿತುಕೊಂಡು ಇಷ್ಟದೇವತೆಗಳ ಸರಣೆಮಾಡಬೇಕು ಮತ್ತು ಹೀಗೆ 
ಹೇಳಿಕೊಳ್ಳಬೇಕು (89). ಆಕಾಶವು (ಹೊಟ್ಟೆಯಲ್ಲಿ) ಅವಕಾಶವನ್ನಿತ್ತು 
ಪಾರ್ಥಿವವಾದ ಈ ಆಹಾರಧಾತುವನ್ನು ಸ್ವೀಕರಿಸಿದೆ. ಇದನ್ನು ಪ್ರಾಣ 
ವಾಯುಪ್ರೇರಿತವಾದ ಜಠರಾಗ್ನಿಯು ಜೀರ್ಣಮಾಡಲಿ. ನನಗೆ ಸುಖ 
ವಾಗಲಿ(90). ಈ ಆಹಾರವು ಜೀರ್ಣವಾಗಿ ನನ್ನ ದೇಹದಲ್ಲಿರುವ ಭೂಮಿ, 
ಜಲ, ಅಗ್ಲಿ, ವಾಯುಗಳಿಗೆ ಬಲವನ್ನುಂಟುಮಾಡಲಿ. ನನಗೆ ನಿರಂತರ 
ಸುಖವಾಗಲಿ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನಗಳಿಗೆ ಈ 
ಅನ್ನವು ಪುಷ್ಟಿಕರವಾಗಲಿ. ನನಗೆ ನಿರಂತರ ಸುಖವಾಗಲಿ (91-92). ಅಗಸ್ತಿ 
(ಅಗಸ್ತ್ಯ), ಅಗ್ನಿ, ವಡವಾನಲ--ಇವರು ನಾನು ತಿಂದ ಆಹಾರವನ್ನು 
ಪೂರ್ತಿಯಾಗಿ ಅರಗಿಸಲಿ. ಅದರ ಪರಿಣಾಮದಿಂದಾಗುವ ಸುಖವನ್ನು 
ಅವರು ನನಗೆ ಕೊಡಲಿ. ನನ್ನ ದೇಹದಲ್ಲಿ ಆರೋಗ್ಯವಿರಲಿ (93). 


548 ಶ್ರೀವಿಷ್ಣುಪುರಾಣಮ್‌ 
ಎಷ್ಟುಸ್ಸಮಸ್ತೇಂದ್ರಿಯ ದೇಹದೇಶೀ 


ಪ್ರಧಾನಭೂತೋ ಭಗವಾನ್‌ ಯಥೆ ರಃ 
ಸತ್ಯೇನ ತೇನಾತಮಶೇಷಮನ್ನ- 


ಮಾರೋಗ್ಯದಂ ಮೇ ಪರಿಣಾಮಮೇತಾ ॥ 94 
ಎಷ್ಟುರತ್ತಾ ತಥೈವಾನ್ನಂ ಪರಿಣಾಮಶ್ಚ ವೈ ತಥಾ! 
ಸತ್ಕೇನ ತೇನ ಮದ್ಭುಕ್ತಂ ಜೀರ್ಯತ್ಸನ್ನಮಿದಂ ತಥಾ॥ 95 
ಇತ್ಮುಚ್ಚಾರ್ಯ ಸ್ವಹಸ್ತೇನ ಪರಿಮೃಜ್ಯ ತಥೋದರಮ್‌! 
ಅನಾಯಾಸಪ್ರದಾಯೀನಿ ಕುರ್ಯಾತರ್ಮಾಣ್ಯಶಂದಿತಃ॥ 96 
ಸಚ್ಛಾಸ್ತಾದಿಎಿನೋದೇನ ಸನ್ಮಾರ್ಗಾದವಿರೋಧಿನಾ | 
ದಿನಂ ನಯೇತ್ವತಸ್ಪಂಧ್ಯಾಮುಪತಿಷ್ಟೇತ್‌ ಸಮಾಹಿತಃ ॥॥ 97 
ದಿನಾಂತಸಂಧ್ಯ್ಮಾಂ ಸೂರ್ಯೇಣ ಪೂರ್ವಾಮೃಕ್ಷೆ ಪರ್ಮೂತಾಂ ಬುಧಃ। 
ಉಪತಿಷ್ಯೇದೃಥಾ ನಾಯಂ ಸಮ್ಮಗಾಚಮ್ಮ ಪಾರ್ಥಿವ॥ 98 


ಪ್ರಧಾನಭೂತನಾದ ಭಗವಾನ್‌ ವಿಷ್ಣುವು ಸಮಸ್ತ ಇಂದ್ರಿಯಗಳಿಗೂ ದೇಹ 
ಗಳಿಗೂ ಆತ್ಮನೂ ಅದ್ವಿತೀಯನೂ ಆಗಿರುವುದು ಹೇಗೆ ಸತ್ಯವೋ ಹಾಗೆ 
ಆ ಸತ್ಯಬಲದಿಂದ, ನಾನು ಭುಂಜಿಸಿದ ಎಲ್ಲ ಅನ್ನವೂ ನನಗೆ ಆರೋಗ್ಯ 
ಪ್ರದವಾಗಿ ಜೀರ್ಣವಾಗಲಿ (94). ಭೋಜನ ಮಾಡತಕ್ಕವನು, ಅನ್ನ, 
ಅದರ ಪರಿಪಾಕ ಎಲ್ಲವೂ ವಿಷ್ಣುವೇ. ನಾನು ಭುಂಜಿಸಿದ ಈ ಅನ್ನವು ಆ 
ಸತ್ಯಬಲದಿಂದ ಜೀರ್ಣವಾಗಲಿ!'' (95) ಎಂದು ನುಡಿದು ತನ್ನ ಕೈಯಿಂದ 
ಹೊಟ್ಟೆಯನ್ನು ಸವರಿಕೊಂಡು ಹೆಚ್ಚು ಆಯಾಸಕಾರಿಯಲ್ಲದ ಕೆಲಸಗಳಲ್ಲಿ 
ಆಲಸ್ಯವಿಲ್ಲದೆ ತೊಡಗಬೇಕು (96). ಸನ್ಮಾರ್ಗಕ್ಕೆ ಎರುದ್ಧವಾಗದಂತೆ 
ಸಚ್ಛಾಸ್ತ್ರಾದಿಗಳಲ್ಲಿ ವಿನೋದಿಸುತ್ತ ಹಗಲನ್ನು ಕಳೆದು ಸಾಯಂಕಾಲದಲ್ಲಿ 
ಏಕಾಗ್ರತೆಯಿಂದ ಸಂಧ್ಯೋಪಾಸನೆಯನ್ನು ಮಾಡತಕ್ಕದ್ದು (97). 
ರಾಜ-ಸಗರ, ಸೂರ್ಯನಿರುವಾಗ ಸಾಯಂಸಂಧ್ಯೆಯನ್ನೂ ನಕ್ಷತ್ರಗಳಿರು 
ವಾಗ ಪ್ರಾತಃಸಂಧೈಯನ್ನೂ ವಿಧಿವತ್ತಾಗಿ ಆಚಮನ ಮಾಡಿ ಉಪಾಸನೆ 
ಮಾಡಬೇಕು (98). ಸೂತಕ--ಎಂದರೆ ಜಾತಾಶೌಚ, ಮೃತಾಶೌಚ, 


ಅಧ್ಯಾಯ 11 ತೃತೀಯಾಂಶಃ 549 
ಸರ್ವಕಾಲಮುಹಸ್ಥಾನಂ ಸಂಧ್ಯಯೋಃ ಪಾರ್ಥಿವೇಷ್ಮತೇ | 


ಅನೃತ,್ರ ಸೂತಕಾಶೌಚವಿಭ್ರಮಾತುರಭೀತಿತಃ॥ 99 
ಸೂರ್ಯೇಣಾಭ್ಯುದಿತೋ ಯಶ್ಚ ತಕ್ಷ ಸೂರ್ಯೇಣ ವಾ ಸ್ವಪನ್‌! 
ಅನ್ಮತ್ರಾತುರಭಾವಾತ್ತು ಪ್ರಾಯಶ್ಚಿತ್ತೀ ಭವೇನ್ನರಃ ॥ 100 
ತಸ್ಮಾದನುದಿತೇ ಸೂರ್ಯೇ ಸಮುತ್ನಾಯ ಮಹೀಪತೇ। 

ಉಪತಿಷ್ಯ್ಠೇನ್ನರಸ್ಸಂಧ್ಯಾಮಸ್ವಪಂಶ್ಚ ದಿನಾಂತಜಾಮ್‌ ॥ 101 
ಉಪತಿಷ್ಠಂತಿ ವೈ ಸಂಧ್ಕಾಂ ಯೇ ನ ಪೂರ್ವಾಂ ನ ಪಶ್ಚಿಮಾಮ್‌। 
ವ್ರಜಂತಿ ತೇ ದುರಾತ್ಮಾನಸ್ತಾಮಿಸ್ರಂ ನರಕಂ ನೃಪ॥ 102 


ಪುನಃ ಪಾಕಮುಪಾದಾಯ ಸಾಯಮಪೃವನೀಪತೇ। 
ವೈಶ್ಚದೇವನಿಮಿತ್ತಂ ವೈ ಹತ್ನ್ಯಮಂತ್ರಂ ಬಲಿಂ ಹರೇತ್‌ ॥ 103 
ತತ್ರಾಪಿ ಶ್ಚಪಚಾದಿಭಸ್ತಥೈವಾನ್ನವಿಸರ್ಜನಮ್‌ | 

ಅತಿಥಿಂ ಚಾಗತಂ ತತ್ರ ಸ್ಪಶಕ್ತ್ಯಾ ಪೂಜಯೇದ್‌ ಬುಧಃ॥ 104 





ಉನ್ಮಾದ, ರೋಗ, ಯಾವುದಾದರೂ ಭೀತಿ--ಇವುಗಳಿಲ್ಲದಿದ್ದರೆ ಎರಡು 
ಸಂಧ್ಯಾವಂದನೆಗಳನ್ನೂ ತಪ್ಪದೇ ಆಚರಿಸಬೇಕು (99). ರೋಗವಿಲ್ಲದ 
ಸಂದರ್ಭದಲ್ಲಿ ಸೂರ್ಯನು ಹುಟ್ಟುವಾಗಲೂ ಮುಳುಗುವಾಗಲೂ 
ಯಾವಾತನು ಮಲಗಿರುತ್ತಾನೋ ಅವನು ಪ್ರಾಯಶ್ಚಿತ್ತಕ್ಕೆ ಅರ್ಹನಾಗುತ್ತಾನೆ 
(100). ಆದ್ದರಿಂದ ಸೂರ್ಯೋದಯಕ್ಕೆ ಮೊದಲೇ ಎದ್ದು ಪ್ರಾತಃಕಾಲ 
ದಲ್ಲಿಯೂ, ಸೂರ್ಯನು ಮುಳುಗುವಾಗ ಮಲಗದೆ ಸಾಯಂಕಾಲ 
ದಲ್ಲಿಯೂ ಸಂಧ್ಯಾವಂದನೆಯನ್ನು ಮಾಡಬೇಕು (101). ಯಾರು 
ಪ್ರಾತಃಸಂಧ್ಯೆಯನ್ನೂ ಸಾಯಂಸಂಧ್ಯೆಯನ್ನೂ ಉಪಾಸನೆ ಮಾಡುವು 
ದಿಲ್ಲವೋ ಆ ದುರಾತ್ಮ್ಸರು ತಾಮಿಸ್ರನರಕವನ್ನೈದುವರು (102). ಮತ್ತೆ 
ಸಾಯಂಕಾಲ ಪಕ್ಷವಾದ ಅನ್ನವನ್ನು ತೆಗೆದುಕೊಂಡು ಗೃಹಸ್ಥನ ಪತ್ನಿಯು 
ವೈಶ್ವದೇವನಿಮಿತ್ತವಾಗಿ ಮಂತ್ರವಿಲ್ಲದೆಯೇ ಬಲಿಯನ್ನು ಹಾಕಬೇಕು 
(103). ಆಗಲೂ ಮಧ್ಯಾಹ್ನದಂತೆಯೇ ಚಂಡಾಲಾದಿಗಳಿಗೆ ಅನ್ನವನ್ನು 
ನೀಡಬೇಕು. ಮನೆಗೆ ಬಂದ ಅತಿಥಿಯನ್ನು ತನ್ನ ಶಕ್ತ್ಯನುಸಾರವಾಗಿ 


550 ಶ್ರೀವಿಷ್ಣುಪುರಾಣಮ್‌ 


ಪಾದಶೌಚಾಸನಪ್ರಹ್ಹಸ್ಥಾಗತೋಕ್ಹ್ಯಾ ಚ ಪೂಜನಮ್‌!। 
ತತಶ್ಚಾನ್ನಪ್ರದಾನೇನ ಶಯನೇನ ಚ ಪಾರ್ಥಿವ॥ 105 


ದಿವಾತಿಥೌ ತು ವಿಮುಖೇ ಗತೇ ಯತ್ನಾತಕಂ ನೃಪ! 
ತದೇವಾಷ್ಟಗುಣಂ ಪೃಂಸಸ್ಸೂರ್ಯೋಢೇ ವಿಮುಖೇ ಗತೇ॥ 106 


ತಸ್ಮಾತ್‌ಸ್ಟಶಕ್ತ್ಯಾ ರಾಜೇಂದ್ರ ಸೂರ್ಯೋಡಢಮತಿಥಿಂ ನರಃ! 
ಪೂಜಯೇತ್‌ ಪೂಜಿತೇ ತಸ್ಮಿನ್‌ ಪೂಜಿತಾಸ್ಪರ್ವದೇವತಾಃ ॥ 107 


ಅನ್ನಶಾಕಾಂಬುದಾನೇನ ಸ್ವಶಕ್ತ್ಯಾ ಪೂಜಯೇತ್ಪುಮಾನ್‌ | 
ಶಯನಪ್ರಸ್ತರಮಹೀಪ್ರದಾನೈರಥವಾಷಿ ತಮ್‌ ॥ 108 


ಕೃತಪಾದಾದಿಶೌಚಸ್ತು ಭುಕ್ತ್ವಾ ಸಾಯಂ ತತೋ ಗೃಹೀ! 
ಗಚ್ಛೇತ್‌ ಶೆಯ್ಕಾಮಸ್ಸುಠಿತಾಮಪಿ ದಾರುಮಯೀಂ ನೃಷ॥ 109 


ಸತ್ಕರಿಸಬೇಕು. ಪಾದವನ್ನು ತೊಳೆದು ಪೀಠವನ್ನಿತ್ತು ನಮಸ್ಕರಿಸಿ ಸ್ವಾಗತ 
ಹೇಳಿ ಆದರಿಸಬೇಕು: ಆಮೇಲೆ ಊಟವನ್ನು ಹಾಕಿ ಮಲಗುವುದಕ್ಕೆ 
ಅನುಕೂಲ ಮಾಡಿಕೊಡಬೇಕು (104-105). ಹಗಲು ಹೊತ್ತು ಅತಿಧಿಯು 
ನಿರಾಶೆಯಿಂದ ವಿಮುಖನಾಗಿ ಹೋದರೆ ಯಾವ ಪಾತಕ ಬರುತ್ತದೆಯೋ 
ಅದರ ಎಂಟರಷ್ಟು ಪಾತಕವು ಸೂರ್ಯನು ಮುಳುಗಿದ ಮೇಲೆ 
ಅತಿಥಿಯು ವಿಮುಖನಾಗಿ ಹೋದರೆ ಪುರುಷನಿಗೆ ಬರುತ್ತದೆ (106). 
ಆದ್ದರಿಂದ, ರಾಜೇಂದ್ರ, ಸೂರ್ಯನು ಅಸ್ತಂಗನಾದಮೇಲೆ ಬಂದ ಅತಿಥಿ 
ಯನ್ನು ತನ್ನ ಶಕ್ತ್ಯನುಗುಣವಾಗಿ ಸತ್ಕರಿಸಬೇಕು. ಅವನನ್ನು ಸತ್ಕರಿಸಿದರೆ 
ಎಲ್ಲ ದೇವತೆಗಳನ್ನೂ ಪೂಜಿಸಿದಂತಾಗುವುದು (107). ಮನುಷ್ಯನು 
ಅತಿಥಿಗೆ ತನ್ನ ಶಕ್ತ್ಯನುಸಾರ ಅನ್ನ, ಶಾಕ ಅಥವಾ ನೀರನ್ನಾದರೂ ಕೊಟ್ಟು 
ಹಾಸಿಗೆ, ಚಾಪೆ ಅಥವಾ ಮಲಗಲು ಸ್ಥಳನ್ನಾದರೂ ಕೊಟ್ಟು ಅತಿಥಿಯನ್ನು 
ಪೂಜಿಸಬೇಕು (108). ಅನಂತರ ತಾನು ಊಟಮಾಡಿ ಪಾದಾದಿಗಳನ್ನು 
ತೊಳೆದುಕೊಂಡು ಛಿದ್ರಾದಿಗಳಿಲ್ಲದ ಮರದ ಮಂಚದ ಮೇಲಿನ ಹಾಸಿಗೆ 
ಯನ್ನು ಸೇರಬೇಕು (109). ಹಾಸಿಗೆ ಬಹಳ ದೊಡ್ಡದಾಗಿರಬಾರದು. 
ಅದು ಹರುಕುಮುರುಕಾಗಿಯೂ ಏರುತಗ್ಗುಳ್ಳದ್ದೂ ಕೊಳಕಾದದ್ದೂ ಆಗಿರ 


ಅಧ್ಯಾಯ 11 ತೃತೀಯಾಂಶಃ 551 


ನಾವಿಶಾಲಾಂ ನ ವೈ ಭಗ್ನಾಂ ನಾಸಮಾಂ ಮಲಿನಾಂ ನ ಚ। 

ನ ಚ ಜಂತುಮಯೀಂ ಶಯ್ಕಾಮಧಿತಿಷ್ಯೇದನಾಸ್ತೃತಾಮ್‌ ॥ 110 
ಪ್ರಾಚ್ಮಾಂ ದಿಶಿ ಶಿರಶ್ಶಸ್ತಂ ಯಾಮ್ಕಾಯಾಮಥವಾ ನೃಪ। 

ಸದೈವ ಸ್ವಪತಃ ಪುಂಸೋ ವಿಪರೀತಂ ತು ರೋಗದಮ್‌ ॥ 111 


ಯತಾವುಪಗಮಶ್ಯಸಃ ಸ್ವಪ್ತತ್ನ್ಯಾಮವನೀಪತೇ। 
ಪುನ್ನಾಮರ್ಕೇ ಶುಭೇ ಕಾಲೇ ಜೈೇಷ್ಠಾಯುಗ್ಮಾಸು ರಾತ್ರಿಷು॥ 112 


ನಾದ್ಕೂನಾಂ ತು ಸ್ತ್ರಿಯಂ ಗಚ್ಛೇನ್ನಾತುರಾಂ ನ ರಜಸ್ವಲಾಮ್‌ | 
ನಾನಿಷ್ಟಾಂ ನ ಪ್ರಕುಪಿತಾಂ ನ ತ್ರಸ್ತಾಂ ನ ಚ ಗರ್ಭಣೀಮ್‌ ॥ 113 





ಬಾರದು. (ತಿಗಣೆ ಮುಂತಾದ) ಕೀಟಗಳಿರಬಾರದು, ಮೇಲುಹಾಸಿಗೆ 
ಇಲ್ಲದ್ದೂ ಆಗಿರಬಾರದು (110). ಮಲಗತಕ್ಕ ಪುರುಷನ ಶಿರಸ್ಸು ಪೂರ್ವ 
ದಿಕ್ಕಿಗೆ ಅಥವಾ ದಕ್ಷಿಣದಿಕ್ಕಿಗೆ ಇರುವುದು ಒಳ್ಳೆಯದು. ಇದಕ್ಕೆ ವಿಪರೀತ 
ವಾಗಿದ್ದರೆ ರೋಗಪ್ರದವಾಗುತ್ತದೆ (111). ಖುತುಕಾಲದಲ್ಲಿ* ಪುಂನಾಮ 
ನಕ್ಷತ್ರಯೋಗವಿರುವಾಗ ಸಮಸಂಖ್ಯೆಯ ರಾತ್ರಿಗಳ ಶುಭಕಾಲದಲ್ಲಿ ತನ್ನ 
ಪತ್ನಿಯೊಡನೆ ಸಂಗ ಮಾಡುವುದು ಶ್ರೇಯಸ್ಕರ. ಮುಂದುಮುಂದಿನ 
ಸಮರಾತ್ರಿಗಳು ಪೂರ್ವಪೂರ್ವ ಸಮರಾತಿಗಳಿಗಿಂತ ಪ್ರಶಸ್ತವಾದವು 
(112). ಸ್ತ್ರೀಯು ಅಪ್ರಸನ್ನಳಾಗಿದ್ದರೆ, ರೋಗಿಣಯಾಗಿದ್ದರೆ, ರಜಸ್ವಲೆ 
ಯಾಗಿದ್ದರೆ ಅವಳ ಸಂಗವನ್ನು ಮಾಡಬಾರದು. ಅಪ್ರಿಯಳನ್ನೂ ಕುಪಿತೆ 
ಯನ್ನೂ ಹೆದರಿದವಳನ್ನೂ ಗರ್ಭಿಣಿಯನ್ನೂ ಸೇರತಕ್ಕದ್ದಲ್ಲ (113). 
ಯಜುಸ್ತಭಾವವಿಲ್ಲದವಳು, ಅನ್ಯರಲ್ಲಿ ಆಸಕ್ತಿಯಿಟ್ಟವಳು, ಕಾಮರಹಿತಳು, 
ಪರಸ್ತ್ರೀ, ಹಸಿದವಳು, ಹೊಟ್ಟೆಬಿರಿಯುವಂತೆ ಊಟಮಾಡಿದವಳು-- 


*ರಜೋದರ್ಶನವಾದ ದಿನದಿಂದ ಹದಿನಾರು ದಿನಗಳವರೆಗೆ ಖುತುಕಾಲ. 
ಅಶ್ವಿನೀ, ರೋಹಿಣೀ, ಕೃತ್ತಿಕಾ, ಪುನರ್ವಸು, ಪುಷ್ಕ, ಹಸ್ತ, ಅನುರಾಧಾ, ಶ್ರವಣ, 
ಪೂರ್ವಾಭಾದ್ರ, ಉತ್ತರಾಭಾದ್ರ-- ಈ ಹತ್ತು ನಕ್ಷತ್ರಗಳಿಗೆ ಪುಂನಾಮ ನಕ್ಷತ್ರಗಳೆಂದು 
ಸಂಕೇತ (ಬೃಹಸ್ಪತಿಯಿಂದ ಉಕ್ತ). ರಜೋದರ್ಶನವಾದಮೇಲೆ 6, 8, 10, 12, 14, 
16 ನೆಯ ರಾತ್ರಿಗಳು ಸಂಗಯೋಗ್ಯವಾದ ಸಮಸಂಖ್ಯೆಯ ರಾತ್ರಿಗಳು. 


552 ಶ್ರೀವಿಷ್ಣುಪುರಾಣಮ್‌ 


ನಾದಕ್ಷಿಣಾಂ ನಾನೃಕಾಮಾಂ ನಾಕಾಮಾಂ ನಾನ್ಮ್ನಯೋಷಿತಮ್‌ | 
ಕ್ಲುತ್‌ಕ್ಲಾಮಾಂ ನಾತಿಭುಕ್ತಾಂ ವಾ ಸ್ವಯಂ ಚೈಭಿರ್ಗುಣೈರ್ಯುತಃ॥ 


ಸ್ನಾತಃ ಸ್ರಗ್ಗಂಧಧ್ಯಕ್‌ ಪ್ರೀತೋ ನಾಧ್ಯ್ಮಾತಃ ಕ್ಲ್ಷುಧಿತೋಇಪಿ ವಾ! 
ಸಕಾಮಸ್ಸಾನುರಾಗಶ್ಚ ವ್ಯವಾಯಂ ಪುರುಷೋ ವ್ರಜೇತ್‌ ॥ 115 


ಚತುರ್ದಶ್ಯಷ್ಟಮೀ ಚೈವ ತಥಾಮಾ ಚಾಥ ಪೂರ್ಣಿಮಾ। 
ಪರ್ವಾಣ್ಮೇತಾನಿ ರಾಜೇಂದ್ರ ರವಿಸಂಕ್ರಾಂತಿರೇವ ಚ॥ 116 


ಫ ಲಿಸ್ತೀಮಾಂಸಸಂಭೋಗೀ ಸರ್ವೇಷ್ಟೇತೇಷು ವೈ ಪುಮಾನ್‌! 
ವಿಣ್ಮೂತ್ರಭೋಜನಂ ನಾಮ ಪ್ರಯಾತಿ ನರಕಂ ಮೃತಃ 117 


ಅಶೇಷಪರ್ವಸ್ವೇತೇಷು ತಸ್ಮಾತ್‌ ಸಂಯಮಿಭಿರ್ಬುಧೆ ಲ! | 
ಭಾವ್ಕಂ ಸಚ್ಚಾಸ್ರದೇವೇಜ್ಮಾಧ್ಯಾನಜಪೃಪರೈರ್ನರೈಃ॥ 118 


ನಾನ್ಮಯೋನಾವಯೋನೌ ವಾ ನೋಪಯುಕೌಷಧಸಥಾ । 
ದ್ವಿಜದೇವಗುರೂಣಾಂ ಚ ವ್ಯವಾಯೀ ನಾಶ್ರಮೇ ಭವೇತ್‌ ॥ 119 


ಇಂತಹವರನ್ನು ವರ್ಜಿಸಬೇಕು. ತಾನೂ ಸಹ ಈ ದೋಷಗಳಿಲ್ಲದೆ 
ಗುಣಮುಕ್ತನಾಗಿರಬೇಕು (114). ಸ್ನಾನ ಮಾಡಿ ಗಂಧ ಮಾಲ್ಕಗಳನ್ನು 
ಧರಿಸಿ ಸಂತುಷ್ಟನಾಗಿ ಕಾಮಾನುರಾಗಗಳಿಂದ ಕೂಡಿದ ಪುರುಷನು 
ಮೈಥುನವನ್ನಾಚರಿಸಬೇಕು. ಆ ಸಮಯದಲ್ಲಿ ಅತಿ ಭೋಜನವನ್ನು 
ಮಾಡಿರಬಾರದು; ಹಸಿದಿರಬಾರದು (115). ಚತುರ್ದಶಿ, ಅಷ್ಟಮಿ, 
ಅಮಾವಾಸ್ಯೆ, ಹುಣ್ಣಿಮೆ, ಸೂರ್ಯಸಂಕ್ರಾಂತಿ--ಇವು ಪರ್ವದಿನಗಳು. 
ಈ ದಿನಗಳಲ್ಲಿ ತೈಲಾಭ್ಯಂಗ, ಸ್ತ್ರೀ, ಮಾಂಸ--ಇವನ್ನು ಸೇವಿಸತಕ್ಕವನು 
ಸತ್ತಮೇಲೆ ಮಲಮೂತ್ರ ಭೋಜನವೆಂಬ ನರಕವನ್ನು ಸೇರುತ್ತಾನೆ (116- 
117). ಆದ್ದರಿಂದ ಈ ಎಲ್ಲ ಪರ್ವದಿನಗಳಲ್ಲಿಯೂ ವಿದ್ವಾಂಸರಾದವರು 
ಸಂಯಮಿಗಳಾಗಿ ಸಚ್ಛಾಸ್ತ್ರಪರಿಶೀಲನೆ, ದೇವತಾರ್ಚನೆ, ಧ್ಯಾನ, ಜಪ 
ಗಳಲ್ಲಿ ನಿರತರಾಗಿರಬೇಕು (118). (ಗೋವು ಮೇಕೆ ಮೊದಲಾದ) ಅನ್ಯ 
ಯೋನಿಗಳಲ್ಲಿಯೂ ಅಯೋನಿಗಳಲ್ಲಿಯೂ ರಸಾಯನಾದಿ ಔಷಧಗಳನ್ನು 
ಸೇವಿಸಿದಾಗಲೂ ದ್ವಿಜದೇವಗುರುಗಳ ಆಶ್ರಮದಲ್ಲಿಯೂ ಮೈಥುನ 


ಅಧ್ಯಾಯ 11 ತೃತೀಯಾಂಶಃ 553 


ಚೈತ್ಕಚತ್ವರತೀರ್ಥೇಷು ನೈವ ಗೋಷ್ಟೇ ಚತುಷ್ನಥೇ। 
ನೈವ ಶ್ಮಶಾನೋಪವನೇ ಸಲಿಲೇಷು ಮಹೀಪತೇ ॥ 120 


ಪೋಕ್ತಪರ್ವಸ್ಥಶೇಷೇಷು ನೆ ವ ಭೂಪಾಲ ಸಂಧ್ಯಯೋಃ। 
ಗಚ್ಛೇದ್ದ್ಯವಾಯಂ ಮತಿಮಾನ್‌ ನಮೂತ್ರೋಚ್ಚಾರಪೀಡಿತಃ॥ 121 


ಪರ್ವಸ್ಪಭಿಗಮೋ5ಧನ್ಕೋ ದಿವಾ ಪಾಪಪ್ರದೋ ನೃಪ! 
ಭುವಿ ರೋಗಾವಹೋ ನ್ವಣಾಮಪ್ರಶಸ್ತೋ ಜಲಾಶಯೇ॥ 122 


ಪರದಾರಾನ್ನಗಚ್ಛೇಚ್ಚೆ ಮನಸಾಪಿ ಕಥಂಚನ | 
ಕಿಮುವಾಚಾಸ್ನಿಬಂಧೋತಪಿ ನಾಸ್ತಿ ತೇಷು ವೃವಾಯಿನಾಮ್‌ ॥ 123 


ಮೃತೋ ನರಕಮಭ್ಯೇತಿ ಹೀಯತೇsತ್ರಾಪಿ ಚಾಯುಷಃ। 
ಪರದಾರರತಿಃ ಪುಂಸಾಮಿಹ ಚಾಮುತ್ರ ಭೀತಿದಾ॥ 124 


ವನ್ನಾಚರಿಸಬಾರದು (119). ಅಶ್ವತ್ಥಾದಿ ಚೈತ್ಯವೃಕ್ಷದ ಅಡಿಯಲ್ಲಿ, 
ಅಂಗಳದಲ್ಲಿ, ತೀರ್ಥಕ್ಷೇತ್ರದಲ್ಲಿ, ಕೊಟ್ಟಿಗೆಯಲ್ಲಿ, ರಸ್ತೆಗಳ ಚೌಕದಲ್ಲಿ, 
ಶಶಾನದ ತೋಟದಲ್ಲಿ ಅಥವಾ ನೀರಿನಲ್ಲಿ ಕಾಮಾಪೂರ್ತಿಯನ್ನು 
ಮಾಡಿಕೊಳ್ಳಬಾರದು (120). ರಾಜ, ಹಿಂದೆ ಹೇಳಿದ ಎಲ್ಲ ಪರ್ವದಿನ 
ಗಳಲ್ಲಿಯೂ ಎರಡು ಸಂಧ್ಯಾಕಾಲಗಳಲ್ಲಿಯೂ ಬುದ್ದಿಶಾಲಿಯು ಸ್ತ್ರೀಸಂಗ 
ಮಾಡಬಾರದು. ಮಲಮೂತ್ರಗಳ ವೇಗವಿದ್ದಾಗಲೂ ಕೂಡದು (121). 
ಪರ್ವದಿನಗಳಲ್ಲಿ ಸ್ತೀಗಮನವು ಧನಹಾನಿಕರವಾದದ್ದು. ಹಗಲು ಹೊತ್ತು 
ಪಾಪಪ್ರದ. ನೆಲದಮೇಲೆ ರೋಗಪ್ರದ. ನೀರಿನಲ್ಲಿ ಮೈಥುನವು 
ಅಮಂಗಳಕಾರಿ (122). ಪರಸ್ತ್ರೀಯರನ್ನು ಎಂದಿಗೂ ಮನಸ್ಸಿನಲ್ಲಿ ಸಹ 
ಕಾಮಿಸಬಾರದು. ಅವರ ಸಂಗವನ್ನು ಮಾಡಿದರೆ ಇನ್ನು ಮಾತಿನಿಂದೇನು? 
ಅಂಥವರಿಗೆ ಮೂಳೆಯಿಲ್ಲದ ಕ್ರಿಮಿಜನ್ಮ ಉಂಟಾಗುತ್ತದೆ (123). ಪರಸ್ತ್ರೀ 
ಗಾಮಿಯು ಮೃತನಾದಮೇಲೆ ನರಕವನ್ನೈದುವನು. ಇಲ್ಲಿಯೂ ಅವನಿಗೆ 
ಆಯುಸ್ಸು ಕ್ಷೀಣವಾಗುತ್ತದೆ. ಪರಸ್ತ್ರೀಗಮನವು ಇಹಪರಗಳೆರಡರಲ್ಲಿಯೂ 
ಭೀತಿಪ್ರದವಾದದ್ದು (124). ಆದ್ದರಿಂದ ಪ್ರಾಜ್ಞನಾದವನು ಪೂರ್ವೋಕ್ತ 
ದೋಷಗಳಿಲ್ಲದ ಸಮಯದಲ್ಲಿ ತನ್ನ ಪತ್ನಿಯ ಖುತುಕಾಲದಲ್ಲಿ , ಅವಳ 


554 ಶ್ರೀವಿಷ್ಣುಪುರಾಣಮ್‌ 


ಇತಿ ಮತ್ತಾ ಸ್ವದಾರೇಷು ಯತುಮತ್ಸು ಬುಧೋ ವ್ರಜೇತ್‌! 
ಯಥೋಕ್ತ ದೋಷಹೀನೇಷು ಸಕಾಮೇಷ್ಟನೃತಾವಪಿ॥ 125 


ಇತಿ ಶ್ರೀವಿಷ್ಣುಪುರಾಣೇ ತೃತೀಯೇ5ಂಶೇ ಏಕಾದಶೋಇ5ಧ್ಯಾಯಃ 


ಸಂಗವನ್ನು ಮಾಡತಕ್ಕದ್ದು. ಪತ್ನಿಯು ಅಪೇಕ್ಷಿಸಿದರೆ ಖತುಕಾಲವಲ್ಲ 
ದಿದ್ದರೂ ಸಂಗವನ್ನು ಮಾಡಬಹುದು” (125). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ತೃತೀಯಾಂಶದಲ್ಲಿ 
ಹನ್ನೊಂದನೆಯ ಅಧ್ಯಾಯ ಮುಗಿಯಿತು. 


% 


ದ್ದಾದಶೋವಧ್ಯ್ಮಾಯಃ 


ಔರ್ವ ಉವಾಚ: 

ದೇವಗೋಬ್ರಾಹ್ಮಣಾನ್‌ ಸಿದ್ಧಾನ್‌ 
ವೃದ್ಧಾಚಾರ್ಯಾಂಸ್ತಥಾರ್ಚಯೇತ್‌ | 

ದ್ದಿಕಾಲಂ ಚೆ ನಮೇತ್‌ ಸಂಧ್ಯಾಮಗ್ನೀನುಪಚರೇತಥಾ॥ 1 


ಸದಾನುಪಹತೇ ವಸ್ತ್ರೇ ಪ್ರಶಸ್ತಾಶ್ಚ ಮಹೌಷಧೀಃ | 
ಗಾರುಡಾನಿ ಚ ರತ್ನಾನಿ ಬಿಭೃಯಾತ್‌ ಪ್ರಯತೋ ನರಃ॥ 2 


ಪ್ರಸ್ನಿಗ್ಗಾಮಲಕೇಶಶ್ಚ ಸುಗಂಧಶ್ಚಾರುವೇಷಧೃಕ್‌ | 
ಸಿತಾಸ್ಸುಮನಸೋ ಹೃದ್ಕಾ ಬಿಭೃಯಾಚ್ಚ ನರಸ್ಸದಾ॥ 3 


ಅಧ್ಯಾಯ 12 
ಗೃಹಸ್ಥನಿಗೆ ಸಂಬಂಧಿಸಿದ ಸಾಮಾನ್ಯಧರ್ಮಗಳ ನಿರೂಪಣೆ 


ಪರಾಶರರು ಹೇಳಿದರು: ಅನಂತರ ಔರ್ವಮುನಿಯು ಹೇಳಿದ್ದೇ 
ನೆಂದರೆ, “ಗೃಹಸ್ಥನು ದೇವ ಗೋ ಬ್ರಾಹ್ಮಣರನ್ನೂ ಸಿದ್ಧಪುರುಷರನ್ನೂ 
ವಯೋವೃದ್ಧರನ್ನೂ ಆಚಾರ್ಯರನ್ನೂ ಪೂಜಿಸಬೇಕಲ್ಲದೆ, ಪ್ರಾತಃಕಾಲ 
ಸಾಯಂಕಾಲಗಳಲ್ಲಿ ಸಂಧ್ಯಾವಂದನೆಯನ್ನು ಮಾಡಿ ಅಗ್ನಿಹೋತ್ರ 
ವನ್ನಾಚರಿಸಬೇಕು (1). ಗೃಹಸ್ಥನು ಸದಾ ಶುಚಿಯಾಗಿದ್ದು, ಬೇರೆಯವರು 
ಮೊದಲು ಧರಿಸದಿರುವ ಎರಡು ವಸ್ತ್ರಗಳನ್ನು ಧರಿಸಿರಬೇಕು. ಪ್ರಶಸ್ತವಾದ 
(ದೂರ್ವೆ, ವಿಷ್ಣುಕ್ರಾಂತ) ಮೊದಲಾದ ಔಷಧಿಗಳನ್ನೂ ವಿಷಹರಗಳಾದ 
ಮರಕತಾದಿರತ್ನಗಳನ್ನೂ ಧರಿಸಬೇಕು (2). ಅವನ ಕೇಶಗಳು ತೈಲದಿಂದ 
ನಯವಾಗಿ ಸ್ವಚ್ಛವಾಗಿರಬೇಕು. ಸುಗಂಧವನ್ನೂ ಸುಂದರವಾದ ವೇಷ 
ಭೂಷಣಗಳನ್ನೂ ಬಳಸಬೇಕು. ಬಿಳಿಯ ಬಣ್ಣದ ಮನೋಹರವಾದ 
ಹೂಗಳನ್ನು ಧರಿಸಬೇಕು (3). ಇನ್ನೊಬ್ಬರ ವಸ್ತುವನ್ನು ಸ್ವಲ್ಪವಾಗಿದ್ದರೂ 


556 ಶ್ರೀವಿಷ್ಣುಪುರಾಣಮ್‌ 
ಕಿಂಚಿತ್ತರಸ್ವಂ ನ ಹರೇನ್ನಾಲ್ಪಮಹೃಪ್ರಿಯಂ ವದೇತ್‌। 
ಪ್ರಿಯಂ ಚ ನಾನೃತಂ ಬ್ರೂಯಾನ್ನಾನದೋಹಾನುಧೀರಯೇತ್‌ ॥ 4 


ನಾನ್ಮಸ್ತಿಯಂ ತಥಾ ವೈರಂ ರೋಚೆಯೇತ್ಪುರುಷರ್ಷಭ। 
ನ ದುಷ್ಟಂ ಯಾನಮಾರೋಹೇತ್‌ ಕೂಲಚ್ಛಾಯಾಂ ನ 


ಸಂಶ್ರಯೇತ್‌ ॥ 5 
ಎದ್ದಿಷ್ಟಪತಿತೋನ್ಮತ್ತಬಹುವೈರಾತಿಕೀಟಕೈಃ। 
ಬಂಧಕೀ ಬಂಧಕೀಭರ್ತ;ಃ ಕ್ಲುದ್ರಾನೃತಕಥೆ ಸಹ ॥ 6 
ತಥಾತಿವೃವಶೀಲೈಶ್ಚ ಪರಿವಾದರತೈಶ್ಯಠೈಃ | 


ಬುಧೋ ಮೆ ಖತೀಂ ನ ಕುರ್ವೀತ ನೈಕಃ 
ಪಂಥಾನಮಾಶ್ರಯೇತ್‌ ॥ 7 


ನಾವಗಾಹೇಜ್ಮಲೌಘಸ್ಮ ವೇಗಮಗ್ರೇ ನರೇಶ್ವರ | 
ಪ್ರದೀಪ್ತಂ ವೇಶ್ಮ ನ ವಿಶೇನ್ನಾರೋಹೇಚ್ಛಿಖರಂ ತರೋಃ॥ 8 





 ಅಪಹರಿಸತಕ್ಕದ್ದಲ್ಲ. ಸಣ್ಣದಾದರೂ ಅಪ್ರಿಯವಾಕ್ಕವನ್ನು ನುಡಿಯ 
ತಕ್ಕದ್ದಲ್ಲ. ಪ್ರಿಯವಾದರೂ ಸುಳ್ಳಾದ್ದನ್ನು ಹೇಳತಕ್ಕದ್ದಲ್ಲ. ಇನ್ನೊಬ್ಬ 
ರಲ್ಲಿರುವ ದೋಷಗಳನ್ನು ಉಸಿರತಕ್ಕದ್ದಲ್ಲ (4). ಪುರುಷಶ್ರೇಷ್ಠ--ಸಗರ, 
ಪರಸ್ತ್ರೀಯನ್ನೂ ಅನ್ಯರೊಡನೆ ವೈರವನ್ನೂ ಬಯಸಬಾರದು. ನಿಂದಿತವಾದ 
ಯಾನವನ್ನು ಹತ್ತಬಾರದು. ನದೀತೀರದ ನೆರಳಿನಲ್ಲಿ ವಿಶ್ರಮಿಸಬಾರದು 
(5). ಲೋಕವಿದ್ದಿಷ್ಟನಾದವನು, ಪತಿತ, ಬಹುಜನರ ವೈರವುಳ್ಳವನು, 
ಕೀಟಗಳಂತೆ ಪೀಡಿಸತಕ್ಕವನು, ಜಾರೆ, ಜಾರೆಯ ಗಂಡ, ಕೀಳುದರ್ಜೆಯ 
ಮನುಷ್ಯ, ಸುಳ್ಳುಗಾರ--ಇವರೊಡನೆ ಪಂಡಿತನಾದವನು ಸ್ನೇಹವನ್ನು 
ಬೆಳೆಸಬಾರದು (6). ಅಲ್ಲದೆ ದುಂದುವೆಚ್ಚಮಾಡತಕ್ಕವರು, ಪರ 
ನಿಂದಕರು, ವಂಚಕರು--ಇವರೊಡನೆಯೂ ಸ್ನೇಹವನ್ನು ಮಾಡಬಾರದು. 
ಏಕಾಕಿಯಾಗಿ ದೂರಮಾರ್ಗದಲ್ಲಿ ಹೋಗಬಾರದು (7). ಪ್ರವಾಹದ 
ವೇಗಕ್ಕೆ ಅಭಿಮುಖವಾಗಿ ನಿಂತು ಸ್ನಾನಮಾಡಬಾರದು. ಬೆಂಕಿ ಹತ್ತಿ 
ಉರಿಯುವ ಮನೆಯೊಳಗೆ ಹೋಗಬಾರದು. ಮರದ ತುದಿಗೆ ಹತ್ತ 


ಅಧ್ಯಾಯ 12 ತೃತೀಯಾಂಶಃ 557 


ನ ಕುರ್ಯಾದ್ದಂತಸಂಘರ್ಷಂ ಕುಷ್ಟೀಯಾಚ್ಚ ನ ನಾಸಿಕಾಮ್‌ | 
ನಾಸಂವೃತಮುಖೋ ಜೃಂಭೇತ್‌ ಶ್ವಾಸಕಾಸೌ ವಿಸರ್ಜಯೇತ್‌ ॥ 9 


ನೋಚ್ಚೈರ್ಹಸೇತ್ಸಶಬ್ದಂ ಚ ನ ಮುಂಚೇತ್‌ ಪವನಂ ಬುಧಃ! 
ನಖಾನ್ನ ಖಾದಯೇಚ್ಛಿಂದ್ಕಾನ್ನ ತೃಣಂ ನ ಮಹೀಂ ಲಿಖೇತ್‌॥ 10 


ನ ಶ್ಮಶ್ರು ಭಕ್ಷಯೇಲ್ಲೋಷ್ಟಂ ನ ಮೃದ್ನೀಯಾದ್ದಿಚಕ್ಷಣಃ। 
ಜ್ಕೋತೀಂಹ್ಮಮೇಧೃಶಸ್ತಾನಿ ನಾಭಿವೀಕ್ಷೇತ ಚ ಪ್ರಭೋ॥ 11 


ನಗ್ನಾಂ ಪರಸ್ತಿಯಂ ಚೈವ ಸೂರ್ಯಂ ಚಾಸ್ತಮಯೋದಯೇ। 
ನ ಹುಂಕುರ್ಯಾಚ್ಛೆವಂ ಗಂಧಂ ಶವಗಂಧೋ ಹಿ ಸೋಮಜಃ॥ 


ಚತುಪ್ಪಥಂ ಚೈತ್ಯತರುಂ ಶ್ಮಶಾನೋಪವನಾನಿ ಚ। 
ದುಷ್ಟಸ್ತ್ರೀಸನ್ನಿಕರ್ಷಂ ಚ ವರ್ಜಯೇನ್ನಿಶಿ ಸರ್ವದಾ ॥ 13 


ಬಾರದು (8). ಹಲ್ಲನ್ನು ಕಟಕಟನೆ ಕಡಿಯಕೂಡದು. ಮೂಗನ್ನು ಹಿಸುಕ 
ಕೂಡದು. ಬಾಯಿಯನ್ನು (ಕರವಸ್ತ್ರಗಳಿಂದ) ಮುಚ್ಚಿಕೊಳ್ಳದೆ ಆಕಳಿಸ 
ಕೂಡದು. ಆದರೆ ಉಬ್ಬಸ ಕೆಮ್ಮುಗಳಲ್ಲಿ ಬಾಯಿಯನ್ನು ಮುಚ್ಚಿಕೊಳ್ಳ 
ಬಾರದು (9). ಗಟ್ಟಿಯಾಗಿ ನಗಬಾರದು. ಶಬ್ದವಾಗುವಂತೆ ಅಧೋ 
ವಾಯುವನ್ನು ಬಿಡಬಾರದು. ಉಗುರು ಕಚ್ಚುವುದನ್ನೂ ಹುಲ್ಲನ್ನು ಕತ್ತರಿ 
ಸುವುದನ್ನೂ ನೆಲವನ್ನು ಉಗುರಿನಿಂದ ಕೆರೆಯುವುದನ್ನೂ ತ್ಯಜಿಸಬೇಕು 
(10). ಗಡ್ಡಮೀಸೆಯ ಕೂದಲನ್ನು ತಿನ್ನಬಾರದು. ಮಣ್ಣು ಹೆಂಟೆಯನ್ನು 
ಒಂದಕ್ಕೊಂದು ಹೊಡೆಯಬಾರದು. ರಾಜ, ವಿಚಕ್ಷಣನಾದವನು ಅಪವಿತ್ರ 
ಗಳೂ ನಿಂದಿತಗಳೂ ಆದ ಜ್ಯೋತಿಗಳನ್ನು ನೋಡಬಾರದು (11). 
ಬತ್ತಲೆಯಾದ ಪರಸ್ತ್ರೀಯನ್ನೂ ಉದಯಾಸ್ತಕಾಲಗಳಲ್ಲಿ ಸೂರ್ಯನನ್ನೂ 
ನೋಡತಕ್ಕದ್ದಲ್ಲ. ಹೆಣವನ್ನು ಸುಟ್ಟು ವಾಸನೆ ಬಂದಾಗ ಹೇಸಿಕೊಳ್ಳ 
ಬಾರದು. ಏಕೆಂದರೆ ಹೆಣದ ಗಂಧವು ಸೋಮಾಂಶ*ವಾಗಿದೆ (12). 


* ಶರೀರವು ಅಗ್ನೀಷೋಮಾತಕವಾದದ್ದು. ಮೃತನಾದಾಗ ಅಗ್ನಿಯ 
ಉಷ್ಣಾಂಶವು ಹೋದಮೇಲೆ, ಸೋಮಾಂಶವು ಶರೀರದಲ್ಲಿ ಉಳಿದಿರುತ್ತದೆ. 


558 ಶ್ರೀವಿಷ್ಣುಪುರಾಣಮ್‌ 
ಪೂಜದೇವದ್ದಿಜಜ್ಕೋತಿಶ್ಛಾಯಾಂ ನಾತಿಕ್ರಮೇದ್‌ ಬುಧಃ! 
ನೈಕಶ್ಯೂನ್ಮಾಟವೀಂ ಗಚ್ಛೇತ್ತಥಾ ಶೂನ್ಮಗೃಹೇ ವಸೇತ್‌ ॥ 14 


ಕೇಶಾಸ್ಥಿಕಂಟಕಾಮೇಧ್ಯಬಲಿಭಸ್ಮತುಹಾಂಸ್ಪಥಾ | 
ಸ್ನಾನಾರ್ದಧರಣೇಂ ಚೈವ ದೂರತಃ ಪರಿವರ್ಜಯೇತ್‌ ॥ 15 


ನಾನಾರ್ಯಾನಾಶ್ರಯೇತ್ಕಾಂಶ್ಲಿನ್ನ ಜಿಹ್ಮಂ ರೋಚಯೇದ್‌ ಬುಧಃ! 
ಉಪಸರ್ಪೇನ್ನ ವೈ ವ್ಯಾಲಂ ಚಿರಂ ತಿಷ್ಟೇನ್ನ ಚೋತ್ಠಿತಃ॥ 16 


ಅತೀವ ಜಾಗರಸ್ವಪ್ನೇ ತದ್ದತ್‌ ಸ್ನಾನಾಸನೇ ಬುಧಃ! 
ನ ಸೇವೇತ ತಥಾ ಶಯ್ಮಾಂ ವ್ಮಾಯಾಮಂ ಚ ನರೇಶ್ವರ॥ 17 





ರಾತ್ರಿಯಾದಾಗ ನಾಲ್ಕು ರಸ್ತೆಗಳು ಸೇರುವ ಚೌಕವನ್ನೂ ಚೈತ್ಯವೃಕ್ಷ*ವನ್ನೂ 
ಶಶಾನದ ತೋಟಗಳನ್ನೂ ದುಷ್ಟಸ್ತ್ರೀಯರ ಸಾಮೀಪ್ಯವನ್ನೂ ಸತತವಾಗಿ 
ವರ್ಜಿಸಬೇಕು (13). ಪೂಜ್ಯರು, ದೇವತೆಗಳು, ಬ್ರಾಹ್ಮಣರು, ದೀಪಗಳು 
ಇವುಗಳ ನೆರಳನ್ನು ವಿವೇಕಿಯಾದವನು ಹಾಯಬಾರದು. ಏಕಾಕಿ 
ಯಾಗಿ ಶೂನ್ಯವಾದ ಕಾಡಿಗೆ ಹೋಗಬಾರದು. ಹಾಗೆಯೇ ಶೂನ್ಯಗೃಹದಲ್ಲಿ 
ಒಂಟಿಯಾಗಿ ವಾಸಮಾಡಬಾರದು (14). ಕೂದಲು, ಮೂಳೆ, ಮುಳ್ಳು, 
ಅಪವಿತ್ರವಸ್ತು, ಬಲಿ, ಬೂದಿ, ಹೊಟ್ಟು, ಸ್ನಾನಮಾಡಿದ್ದರಿಂದ 
ಒದ್ದೆಯಾದ ನೆಲ--ಇವನ್ನು ದೂರದಿಂದ ವರ್ಜಿಸಬೇಕು. ಅಯೋಗ್ಯ 
ರನ್ನು ಆಶ್ರಯಿಸುವುದೂ ಕುಟಿಲ ಮನುಷ್ಯನನ್ನು ಪ್ರೀತಿಸುವುದೂ 
ಕೂಡದು. ಸರ್ಪ ಅಥವಾ ಆನೆಯ ಎದುರಿಗೆ ಹೋಗಕೂಡದು. ಮಲಗಿ 
ಎದ್ದ ಮೇಲೆ ಅಲ್ಲಿ ಹೆಚ್ಚು ಹೊತ್ತು ಕುಳ್ಳಿರಬಾರದು (15-16). ರಾಜ, 
ಜಾಗರಣೆ, ನಿದ್ರೆ, ಸ್ನಾನ, ಕುಳಿತಿರುವುದು--ಇವನ್ನು ಅತಿಯಾಗಿ 
ಮಾಡಬಾರದು. ಬಹಳ ಹೊತ್ತು ಹಾಸಿಗೆಯಲ್ಲಿ ಮಲಗಿರುವುದೂ 
ಸರಿಯಲ್ಲ. ವ್ಕಾಯಾಮವನ್ನೂ ಅತಿಯಾಗಿ ಮಾಡತಕ್ಕದ್ದಲ್ಲ (17). ಕೋರೆ 
ಹಲ್ಲು ಮತ್ತು ಕೊಂಬುಗಳುಳ್ಳ ಪ್ರಾಣಿಗಳನ್ನು ಪ್ರಾಜ್ಞನು ದೂರದಲ್ಲಿ 
ಇರಿಸಬೇಕು. ಮಂಜು, ಎದುರುಗಾಳಿ, ಬಿಸಿಲು--ಇವನ್ನು ವರ್ಜಿಸಬೇಕು 


* ಕಟ್ಟೆಕಟ್ಟಿರುವ ಅಶ್ವತ್ಥಾದಿ ವೃಕ್ಷ. 


ಅಧ್ಯಾಯ 12 ತೃತೀಯಾಂಶಃ 559 
ದಂಪ್ಟಿಣಶ್ಶೃಂಗಿಣಶ್ಶೆ ಶೈವ ಪ್ರಾಜ್ಲೋ ದೂರೇಣ ವರ್ಜಯೇತ್‌! 
ಅವಶ್ಯಾಯಂ ಚ ರಾಜೇಂದ್ರ ಪುರೋವಾತಾತಪೌ ತಥಾ॥ 18 


ನ ಸ್ನಾಯಾನ್ನ ಸ್ವಪೇನ್ನಗ್ನೋ ನ ಚೈವೋಪಸ್ಪೃಶೇದ್‌ ಬುಧಃ! 
ಮುಕ್ತಕೇಶಶ್ವ ನಾಚಾಮೇದ್ದೇವಾದೃರ್ಚಾಂ ಚ ವರ್ಜಯೇತ್‌ ॥ 19 


ಹೋಮದೇವಾರ್ಚನಾದ್ಕಾಸು ಕ್ರಿಯಾಸ್ಟಾಚಮನೇ ತಥಾ! 


ನೆ ಕವಸ್ತಃ ಪ್ರವರ್ತೇತ ದ್ವಿಜವಾಚನಿಕೇ ಜಪೇ॥ 20 
ನಾಸಮಂಜಸಶೀಲೈಸ್ತು ಸಹಾಸೀತ ಕಥಂಚನ। 
ಸದ್‌ವೃತ್ತಸನ್ನಿಕರ್ಷೋ ಹಿ ಕ್ಷಣಾರ್ದ್ವಮಪಿ ಶಸ್ಕತೇ॥ 21 
ವಿರೋಧಂ ನೋತಮೆ ರ್ಗಚ್ಛೇನ್ನಾಧಮೆ ಶ್ನೆ ಸದಾ ಬುಧಃ! 
ವಿವಾಹಶ್ಚ ವಿವಾದಶ್ಚ ತುಲ್ಮಶೀಲೈನ್ಷೃಪೇಷ್ಮತೇ ॥ 22 
ನಾರಭೇತ ಕಲಿಂ ಪ್ರಾಜ್ನಶ್ಕುಷ್ಠವೈರಂ ಚ ವರ್ಜಯೇತ್‌ | 
ಅಪ್ಕಲ್ಪಹಾನಿಸೋಢವ್ಮಾ ವೈರೇಣಾರ್ಥಾಗಮಂ ತ್ಯಜೇತ್‌ ॥ 23 


(18). ಬತ್ತಲೆಯಾಗಿ ಸ್ನಾನಮಾಡಬಾರದು, ಮಲಗಬಾರದು ಮತ್ತು 
ಆಚಮನ ಮಾಡಬಾರದು. ಶಿಖೆಯನ್ನು ಬಿಚ್ಚಿಕೊಂಡು ಆಚಮನ ಮಾಡು 
ವುದನ್ನೂ ದೇವತಾದಿಗಳ ಅರ್ಚನೆ ಮಾಡುವುದನ್ನೂ ವರ್ಜಿಸಬೇಕು 
(19). ಹೋಮ ದೇವತಾರ್ಚನಾದಿ ಪುಣ್ಯಕರ್ಮಗಳಲ್ಲಿಯೂ ಆಚಮನ 
ದಲ್ಲಿಯೂ ಪುಣ್ಯಾಹವಾಚನ ಮತ್ತು ಜಪಗಳಲ್ಲಿಯೂ ಒಂಟಿ ಬಟ್ಟೆ 
ಯನ್ನುಟ್ಟು ಪ್ರವರ್ತಿಸತಕ್ಕದ್ದಲ್ಲ (20). ದುರ್ಜನರ ಜೊತೆಗೆ ಎಂದಿಗೂ 
ಇರಬಾರದು. ಅರ್ಧಕ್ಷಣವೇ ಆದರೂ ಸಜ್ಜನರ ಸಂಗವು ಪ್ರಶಸ್ತವಾದದ್ದು. 
ತನಗಿಂತ ಉತ್ತಮರಲ್ಲಾಗಲಿ ಕೆಳಮಟ್ಟದವರಲ್ಲಾಗಲಿ ವಿರೋಧವನ್ನು ಕಟ್ಟಿ 
ಕೊಳ್ಳಬಾರದು. ರಾಜ, ವಿವಾಹ ವಿವಾದ ಇವೆರಡೂ ಸಮಾನಶೀಲ 
ರೊಡನೆ ಆಗಬೇಕಾದ್ದು ಅಪೇಕ್ಷಿತ (21-22). ಬುದ್ದಿಶಾಲಿಯು ಜಗಳವನ್ನು 
ಆರಂಭಿಸಬಾರದು. ನಿಷ್ಟಲವಾದ ವೈರವನ್ನು ವರ್ಜಿಸಬೇಕು. ಸ್ವಲ್ಪ ನಷ್ಟ 
ವಾದರೂ ಸಹಿಸಿಕೊಳ್ಳಬೇಕಲ್ಲದೆ ಜಗಳದಿಂದ ಧನಾಗಮವನ್ನು ಬಯಸ 
ಬಾರದು (23). ಸ್ನಾನಮಾಡಿದಮೇಲೆ ಸ್ನಾನಕಾಲದಲ್ಲುಟ್ಟ ವಸ್ತ್ರದಿಂದಾಗಲಿ 


560 ಶ್ರೀವಿಷ್ಣುಪುರಾಣಮ್‌ 


ಸ್ನಾತೋ ನಾಂಗಾನಿ ಸಮ್ಮಾರ್ಜೆೇತ್‌ ಸ್ನಾನಶಾಟ್ಕಾ ನ ಪಾಣಿನಾ! 
ನ ಚ ನಿರ್ಧೂತಯೇತ್ಶ್ಯೇಶಾನ್ನಾಚಾಮೇಚ್ಚೈವ ಚೋತ್ಕಿತಃ॥ 24 


ಪಾದೇನ ನಾಕ್ರಮೇತ್ಪಾದಂ ನ ಪೂಜ್ಯಾಭಿಮುಖಂ ನಯೋತ್‌ | 


ನೋಚ್ಚಾಸನಂ ಗುರೋರಗ್ರೇ ಭಜೇತಾವಿನಯಾನ್ವಿತಃ ॥ 25 
ಅಪಸವ್ಕಂ ನ ಗಚ್ಛೇಚ್ಚ ದೇವಾಗಾರಚತುಷ್ಟಥಾನ್‌ | 
ಮಾಂಗಲೃಹಪೂಜ್ಮಾಂಶ್ಚ ತಥಾ ವಿಪರೀತಾನ್ನ ದಕ್ಷಿಣಮ್‌ ॥ 26 
ಸೋಮಾರ್ಕಾಗ್ನಂಬುವಾಯೂನಾಂ ಪೂಜ್ಮಾನಾಂ ಚ ನ 
ಸಮ್ಮುಖಮ್‌!। 
ಕುರ್ಯಾನ್ನಿಷ್ಟೀವವಿಣ್ಮೂತ್ರಸಮುತ್ಸರ್ಗಂ ಚೆ ಪಂಡಿತಃ ॥ 27 
ತಿಷ್ಠನ್ನ ಮೂತ್ರಯೇತ್ತದ್ದತ್‌ ಪಥಿಷ್ಠಪಿ ನ ಮೂತ್ರಯೇತ್‌ | 
ಶ್ಲೇಷ್ಠವಿಣ್ಮೂತುರಕ್ತಾನಿ ಸರ್ವದೈವ ನ ಲಂಘಯೇತ್‌ ॥ 28 


ಬರಿಯಕೈಯಿಂದಾಗಲಿ ದೇಹವನ್ನು ಒರೆಸಿಕೊಳ್ಳಬಾರದು. ತಲೆಗೂದಲನ್ನು 
ಒದರಬಾರದು. ನಿಂತುಕೊಂಡು ಆಚಮನ ಮಾಡಬಾರದು (624). 
ಕಾಲಿಂದ ತನ್ನ ಕಾಲನ್ನು ತುಳಿಯಬಾರದು. ಪೂಜ್ಯರೆದುರಿಗೆ ಕಾಲನ್ನು 
ನೀಡಬಾರದು. ಅವಿನೀತನಾಗಿ ಗುರುವಿನೆದುರಿಗೆ ಉನ್ನತವಾದ ಆಸನದಲ್ಲಿ 
ಕುಳಿತುಕೊಳ್ಳಬಾರದು (25). ದೇವಾಲಯವನ್ನೂ ಚೌಕವನ್ನೂ ಹಾಗೆಯೇ 
ಮಂಗಳವಸ್ತುಗಳನ್ನೂ ಪೂಜ್ಯರನ್ನೂ ಅಪಸವ್ಯವಾಗಿ ದಾಟಬಾರದು. 
ಇದಕ್ಕೆ ವಿರುದ್ಧವಾದ ಹೀನರನ್ನು ಪ್ರದಕ್ಷಿಣಾಕಾರವಾಗಿಯೂ 
ದಾಟಬಾರದು. (26). ಚಂದ್ರ, ಸೂರ್ಯ, ಅಗ್ನಿ, ಜಲ, ವಾಯುಗಳಿಗೆ 
ಅಭಿಮುಖವಾಗಿಯೂ ಗುರುಹಿರಿಯರೆದುರಿಗೂ ಉಗುಳಬಾರದು ಮತ್ತು 
ಮಲಮೂತ್ರಗಳನ್ನು ವಿಸರ್ಜಿಸಬಾರದು (27). ನಿಂತುಕೊಂಡಾಗಲಿ 
ದಾರಿಯಲ್ಲಾಗಲಿ ಮೂತ್ರ ವಿಸರ್ಜನೆ ಮಾಡತಕ್ಕದ್ದಲ್ಲ. ಶ್ಲೇಷ್ಮ, ಮಲ, 
ಮೂತ್ರ, ರಕ್ತಗಳನ್ನು ಯಾವಾಗಲೂ ದಾಟಿ ಹೋಗಬಾರದು (28). 
ಭೋಜನ, ದೇವಪೂಜೆ, ಮಂಗಳಕಾರ್ಯ, ಜಪ, ಹೋಮಾದಿಗಳ 
ಸಮಯದಲ್ಲಿ ಕಫವನ್ನು ಉಗುಳುವುದಾಗಲಿ, ಸಿಂಬಳವನ್ನು ತೆಗೆಯುವು 


ಅಧ್ಯಾಯ 12 ತೃತೀಯಾಂಶಃ 561 
ಶ್ಲೇಷ್ಠಶಿಂಘಾಣಿಕೋತ್ಸರ್ಗೊೋ ನಾನ್ನಕಾಲೇ ಪ್ರಶಸ್ತತೇ। 


ಬಲಿಮಂಗಲಜಪ್ಕಾದೌ ನ ಹೋಮೇ ನ ಮಹಾಜನೇ॥ 29 
ಯೋಷಿತೋ ನಾವಮನ್ಯೇತ ನ ಚಾಸಾಂ ವಿಶ್ವಸೇದ್‌ ಬುಧಃ। 
ನ ಚೈವೇರ್ಷಾ ಭವೇತ್ತಾಸು ನ ಧಿಕ್ಕುರ್ಯಾತ್ಮದಾಚನ ॥ 30 


ಮಾಂಗಲ್ಕಪುಷ್ನರತ್ನಾಜ್ಯಪೂಜ್ಮಾನನಭಿವಾದ್ಮ ಚ! 
ನ ನಿಷ್ಟಮೇದ್‌ ಗೃಹಾತ್‌ ಪ್ರಾಜ್ನಸ್ಪದಾಚಾರಪರೋ ನರಃ॥ 31 


ಚತುಷ್ಪಥಾನ್ನಮಸ್ಕುರ್ಯಾತ್‌ ಕಾಲೇ ಹೋಮಪರೋ ಭವೇತ್‌ 
ದೀನಾನಭ್ಯುದರೇತ್ಸಾಧೂನುಪಾಸೀತ ಬಹುಶ್ರುತಾನ್‌ ॥ 32 


ದೇವರ್ಷಿಪೂಜಕಸ್ಸ್ಪಮ್ಮಕ್‌ ಪಿತೃಪಿಂಡೋದಕಪ್ರದಃ। 
ಸತೃರ್ತಾ ಚಾತಿಥೀನಾಂ ಯಃ ಸ ಲೋಕಾನುತ್ತಮಾನ್‌ ವ್ರಜೇತ್‌ ॥ 


ಹಿತಂ ಮಿತಂ ಪ್ರಿಯಂ ಕಾಲೇ ವಶ್ಶಾತ್ಮಾ ಯೋತಭಿಭಾಷತೇ । 
ಸ ಯಾತಿ ಲೋಕಾನಾಹ್ನಾದಹೇತುಭೂತಾನ್ಸಪಾಕ್ಷಯಾನ್‌ ॥ 34 


ದಾಗಲಿ ಯೋಗ್ಯವಲ್ಲ (29). ಸ್ತ್ರೀಯರನ್ನು ಅವಮಾನಪಡಿಸಬಾರದು. 
ವಿದ್ವಾಂಸನು ಅವರನ್ನು ಹೆಚ್ಚು ನಂಬಲೂ ಬಾರದು. ಸ್ತ್ರೀಯರನ್ನು 
ಮಾತ್ಸರ್ಯದಿಂದ ನೋಡುವುದಾಗಲಿ, ಧಿಕ್ಕಾರದಿಂದ ನಿಂದಿಸುವುದಾಗಲಿ 
ಸಲ್ಲದು (30). ಸದಾಚಾರಶೀಲನಾದ ಪ್ರಾಜ್ಞಮನುಷ್ಯನು ಮಂಗಳದ್ರವ್ಯ, 
ಹೂ, ರತ್ನ, ತುಪ್ಪ, ಪೂಜ್ಯರಾದ ಜನರು-ಇಇವರಿಗೆ ಗೌರವವನ್ನು 
ಸಲ್ಲಿಸದೆ ಮನೆಯಿಂದ ಹೊರಗೆ ಹೋಗಬಾರದು. ನಾಲ್ಕು ರಸ್ತೆಗಳು 
ಸೇರುವ ಚೌಕವನ್ನು ವಂದಿಸಬೇಕು. ಸರಿಯಾದ ಕಾಲದಲ್ಲಿ ಹೋಮತತ್ಪರ 
ನಾಗಬೇಕು. ದೀನರಿಗೆ ಉಪಕಾರ ಮಾಡಬೇಕು. ವಿದ್ವಾಂಸರಾದ 
ಸಜ್ಜನರನ್ನು ವಂದಿಸಬೇಕು (31-32). ಯಾವಾತನು ದೇವತೆಗಳನ್ನೂ 
ಯಷಿಗಳನ್ನೂ ಪೂಜಿಸುತ್ತಾನೋ ಪಿತೃಗಳಿಗೆ ಪಿಂಡೋದಕಗಳನ್ನು 
ಸರಿಯಾಗಿ ಸಲ್ಲಿಸುತ್ತಾನೋ ಮತ್ತು ಅತಿಥಿಗಳನ್ನು ಸತ್ಕರಿಸುತ್ತಾನೋ 
ಅವನು ಉತ್ತಮ ಲೋಕಗಳನ್ನು ಪಡೆಯುತ್ತಾನೆ (33). ಯಾವಾತನು 
ಜಿತೇಂದ್ರಿಯನಾಗಿದ್ದು ಕಾಲಾನುಗುಣವಾಗಿ ಹಿತವಾಗಿಯೂ ಮಿತ 


562 ಶ್ರೀವಿಷ್ಣುಪುರಾಣಮ್‌ 


ಧೀಮಾನ್‌ ಹ್ರೀಮಾನ್‌ ಕ್ಷಮಾಯುಕ್ತೋ ಹ್ಯಾಸಿಕೋ 


ವಿನಯಾನ್ನಿತಃ | 
ಎದ್ಮಾಭಿಜನವೃದ್ಧಾನಾಂ ಯಾತಿ ಲೋಕಾನನುತ್ತಮಾನ್‌ ॥ 35 
ಅಕಾಲಗರ್ಜಿತಾದೌ ಚ ಪರ್ವಸ್ಥಾಶೌಚಕಾದಿಷು। 
ಅನಧ್ಯಾಯಂ ಬುಧಃ ಕುರ್ಯಾದುಪರಾಗಾದಿಕೇ ತಥಾ॥ 36 
ಶಮಂ ನಯತಿ ಯಃ ಕ್ರುದ್ಧಾನ್‌ ಸರ್ವಬಂಧುರಮತ್ನ್ತರೀ!। 
ಭೀತಾಶ್ನಾಸನಕೃತ್ಸಾಧುಸ್ಪೃರ್ಗಸ್ತಸ್ಕಾಲ್ಲಕಂ ಫಲಮ್‌ ॥ 37 
ವರ್ಹಾತಪಾದಿಷುಚ್ಛತ್ರೀ ದಂಡೀ ರಾತ್ಮಟವೀಷು ಚ। 
ಶರೀರತ್ರಾಣಕಾಮೋ ವೆ ಟ್ರ ಸೋಪಾನತ್ಯಸ್ಸ್ನದಾ ವ್ರಜೇತ್‌ ॥ 38 


ನೋರ್ಧ್ವಂ ನ ತಿರ್ಯಗ್ದೂರಂ ವಾ ನ ಹಪಶನರ್ಯಟೇದ್‌ಬುಧಃ। 
ಯುಗಮಾತುಂ ಮಹೀಪೃಷ್ಠಂ ನರೋ ಗಚ್ಛೇದ್ದಿಲೋಕಯನ್‌ ॥ 39 


ವಾಗಿಯೂ ಪ್ರಿಯವಾಗಿಯೂ ಮಾತಾಡುತ್ತಾನೋ ಆತನು, ರಾಜ ಸಗರ, 
ಆನಂದಕರವಾದ ಅಕ್ಬ್ಚಯ ಲೋಕವನ್ನು ಸೇರುತ್ತಾನೆ (34). ಧೀಮಂತನೂ 
ಹ್ರೀಮಂತನೂ ಕ್ಷಮಾಶೀಲನೂ ಆಸ್ತಿಕನೂ ವಿನಯಾನ್ವಿತನೂ ಆದ 
ಮನುಷ್ಯನು ಜ್ಞಾನವೃದ್ಧರೂ ಉತ್ತಮ ಕುಲದವರೂ ಸೇರುವ ಲೋಕವನ್ನು 
ಸೇರುತಾನೆ (35). ಅಕಾಲದಲ್ಲಿ ಮೇಘಗರ್ಜನೆಯಾದಾಗ, ಪರ್ವ 
ಕಾಲದಲ್ಲಿ, ಅಶೌಚ ಬಂದಾಗ ಮತ್ತು ಗ್ರಹಣಕಾಲ ಮೊದಲಾದ 
ಸಂದರ್ಭದಲ್ಲಿ ವಿವೇಕಿಯು ವೇದಾಧ್ಯಯನವನ್ನು ಮಾಡತಕ್ಕದ್ದಲ್ಲ (36). 
ಸರ್ವರಿಗೂ ಬಂಧುವಿನಂತೆ ನಡೆಯುತ್ತ, ಮಾತ್ಸರ್ಯರಹಿತನಾಗಿದ್ದು, 
ಕೋಪಗೊಂಡವರನ್ನು ಸಂತೈಸುತ್ತ, ಹೆದರಿದವರಿಗೆ ದೈರ್ಯ ಹೇಳುತ್ತ 
ಇರುವ ಸಾಧುಪುರುಷನಿಗೆ ಸ್ವರ್ಗವೂ ಸಹ ಅತ್ಯಲ್ಪವಾದ ಫಲ (37). 
ಗೃಹಸ್ಥನು ಮಳೆ ಬಿಸಿಲುಗಳಲ್ಲಿ ಛತ್ರಿಯನ್ನು ಧರಿಸಬೇಕು. ರಾತ್ರಿ 
ಯಲ್ಲಿಯೂ ಕಾಡಿನಲ್ಲಿಯೂ ದೊಣ್ಣೆಯನ್ನು ಹಿಡಿದಿರಬೇಕು. ನಡೆಯು 
ವಾಗ ಕಾಲಿಗೆ ಚಪ್ಪಲಿಯನ್ನು ಹಾಕಿರಬೇಕು. ಇದೆಲ್ಲವೂ ದೇಹರಕ್ಷಣೆಗಾಗಿ 
(38). ಪಂಡಿತನು ಒಂದು ಮಾರಿನವರೆಗೆ (ಸ್ವಲ್ಪದೂರ ಮಾತ್ರ) 


ಅಧ್ಯಾಯ 12 ತೃತೀಯಾಂಶಃ 563 
ದೋಷಹೇತೂನಶೇಷಹಾಂಶ್ಚ ವಶ್ಶಾತ್ಮಾ ಯೋ ನಿರಸ್ಕತಿ। 
ತಸ್ಮ ಧರ್ಮಾರ್ಥಕಾಮಾನಾಂ ಹಾನಿರ್ನಾಲ್ಲಾಪಿ ಜಾಯತೇ॥ 40 


ಸದಾಚಾರರತಃ ಪ್ರಾಜ್ಞೋ ವಿದ್ಯಾವಿನಯಶಿಕ್ಷಿತಃ | 
ಪಾಹೇನಪೃಹಾಪಃ ಪರುಷೇ ಹ್ಮಭಿಧತ್ತೇ ಪ್ರಿಯಾಣಿ ಯಃ। 


ಮೈತ್ರೀದ್ರವಾಂತಃ ಕರಣಸ್ತಸ್ಕ ಮುಕ್ತಿ! ಕರೇ ಸ್ಥಿತಾ॥ 41 
ಯೇ ಕಾಮಕ್ರೋಧಲೋಭಾನಾಂ ವೀತರಾಗಾ ನ ಗೋಚರೇ!। 
ಸದಾಚಾರಸ್ನಿತಾಸ್ತೇಷಹಾಮನುಭಾವೈಧಗೃತಾ ಮಠೀ॥ 42 


ತಸ್ಮಾತ್ಸತ್ಕಂ ವದೇತ್‌ ಪ್ರಾಜ್ಞೋ ಯತ್ನರಪ್ರೀತಿಕಾರಣಮ್‌ | 
ಸತಂ ಯತ್ನರದುಃಖಾಯ ತದಾ ಮೌನಪರೋ ಭವೇತ್‌ ॥ 43 


ಪ್ರಿಯಮುಕ್ತಂ ಹಿತಂ ನೈತದಿತಿ ಮತ್ವಾ ನ ತದ್ದದೇತ್‌। 
ಶ್ರೇಯಸ್ತ್ಪತ್ರ ಹಿತಂ ವಾಚ್ಯಂ ಯದೃಷ್ಠಕಂತಮಪ್ರಿಯಮ್‌ ॥ 44 


ನೋಡುತ್ತ ಸಂಚರಿಸಬೇಕು. ಮೇಲಾಗಲಿ ಅಡ್ಡವಾಗಲಿ ಬಹಳ 
ದೂರವಾಗಲಿ ನೋಡುತ್ತ ಹೋಗಬಾರದು (39). ಹೀಗೆ ದೋಷಕ್ಕೆ 
ಕಾರಣಗಳಾದ ಸಮಸ್ತ ವಿಷಯಗಳನ್ನೂ ಯಾವ ಜಿತೇಂದ್ರಿಯನು ದೂರ 
ಮಾಡುತ್ತಾನೋ ಆತನ ಧರ್ಮಾರ್ಥಕಾಮಗಳಿಗೆ ಸ್ವಲ್ಪವಾದರೂ 
ಚ್ಯುತಿಯಾಗುವುದಿಲ್ಲ (40). ಯಾವ ಪ್ರಾಜ್ಞನು ಸದಾಚಾರ ನಿರತನೂ 
ವಿದ್ಯಾವಿನಯಭೂಷಿತನೂ ಆಗಿ, ಪಾಪಿಯಾದವನಿಗೂ ಕೆಟ್ಟದ್ದನ್ನು 
ಮಾಡದೆ ಒಳ್ಳೆಯ ಮಾತುಗಳನ್ನಾಡುತ್ತಾನೋ, ಯಾರ ಅಂತಃಕರಣವು 
ಸ್ನೇಹದಿಂದ ಕರಗಿರುತ್ತದೆಯೋ ಆತನ ಕೈಯಲ್ಲಿಯೇ ಮೋಕ್ಷವಿರುತ್ತದೆ 
(41). ವೀತರಾಗರೂ ಕಾಮಕ್ರೋಧ ಲೋಬಭಗಳಿಗೆ ಒಳಗಾಗದವರೂ 
ಸದಾಚಾರ ಶೀಲರೂ ಆದ ಮಹಾಪುರುಷರ ಪ್ರಭಾವದಿಂದ ಈ 
ಭೂಮಿಯು ನಿಂತಿದೆ. ಆದ್ದರಿಂದ ಪ್ರಾಜ್ಞನು ಪರರಿಗೆ ಪ್ರೀತಿಯನ್ನುಂಟು 
ಮಾಡುವ ಸತ್ಯವನ್ನು ನುಡಿಯಬೇಕು. ಸತ್ಯವು ಪರರಿಗೆ ನೋವನ್ನುಂಟು 
ಮಾಡುವುದಾದರೆ, ಆಗ ಮೌನವನ್ನು ಅವಲಂಬಿಸಬೇಕು (42-43). 
ಪ್ರಿಯವಾದರೂ ಹಿತಕಾರಿಯಲ್ಲವಾದರೆ ಅದನ್ನು ಹೇಳಬಾರದು. ಬಹಳ 


564 ಶ್ರೀವಿಷ್ಣುಪುರಾಣಮ್‌ 


ಪ್ರಾಣಿನಾಮುಪಕಾರಾಯ ಯಥೈವೇಹ ಪರತ್ರ ಚ! 
ಕರ್ಮಣಾ ಮನಸಾ ವಾಚಾ ತದೇವ ಮತಿಮಾನೃಜೇತ್‌ || 46 


ಇತಿ ಶ್ರೀವಿಷ್ಣುಪುರಾಣೇ ತೃತೀಯೇ5ಂಶೇ ದ್ವಾದಶೋsಧ್ಯಾಯಃ 


ಅಪ್ರಿಯವಾದರೂ ಹಿತಕಾರಿಯಾದರೆ ಆ ಮಾತನ್ನು ಹೇಳಬೇಕು. ಯಾವ 
ಕಾರ್ಯವು ಇಹಲೋಕ ಪರಲೋಕಗಳಲ್ಲಿ ಪ್ರಾಣಿಗಳಿಗೆ ಉಪಕಾರಿ 
ಯಾಗುವುದೋ ಅಂತಹ ಕಾರ್ಯವನ್ನೇ ಬುದ್ಧಿಶಾಲಿಯಾದವನು 
ಮನಸ್ಸು, ಮಾತು ಮತ್ತು ಕ್ರಿಯೆಗಳಿಂದ ಆಚರಿಸಬೇಕು (44-45). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ತೃತೀಯಾಂಶದಲ್ಲಿ 
ಹನ್ನೆರಡನೆಯ ಅಧ್ಯಾಯ ಮುಗಿಯಿತು. 


% 


ತ್ರಯೋದಶೋsಧ್ಯಾಯಃ 


ಔರ್ವ ಉವಾಚ: 


ಸಚ್ಛೈಲಸ್ಕ ಪಿತುಃ ಸ್ನಾನಂ ಜಾತೇ ಪುತ್ರೇ ವಿಧೀಯತೇ। 
ಜಾತಕರ್ಮ ತದಾ ಕುರ್ಯಾತ್‌ ಶ್ರಾದ್ಧಾಮಭ್ಮುದಯೇ ಚ ಯತ್‌ ॥ 


ಯುಗ್ಮಾನ್‌ ದೇವಾಂಶ್ಚ ಪಿತ್ರ್ಯಾಂಶ್ಚ ಸಮ್ಮಕ್ಸವ್ಮಕ್ರಮಾದ್‌ ದ್ವಿಜಾನ್‌ | 
ಪೂಜಯೇದ್ಧೋಜಯೇಚ್ಛೈವ ತನ್ಮನಾ ನಾನ್ಕಮಾನಸಃ॥ 2 


ದಧ್ಯಕ್ಷತೈಸ್ಸಬದರೈಃ ಪ್ರಾಹ್ಮುಖೋದಜ್ಮುಖೋವಪಿವಾ | 
ದೇವತೀರ್ಥೇನ ವೈ ಪಿಂಡಾನ್‌ ದದ್ಯಾತ್ಕಾಯೇನ ವಾ ನೃಪ॥ 3 


ನಾಂದೀಮುಖಃ ಪಿತೃಗಣಸ್ತೇನ ಶ್ರಾದ್ದೇನ ಪಾರ್ಥಿವ 
ಪ್ರೀಯತೇ ತತ್ತು ಕರ್ತವ್ಯಂ ಪುರುಷೈಸ್ಸರ್ವವೃದ್ಧಿಹು॥ 


ಅಧ್ಯಾಯ 13 
ನಾಂದೀಶ್ರಾದ್ಧ ಪ್ರೇತಕರ್ಮ, ಪಿತೃಶ್ರಾದ್ಧಾದಿಗಳ ವಿಚಾರ 


ಪರಾಶರಮುನಿಗಳು ಹೇಳಿದರು: ಮತ್ತೆ ಔರ್ವನು ಹೇಳಿದ್ದೇನೆಂದರೆ 
“ಪುತ್ರನು ಹುಟ್ಟಿದಾಗ ತಂದೆಯು ಸಚೇಲಸ್ನಾನಮಾಡಬೇಕು. ಅನಂತರ 
ಜಾತಕರ್ಮಸಂಸ್ಕಾರವನ್ನೂ ಆಭ್ಯದಯಿಕಶ್ರಾದ್ಧವನ್ನೂ ಮಾಡತಕ್ಕದ್ದು 
(1). ಆತನು ತನ್ಮಯನಾಗಿ ಏಕಾಗ್ರಚಿತ್ತದಿಂದ ದೇವಗಣ ಪಿತೃಗಣ 
ಗಳೆರಡನ್ನೂ ಪ್ರದಕ್ಷಿಣ ಕ್ರಮದಿಂದ ಪೂಜಿಸಬೇಕಲ್ಲದೆ ಬ್ರಾಹ್ಮಣರಿಗೆ 
ಭೋಜನವನ್ನು ಮಾಡಿಸಬೇಕು. ದಧಿ, ಅಕ್ಷತೆ, ಬದರೀಫಲಗಳಿಂದ 
ಕೂಡಿದ ಪಿಂಡಗಳನ್ನು ಪೂರ್ವಾಭಿಮುಖನಾಗಿ ಅಥವಾ ಉತ್ತರಾಭಿಮುಖ 
ನಾಗಿ ಕುಳಿತು ದೇವತೀರ್ಥದಿಂದಲೋ ಅಥವಾ ಪ್ರಾಜಾಪತ್ಕತೀರ್ಥ 
ದಿಂದಲೋ ಹಾಕಬೇಕು (2-3). ಈ ಶ್ರಾದ್ಧದಿಂದ ನಾಂದೀಮುಖ 
ಪಿತ್ಠಗಣವು ಸಂತೃಪ್ತವಾಗುತ್ತದೆ. ಆದ್ದರಿಂದ ಎಲ್ಲ ಅಭ್ಯುದಯ ಕಾರ್ಯ 
ಗಳಲ್ಲಿಯೂ ಈ ನಾಂದೀಶ್ರಾದ್ಧವನ್ನು ಮಾಡಬೇಕು (4). ಮಗಳ ಮತ್ತು 


566 ಶ್ರೀವಿಷ್ಣುಪುರಾಣಮ್‌ 
ಕನ್ಮಾಪುತ್ರವಿವಾಹೇಹು ಪ್ರವೇಶೇಷು ಚ ವೇಶ್ಮನಃ। 
ನಾಮಕರ್ಮಣಿ ಬಾಲಾನಾಂ ಚೂಡಾಕರ್ಮಾದಿಕೇ ತಥಾ॥ 5 


ಸೀಮಂತೋನ್ನಯನೇ ಚೈವ ಪುತ್ರಾದಿಮುಖದರ್ಶನೇ। 
ನಾಂದೀಮುಖಂ ಪಿತೃಗಣಂ ಪೂಜಯೇತ್‌ ಪ್ರಯತೋ ಗೃಹೀ ॥ 


ಪಿತೃಪೂಜಾಕ್ರಮಃ ಪ್ರೋಕ್ಟೋ ವೃದ್ಧಾವೇಷ ಸನಾತನಃ! 


ಶ್ರೂಯತಾಮವನೀಪಾಲ ಶ್ರೇತಕರ್ಮಕ್ರಿಯಾವಿಧಿಃ ॥ 7 
ಪ್ರೇತದೇಹಂ ಶುಭೆ ೪! ಸ್ನಾನೈಃ ಸ್ನಾಪಿತಂ ಸೃಗ್ನಿಭೂಷಿತಮ್‌ | 
ದಗ್ದ್ವಾ ಗ್ರಾಮದ್ದಹಿಃ ಸ್ನಾತ್ಟಾ ಸಚೈಲಸ್ಸಲಿಲಾಶಯೇ॥ 8 
ಯತ್ರ ತತ್ರ ಸ್ಥಿತಾಯೆ ಪತೆದಮುಕಾಯೇತಿ ವಾದಿನಃ। 
ದಕ್ಷಿಣಾಭಿಮುಖಾ ದದುರ್ಬಾಂಧವಾಸ್ಸಲಿಲಾಂಜಲೀನ್‌ ॥ 9 
ಪ್ರವಿಷ್ಟಾಶ್ಚ ಸಮಂ ಗೋಭಿರ್ಗ್ರಾಮಂ ನಕ್ಷತ್ರದರ್ಶನೇ। 

ಕಟಕರ್ಮ ತತಃ ಕುರ್ಯುರ್ಭೂಮೈ ಪ್ರಸ್ತರಶಾಯಿನಃ॥ 10 


ಮಗನ ವಿವಾಹಕಾಲದಲ್ಲಿ, ನೂತನಗೃಹಪ್ರವೇಶದಲ್ಲಿ, ಮಕ್ಕಳ 
ನಾಮಕರಣದಲ್ಲಿ , ಚೌಲ ಮುಂತಾದ ಕಾರ್ಯದಲ್ಲಿ , ಸೀಮಂತದಲ್ಲಿ , 
ಪುತ್ರನ ಪ್ರಥಮ ದರ್ಶನದಲ್ಲಿ ಗೃಹಸ್ಟನು ನಾಂದೀಮುಖಪಿತೃಗಣವನ್ನು 
ಶುಚಿಯಾಗಿ ಪೂಜಿಸತಕ್ಕದ್ದು (5-6). ಅಭ್ಯುದಯಕಾಲದಲ್ಲಿ ಪಿತೃಗಳನ್ನು 
ಹೇಗೆ ಪೂಜಿಸಬೇಕೆಂಬ ಸನಾತನವಾದ ಕ್ರಮವನ್ನು ಹೇಳಿದ್ದಾಯಿತು. 
ಭೂಪತಿ--ಸಗರ, ಈಗ ಪ್ರೇತಕರ್ಮದ ವಿಧಿ ಹೇಗೆಂಬುದನ್ನು ಕೇಳು 
(7). ಪ್ರೇತದೇಹಕ್ಕೆ (ಶವಕ್ಕೆ ಶುಚಿಯಾದ ನೀರಿನಿಂದ ಸ್ನಾನಮಾಡಿಸಿ 
ಹೂಮಾಲೆಯಿಂದ ಅಲಂಕರಿಸಿ, ಗ್ರಾಮದ ಹೊರಗೆ ತೆಗೆದುಕೊಂಡು 
ದಹನಮಾಡತಕ್ಕದ್ದು. ಅನಂತರ ಜಲಾಶಯದಲ್ಲಿ ಸಚೇಲಸ್ನಾನಮಾಡ 
ತಕ್ಕದ್ದು (8). "ಈ ನಾಮಗೋತ್ರಗಳುಳ್ಳ ಪ್ರೇತನು ಎಲ್ಲಿಯೇ ಇರಲಿ, 
ಅವನಿಗಾಗಿ ಈ ಜಲಾಂಜಲಿಯು ಅರ್ಪಿತ' ಎಂದು ಹೇಳುತ್ತ ಬಾಂಧವರು 
ದಕ್ಷಿಣಾಭಿಮುಖರಾಗಿ ತರ್ಪಣವನ್ನು ಕೊಡಬೇಕು (9). ನಕ್ಷತ್ರಗಳು 
ಕಾಣಸಿಕೊಂಡಮೇಲೆ ಗೋವುಗಳೊಡನೆ ಗ್ರಾಮಕ್ಕೆ ಬಂದು ಅಶೌಚಕೃತ್ಯ 


ಅಧ್ಯಾಯ 13 ತೃತೀಯಾಂಶಃ 567 
ದಾತವ್ಯೋಂನುದಿನಂ ಪಿಂಡಃ ಪ್ರೇತಾಯ ಭುವಿ ಪಾರ್ಥಿವ! 
ದಿವಾ ಚ ಭಕ್ತಂ ಭೋಕ್ತವಮಮಾಂಸಂ ಮನುಜರ್ಷಭ॥ 11 


ದಿನಾನಿ ತಾನು ಚೇಚ್ಛಾತಃ ಕರ್ತವ್ಯಂ ವಿಪ್ರಭೋಜನಮ್‌!। 
ಪ್ರೇತಾ ಯಾಂತಿ ತಥಾ ತೃಪ್ತಿಂ ಬಂಧುವರ್ಗೇಣ ಭುಂಜತಾ॥ 12 


ಪ್ರಥಹಮೇಹ್ಲಿ ತೃತೀಯೇ ಚ ಸಪ್ತಮೇ ನವಮೇ ತಥಾ! 


ವಸ್ತತ್ಕಾಗಬಹಿಸ್ನಾನೇ ಕೃತ್ವಾ ದದ್ಯಾತ್ತಿಲೋದಕಮ್‌ ॥ 13 
ಚತುರ್ಥೇಇಸ್ನಿ ಚೆ ಕರ್ತವ್ಯಂ ತಸ್ಮಾಸ್ಸಿಚಯನಂ ನೃಪ। 
ತದೂರ್ಧ್ವಮಂಗಸಂಸ್ಪರ್ಶಸ್ಸಪಿಂಡಾನಾಮಪೀಹ್ಮತೇ ॥ 14 
ಯೋಗಾಸರ್ವಕ್ರಿಯಾಣಾಂ ತು ಸಮಾನಸಲಿಲಾಸ್ಪಥಾ | 
ಅನುಲೇಪನಪುಷ್ಪಾದಿಭೋಗಾದನ್ಯತ ಪಾರ್ಥಿವ ॥॥ 15 


ವನ್ನಾಚರಿಸಬೇಕು. ನೆಲದ ಮೇಲೆ ಚಾಪೆಯನ್ನು ಹಾಸಿ ಮಲಗತಕ್ಕದ್ದು 
(10). ಪೃಥಿವೀಪತಿ, ಪ್ರತಿದಿನವೂ ಪ್ರೇತವನ್ನುದ್ದೇಶಿಸಿ ನೆಲದ ಮೇಲೆ 
ಪಿಂಡವನ್ನು ಹಾಕುತ್ತಿರಬೇಕು. ಹಗಲು ಮಾತ್ರ ಮಾಂಸರಹಿತವಾದ 
ಅನ್ನವನ್ನು ತಿನ್ನಬಹುದು. ಆ ದಿನಗಳಲ್ಲಿ ಬ್ರಾಹ್ಮಣರು ಅಪೇಕ್ಷಿಸಿದರೆ 
ಭೋಜನವನ್ನು ಮಾಡಿಸಬಹುದು. ಆಗ ಬಂಧುಗಳು ಊಟಮಾಡುತ್ತಿದ್ದರೆ 
ಮೃತಾತದಿಗೆ ತೃಪ್ತಿಯಾಗುತ್ತದೆ (11-12). ಒಂದು, ಮೂರು, ಏಳು 
ಮತ್ತು ಒಂಬತ್ತನೆಯ ದಿನಗಳಲ್ಲಿ ಹೊರಗಡೆ ಸ್ನಾನಮಾಡಿ ಉಟ್ಟ ವಸ್ತ್ರವನ್ನು 
ತ್ಯಜಿಸಿಬಿಡಬೇಕು. (ಅನಂತರ ಬೇರೆ ವಸ್ತವನ್ನುಟ್ಟು) ಪ್ರೇತನಿಗೆ ತಿಲೋದಕ 
ವನ್ನು ಕೊಡಬೇಕು (13). ನಾಲ್ಕನೆಯ ದಿನ ಅಸ್ಥಿಸಂಚಯನವನ್ನು ಮಾಡಿದ 
ಮೇಲೆ ಸಪಿಂಡರ* ಅಂಗಸ್ಪರ್ಶವನ್ನು ಮಾಡಬಹುದು (ಅಲ್ಲಿಯವರೆಗೆ 
ಸಪಿಂಡರನ್ನೂ ಮುಟ್ಟಬಾರದು) (14). ಅನಂತರ ಸಮಾನೋದಕರಿಗೆ, 
ಗಂಧಲೇಪನ ಪುಷ್ಪಧಾರಣಾದಿಗಳನ್ನು ಬಿಟ್ಟು, ಸಂಧ್ಯಾವಂದನಾದಿಕ್ರಿಯೆ 


* ಮೂಲಪುರುಷನಿಂದ ಏಳು ತಲೆಯವರೆಗಿನ ಜನರು ಸಪಿಂಡರು, ಅನಂತರ 
ದವರು ಮೂಲಪುರುಷನ ಜನವಾಮಗಳು ಗೊತ್ತಿರುವವರೆಗೆ ಸಮಾನೋದಕ 
ರೆನಿಸುತಾರೆ. ಆಮೇಲೆ ಸಗೋತ್ರರು. 


568 ಶ್ರೀವಿಷ್ಣುಪುರಾಣಮ್‌ 


ಶಯ್ಕಾಸನೋಹಭೋಗಶ್ಚ ಸಪಿಂಡಾನಾಮಪೀಷ್ಮತೇ | 
ಭಸ್ಮಾಸ್ಕಿಚಿಯನಾದೂರ್ಧ್ವಂ ಸಂಯೋಗೋ ನ ತು 
ಯೋಷಿತಾಮ್‌ ॥ 16 


ಬಾಲೇ ದೇಶಾಂತರಸ್ಕೇ ಚ ಪತಿತೇ ಚೆ ಮುನೌ ಮೃತೇ। 
ಸದೃಶ್ಕೌಚಂ ತಥೇಚ್ಛಾತೋ ಜಲಾಗ್ನುದ್ಧಂಧನಾದಿಷು॥ 17 


ಇರಿ ಬ 
ಮೃತಬಂಧೋರ್ದಶಾಹಾನಿ ಕುಲಸ್ಕಾನ್ನಂ ನ ಭುಜ್ಯತೇ।! 
ದಾನಂ ಪ್ರತಿಗ್ರಹಹೋ ಹೋಮಃ ಸ್ಟಾಧ್ಯಾಯಶ್ಚ ನಿವರ್ತತೇ॥ 18 


ವಿಪ್ರಸೈೈತದ್‌ ದ್ಹಾದಶಾಹಂ ರಾಜನಸ್ಕಾಪಶೌಚಕಮ್‌। 
ಅರ್ಧಮಾಸಂ ತು ವೈಶ್ಯಸ್ಮ ಮಾಸಂ ಶೂದ್ರಸ್ಮ ಶುದ್ಧಯೇ॥ 19 


ಗಳಲ್ಲಿ ಯೋಗ್ಯತೆ ಬರುತ್ತದೆ (15). ಬೂದಿ ಮತ್ತು ಅಸ್ಥಿಗಳ ಸಂಚಯನ 
ವಾದಮೇಲೆ ಸಪಿಂಡರು ಶಯನ, ಆಸನಾದಿಗಳನ್ನು ಬಳಸಬಹುದು. 
ಆದರೆ ಸ್ಲೀಸಂಗವನ್ನು ಮಾಡಕೂಡದು. ಬಾಲಕ, ದೇಶಾಂತರದಲ್ಲಿರ 
ತಕ್ಕವನು, ಪತಿತ, ಸಂನ್ಯಾಸಿ ಇವರು ಮೃತರಾದರೆ ಸದ್ಯಃಶೌಚವು 
(ಸ್ನಾನದಿಂದ ಶುದ್ಧಿ) ವಿಹಿತವಾಗಿದೆ. ಹಾಗೆಯೇ ನೀರು, ಬೆಂಕಿ, ನೇಣು 
ಹಾಕಿಕೊಳ್ಳುವುದು--ಮೊದಲಾದ್ದರಿಂದ ಉದ್ದೇಶಪೂರ್ವಕ ಆತ್ಮಹತ್ಯೆ 
ಮಾಡಿಕೊಂಡಾಗಲೂ ಸದ್ಯಃಶೌಚ* (16-17). ಯಾವಾತನ ಬಂಧುವು 
ಮೃತನಾಗಿದ್ದಾನೋ ಅವನ ಕುಟುಂಬದ ಅನ್ನವು ಹತ್ತು ದಿನಗಳವರೆಗೆ 
ಇತರರಿಗೆ ತಿನ್ನಲು ಯೋಗ್ಯವಾದ್ದಲ್ಲ. ದಾನ, ಪ್ರತಿಗ್ರಹ, ಹೋಮ, 
ವೇದಾಧ್ಯಯನ--ಇವೆಲ್ಲವೂ ಮೃತಬಂಧುವಿಗೆ (ಅಶೌಚಕಾಲದಲ್ಲಿ) 
ಇರುವುದಿಲ್ಲ (18). ಹತ್ತು ದಿನ ಅಶೌಚವೆನ್ನುವುದು ಬ್ರಾಹಣನಿಗೆ 
ಸಂಬಂಧಿಸಿದ್ದು. ಕ್ಷತ್ರಿಯನಿಗೆ ಹನ್ನೆರಡು ದಿನ ಅಶೌಚ. ವೈಶ್ಯನಿಗೆ 
ಅರ್ಧಮಾಸ. ಶೂದ್ರನಿಗೆ ಶುದ್ದಿಯಾಗಲು ಒಂದು ತಿಂಗಳು ಅಶೌಚ 
ವಿರುತ್ತದೆ (19). ಆಮೇಲೆ ಅಶೌಚವು ಕಳೆದ ದಿನ ಬೆಸಸಂಖ್ಯೆಯ (1, 3, 
೨ ಇತ್ಯಾದಿ) ಬ್ರಾಹಣರಿಗೆ ಭೋಜನಮಾಡಿಸಬೇಕು. ಉಚ್ಛಿಷ್ಟದ ಬಳಿ 


* ತಂದೆತಾಯಿಗಳು ಮೃತರಾದಾಗ ಇದು ಅನ್ವಯಿಸುವುದಿಲ್ಲ. 


ಅಧ್ಯಾಯ 18 ತೃತೀಯಾಂಶಃ 569 


ಅಯುಜೋ ಭೋಜಯೇತ್ಕಾಮಂ ದ್ದಿಜಾನಂತೇ ತತೋ ದಿನೇ। 
ದದ್ಯಾದರ್ಭೆೇಷು ಪಿಂಡಂ ಚೆ ಪ್ರೇತಯೋಚ್ಛಿಷ್ಠಸನ್ನಿಧೌ ॥ 20 


ವಾರ್ಯಾಯುಧಪ್ರತೋದಾಸ್ತು ದಂಡಶ್ಚ ದ್ವಿಜಭೋಜನಾತ್‌ | 
ಸ್ಪಷ್ಟವ್ಕೋಂನಂತರಂ ವರ್ಣಃ ಶುದ್ಧೇರನ್‌ ತೇ 
ತತಃ ಕ್ರಮಾತ್‌ ॥ 21 


ತತಃ ಸ್ವವರ್ಣಧರ್ಮಾ ಯೇ ವಿಪ್ರಾದೀನಾಮುದಾಹೃತಾಃ। 
ತಾನ್ಕುರ್ವೀತ ಪುಮಾನ್‌ ಜೀವೇನ್ನಿಜಧರ್ಮಾರ್ಜನೈಸ್ಪಥಾ॥ 22 


ಮೃತಾಹನಿ ಚ ಕರ್ತವ್ಯಮೇಕೋದಿಷ್ಟಮತಃ ಪರಮ್‌! 
ಆಹ್ಹಾನಾದಿಕ್ರಿಯೇದೆ ಲವನಿಯೋಗರಹಿತಂ ಹಿ ತತ್‌ ॥ 23 


ಏಕೋವನರ್ಫ್ಥ್ಯಸ್ತತ್ರ ದಾತವ್ಯಸ್ತಫೈವೈಕಪವಿತ್ರಕಮ್‌ | 
ಪ್ರೇತಾಯ ಪಿಂಡೋ ದಾತವ್ಯೋ ಭುಕ್ತವತ್ಸು ದ್ವಿಜಾತಿಷು॥ 24 


ಪ್ರಶ್ನಶ್ಚ ತತ್ರಾಭಿರತಿರ್ಯಜಮಾನೈರ್ದಿಜನ್ಮನಾಮ್‌ | 
ಅಕ್ಷಯ್ಯಮಮುಕಸ್ಕೇತಿ ವಕ್ತವ್ಯಂ ವಿರತೌ ತಥಾ॥ 25 


ದರ್ಭೆಗಳ ಮೇಲೆ ಪ್ರೇತವನ್ನುದ್ದೇಶಿಸಿ ಪಿಂಡಗಳನ್ನು ಹಾಕಬೇಕು (ಇದು 
ಏಕೋದ್ದಿಷ್ಟಶ್ರಾದ್ದ) (20). ಅಶೌಚವು ಕಳೆದಮೇಲೆ ಬ್ರಾಹ್ಮಣಭೋಜನಾ 
ನಂತರ ನಾಲ್ಕು ವರ್ಣದವರೂ ಕ್ರಮವಾಗಿ ಜಲ, ಆಯುಧ, ಕೊರಡೆ 
(ಚಾಟಿ), ದಂಡ--ಇವನ್ನು ಮುಟ್ಟಬೇಕು. ಆಗ ಇವರೆಲ್ಲರೂ ಶುದ್ಧರಾಗು 
ತ್ತಾರೆ (21). ಅನಂತರ ಬ್ರಾಹ್ಮಣಾದಿಗಳಿಗೆ ಯಾವ ಯಾವ ವರ್ಣಧರ್ಮ 
ಗಳು ಹೇಳಲ್ಪಟ್ಟಿವೆಯೋ ಅವುಗಳನ್ನು ಆಚರಿಸಬೇಕಲ್ಲದೆ, ತಮ್ಮ ತಮ್ಮ 
ಧರ್ಮಾನುಗುಣವಾಗಿ ಆರ್ಜಿಸಿ ಜೀವಿಸಬೇಕು (22). ಅಲ್ಲಿಂದ ಮುಂದೆ 
ಪ್ರತಿಮಾಸವೂ ಮೃತತಿಥಿಯಲ್ಲಿ ಏಕೋದ್ದಿಷ್ಟಶ್ರಾದ್ದವನ್ನು ಮಾಡತಕ್ಕದ್ದು. 
ಅದರಲ್ಲಿ ಆವಹನಾದಿಗಳೂ ವಿಶ್ವೇದೇವರ ಸಾಂನಿಧ್ಯವೂ ಇರುವುದಿಲ್ಲ 
(23). ಆಗ ಒಂದೇ ಅರ್ಯ, ಒಂದೇ ದರ್ಭೆಯ ಪವಿತ್ರವಿರುತ್ತದೆ. 
ಬ್ರಾಹ್ಮಣರು ಉಂಡಮೇಲೆ ಒಂದು ಪಿಂಡವನ್ನು ಹಾಕತಕ್ಕದ್ದು. 
ವಿಪ್ರವಿಸರ್ಜನಕಾಲದಲ್ಲಿ ಯಜಮಾನನು “ಅಭಿರಮ್ಯತಾಂ' ಎಂದೂ 


570 ಶ್ರೀವಿಷ್ಣುಪುರಾಣಮ್‌ 


ಏಕೋದ್ದಿಷ್ಟಮಯೋ ಧರ್ಮ ಇತ್ಯಮಾವತ್ಸರಾತ್ಮ್ಮತಃ | 
ಸಪಿಂಡೀಕರಣಂ ತಸ್ಮಿನ್ಕಾಲೇ ರಾಜೇಂದ್ರ ತಚ್ಛೃಣು ॥ 26 


ಏಕೋದ್ಧಿಷ್ಟವಿಧಾನೇನ ಕಾರ್ಯಂ ತದಪಿ ಪಾರ್ಥಿವ! 
ಸಂವತ್ಸರೇsಥ ಹಷಷ್ನೇ ವಾ ಮಾಸೇ ವಾ ದ್ವಾದಶೇಆಕ್ನಿ ತತ್‌ ॥ 27 


ತಿಲಗಂಧೋದಕೆ ರ್ಯುಕ್ತಂ ತತ್ರ ಪಾತ್ರಚತುಷ್ಟಯಮ್‌ | 

ಪಾತ್ರಂ ಪ್ರೇತಸ್ಕ ತತ್ರೆ ಕಂ ಪೆ ತುಂ ಹಾತ್ರತ್ರಯಂ ತಥಾ 28 
ಸೇಚೆಯೇತ್ಲಿತೃಪಾತ್ರೇಷು ಪ್ರೇತಪಾತ್ರಂ ತತಸ್ತಿಷು | 

ತತಃ ಪಿತೃತ್ವಮಾಪನ್ನೇ ತಸ್ಮಿನ್‌ ಪ್ರೇತೇ ಮಹೀಪತೇ॥॥ 29 


ಶ್ರಾದಧರ್ಮೈರಶೇಷೈಸ್ತು ತತ್ನೂರ್ವಾನರ್ಚೆಯೇತ್ಲಿತ್ಸನ್‌ | 
ಪುತ್ರಃ ಪೌತ್ರಃ ಪ್ರಪೌತ್ರೋ ವಾ ಭ್ರಾತಾ ವಾ ಭ್ರಾತೃಸಂತತಿಃ ॥ 30 


ವಿಪ್ರರು “ಅಭಿರತಾಃಸ್ಟ್ರ' ಎಂದೂ ಹೇಳಬೇಕು. ಪಿಂಡದಾನವಾದಮೇಲೆ 
"ಅಮುಕಸ್ಯೇದಮಕ್ಬ್ಷಯ್ಯಮುಪತಿಷ್ಠತಾಂ' ಎಂದು ಹೇಳತಕ್ಕದ್ದು (24-25). 
ಈ ಪ್ರಕಾರ ಒಂದು ವರ್ಷ ಕಳೆಯುವವರೆಗೆ ಏಕೋದ್ದಿಷ್ಟವನ್ನು 
ಮಾಡುವುದು ವಿಹಿತವಾದ ಧರ್ಮ. ರಾಜೇಂದ್ರ-ಸಗರ, ಸಪಿಂಡೀ 
ಕರಣದ ವಿಧಾನವನ್ನು ಕೇಳು (26). ಸಪಿಂಡೀಕರಣವನ್ನೂ ಸಹ ಒಂದು 
ವರ್ಷದವಾದಮೇಲೆ, ಅಥವಾ ಆರುತಿಂಗಳಾದಮೇಲೆ ಅಥವಾ 
ಹನ್ನೆರಡನೆಯ ದಿನದಲ್ಲಿ ಏಕೋದ್ದಿಷ್ಟ ವಿಧಾನದಂತೆಯೇ ಮಾಡತಕ್ಕದ್ದು 
(27). ಆಗ ಎಳ್ಳು, ಗಂಧ, ಜಲಗಳಿಂದ ತುಂಬಿದ ನಾಲ್ಕು ಪಾತ್ರೆಗಳನ್ನಿಡ 
ಬೇಕು. ಅವುಗಳಲ್ಲಿ ಒಂದು ಪ್ರೇತನಿಗಾಗಿ. ಉಳಿದ ಮೂರು ಅವನ 
ಹಿಂದಿನ ಪಿತೃಗಳಿಗಾಗಿ. ಆಮೇಲೆ ಪ್ರೇತಪಾತ್ರೆಯಲ್ಲಿರುವುದನ್ನು ಪಿತೃಪಾತ್ರೆ 
ಗಳಿಗೆ ತುಂಬಬೇಕು. ಆಗ ಪ್ರೇತನಿಗೆ ಪಿತೃಸ್ಲಾನವು ದೊರಕುತ್ತದೆ (28-29). 
ಹೀಗೆ ಪ್ರೇತನು ಪಿತೃತ್ವವನ್ನು ಪಡೆದಮೇಲೆ ಆ ಪಿತೃವಿನಿಂದಾರಂಭಿಸಿ 
ಹಿಂದಿನ ಪಿತೃಗಣವನ್ನು ಶ್ರಾದ್ಧವಿಧಿಗಳಿಂದ ಅರ್ಚಿಸಬೇಕು. ಈ ಶ್ರಾದ್ಧವನ್ನು 
ಮಾಡಲು ಪುತ್ರ, ಪೌತ್ರ, ಪ್ರಪೌತ್ರ, ಭ್ರಾತಾ, ಭ್ರಾತೃಪುತ್ರ--ಇವರು 


ಕ್ರಮವಾಗಿ ಅಧಿಕಾರಿಗಳು (30). ಇವರಿಲ್ಲದಿದ್ದರೆ ಸಪಿಂಡರ ಸಂತತಿ 
ಯವನು ಕ್ರಿಯೆಗೆ ಅರ್ಹನಾಗುತ್ತಾನೆ. ಇವರಾರೂ ಇಲ್ಲದಿದ್ದರೆ 


ಅಧ್ಯಾಯ 18 ತೃತೀಯಾಂಶಃ 571 


ಸಪಿಂಡಸಂತತಿರ್ವಾಪಿ ಕ್ರಿಯಾರ್ಹೋ ನೃಪ ಜಾಯತೇ! 
ತೇಹಾಮಭಾವೇ ಸರ್ವೇಷಾಂ ಸಮಾನೋದಕಸಂತತಿಃ ॥ 31 


ಮಾತೃಪಕ್ಷಸಪಿಂಡೇನ ಸಂಬದ್ಧಾ ಯೇ ಜಲೇನ ವಾ। 
ಕುಲದ್ವಯೇತಪಿ ಚೋಚ್ಚನ್ನೇ ಸ್ತೀಭಃ ಕಾರ್ಯಾಃ ಕ್ರಿಯಾ ನೃಪ॥ 


ಸಂಘಾತಾಂತರ್ಗತೆ ರ್ನಾಪಿ ಕಾರ್ಯಾಃ ಪ್ರೇತಸ್ಕ ಚ ಕ್ರಿಯಾಃ! 
ಉತ್ಸನ್ನಬಂಧುರಿಕ್ಳಾದ್ಹಾ ಕಾರಯೇದವನೀಪತಿಃ॥ 33 


ಪೂರ್ವಾಃ ಕ್ರಿಯಾ ಮಧ್ಯಮಾಶ್ನ ತಥಾ ಚೆ ಲವೋತ್ತರಾಃ ಕ್ರಿಯಾಃ | 
ಎಪುಕಾರಾಃ ಕ್ರಿಯಾಃ ಸರ್ವಾಸ್ತಾಸಾಂ ಭೇದಂ ಶೃಣುಷ್ಟ ಮೇ॥ 34 


ಆದಾಹವಾರ್ಯಾಯುಧಾದಿಸ್ಪರ್ಶಾದೃಂತಾಸ್ತು ಯಾಃ ಕ್ರಿಯಾಃ! 
ತಾಃ ಪೂರ್ವಾ ಮಧ್ಯಮಾ ಮಾಸಿ ಮಾಸ್ಕೇಕೋದ್ದಿಷ್ಟಸಂಜ್ಞಿತಾಃ ॥ 35 


ಪ್ರೇತೇ ಪಿತೃತ್ವಮಾಪನ್ನೇ ಸಪಿಂಡೀಕರಣಾದನು | 
ಕ್ರಿಯಾನ್ರೇ ಯಾಃ ಕ್ರಿಯಾಃ ಪಿತ್ರಾ: ಪ್ರೋಚ್ಮಂತೇ ತಾ ನೃಪೋತರಾಃ॥ 


ಸಮಾನೋದಕ ಸಂತತಿಯವರು ಮಾಡಬೇಕು. ಇವರಾರೂ ಇಲ್ಲದಿದ್ದರೆ 
ಮೃತನ ಮಾತೃಪಕ್ಷದ ಸಪಿಂಡರೂ ಸಮಾನೋದಕರೂ ಕ್ರಿಯೆಯನ್ನು 
ನಡೆಸಬಹುದು. ಪಿತೃಕುಲದವರೂ ಮಾತೃಕುಲದವರೂ ಇಲ್ಲವಾದರೆ 
ಸ್ತ್ರೀಯರು ಈ ವಿಧಿಗಳನ್ನು ಮಾಡಬಹುದು (31-32). (ಅದು ಸಾಧ್ಯ 
ವಿಲ್ಲದಾಗ) ಮಿತ್ರರ ಗುಂಪಿನಲ್ಲೊಬ್ಬನು ಪ್ರೇತಕಾರ್ಯವನ್ನು ನಡೆಸಬೇಕು. 
ಅಥವಾ ಮೃತನ ಧನವನ್ನುಪಯೋಗಿಸಿ ರಾಜನು ಪ್ರೇತಕೃತ್ಯವನ್ನು 
ಯಾರಿಂದಾದರೂ ಮಾಡಿಸಬೇಕು (33). ಹಿಂದೆ ಹೇಳಿದ ಎಲ್ಲ ಪ್ರೇತ 
ಕರ್ಮಗಳು ಪೂರ್ವಕರ್ಮ, ಮಧ್ಯಮಕರ್ಮ, ಉತ್ತರಕರ್ಮ--ಎಂದು 
ಮೂರು ವಿಧ. ಇವುಗಳ ಲಕ್ಷಣಭೇದವನ್ನು ಕೇಳು (34). ದಹನದಿಂದ 
ಹಿಡಿದು ಜಲ, ಆಯುಧ--ಮೊದಲಾದವುಗಳ ಸ್ಪರ್ಶಪರ್ಯಂತವಾದ 
ಯಾವ ಕರ್ಮಗಳುಂಟೋ ಅವು ಪೂರ್ವಕರ್ಮಗಳೆನಿಸುತ್ತವೆ. 
ಪ್ರತಿಮಾಸವೂ ಮಾಡತಕ್ಕ ಏಕೋದ್ದಿಷ್ಟ ಶ್ರಾದ್ಧಗಳು ಮಧ್ಯಮಕರ್ಮಗಳು 
(35). ಪ್ರೇತನು ಪಿತೃತ್ವವನ್ನು ಪಡೆದ ಮೇಲೆ ಸಪಿಂಡೀಕರಣಾನಂತರ 


572 ಶ್ರೀವಿಷ್ಣುಪುರಾಣಮ್‌ 


ಪಿತೃಮಾತೃಸಪಿಂಡೈಸ್ತು ಸಮಾನಸಲಿಲೈಸ್ಪಹಾ | 


ಸಂಘಾತಾಂತರ್ಗತೈರ್ವಾಪಿ ರಾಜ್ಞಾ ತದ್ದನಹಾರಿಣಾ ॥ 37 
ಪೂರ್ವಾಃ ಕ್ರಿಯಾಶ್ಚ ಕರ್ತವ್ಯಾಃ ಪುತ್ರಾದ್ಮೈರೇವ ಚೋತ್ತರಾಃ | 
ದೌಹಿತ್ರೈರ್ವಾ ನೃಪಶ್ರೇಷ್ಠ ಕಾರ್ಯಾಸ್ಪತ್ರನಯೈಸ್ಪಥಾ ॥ 38 
ಮೃತಾಹನಿ ಚ ಕರ್ತವ್ಯಾ! ಸ್ತ್ರೀಣಾಮಪ್ಪುತ್ತರಾಃ ಕ್ರಿಯಾಃ | 
ಪ್ರತಿಸಂವತ್ಸರಂ ರಾಜನ್ನೇಕೋದ್ದಿಷ್ಟವಿಧಾನತಃ॥ 39 


ತಸ್ಮಾದುತ್ತರಸೆಂಜ್ಞಾಯಾಃ ಕ್ರಿಯಾಸ್ತಾಃ ಶೃಣು ಪಾರ್ಥಿವ! 
ಯಥಾ ಯಥಾ ಚ ಕರ್ತವ್ಮಾ ವಿಧಿನಾ ಯೇನ ಚಾನಘ 40 


ಇತಿ ಶ್ರೀವಿಷ್ಣುಪುರಾಣೇ ತೃತೀಯೇ5ಂಶೇ ತ್ರಯೋದಶೋಇ5ಧ್ಯಾಯಃ 


ಮಾಡತಕ್ಕ ಪಿತೃಕರ್ಮಗಳು ಉತ್ತರಕರ್ಮಗಳು (36). ಇವುಗಳಲ್ಲಿ 
ಪಿತೃಕುಲದ ಅಥವಾ ಮಾತೃಕುಲದ ಸಪಿಂಡರು, ಸಮಾನೋದಕರು, 
ಮಿತ್ರರು, ಮೃತನ ಧನವನ್ನು ತೆಗೆದುಕೊಂಡ ರಾಜ--ಇವರು ಮೃತನ 
ಪೂರ್ವಕರ್ಮಗಳನ್ನು ಮಾತ್ರ ಮಾಡಲು ಅರ್ಹರು. ಉತ್ತರ ಕರ್ಮಗಳನ್ನು 
ಪುತ್ರಾದಿಗಳೇ ಮಾಡಬೇಕು. ಅಥವಾ ದೌಹಿತ್ರ ಅಥವಾ ಅವನ ಮಕ್ಕಳು 
ಮಾಡಬಹುದು* (37-38). ಸ್ತ್ರೀಯರಿಗೆ ಪ್ರತಿಸಂವತ್ಸರವೂ ಮೃತ 
ತಿಥಿಯಲ್ಲಿ ಉತ್ತರಕರ್ಮಗಳನ್ನು ಏಕೋದ್ದಿಷ್ಟ ವಿಧಾನದಿಂದ ಮಾಡಬೇಕು. 
ಆದ್ದರಿಂದ, ರಾಜ, ಉತ್ತರಕರ್ಮಗಳನ್ನು ಯಾವ ವಿಧಿಯಿಂದ ಹೇಗೆ 
ಮಾಡಬೇಕೆಂಬುದನ್ನು ಕೇಳು'' (39-40). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ತೃತೀಯಾಂಶದಲ್ಲಿ 
ಹದಿಮೂರನೆಯ ಅಧ್ಯಾಯ ಮುಗಿಯಿತು. 


% 


* ಮಧ್ಯಮಕರ್ಮಗಳನ್ನು ಯಾರು ಮಾಡಬೇಕೆಂದು ಇಲ್ಲಿ ಪ್ರಶ್ನೆ ಹುಟ್ಟುತ್ತದೆ. 
ಪೂರ್ವಕರ್ಮಗಳನ್ನು ಮಾಡತಕ್ಕವರೇ ಇವನ್ನು ಮಾಡಬೇಕೆಂದೂ ಯಥಾಸಂಭವಾಗಿ 
ಯಾರಾದರೂ ಮಾಡಬಹುದೆಂದೂ ಎರಡು ಅಭಿಪ್ರಾಯಗಳಿವೆ. 


ಚತುರ್ದಶೋಇಧ್ಯಾಯಃ 


ಔರ್ವ ಉವಾಚ: 


ಬ್ರಹ್ಮೇಂದ್ರರುದ್ರನಾಸತ್ಕಸೂರ್ಯಾಗ್ನಿವಸುಮಾರುತಾನ್‌ | 
ವಿಶ್ವೇದೇವಾನ್‌ ಪಿತೃಗಣಾನ್‌ ವಯಾಂಸಿ 
ಮನುಜಾನ್‌ ಪಶೂನ್‌ ॥ 1 


ಸರೀಸೃಪಾನೃಷಿಗಣಾನ್ಯಚ್ಚಾನ್ಯದ್ಧೂತಸಂಜೈತಮ್‌ | 
ಶ್ರಾದ್ಧಂ ಶ್ರದ್ಧಾನ್ವಿತಃ ಕುರ್ವನ್‌ ಪ್ರೀಣಯತ್ಕಖಲಂ ಜಗತ್‌ ॥ 2 


ಮಾಸಿ ಮಾಸ್ಕಸಿತೇ ಪಕ್ಷೇ ಪಂಚದಶ್ಶಾಂ ನರೇಶ್ವರ। 
ತಥಾಷ್ಟಕಾಸು ಕುರ್ವೀತ ಕಾಮ್ಯಾನ್ಕಾಲಾನ್‌ ಶೃಣುಷ್ಟ ಮೇ॥ 3 


ಅಧ್ಯಾಯ 14 


ಶ್ರಾದ್ಧದ ಪ್ರಶಂಸೆ; ಶ್ರಾದ್ಧದಲ್ಲಿ ಪಾತ್ರಾಪಾತ್ರಗಳ ವಿವರಣೆ. 


ಪರಾಶರರು ಹೇಳಿದರು: ಔರ್ವನು ಸಗರನಿಗೆ ಮತ್ತೆ ಹೇಳಿದ್ದೇ 
ನೆಂದರೆ “ರಾಜ, ಶ್ರದ್ಧೆಯಿಂದ ಶ್ರಾದ್ಷಕರ್ಮಮಾಡತಕ್ಕವನು ಬ್ರಹ್ಮ, 
ಇಂದ್ರ, ರುದ್ರ, ಅಶ್ವಿನಿದೇವತೆಗಳು, ಸೂರ್ಯ, ಅಗ್ನಿ, ವಸು, ಮಾರುತ, 
ವಿಶ್ವೇದೇವರು, ಪಿತೃಗಣಗಳು, ಹಕ್ಕಿಗಳು, ಮಾನವರು, ಪಶುಗಳು, 
ಹರಿದಾಡುವ ಸರ್ಪಾದಿ ಜಂತುಗಳು, ಯಷಿಗಳು, ಭೂತಗಣಗಳು ಹೀಗೆ 
ಸಮಸ್ತಜಗತ್ತನ್ನೂ ತೃಪ್ತಿಪಡಿಸುತ್ತಾನೆ (1-2). ಪ್ರತಿಮಾಸದಲ್ಲಿಯೂ ಕೃಷ್ಣ 
ಪಕ್ಷದ ಹದಿನೈದನೆಯ ದಿನ--ಎಂದರೆ ಅಮಾವಾಸ್ಯೆಯಲ್ಲಿ ಮತ್ತು 
ಅಷ್ಟಕಾ*ದಿನಗಳಲ್ಲಿ ಶ್ರಾದ್ಧವನ್ನು ನಿತ್ಯವಾಗಿ ಮಾಡಬೇಕು. ಇನ್ನು ಕಾಮ್ಯ 
ಶ್ರಾದ್ದಗಳ ಕಾಲವನ್ನು ಹೇಳುತ್ತೇನೆ, ಕೇಳು (3). ಶ್ರಾದ್ದಯೋಗ್ಯವಾದ 


* ಅಷ್ಟಕಾ ಇ ಮಾರ್ಗಶೀರ್ಷ, ಪುಷ್ಯ, ಮಾಘ, ಫಾಲ್ಗುಣ ಮಾಸಗಳ ಬಹುಳ 
ಅಷ್ಟಮೀ. 


574 ಶ್ರೀವಿಷ್ಣುಪುರಾಣಮ್‌ 

ಶ್ರಾದ್ಧಾರ್ಹಮಾಗತಂ ದ್ರವ್ಯಂ ವಿಶಿಷ್ಟಮಥವಾ ದ್ವಿಜಮ್‌ 

ಶ್ರಾದ್ಧಂ ಕುರ್ವೀತ ವಿಜ್ಞಾಯ ವೃತೀಪಾತೇsಯನೇ ತಥಾ॥ 4 
ಎಷುವೇ ಚಾಪಿ ಸಂಪ್ರಾಪ್ತೇ ಗ್ರಹಣೇ ಶಶಿಸೂರ್ಯಯೋಃ। 


ಸಮಸ್ತೇಷ್ಟೇವ ಭೂಪಾಲ ರಾಶಿಷ್ಟರ್ಕೇ ಚ ಗಚ್ಛತಿ! 5 
ನಕ್ಷತ್ರಗ್ರಹಪೀಡಾಸು ದುಷ್ಟಸ್ವಪ್ನಾವಲೋಕನೇ। 

ಇಚ್ಛಾಶ್ರಾದ್ಧಾನಿ ಕುರ್ವೀತ ನವಸಸ್ಕಾಗಮೇ ತಥಾ॥ 6 
ಅಮಾವಾಸ್ಕಾ ಯದಾ ಮೈತ್ರವಿಶಾಖಾಸ್ದಾತಿಯೋಗಿನೀ | 

ಶ್ರಾದ್ಧೈಃ ಪಿತೃಗಣಸ್ಪೃಪ್ಪಿಂ ತಥಾಪ್ನೋತೃಷ್ಟವಾರ್ಷಿಕೀಮ್‌ ॥ 7 


ಅಮಾವಾಸ್ಕಾ ಯದಾ ಪುಷ್ಕೇ ರೌದೇ ಚರ್ಕೇ ಪುನರ್ವಸೌ। 
ದ್ವಾದಶಾಬ್ದಂ ತಥಾ ತೃಪ್ತಿಂ ಪ್ರಯಾಂತಿ ಪಿತರೋಇಂರ್ಚಿತಾಃ॥ 8 


ಪದಾರ್ಥವು ದೊರಕಿದಾಗ, ಅರ್ಹನಾದ ಬ್ರಾಹ್ಮಣನು ಮನೆಗೆ ಬಂದಾಗ 
ಮತ್ತು ವ್ಯತೀಪಾತದಲ್ಲಿಯೂ ದಕ್ಷಿಣಾಯನ-ಉತ್ತರಾಯಣಗಳ ಸಂಕ್ರಾಂತಿ 
ಕಾಲದಲ್ಲಿಯೂ ಕಾಮ್ಯಶ್ರಾದ್ಧವನ್ನು ಮಾಡಬೇಕು (4). ವಿಷುವತ್ಪುಣ್ಯ 
ಕಾಲದಲ್ಲಿ ಚಂದ್ರಸೂರ್ಯರ ಗ್ರಹಣ ಬಂದಾಗ, ಸೂರ್ಯನು ಬೇರೆ ಬೇರೆ 
ರಾಶಿಯನ್ನು ಸೇರುವ ಎಲ್ಲ ಸಂಕ್ರಾಂತಿ*ಗಳಲ್ಲಿಯೂ ಕಾಮ್ಮಶ್ರಾದವನ್ನು 


೨ ಪ್ಲ 
ಮಾಡಬೇಕು (5). ನಕ್ಷತ್ರ ಗ್ರಹಗಳ ಪೀಡೆಯಾದಾಗಲೂ ಕಿಟ್ಟ ಸ್ಪಪ್ಪವನ್ನು 
ಕಂಡಾಗಲೂ ನವಧಾನ್ಯವು ಬಂದಾಗಲೂ ಕಾಮ್ಯಶ್ರಾದ್ದವನ್ನು 
ಮಾಡಬಹುದು. ಅನುರಾಧಾ, ವಿಶಾಖಾ ಅಥವಾ ಸ್ವಾತಿ ನಕ್ಷತ್ರದಿಂದ 
ಯುಕ್ತವಾದ ಅಮಾವಾಸ್ಯೆಯೆಂದು ಮಾಡುವ ಶ್ರಾದ್ಧದಿಂದ ಪಿತೃಗಣವು 
ಎಂಟುವರ್ಷಗಳವರೆಗೆ ತೃಪ್ತಿಯನ್ನೈದುವುದು (6-7). ಹಾಗೆಯೇ ಪುಷ್ಕ, 
ಆರ್ದ್ರಾ ಅಥವಾ ಪುನರ್ವಸು ನಕ್ಷತ್ರದಿಂದ ಕೂಡಿದ ಅಮಾವಾಸ್ಯೆಯಂದು 
ಅರ್ಚಿತರಾದ ಪಿತೃಗಳು ಹನ್ನೆರಡುವರ್ಷಗಳವರೆಗೆ ತೃಪ್ತಿಯನ್ನೈದುವರು 
(8). ಪಿತೃಗಳಿಗೆ ತೃಪ್ತಿಯನ್ನು ಬಯಸುವವರಿಗೆ ಧನಿಷ್ಠಾ, ಪೂರ್ವಾಭಾದ್ರ 

* ಎಲ್ಲ ಸಂಕ್ರಾಂತಿಗಳಲ್ಲಿಯೂ ಮಾಡಬೇಕೆಂದು ಹೇಳಿದ್ದರಿಂದ 
ದಕ್ಷಿಣಾಯನಾದಿಗಳಲ್ಲಿ ಹೆಚ್ಚಿನ ಫಲವಿಶೇಷವಿದೆಯೆಂದು ತಿಳಿಯಬೇಕು. 


ಅಧ್ಯಾಯ 14 ತೃತೀಯಾಂಶಃ 575 


ವಾಸವಾಜೈಕಪಾದರ್ಕ್ಸೇ ಪಿತ್ಸಣಾಂ ತೃಪ್ತಿಮಿಚ್ಛತಾಮ್‌ | 
ವಾರುಣೇ ವಾಪ್ಯಮಾವಾಸ್ಮಾ ದೇವಾನಾಮಪಿ ದುರ್ಲಭಾ ॥ 9 


ನವಸ್ವೃಕ್ಷೇಷ್ಟಮಾವಾಸ್ಮಾ ಯದೈತೇಷ್ಟವನೀಪತೇ | 
ತದಾ ಹಿ ತೃಪ್ಪಿದಂ ಶ್ರಾದ್ಧಂ ಪಿತ್ನಣಾಂ ಶೃಣು ಚಾಪರಮ್‌॥ 10 


ಗೀತಂ ಸನತ್ಕುಮಾರೇಣ ಯಥೈಲಾಯ ಮಹಾತ್ಮನೇ । 
ಪೃಚ್ಛತೇ ಪಿತೃಭಕ್ತಾಯ ಪ್ರಶ್ರಯಾವನತಾಯ ಚ॥ 11 


ಶ್ರೀಸನತ್ಕುಮಾರ ಉವಾಚ: 


ವೈಶಾಖಮಾಸಸ್ಮ ಚ ಯಾ ತೃತೀಯಾ 
ನವಮ್ಮಸೌ ಕಾರ್ತಿಕಶುಕ್ಷಪಕ್ಷೇ | 
ನಭಸ್ಮಮಾಸಸ್ಮ ಚ ಕೃಷ್ಣಪಕ್ಷೇ 
ತ್ರಯೋದಶೀ ಪಂಚದಶೀ ಚ ಮಾಘಫೇ॥ 12 


ಅಥವಾ ಶತಭಿಷಾ ನಕ್ಷತ್ರದಿಂದ ಕೂಡಿದ ಅಮಾವಾಸ್ಯೆ ಪ್ರಶಸ್ತವಾದದ್ದು. 
ಅದು ದೇವತೆಗಳಿಗೂ ತೃಪ್ತಿಯನ್ನೀಯುತ್ತದೆ (9). ರಾಜ-ಸಗರ, ಹಿಂದೆ 
ಹೇಳಿದ ಒಂಬತ್ತು ನಕ್ಷತ್ರಗಳಿಂದ ಕೂಡಿದ ಅಮಾವಾಸ್ಯೆಯಲ್ಲಿ ಮಾಡುವ 
ಕಾಮ್ಯಶ್ರಾದ್ಧವು ಪಿತೃಗಳಿಗೆ ವಿಶೇಷ ತೃಪ್ತಿಯನ್ನೂ ಕೊಡುತ್ತದೆ. ಇನ್ನೊಂದು 
ವಿಷಯವನ್ನು ಕೇಳು (10). ಮಹಾತ್ಮನೂ ಪಿತೃಭಕ್ತನೂ ಇಲಾಪುತ್ರನೂ 
ಆದ ಪುರೂರವನು ವಿನಯದಿಂದ ನಮಸ್ಕರಿಸಿ ಪ್ರಶ್ನೆ ಮಾಡಿದಾಗ 
ಸನತ್ಕುಮಾರರು ಈ ರೀತಿ ಹೇಳಿದರು (11): ವೈಶಾಖಮಾಸದ ತದಿಗೆ, 
ಕಾರ್ತಿಕ ಶುದ್ಧನವಮೀ, ಭಾದ್ರಪದ ಕೃಷ್ಣಪಕ್ಷದ ತ್ರಯೋದಶೀ, ಮಾಘ 
ಬಹುಳ ಅಮಾವಾಸ್ಯೆ ಇವು "ಯುಗಾದಿ'ಗಳೆಂದು ಪುರಾಣಗಳಲ್ಲಿ 
ಉಕ್ತವಾಗಿದೆ. ಈ ನಾಲ್ಕು ತಿಥಿಗಳು ಅನಂತ ಪುಣ್ಯಪ್ರದಗಳು. ಹಾಗೆಯೇ 
ಚಂದ್ರ ಸೂರ್ಯರ ಗ್ರಹಣಕಾಲ, ಅಷ್ಟಕಾ ಎಂಬ ಸಂಜ್ಞೆಯುಳ್ಳ* ಮೂರು 
* ಮಾರ್ಗಶೀರ್ಷ, ಪುಷ್ಕ, ಮಾಘ, ಫಾಲ್ಗುಣ ಮಾಸಗಳಲ್ಲಿ ಕೃಷ್ಣಪಕ್ಷದ 
ಸಪ್ತಮಿ, ಅಷ್ಟಮೀ, ನವಮೀ ಈ ಮೂರು ತಿಥಿಗಳಿಗೆ ಅಷ್ಟಕಾ ಎಂದು ಹೆಸರಿದೆ. 
ಇವುಗಳಲ್ಲಿ ಅಷ್ಟಮಿಯನ್ನು ಮಾತ್ರ ಅಷ್ಟಕಾ ಎಂದು ಕೆಲವು ಗ್ರಂಥಗಳಲ್ಲಿ ಹೇಳಿದೆ. 


576 ಶ್ರೀವಿಷ್ಣುಪುರಾಣಮ್‌ 


ಏತಾ ಯುಗಾದ್ಯಾ ಕಥಿತಾಃ ಪುರಾಣೇ- 
ಸ್ಹನಂತಪುಣ್ಕಾಸ್ತಿಥಯಶ್ಚತಸಃ | 

ಉಪಪ್ಪವೇ ಚಂದ್ರಮಸೋ ರವೇಶ್ಚ 
ತ್ರಿಷ್ಟಷ್ಟಕಾಸ್ಪಪ್ಕಯನದ್ದಯೇ ಚ॥ 13 


ಪಾನೀಯಮಪತ್ರ ತಿಲೈರ್ವಿಮಿಶ್ರಂ 
ದದ್ಯಾತಿಶೃಭ್ಛ್ಯ ಪ್ರಯತೋ ಮನುಷ್ಯಃ। 
ಶ್ರಾದ್ಧಂ ಕೃತಂ ತೇನ ಸಮಾಸಹಸ್ರಂ 
ರಹಸ್ಮಮೇತತ್ಲಿತರೋ ವದಂತಿ॥ 14 


ಮಾಫೇಸಿತೇ ಪಂಚದಶೀ ಕದಾಚ- 
ದುಪೈತಿ ಯೋಗಂ ಯದಿ ವಾರುಣೇನ। 
ಯಕ್ಷೇಣ ಕಾಲಸ್ಮ ಪರಃ ಪಿತ್ವಣಾಂ 
ನ ಹೃಲ್ಲಪುಣ್ಮೈನಣ್ಸಪಲಭ್ಮತೇ೨ಸೌ ॥ 15 


ಕಾಲೇ ಧನಿಷ್ಠಾ ಯದಿ ನಾಮ ತಸ್ಮಿನ್‌ 
ಭವೇತ್ತು ಭೂಪಾಲ ತದಾ ಪಿತೃಭ್ಯಃ। 
ದತ್ತಂ ಜಲಾನ್ನಂ ಪ್ರದದಾತಿ ತೃಪ್ತಿಂ 
ವರ್ಷಾಯುತಂ ತತ್ಕುಲಜೈರ್ಮನುಷ್ಕೈಃ॥ 16 


ತಿಥಿಗಳು, ಉತ್ತರಾಯಣ ದಕ್ಷಿಣಾಯನಗಳು ಪ್ರಶಸ್ತವಾದವು (12-13). 
ಈ ದಿನಗಳಲ್ಲಿ ಮನುಷ್ಯನು ಶುಚಿಯಾಗಿದ್ದು ಪಿತೃಗಳಿಗೆ ತಿಲಮಿಶ್ರಿತವಾದ 
ಜಲತರ್ಪಣವನ್ನಾದರೂ ಕೊಡಬೇಕು. ಇದರಿಂದ ಸಾವಿರ ವರ್ಷಗಳ 
ವರೆಗೂ ಆತನು ಕಾಮ್ಯಶ್ರಾದ್ಧವನ್ನು ಮಾಡಿದಂತೆಯೇ ಎಂಬ ರಹಸ್ಯವನ್ನು 
ಪಿತೃದೇವತೆಗಳು ಹೇಳುತ್ತಾರೆ. (14). ಮಾಘಬಹುಳ ಅಮಾವಾಸ್ಯೆ 
ಯಂದು ಶತಭಿಷಾನಕ್ಷತ್ರದ ಯೋಗವಾದರೆ, ಅದು ಪಿತೃಗಳಿಗೆ ಪರಮ 
ಪ್ರಿಯವಾದ ಕಾಲ. ರಾಜ-ಪುರೂರವ, ಇಂತಹ ಕಾಲವು ಅಲ್ಪಪುಣ್ಯರಿಗೆ 
ಲಭಿಸುವುದಿಲ್ಲ (15). ಅದೇ ಕಾಲದಲ್ಲಿ ಎಂದರೆ ಮಾಘಬಹುಳ 
ಅಮಾವಾಸ್ಯೆಯಲ್ಲಿ ಧನಿಷ್ಠಾ ನಕ್ಷತ್ರಯೋಗವಾದಾಗ, ತಮ್ಮ ಕುಲದಲ್ಲಿ 
ಹುಟ್ಟಿದ ಜನರು ಕೊಡುವ ಜಲವೂ ಅನ್ನವೂ ಆ ಪಿತೃಗಳಿಗೆ ಹತ್ತುಸಾವಿರ 


ಅಧ್ಯಾಯ 14 ತೃತೀಯಾಂಶಃ 577 


ತತ್ರೈವ ಚೇದ್ದಾದ್ರಪದಾ ನು ಪೂರ್ವಾ 
ಕಾಲೇ ಯಥಾವತ್‌ ಕ್ರಿಯತೇ ಪಿತೃಭ್ಯ!। 
ಶ್ರಾದ್ಧಂ ಪರಾಂ ತೃಪ್ಪಿಮುಪೇತ್ಮ ತೇನ 
ಯುಗಂ ಸಹಸ್ರಂ ಪಿತರಸ್ಸಪಂತಿ ॥ 17 


ಗಂಗಾಂ ಶತದ್ರೂಂ ಯಮುನಾಂ ವಿಪಾಶಾಂ 

ಸರಸ್ವತೀಂ ನೈಮಿಷಗೋಮತೀಂ ವಾ! 
ತತ್ರಾವಗಾಹೃರ್ಚನಮಾದರೇಣ 

ಕೃತ್ವಾ ಪಿತ್ನಣಾಂ ದುರಿತಾನಿ ಹಂತಿ॥ 18 


ಗಾಯಂತಿ ಚೈತತ್ಲಿತರಃ ಕದಾನು 
ವರ್ಹಾಮಘಫಾತೃಪ್ತಿಮವಾಹ್ಕ ಭೂಯಃ। 
ಮಾಘಾಸಿತಾಂತೇ ಶುಭತೀರ್ಥತೋಯೈ- 
ರ್ಯಾಸ್ಕಾಮ ತೃಪ್ತಿಂ ತನಯಾದಿದತ್ತೈಃ॥ 19 


ಚಿತ್ತಂ ನ ವಿತ್ತಂ ಚೆ ನೃಣಾಂ ವಿಶುದ್ಧಂ 
ಶಸ್ತಶ್ಚ ಕಾಲಃ ಕಥಿತೋ ವಿಧಿಶ್ಚ! 


ವರ್ಷಗಳವರೆಗೆ ತೃಪ್ತಿಯನ್ನೀಯುವುದು (16). ಅದೇ ದಿನ ಪೂರ್ವಾಭಾದ್ರ 
ಪದಾಯೋಗವಿದ್ದಾಗ ಯಥಾವತ್ತಾಗಿ ಶ್ರಾದ್ಧವನ್ನು ಮಾಡಿದರೆ, ಅದರಿಂದ 
ಪಿತೃಗಳು ತೃಪ್ತರಾಗಿ ಸಾವಿರ ಯುಗಗಳವರೆಗೆ ಮಲಗಿಕೊಳ್ಳುತ್ತಾರೆ! (17). 
ಗಂಗಾ, ಶತದ್ರು, ಯಮುನಾ, ವಿಪಾಶಾ, ಸರಸ್ವತೀ, ನೈಮಿಷಾರಣ್ಯ 
ದಲ್ಲಿರುವ ಗೋಮತೀ--ಈ ನದಿಗಳಲ್ಲಿ ಸ್ನಾನಮಾಡಿ ಪಿತೃಗಳನ್ನು 
ಅರ್ಜಿಸುವುದರಿಂದ ಎಲ್ಲ ದುರಿತಗಳನ್ನೂ ಮನುಷ್ಯನು ಹೋಗಲಾಡಿಸಿ 
ಕೊಳ್ಳುತ್ತಾನೆ (18). “ವರ್ಷಾಕಾಲದ ಮಾಘನಕ್ಷತ್ರದಲ್ಲಿ (ಭಾದ್ರಪದ 
ಬಹುಳ ತ್ರಯೋದಶೀ ಮಘಾನಕ್ಷತ್ರದಲ್ಲಿ) ನಾವು ಶ್ರಾದ್ಧದಿಂದ ತೃಪ್ತಿಯನ್ನು 
ಹೊಂದಿ, ಪುನಃ ಮಾಘಮಾಸದ ಬಹುಳ ಅಮಾವಾಸ್ಯೆಯಂದು ನಾವು 
ಯಾವಾಗ ತೃಪ್ತಿಯೊಂದಿಯೇವು'” ಎಂಬುದಾಗಿ ಪಿತೃದೇವತೆಗಳು ಹಾರೈಸಿ 
ಹೇಳಿಕೊಳ್ಳುತ್ತಾರೆ (19). ಶುದ್ಧವಾದ ಚಿತ್ತ, ಶುದ್ಧವಾದ ವಿತ್ತ, ಪ್ರಶಸ್ತವಾದ 


578 ಶ್ರೀವಿಷ್ಣುಪುರಾಣಮ್‌ 


ಪಾತ್ರಂ ಯಥೋಕ್ತಂ ಪರಮಾ ಚ ಭಕ್ಷಿ 


ನೃಣಾಂ ಪ್ರಯಚ್ಛಂತ್ಕಭಿವಾಂಛಿತಾನಿ ॥ 20 
ಪಿತೃಗೀತಾನ್‌ ತಥೈವಾತ್ರ ಶ್ಲೋಕಾಂಸ್ಟಾನ್‌ ಶೃಣು ಪಾರ್ಥಿವ | 
ಶ್ರುತ್ವಾ ತಥೆ ಎವೆ ಭವತಾ ಭಾವಂ ತತ್ರಾದೃತಾತ್ಮನಾ ॥ 21 
ಅಪಿ ಧನ್ಯ ಕುಲೇ ಜಾಯಾದಸ್ಮಾಕಂ ಮತಿಮಾನ್ನರಃ। 
ಅಕುರ್ವನ್ಹಿತ್ರಶಾಠ್ಕಂ ಯಃ ಪಿಂಡಾನ್ನೋ ನಿರ್ವಪಿಷ್ಯತಿ ॥॥ 22 


ರತ್ನಂ ವಸ್ತ್ರಂ ಮಹಾಯಾನಂ ಸರ್ವಭೋಗಾದಿಕಂ ವಸು! 
ವಿಭವೇ ಸತಿ ವಿಪೇಭ್ಕೋ ಯೋಜಎಸ್ಕಾನುದ್ದಿಶ್ಶ ದಾಸ್ಕತಿ॥ 23 


ಅನ್ನೇನ ವಾ ಯಥಾಶಕ್ತ್ಮಾ ಕಾಲೇsಸ್ಮಿನ್‌ ಭಕ್ತಿನಮ್ರಧೀಃ | 
ಭೋಜಯಿಷ್ಮತಿ ವಿಪ್ರಾಂಗ್ರಾಂಸ್ತನ್ಮಾತ್ರವಿಭವೋ ನರಃ॥ 24 


ಅಸಮರ್ಥೋತನ್ನದಾನಸ್ಮ ಧಾನ್ನಮಾಮಂ ಸ್ವಶಕ್ತಿತಃ। 
ಪ್ರದಾಸ್ಮತಿ ದ್ವಿಜಾಗ್ರೇಭಃ ಸ್ವಲ್ಟಾಲ್ಬಾಂ ವಾಪಿ ದಕ್ಷಿಣಾಮ್‌॥ 25 


ಕಾಲ, ಹಿಂದೆ ಹೇಳಿದ ವಿಧಾನ, ಯೋಗ್ಯವಾದ ಪಾತ್ರ, ಪರಮಭಕ್ತ 
ಇವು ಮನುಷ್ಯರಿಗೆ ಇಷ್ಟಾರ್ಥಗಳನ್ನೀಯುತ್ತವೆ (20). ರಾಜ-- 
ಪುರೂರವ, ಪಿತೃದೇವತೆಗಳು ಹಾಡಿದ ಕೆಲವು ಶ್ಲೋಕಗಳನ್ನು ಹೇಳುತ್ತೇನೆ 
ಕೇಳು. ನೀನು ಆದರವಿಟ್ಟು ಅದರಂತೆ ನಡೆದುಕೊಳ್ಳಬೇಕು. (ಪಿತೃಗಳು 
ಹೀಗೆ ಹೇಳಿದ್ದಾರೆ)--““ವಿತ್ತರೋಭವನ್ನು ಮಾಡದೆ ನಮಗೆ ಪಿಂಡದಾನ 
ವನ್ನು ಮಾಡತಕ್ಕ ಬುದ್ಧಿಶಾಲಿಯೂ ಧನ್ಯನೂ ಆದ ಒಬ್ಬನು ನಮ್ಮ 
ಕುಲದಲ್ಲಿ ಹುಟ್ಟಿಯಾನೆ! (21-22). ರತ್ನ, ವಸ್ತ್ರ, ವಾಹನ, ಸರ್ವಭೋಗ 
ಸಾಮಗ್ರಿ, ಧನ--ಇವನ್ನು ತನಗೆ ಸಂಪತ್ತಿರುವಾಗ ನಮಗೋಸ್ಕರ 
(ಬ್ರಾಹ್ಮಣರಿಗೆ) ದಾನಮಾಡತಕ್ಕ ಪುರುಷನು ನಮ್ಮವಂಶದಲ್ಲಿ ಹುಟ್ಟುವನೆ! 
(23). ತನ್ನಲ್ಲಿ ಸಂಪತ್ತು ಇಲ್ಲದಿದ್ದರೆ ಯಥಾಶಕ್ತಿಯಾಗಿ ಅನ್ನದಿಂದಾದರೂ 
ಭಕ್ತಿನಮ್ರನಾಗಿ ವಿಪ್ರರಿಗೆ ಭೋಜನ ಮಾಡಿಸತಕ್ಕವನು ನಮ್ಮ ವಂಶದಲ್ಲಿ 
ಹುಟ್ಟುವನೆ! (24). ಅನ್ನವನ್ನು ನೀಡಲೂ ಅಸಮರ್ಥನಾದರೆ, ತನ್ನ 
ಶಕ್ತ್ಯನುಸಾರವಾಗಿ ಆಮಧಾನ್ಯವನ್ನೂ (ಪಕ್ಷಮಾಡದ ಅಡಿಗೆ ಸಾಹಿತ್ಯ) 


ಅಧ್ಯಾಯ 14 ತೃತೀಯಾಂಶಃ 579 


ತತ್ರಾಪಸಾಮರ್ಥ್ಯಯುತಃ ಕರಾಗ್ರಾಗ್ರಸ್ಥಿತಾಂಸ್ತಿಲಾನ್‌ | 


ಪ್ರಣಮ್ಮ ದ್ವಿಜಮುಖ್ಯಾಯ ಕಸ್ಮೆ ಟೆದ್ಲೂಪೆ ದಾಸ್ಮತಿ ॥ 26 
ತಿಲೈಸ್ಪಪ್ತಾಷ್ಟಭಿರ್ವಾಪಿ ಸಮವೇತಂ ಜಲಾಂಜಲಿಮ್‌ | 
ಭಕ್ತಿನಮೃ್ರಸ್ಸಮುದ್ದಿಶ್ಶ ಭುವೃಸ್ಮಾಕಂ ಪುದಾಸ್ಮತಿ ॥ 27 
ಯತಃ ಕುತಶ್ಲಿತ್ತಂಪ್ರಾಪ್ಮ ಗೋಭ್ಕೋ ವಾಪಿ ಗವಾಹ್ನಿಕಮ್‌। 
ಅಭಾವೇ ಪ್ರೀಣಯನ್ನಸ್ಮಾನ್‌ ಶ್ರದ್ಧಾಯುಕ್ತಃ ಪ್ರದಾಸೃತಿ ॥ 28 
ಸರ್ವಾಭಾವೇ ವನಂ ಗತ್ವಾ ಕಕ್ಷಮೂಲಪು್ರದರ್ಶಕಃ | 
ಸೂರ್ಯಾದಿಲೋಕಪಾಲಾನಾಮಿದಮುಚ್ಚೈರ್ವದಿಷ್ಕತಿ ॥ 29 


ನ ಮೇಲಸ್ತಿ ವಿತ್ತಂ ನ ಧನಂ ಚ ನಾನೃತ್‌ 
ಶ್ರಾದ್ಧೋಪಯೋಗ್ಯೈಂ ಸ್ವಪಿತ್ಸನ್ನತೋಸ್ಮಿ | 
ತೃಪ್ಕಂತು ಭಕ್ತ್ಯಾ ಪಿತರೋ ಮಯ್ಯೃತೌ 
ಕೃತೌ ಭುಜೌ ವರ್ತ್ಮನಿ ಮಾರುತಸ್ಮ॥ 30 


ಸ್ವಲ್ಪವೇ ಆದರೂ ದಕ್ಷಿಣೆಯನ್ನೂ ಬ್ರಾಹ್ಮಣೋತ್ತಮರಿಗೆ (ನಮಗೋಸ್ಕರ) 
ನೀಡತಕ್ಕ ಪುರುಷನು ನಮ್ಮ ವಂಶದಲ್ಲಿ ಹುಟ್ಟಬಹುದೆ! (25). ಅದನ್ನು 
ಮಾಡುವುದಕ್ಕೂ ಶಕ್ತಿಯಿಲ್ಲದವನಾದರೆ, ಯಾರಾದರೊಬ್ಬ ದ್ವಿಜೋತ್ತಮ 
ನಿಗೆ ನಮಸ್ಕರಿಸಿ ಒಂದು ಮುಷ್ಟಿ ಎಳ್ಳನ್ನು ದಾನಮಾಡತಕ್ಕವನಾಗಲಿ! 
ಅಥವಾ ಏಳೆಂಟು ಎಳ್ಳಿನ ಕಾಳುಗಳಿಂದ ಕೂಡಿದ ಜಲಾಂಜಲಿಯನ್ನು 
ನಮಗೋಸ್ಕರ ಭಕ್ತಿನಮ್ರನಾಗಿ ನೆಲದ ಮೇಲೆ ಅರ್ಪಿಸಲಿ! (26-27). 
ಅದೂ ಇಲ್ಲದಿದ್ದರೆ, ಗೋವಿಗೆ ಒಂದು ದಿನಕ್ಕಾಗುವಷ್ಟು ತೃಣಾದಿಗಳನ್ನು 
ಎಲ್ಲಿಂದಾದರೂ ತಂದು, ಶ್ರದ್ದಾಯುಕ್ತನಾಗಿ ನಮಗೆ ಪ್ರೀತಿಯಾಗಲೆಂದು 
ಗೋವುಗಳಿಗೆ ಅರ್ಪಿಸಲಿ! (28). ಈ ಎಲ್ಲಕ್ಕೂ ಅಭಾವವಾದ ಪಕ್ಷದಲ್ಲಿ, 
ಆತನು ಅರಣ್ಯಕ್ಕೆ ಹೋಗಿ ತನ್ನ ಬಗಲನ್ನು ತೋರಿಸುತ್ತ (ಎರಡೂ ಕೈಗಳನ್ನು 
ಮೇಲೆತ್ತಿ) ಸೂರ್ಯಾದಿಲೋಕಪಾಲರ ಸಾಕ್ಷಿಯಾಗಿ, ಈ ರೀತಿ ಗಟ್ಟಿ 
ಯಾಗಿ ಕೂಗಿ ಹೇಳಲಿ! (29). ಏನೆಂದರೆ, “ನನ್ನ ಬಳಿ ಶ್ರಾದ್ಧಕ್ಕೆ ಬೇಕಾದ 
ಸಾಮಗ್ರಿ ಇಲ್ಲ, ಹಣವಿಲ್ಲ. ಬೇರೆ ಯಾವ ಸಾಧನವೂ ಇಲ್ಲ. ನನ್ನ 
ಪಿತೃಗಳಿಗೆ ನಮಸ್ಕಾರ ಮಾಡಿದ್ದೇನೆ. ನನ್ನ ಭಕ್ತಿಯಿಂದಲೇ ಪಿತೃಗಳು 


580 ಶ್ರೀವಿಷ್ಣುಪುರಾಣಮ್‌ 


ಔರ್ವ ಉವಾಚ: 


ಇತ್ಸೇತತ್ಲಿತೃಭಿರ್ಗೀತಂ ಭಾವಾಭಾವಪ್ರಯೋಜನಮ್‌ | 
ಯಃ ಕರೋತಿ ಕೃತಂ ತೇನ ಶ್ರಾದ್ಧಂ ಭವತಿ ಪಾರ್ಥಿವ॥ 31 


ಇತಿ ಶ್ರೀವಿಷ್ಣುಪುರಾಣೇ ತೃತೀಯೇ5ಂಶೇ ಚತುರ್ದಶೋ*ಧ್ಯಾಯಃ 


ಸಂತೃಪ್ತರಾಗಲಿ. ಇದೋ ನನ್ನ ಕೈಗಳನ್ನು ಆಕಾಶದಲ್ಲಿ ಎತ್ತಿ ಹಿಡಿದಿದ್ದೇನೆ” 
(30). (ಈ ರೀತಿಯಲ್ಲಿ ಸನತ್ಕುಮಾರರು ಪುರೂರುವನಿಗೆ ಹೇಳಿದ್ದಾ 
ರೆಂದು ತಿಳಿಸಿ) ಔರ್ವನು ಹೇಳಿದನು. ರಾಜ-ಸಗರ, ಈ ರೀತಿಯಲ್ಲಿ, 
ಧನವಿರಲಿ-ಇಲ್ಲದಿರಲಿ, ಶ್ರಾದ್ಧನಿಮಿತ್ತವಾಗಿ ಮಾಡಬೇಕಾದದ್ದೇನೆಂಬು 
ದನ್ನು ಪಿತೃದೇವತೆಗಳು ಹೇಳಿದ್ದಾರೆ. ಅದರಂತೆ ಯಾವನು ಆಚರಿಸು 
ತ್ತಾನೋ ಆತನು ಶ್ರಾದ್ಧವನ್ನು ಮಾಡುತ್ತಾನೆಂದು ತಿಳಿಯಬೇಕು?” (31). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ತೃತೀಯಾಂಶದಲ್ಲಿ 
ಹದಿನಾಲ್ಕನೆಯ ಅಧ್ಯಾಯ ಮುಗಿಯಿತು. 


% 


ಪಂಚದಶೋವಂಧ್ಕಾಯಃ 


ಔರ್ವ ಉವಾಚ: 
ಬ್ರಾಹ್ಮಣಾನ್ಫೋಜಯೇತ್‌ ಶ್ರಾದ್ಧೇ 

ಯದ್‌ಗುಣಾಂಸಾಾನ್ನಿಬೋಧ ಮೇ। 
ತ್ರಿಣಾಚಕೇತಸ್ತಿಮಧುಸ್ತಿಸುಪರ್ಣಷ್ನಡಂಗವಿತ್‌ ॥| 1 


ವೇದವಿತ್‌ ಶ್ರೋತ್ರಿಯೋ ಯೋಗೀ ತಥಾ ವೈ ಜೈಷ್ಠಸಾಮಗಃ! 
ಯತ್ಚಿಕ್‌ ಸ್ವಸೇಯದೌಹಿತ್ರಜಾಮಾತೃಶ್ಚಶುರಾಸ್ಪಥಾ ॥ 2 


ಅಧ್ಯಾಯ 15 


ಶ್ರಾದ್ಧದಲ್ಲಿ ನಿಮಂತ್ರಣಕ್ಕೆ ಯೋಗ್ಯರಾದವರು. ಶ್ರಾದ್ಧವಿಧಿ. 

ಪರಾಶರರು ಹೇಳಿದರು: ಮೈತ್ರೇಯ, ಔರ್ವನು ಮುಂದುವರಿಸಿ 
ಹೀಗೆಂದನು. “ಯಾವ ಗುಣಗಳುಳ್ಳ ಬ್ರಾಹ್ಮಣರನ್ನು ಶ್ರಾದ್ಧದಲ್ಲಿ ಭೋಜನ 
ಮಾಡಿಸಬೇಕೋ ಅಂಥವರನ್ನು ಹೇಳುತ್ತೇನೆ, ಕೇಳು. ಆ ಬ್ರಾಹ್ಮಣನು 
ತ್ರಿಣಾಚಿಕೇತನೂ ತ್ರಿಮಧುವೂ ತ್ರಿಸುಪರ್ಣನೂ ಷಡಂಗವೇದಿಯೂ* 
ಆಗಿರಬೇಕು (1). ವೇದಾರ್ಥವನ್ನು ಬಲ್ಲವನು, ವೇದಾಧ್ಯಾಯೀ, ಯೋಗಿ, 
ಜ್ಯೇಷ್ಠಸಾಮವನ್ನುಕ್ಕಿ ಗಾನಮಾಡತಕ್ಕವನು, ಖುತ್ತಿಕ್‌, ಸೋದರೀಪುತ್ರ, 


* ತ್ರಿಣಾಚಿಕೇತ ಇ ದ್ವಿತೀಯ ಕಠದಲ್ಲಿ ಬರುವ “ಅಆಯಂವಾವ ಯಃ ಪವತೇ” 
ಇತ್ಯಾದಿ ಮೂರು ಅನುವಾಕಗಳನ್ನು ಪಠಿಸತಕ್ಕವನು ಮತ್ತು ಅದರಂತೆ ಅನುಷ್ಠಾನ 
ಮಾಡತಕ್ಕವನು. ತ್ರಿಮಧು = “ಮಧುವಾತಾ ಖತಾಯತೆೇಗ'' ಇತ್ಯಾದಿ ಮಂತ್ರಗಳನ್ನು 
ಪಠಿಸತಕ್ಕವನು ಮತ್ತು ಅದರಂತೆ ಆಚರಿಸತಕ್ಕವನು. ತ್ರಿಸುಪರ್ಣ = “ಬ್ರಹ್ಮಮೇತು 
ಮಾಂ” ಇತ್ಯಾದಿ ಮೂರು ಅನುವಾಕಗಳನ್ನು ಅಧ್ಯಯನ ಮಾಡಿದವನು ಮತ್ತು ಅದಕ್ಕೆ 
ಸಂಬಂಧಿಸಿದ ವ್ರತವನ್ನು ಮಾಡತಕ್ಕವನು. ಷಡಂಗಗಳು ಇ ಶಿಕ್ಷಾ, ವ್ಯಾಕರಣ, 
ಛಂದಸ್ಸು, ನಿರುಕ್ತ, ಜ್ಯೋತಿಷ ಮತ್ತು ಕಲ್ಪ. 

ಕ "ಮೂರ್ಧಾನಂ ದಿವಃ' ಇತ್ಯಾದಿ ಖಗ್ದಿಶೇಷಕ್ಕೆ ಗೀತೆಯನ್ನು ಸೇರಿಸಿದಾಗ 
ಜ್ಯೇಷ್ಠಸಾಮವೆನಿಸುತ್ತದೆ. 


582 ಶ್ರೀವಿಷ್ಣುಪುರಾಣಮ್‌ 


ಮಾತುಲೋsಥ ತಪೋನಿಷಃ ಪಂಚಾಗ್ನಭಿರತಸ್ತಥಾ। 


ಶಿಷ್ಠಾಸ್ಸಂಬಂಧಿನಶ್ಚೈವ ಮಾತಾಪಿತೃರತಶ್ಚ ಯಃ॥ 3 
ಏತಾನ್ನಿಯೋಜಯೇತ್‌ ಶ್ರಾದ್ಧೇ ಪೂರ್ಮೋಕ್ಷಾನ್‌ ಪ್ರಥಮೇ ನೃಪ! 
ಬ್ರಾಹ್ಮಣಾನ್‌ ಪಿತೃತುಷ್ಟರ್ಥಮನುಕಲ್ಪೇಷ್ಟನಂತರಾನ್‌ ॥ 4 
ಮಿತ್ರಧ್ರುಕ್ಕುನಖೀ ಕ್ಲೀಬಶ್ಶಾವದಂತಸ್ತಥಾ ದ್ವಿಜಃ! 
ಕನ್ಮಾದೂಷಯಿತಾ ವಶ್ನಿವೇದೋಜ್ನಸ್ಸೋಮವಿಕ್ರಯೀ॥ 5 
ಅಭಿಶಸ್ತಸಥಾ ಸ್ನೇನಃ ಪಿಶುನೋ ಗ್ರಾಮಯಾಜಕಃ। 
ಭೃತಕಾಧ್ಯಾಪಕಸ್ಪದ್ದದ್‌ ಭೃತಕಾಧ್ಯಾಪಿತಶ್ನ ಯಃ॥ 6 
ಪರಪೂರ್ವಾಪತಿಶ್ಲೈವ ಮಾತಾಪಿತ್ರೋಸ್ತಥೋಜ್ಜಕಃ | 


ವೃಹಷಲೀಸೂತಿಪೋಷ್ಟಾ ಚ ವೃಹಲೀಪತಿರೇವ ಚ॥ 7 


ಮಗಳ ಮಗ, ಅಳಿಯ, ಮಾವ, ಸೋದರಮಾವ, ತಪಸ್ವಿ, ಪಂಚಾಗ್ನಿ 
ವಿದ್ಯಗಳನ್ನರಿತು ಅನುಷ್ಠಾನ ಮಾಡತಕ್ಕವನು, ಶಿಷ್ಯ, ಬಂಧು, 
ತಾಯಿತಂದೆಗಳ ಸೇವೆ ಮಾಡತಕ್ಕವನು- ಇವರು ಶ್ರಾದ್ದಜೋಜನಕ್ಕೆ 
ಅರ್ಹರಾದವರು (2-3). ಇವರಲ್ಲಿ ಮೊದಲು ಹೇಳಿದ ಬ್ರಾಹ್ಮಣರನ್ನು 
(ಶ್ರಿಣಾಚಿಕೇತನಿಂದ ಜ್ಯೇಷ್ಠಸಾಮಗನವರೆಗೆ ಹೇಳಿದವರನ್ನು) ಶ್ರಾದ್ಧದಲ್ಲಿ 
ಪಿತೃಗಳ ತೃಪ್ತಿಗಾಗಿ ಮುಖ್ಯರೆಂದು ನಿಮಂತ್ರಿಸಬೇಕು. ಮುಂದಿನ ಖುತ್ತಿಕ್‌ 
ಮೊದಲಾದವರನ್ನು ಅನುಕಲ್ಪದಲ್ಲಿ (ಮೊದಲನೆಯವರು ದೊರೆಯದಾಗ) 
ನಿಮಂತ್ರಿಸಬೇಕು (4). (ಶ್ರಾದ್ಧದಲ್ಲಿ ನಿಮಂತ್ರಣಕ್ಕೆ ಅನರ್ಹರು 
ಯಾರೆಂದರೆ) ಮಿತ್ರದ್ರೋಹಿ, ಕೆಟ್ಟ ಉಗುರುಳ್ಳವನು, ನಪುಂಸಕ, ಕೊಳಕು 
ಹಲ್ಲಿನವನು, ಮದುವೆಯಾಗದ ಕನ್ಯೆಯಲ್ಲಿ ಸಂಗ ಮಾಡಿದವನು, ಅಗ್ನಿ 
ಮತ್ತು ವೇದಗಳನ್ನು ಉಪೇಕ್ಷಿಸಿದವನು, ಸೋಮಲತೆಯನ್ನು ಮಾರ 
ತಕ್ಕವನು, ಲೋಕನಿಂದಿತನಾದವನು, ಕಳ್ಳ, ಚಾಡಿಖೋರ, ಗ್ರಾಮ 
ಪುರೋಹಿತ, ಸಂಬಳವನ್ನು ತೆಗೆದುಕೊಂಡು ವೇದಾಧ್ಯಯನ ಮಾಡಿಸ 
ತಕ್ಕವನು, ಅಂಥವನಿಂದ ವೇದಾಧ್ಯಯನ ಮಾಡಿದವನು (5-6). ಮತ್ತು 
ಪುನರ್ವಿವಾಹ ಮಾಡಿಕೊಂಡವಳ ಪತಿ, ತಾಯಿತಂದೆಗಳನ್ನು ತ್ಯಜಿಸಿ 


ಅಧ್ಯಾಯ 15 ತೃತೀಯಾಂಶಃ 583 


ತಥಾ ದೇವಲಕಶೆ ್ಹೈವ ಶ್ರಾದ್ಧೇ ನಾರ್ಹತಿ ಕೇತನಮ್‌ ॥ 8 


ಪ್ರಥಮೇsಹ್ಲ್ನಿ ಬುಧಶೃಸ್ತಾನ್‌ ಶ್ರೋತ್ರಿಯಾದೀನ್ನಿಮಂತ್ರಯೇತ್‌!। 
ಕಥಯೇಚ್ಚ ತಥೈವೈಷಾಂ ನಿಯೋಗಾನ್‌ ಪಿತೃದೈವಿಕಾನ್‌ ॥ 9 


ತತಃ ಕ್ರೋಧವವಾಯಾದೀನಾಯಾಸಂ ತೈರ್ದ್ವಿಜೈಸ್ಸಹ। 
ಯಜಮಾನೋ ನ ಕುರ್ವೀತ ದೋಷಸ್ತತ್ರ ಮಹಾನಯಮ್‌ ॥ 


ಶ್ರಾದ್ಧೇ ನಿಯುಕ್ಟೋ ಭುಕ್ತ್ವಾ ವಾ ಭೋಜಯಿತ್ವಾ ನಿಯುಜ್ಯ ಚ। 
ವೃವಾಯೀ ರೇತಸೋ ಗರ್ತೇ ಮಜ್ಮ್ಜಯತ್ಮಾತ್ಮನಃ ಪಿತ್ಸನ್‌॥ 11 


ತಸ್ಮಾತ್‌ ಪ್ರಥಮಮಂತ್ರೋಕ್ತಂ ದ್ವಿಜಾಗ್ರ್ಯಾಣಾಂ ನಿಮಂತ್ರಣಮ್‌ | 
ಅಭಿಮಂತ್ರ್ಯ ದ್ವಿಜಾನೇವಮಾಗತಾನ್‌ ಭೋಜಯೇದ್ಯತೀನ್‌ ॥ 12 


ದವನು, ಶೂದ್ರಸಂತತಿಯನ್ನು ಪೋಷಿಸತಕ್ಕವನು, ಶೂದ್ರಳನ್ನು ಮದುವೆ 
ಯಾದವನು, ಸಂಬಳವನ್ನು ತೆಗೆದುಕೊಳ್ಳುವ ಪೂಜಾರಿ ಇವರು 
ನಿಮಂತ್ರಣಕ್ಕೆ ಯೋಗ್ಯರಲ್ಲ (7-8). ಬುದ್ದಿಶಾಲಿಯು ಶ್ರಾದ್ಧದ ಹಿಂದಿನ 
ದಿನ ಪ್ರಶಸ್ತರಾದ ಶ್ರೋತ್ರಿಯರನ್ನು ನಿಮಂತ್ರಿಸಿ “ನೀವು ಪಿತೃಸ್ಥಾನಕ್ಕೆ 
ನಿಮಂತ್ರಿತರಾಗಿದ್ದೀರಿ, ನೀವು ವಿಶ್ವೇದೇವಸ್ಥಾನಕ್ಕೆ ನಿಮಂತ್ರಿತರಾಗಿದ್ದೀರಿ” 
ಎಂದು ತಿಳಿಸಬೇಕು (9). ಅನಂತರ ಶ್ರಾದ್ದಮಾಡತಕ್ಕ ಯಜಮಾನನೂ 
ಆ ಬ್ರಾಹ್ಮಣರೂ ಸಹ ಕ್ರೋಧ, ಮೈಥುನ, ಶ್ರಮದ ಕೆಲಸ-- 
ಮುಂತಾದ್ದನ್ನು ವರ್ಜಿಸಬೇಕು. ಇಲ್ಲದಿದ್ದರೆ ಮಹತ್ತರವಾದ ದೋಷವು 
ಸಂಭವಿಸುತ್ತದೆ (10). ಶ್ರಾದ್ಧಕ್ಕೆ ನಿಯುಕ್ತನಾದ ವಿಪ್ರನು (ಶ್ರಾದ್ಧ ಭೋಜನ 
ವಾಗುವವರೆಗೂ), ಶ್ರಾದ್ದಬೋಜನವಾದ ಮೇಲೆ ಆ ದಿನವೂ 
ಸ್ತ್ರೀಸಂಗವನ್ನು ಮಾಡತಕ್ಕದ್ದಲ್ಲ. ಹಾಗೆಯೇ ಯಜಮಾನನು ವಿಪ್ರರಿಗೆ 
ನಿಮಂತ್ರಣವನ್ನು ಕೊಟ್ಟಮೇಲೆಯೂ ಶ್ರಾದ್ದಭೋಜನವನ್ನು ಮಾಡಿಸಿದ 
ದಿನವೂ ಸ್ತ್ರೀಸಂಗವನ್ನು ಮಾಡಬಾರದು. ಹಾಗೆ ಮಾಡಿದರೆ ಪಿತೃಗಳನ್ನು 
ರೇತಸ್ಸಿನ ಗರ್ತದಲ್ಲಿ ಮುಳುಗಿಸಿದವನಾಗುತ್ತಾನೆ (11). ಆದ್ದರಿಂದ, ರಾಜ, 
ಬ್ರಾಹ್ಮಣರ ನಿಮಂತ್ರಣದ ವಿಷಯವನ್ನು ಮೊದಲೇ ಹೇಳಿದ್ದೇನೆ. ಹೀಗೆ 
ನಿಮಂತ್ರಣವನ್ನಿತ್ತ ಮೇಲೆ ಶ್ರಾದ್ಧದ ದಿನ ಯಾರಾದರೂ ಉತ್ತಮ 


584 ಶ್ರೀವಿಷ್ಣುಪುರಾಣಮ್‌ 


ಪಾದಶೌಚಾದಿನಾ ಗೇಹಮಾಗತಾನ್‌ ಪೂಜಯೇದ್‌ ದ್ವಿಜಾನ್‌ | 
ಪವಿತ್ರಪಾಣಿರಾಚಾಂತಾನಾಸನೇಷೂಪವೇಶಯೇತ್‌ ॥ 13 


ಪಿಶ್ನಣಾಮಯು ಜೋ ಯುಗ್ಮಾನ್‌ ದೇವಾನಾಮಿಚ್ಛಿಯಾ ದ್ವಿಜಾನ್‌ | 
ದೇವಾನಾಮೇಕಮೇಕಂ ವಾ ಪಿತ್ಚಣಾಂ ಚ ನಿಯೋಜಯೇತ್‌ ॥ 


ತಥಾ ಮಾತಾಮಹಶ್ರಾದ್ಧಂ ವೈಶ್ಚದೇವಸಮನ್ಮಿತಮ್‌ | 


ಕುರ್ವೀತ ಭಕ್ತಿಸಂಪನ್ನಸ್ತಂತ್ರಂ ವಾ ವೈಶ್ಚದೈವಿಕಮ್‌ ॥ 15 


ಪ್ರಾಜ್ಮುಖಾನ್‌ ಭೋಜಯೇದ್ದಿಪ್ರಾನ್‌ ದೇವಾನಾಮುಭಯಾತ್ಮಕಾನ್‌ | 
ಪಿತೃಮಾತಾಮಹಾನಾಂ ಚೆ ಭೋಜಯೇಚ್ಚಾಪ್ರದಜ್ಮುಖಾನ್‌ ॥ 16 


ಬ್ರಾಹ್ಮಣರಾಗಲಿ ಯತಿಗಳಾಗಲಿ ಆಕಸಿಕವಾಗಿ ಆಗಮಿಸಿದರೆ, ಅವರಿಗೂ 
ಶ್ರಾದ್ಗಭೋಜನವನ್ನು ಮಾಡಿಸಬೇಕು (12). ಮನೆಗೆ ಬಂದ ದ್ವಿಜರನ್ನು 
ಪಾದ್ಯಾದಿಗಳಿಂದ ಉಪಚರಿಸಿ, ಅವರು ಆಚಮನ ಮಾಡಿದ ಮೇಲೆ 
ಪವಿತ್ರಪಾಣಿಯಾಗಿ ಆಸನದಲ್ಲಿ ಕುಳ್ಳಿರಿಸಬೇಕು. ಪಿತೃಗಳ ಸ್ಥಾನದಲ್ಲಿ 
ಬ್ರಾಹ್ಮಣರನ್ನು ಬೆಸಸಂಖ್ಯೆಯಲ್ಲಿಯೂ ವಿಶ್ವೇದೇವರ ಸ್ಥಾನದಲ್ಲಿ 
ಸಮಸಂಖ್ಯೆಯವರನ್ನೂ ನಿಯೋಜಿಸಬೇಕು. ಅಥವಾ ವಿಶ್ವೇದೇವರ 
ಸ್ಥಾನದಲ್ಲಿ ತನ್ನ ಇಚ್ಚೆಯಂತೆ ಯಾವ ಸಂಖ್ಯೆಯವರನ್ನಾದರೂ ನಿಯೋಜಿಸ 
ಬಹುದು. ಇಲ್ಲದಿದ್ದರೆ ಪಿತೃಗಳ ಮತ್ತು ವಿಶ್ವೇದೇವರ ಸ್ಥಾನದಲ್ಲಿ ಒಬ್ಬೊಬ್ಬ 
ಬ್ರಾಹ್ಮಣನನ್ನಾದರೂ ನಿಯೋಜಿಸಬಹುದು (13-14). ಹಾಗೆಯೇ 
ಮಾತಾಮಹನ ಶ್ರಾದ್ಧವನ್ನೂ* ವಿಶ್ವೇದೇವರ ಆವಾಹನೆಯೊಡನೆ ಮಾಡ 
ಬೇಕು. ಅಥವಾ ಭಕ್ತಿಪೂರ್ವಕವಾಗಿ ವಿಶ್ವೇದೇವರನ್ನು ಮಾತ್ರ ಆವಾಹಿಸಿ 
ಉಭಯಶ್ರಾದ್ಧವನ್ನೂ ಮಾಡಬಹುದು (15). ಪಿತೃಶ್ರಾದ್ಧ ಮಾತಾಮಹ 
ಶ್ರಾದ್ದಗಳೆರಡರಲ್ಲಿಯೂ ವಿಶ್ವೇದೇವರ ಸ್ಥಾನದ ವಿಪ್ರರನ್ನು ಪೂರ್ವಾಭಿ 
ಮುಖವಾಗಿಯೂ ಪಿತೃದೇವತೆಗಳ ಸ್ಥಾನದವರನ್ನು ಉತ್ತರಾಭಿಮುಖ 
ವಾಗಿಯೂ  ಕುಳ್ಳಿರಿಸಬೇಕು (16). ಪಿತೃಮಾತಾಮಹಾಶ್ರಾದ್ಧಗಳಲ್ಲಿ 


* ಮಾತಾಮಹ ಶ್ರಾದ್ಧವನ್ನು ದೌಹಿತ್ರ ಕತಂಕ ಮಹಾಲಯದಲ್ಲಿ ಮಾತ್ರ 
ಮಾಡುವ ಪದ್ಧತಿ ಇದೆ. 


ಅಧ್ಯಾಯ 15 ತೃತೀಯಾಂಶಃ 585 


ಪೃಥಕ್ತಯೋಃ ಕೇಚದಾಹುಃ ಶ್ರಾದ್ದಸ್ಮ ಕರಣಂ ನೃಪ | 
ಏಕತ್ರೈಕೇನ ಪಾಕೇನ ವದಂತ್ಮನ್ನೇ ಮಹರ್ಷಯಃ ॥ 17 


ವಿಷ್ಠರಾರ್ಥಂ ಕುಶಂ ದತ್ತ್ವಾ ಸಂಪೂಜ್ಯಾರ್ಥ$4ಂ ವಿಧಾನತಃ। 
ಕುರ್ಯಾದಾವಾಹನಂ ಪ್ರಾಜ್ಞೋ ದೇವಾನಾಂ ತದನುಜ್ನ್ಞಯಾ॥ 18 


ಯವಾಂಬುನಾ ಚ ದೇವಾನಾಂ ದದ್ಮಾದರಂ ವಿಧಾನವಿತ್‌ | 
ಸ್ರಗ್ಗಂಧಧೂಪದೀಪಾಂಶ್ಚ ತೇಭ್ಕೋ ದದ್ಯಾದಥಾವಿಧಿ॥ 19 


ಪಿತ್ನಣಾಮಪಸವ್ಮಂ ತತ್ಸರ್ವಮೇವೋಪಕಲ್ಲಯೇತ್‌ | 
ಅನುಜ್ಞಾಂ ಚೆ ತತಃ ಪ್ರಾಪ ದತ್ತ್ವಾ ದರ್ಭಾನ್‌ ದ್ವಿಧಾಕೃತಾನ್‌ ॥ 


ಮಂತ್ರಪೂರ್ವಂ ಪಿತ್ಸಣಾಂ ತು ಕುರ್ಯಾಚ್ಚಾವಾಹನಂ ಬುಧಃ! 
ತಿಲಾಂಬುನಾ ಚಾಪಸವ್ಮಂ ದದ್ಯಾದರ್ಫ್ಯಾದಿಕಂ ನೃಪ॥ 21 


ಕಾಲೇ ತತ್ರಾತಿಥಿಂ ಪ್ರಾಪ್ತಮನ್ನಕಾಮಂ ನೃಪಾಧ್ವಗಮ್‌ | 
ಬ್ರಾಹ್ಮಣೆ ಒರಭ್ಯನುಜ್ಞಾತಃ ಕಾಮಂ ತಮಪಿ ಭೋಜಯೇತ್‌ ॥ 22 


ಶ್ರಾದ್ಧವು ಬೇರೆ ಬೇರೆ ಆಗಬೇಕೆಂದು ಕೆಲವರು ಹೇಳುತ್ತಾರೆ. ಒಂದೇ 
ಪಾಕದಿಂದ ಒಂದೇ ಕಡೆ ಮಾಡಬಹುದೆಂದೂ ಕೆಲವು ಮಹರ್ಷಿಗಳು 
ಹೇಳಿದ್ದಾರೆ (17). ಪ್ರಾಜ್ಞನಾದವನು ಆಸನಕ್ಕಾಗಿ ದರ್ಭೆಯನ್ನು ಕೊಟ್ಟು 
ಅರ್ಯವನ್ನಿತ್ತು ವಿಧಿಪೂರ್ವಕವಾಗಿ ಅರ್ಚಿಸಿ, ವಿಶ್ವೇದೇವಾತಕ್ರ ಬ್ರಾಹ್ಮಣರ 
ಅನುಮತಿಯನ್ನು ಪಡೆದು ವಿಶ್ವೇದೇವರನ್ನೂ ಪಿತ್ಠಗಣಗಳನ್ನೂ ಆವಾಹಿಸ 
ಬೇಕು (18). ವಿಧಿಜ್ನನಾದವನು ಯವಮಿಶ್ರಿತಜಲದಿಂದ ವಿಶ್ವೇದೇವರಿಗೆ 
ಅರ್ಥ್ಯವನ್ನು ಕೊಟ್ಟು, ಹೂ ಗಂಧ ಧೂಪದೀಪಾದಿಗಳನ್ನು ವಿಧ್ಯನುಸಾರ 
ವಾಗಿ ಅರ್ಪಿಸಬೇಕು (19). ಅಪಸವ್ಯವಾಗಿ ಯಜ್ಞೋಪವೀತವನ್ನು ಧರಿಸಿ, 
ಹಿಂದೆ ಹೇಳಿದ್ದೆಲ್ಲವನ್ನೂ ಪಿತೃಸ್ಥಾನದ ಬ್ರಾಹ್ಮಣರಿಗೆ ಅರ್ಪಿಸಬೇಕು. ಅವರ 
ಅನುಮತಿಯಿಂದ ದರ್ಭ್ಫೆಗಳನ್ನು ಎರಡಾಗಿ ಮಡಿಸಿ ಆಸನಾರ್ಥನಾಗಿ 
ಕೂಡಬೇಕು. ಮಂತ್ರಪೂರ್ವಕವಾಗಿ ಪಿತೃಗಳನ್ನು ಅವರಲ್ಲಿ ಆವಾಹನ 
ಮಾಡಬೇಕು. ರಾಜ-ಸಗರ, ಪಿತೃಗಳಿಗೆ ತಿಲಮಿಶ್ರವಾದ ಅರ್ಫ್ಯಾದಿಗಳನ್ನು 
ಅಪಸವ್ಯವಾಗಿ ಕೊಡಬೇಕು (20-21). ಶ್ರಾದ್ಧಸಮಯದಲ್ಲಿ ಅನ್ನಾಪೇಕ್ಷಿ 


586 ಶ್ರೀವಿಷ್ಣುಪುರಾಣಮ್‌ 


ಯೋಗಿನೋ ವಿವಿಧೈರೂಪೇರ್ನರಾಣಾಮುಪಕಾರಿಣಃ। 


ಭ್ರಮಂತಿ ಪೃಥಿವೀಮೇತಾಮವಿಜ್ಗಾತಸ್ಪರೂಪಿಣಃ॥ 23 
ತಸ್ಮಾದಭ್ಯರ್ಚಯೇತ್‌ ಪ್ರಾಪ್ತಂ ಶ್ರಾದ್ಧಕಾಲೇಇತಿಥಿಂ ಬುಧಃ। 
ಶ್ರಾದ್ಮಕ್ರಿಯಾಫಲಂ ಹಂತಿ ನರೇಂದ್ರಾಪೂಜಿತೋ೨ತಿಥಿಃ॥ 24 
ಜುಹುಯಾದ್ದ್ಯಂಜನಕ್ಷಾರವರ್ಜಮನ್ನಂ ತತೋಇನಲೇ। 
ಅನುಜ್ನಾತೋ ದ್ಹಿಜೈಸ್ತೈಸ್ತು ತಿಕೃತ್ವಃ ಪುರುಷರ್ಷಭ॥ 25 


ಅಗ್ನಯೇ ಕವ್ಯವಾಹಾಯ ಸ್ಟಾಹೇತ್ಕಾದೌ ನೃಪಾಹುತಿಃ | 
ಸೋಮಾಯ ವೈ ಪಿತೃಮತೇ ದಾತವ್ಮಾ ತದನಂತರಮ್‌॥ 26 


ವೈವಸ್ಟತಾಯ ಚೈವಾನ್ಮಾ ತೃತೀಯಾ ದೀಯತೇ ತತಃ। 


ರಿ 


ಹುತಾವಶಿಷ್ಟಮಲ್ಲಾನ್ನಂ ವಿಪ್ರಪಾತ್ರೇಷು ನಿರ್ವಪೇತ್‌ ॥ 27 


ಯಾಗಿ ಪ್ರಯಾಣಕನಾದ ಅತಿಥಿಯು ಬಂದರೆ, ಈ ಬ್ರಾಹ್ಮಣರ ಅನುಜ್ಞೆ 
ಯನ್ನು ಪಡೆದು ಆತನಿಗೂ ಭೋಜನ ಮಾಡಿಸಬೇಕು (22). ಏಕೆಂದರೆ, 
ಯೋಗಿಪುರುಷರು ತಮ್ಮ ಸ್ವರೂಪವನ್ನು ತೋರಿಸದೆಯೇ ಬೇರೆ ಬೇರೆ 
ರೂಪಗಳಿಂದ ಜನೋಪಕಾರಕ್ಕಾಗಿ ಸಂಚರಿಸುತ್ತ ಇರುತ್ತಾರೆ. ಆದ್ದರಿಂದ 
ಶ್ರಾದ್ಷಕಾಲದಲ್ಲಿ ಬಂದ ಅತಿಥಿಯನ್ನು ವಿದ್ವಾಂಸನು ಅರ್ಚಿಸತಕ್ಕದ್ದು. 
ಸಗರ, ಅತಿಥಿಯು ಸತ್ಕೃತನಾಗದೆ ಹೋದರೆ ಶ್ರಾದ್ಧದ ಫಲವನ್ನು ನಾಶ 
ಮಾಡುತ್ತಾನೆ (23-24). ಆಮೇಲೆ ಯಜಮಾನನು ತರಕಾರಿ ಮತ್ತು 
ಕ್ಲಾರ-ಮೊದಲಾದವಿಲ್ಲದ ಅನ್ನವನ್ನು, ದ್ವಿಜರ ಅನುಮತಿಯಿಂದ, 
ಅಗ್ನಿಯಲ್ಲಿ ಮೂರು ಸಲ ಹೋಮ ಮಾಡಬೇಕು (25). “ಅಗ್ನಯೇ, 
ಕವ್ಯವಾಹಾಯ ಸ್ವಾಹಾ ಯ(ಸ್ವಧಾ)'--ಎಂದು ಪ್ರಥಮಾಹುತಿ, 
"ಸೋಮಾಯ ಪಿತೃಮತೇ ಸ್ವಾಹಾ” ಎಂದು ದ್ವಿತೀಯಾಹುತಿ, ವೈವಸ್ವ 
ತಾಯ (ಇ-ಯಮಾಯಾಂಗಿರಸ್ಪತೇ) ಸ್ವಾಹಾ' ಎಂದು ತೃತೀಯಾಹುತಿ. 
ಆಮೇಲೆ ಹುತಾವಶಿಷ್ಟವಾದ ಸ್ವಲ್ಪ ಅನ್ನವನ್ನು ಬ್ರಾಹ್ಮಣರ ಭೋಜನ 
ಪಾತ್ರೆಗಳಿಗೆ ಹಾಕಬೇಕು. (26-27). ಅನಂತರ ಅವರಿಗೆ ಅತ್ಯಂತ 
ಪ್ರಿಯವೂ ಚೆನ್ನಾಗಿ ಸಂಸ್ಕರಿಸಲ್ಪಟ್ಟದ್ದೂ ಆದ ಮೃಷ್ಟಾನ್ನವನ್ನು ಬಡಿಸಿ 


ಅಧ್ಯಾಯ 15 ತೃತೀಯಾಂಶಃ 587 
ತತೋನ್ನಂ ಮೃಹಷ್ಟಮತ್ಕರ್ಥಮಭೀಷ್ಟಮತಿಸಂಸ್ಕೃತಮ್‌ | 

ದತ್ತ್ವಾ ಜುಷಧ್ವಮಿಚ್ಛಾತಶೋ ವಾಚ್ಯಮೇತದನಿಷ್ಕುರಮ್‌ ॥ 28 
ಭೋಕ್ತವ್ಯಂ ತೈಶ್ಚ ತಚ್ಚತ್ತೈರ್ಮೌನಿಭಿಸ್ಸುಮುಖೈಃ ಸುಖಮ್‌ । 


ಅಕ್ರುದ್ಧತಾ ಚಾತ್ಚರತಾ ದೇಯಂ ತೇನಾಪಿ ಭಕ್ತಿತಃ॥ 29 
ರಕ್ಷೋಫ್ನ ಮಂತ್ರಪಠನಂ ಭೂಮೇರಾಸ್ತರಣಂ ತಿಲೈಃ। 
ಕೃತ್ವಾ ಧ್ಯೇಯಾಸ್ಸೃಪಿತರಸ್ತ ಏವ ದ್ವಿಜಸತ್ತಮಾಃ॥ 30 


ಪಿತಾ ಪಿತಾಮಹಶ್ಚೈವ ತಥೆ ನ ಪ್ರಪಿತಾಮಹಃ। 
ಮಮ ತೃಪ್ತಿಂ ಪ್ರಯಾಂತ್ಚದ್ಕ ವಿಪ್ರದೇಹೇಷು ಸಂಸ್ಥಿತಾಃ | 31 


ಪಿತಾ ಪಿತಾಮಹಶ್ಚೈವ ತಥೆ ವ ಪ್ರಪಿತಾಮಹಃ। 
ಮಮ ತೃಪ್ತಿಂ ಪ್ರಯಾಂತ್ಚದ್ಯ ಹೋಮಾಪ್ಕಾಯಿತಮೂರ್ತಯಃ॥ 


ಪಿತಾ ಪಿತಾಮಹಶ್ಚೆ ವ ತಥೆ ನ ಪುಪಿತಾಮಹಃ। 
ತೃಪ್ತಿಂ ಪ್ರಯಾಂತು ಪಿಂಡೇನ ಮಯಾ ದತ್ತೇನ ಭೂತಲೇ॥ 33 


“ಯಥೇಚ್ಛವಾಗಿ (ಜುಷಧ್ವಂ) ಪ್ರೀತಿಯಿಂದ ಸೇವಿಸಿರಿ” ಎಂದು 
ಮೃದುವಾಗಿ ಹೇಳಬೇಕು (28). ಬ್ರಾಹ್ಮಣರೂ ಸಹ ಏಕಾಗ್ರತೆಯಿಂದ 
ಪ್ರಸನ್ನಮುಖರಾಗಿ ಮೌನದಿಂದ ಸುಖವಾಗಿ ಭೋಜನ ಮಾಡತಕ್ಕದ್ದು. 
ಯಜಮಾನನೂ ಸಹ ಕೋಪಗೊಳ್ಳದೆ ತ್ವರೆಪಡಿಸದೆ ಭಕ್ತಿಯಿಂದ ಬಡಿಸ 
ತಕ್ಕದ್ದು (29). ಮತ್ತು "ಓಂ ಅಪಹತಾ ಅಸುರಾ ರಕ್ಸಾಗ್‌ಂಸಿ ವೇದಿಷದಃ' 
ಎಂಬ ರಕ್ಷೋಫಘ್ನ ಮಂತ್ರವನ್ನು ಪಠಿಸಿ ನೆಲದ ಮೇಲೆ ಎಳ್ಳನ್ನು ಹರಡಿ, 
ತನ್ನ ಪಿತ್ಫರೂಪರೆಂದು ಆ ದ್ವಿಜೋತ್ತಮರನ್ನು ಧ್ಯಾನಿಸುತ್ತಿರಬೇಕು (30). 
ಮತ್ತು ಹೀಗೆ ಹೇಳತಕ್ಕದ್ದು “ಈ ಬ್ರಾಹ್ಮಣರ ದೇಹಗಳಲ್ಲಿ ಆವಾಹಿತರಾದ 
ನನ್ನ ಪಿತಾ, ಪಿತಾಮಹ, ಪ್ರಪಿತಾಮಹರು ಈಗ ತೃಪ್ತಿಯನ್ನೈದಲಿ. ಈಗ 
ಹೋಮದಿಂದ ಆಪ್ಕಾಯಿತರಾದ ನನ್ನ ಪಿತಾ, ಪಿತಾಮಹ, ಪ್ರಪಿತಾ 
ಮಹರು ತೃಪ್ತಿಯನ್ನೈದಲಿ. ನಾನು ನೆಲದ ಮೇಲೆ ನೀಡಿದ ಪಿಂಡದಿಂದ 
ಪಿತಾ, ಪಿತಾಮಹ, ಪ್ರಪಿತಾಮಹರು ತೃಪ್ತಿಯನ್ನೈದಲಿ. ನನ್ನ ಪಿತಾ, 
ಪಿತಾಮಹ, ಪ್ರಪಿತಾಮಹರು ನನ್ನ ಭಕ್ತಿಯಿಂದ ತೃಪ್ತಿಯನ್ನೈದಲಿ-- 


588 ಶ್ರೀವಿಷ್ಣುಪುರಾಣಮ್‌ 


ಪಿತಾ ಪಿತಾಮಹಶ್ಚೈವ ತಥೈವ ಪ್ರಪಿತಾಮಹಃ | 
ತೃಪ್ತಿಂ ಪ್ರಯಾಂತು ಮೇ ಭಕ್ತ್ಯಾ ಮಯೈತತ್ಸಮುದಾಹೃತಮ್‌ ॥ 


ಮಾತಾಮಹಸ್ತೃಷ್ಟಿಮುಷೈತು ತಸ್ಮ 

ತಥಾ ಪಿತಾ ತಸ್ಕ ಪಿತಾ ತತೋದಂನ್ಯ। 
ವಿಶ್ವೇ ಚ ದೇವಾಃ ಪರಮಾಂ ಪ್ರಯಾಂತು 

ತೃಪ್ತಿಂ ಪ್ರಣಶ್ಶಂತು ಚ ಯಾತುಧಾನಾಃ॥ 35 
ಯಜ್ಞೇಶ್ವರೋ ಹವ್ಮಸಮಸ್ತಕವ್ಮ- 

ಭೋಕ್ತಾವ್ಯಯಾತ್ಮಾ ಹರಿರೀಶ್ವರೋತತು | 
ತತ್ಸನ್ನಿಧಾನಾದಪಯಾಂತು ಸದ್ಯೋ 

ರಕ್ಷಾಂಸಶೇಷಾಣ್ಯಸುರಾಶ್ಚ ಸರ್ವೇ॥ 36 


ತೃಪ್ತೇಷ್ಟೇತೇಷು ವಿಕಿರೇದನ್ನಂ ವಿಪ್ರೇಷು ಭೂತಲೇ। 
ದದ್ಯಾದಾಚಮನಾರ್ಥಾಯ ತೇಭ್ಯೋ ವಾರಿ ಸಕೃತ್‌ ಸಕೃತ್‌ 37 


ಸುತೃಪ್ತೈಸ್ತೈರನುಜ್ಗಾತಸ್ಸರ್ವೇಣಾನ್ನೇನ ಭೂತಲೇ | 


ಸತಿಲೇನ ತತಃ ಪಿಂಡಾನ್‌ ಸಮ್ಮಗ್ಗದ್ಧಾತ್ಸಮಾಹಿತಃ ॥ 38 


ಎಂದು ನಿವೇದಿಸಿಕೊಂಡಿದ್ದೇನೆ (31-34). ನನ್ನ ಮಾತಾಮಹ, 
ಮಾತಾಮಹನ ಪಿತಾ, ಆತನ ಪಿತಾ ಇವರು ತೃಪ್ಪರಾಗಲಿ. ವಿಶ್ವೇ 
ದೇವರು ಪರಮ ತೃಪ್ತಿಯನ್ನು ಪಡೆಯಲಿ. ರಾಕ್ಷಸರು ನಾಶವನ್ನೈದಲಿ. 
ಯಜ್ಞೇಶ್ವರನೂ ಸಮಸ್ತ ಹವ್ಯಕವ್ಯಗಳ ಭೋಕ್ತೃವೂ ಅವ್ಯಯಾತ್ಮನೂ 
ಜಗದೀಶ್ವರನೂ ಆದ ಶ್ರೀಹರಿಯು ಇಲ್ಲಿ ಸಂನಿಹಿತನಾಗಿದ್ದಾನೆ. ಅವನ 
ಸಾಂನಿಧ್ಯದ ಬಲದಿಂದ ಸಮಸ್ತ ರಾಕ್ಷಸರೂ ಅಸುರರೂ ಒಡನೆಯೇ 
ಇಲ್ಲಿಂದ ಹೊರಟುಹೋಗಲಿ” (35-36). ಅನಂತರ ಬ್ರಾಹ್ಮಣರು ಸಂತೃಪ್ತ 
ರಾದ ಮೇಲೆ ಭೂತಳದಲ್ಲಿ ಅನ್ನವನ್ನು ಹರಡಬೇಕು (ವಿಕಿರ). ಆಮೇಲೆ 
ಬ್ರಾಹ್ಮಣರಿಗೆ ಆಚಮನಕ್ಕಾಗಿ ಒಂದೊಂದೇ ಸಲ ಜಲವನ್ನು ಹಾಕಬೇಕು 
(37). ಅವರು ಸಂತೃಪ್ಪರಾದ ಮೇಲೆ ಅನುಜ್ಞೆಯನ್ನು ಪಡೆದು ವ್ಯಂಜನಾದಿ 
ಸರ್ವಪಾಕವಸ್ತು ಸಮನ್ವಿತವಾದ ತಿಲಮಿಶ್ರ ಅನ್ನದಿಂದ ಸಮಾಹಿತನಾಗಿ 


ಅಧ್ಯಾಯ 15 ತೃತೀಯಾಂಶಃ 589 


ಪಿತೃತೀರ್ಥೇನ ಸತಿಲಂ ತಥೆ ಎವೆ ಸಲಿಲಾಂಜಲಿಮ್‌। 
ಮತಾಮಹೇಭ,ಸ್ತೇನೈವ ಪಿಂಡಾಂಸ್ತೀರ್ಥೇನ ನಿರ್ವಪೇತ್‌॥ 39 


ದಕ್ಷಿಣಾಗೇಷು ದರ್ಭೇಷು ಪ್ರಷ್ಟಧೂಪಾದಿಪೂಜಿತಮ್‌!। 
ಸ್ವಪಿತೇ ಪ್ರಥಮಂ ಪಿಂಡಂ ದದ್ಯಾದುಚ್ಛಿಷ್ಟಸನ್ನಿಧೌ | 40 


ಪಿತಾಮಹಾಯ ಚೈವಾನ್ಕಂ ತತ್ಲಿತ್ರೇ ಚ ತಥಾಪರಮ್‌!। 
ದರ್ಭಮೂಲೇ ಲೇಪಭುಜಃ ಪ್ರೀಣಯೇಲ್ಲೇಪಘರ್ಷಣೆ sl 41 


ಪಿಂಡೈರ್ಮಾತಾಮಹಾಂಸ್ತದ್ಧದ್‌ ಗಂಧಮಾಲ್ಕಾದಿಸಂಯುತೈಃ। 
ಪೂಜಯಿತ್ಹಾ ದ್ವಿಜಾರ್ಗ್ರಾಣಾಂ ದದ್ಯಾಚ್ಚಾಚಮನಂ ತತಃ॥ 42 


ಪಿತೃಭಃ ಪ್ರಥಮಂ ಭಕ್ತ್ಯಾ ತನ್ಮನಸ್ಕೋ ನರೇಶ್ವರ | 
ಸುಸ್ಪಧೇತ್ಕಾಶಿಷಾ ಯುಕ್ತಾಂ ದದ್ಯಾತ್‌ ಶಕ್ತಾ ಚ ದಕ್ಷಿಣಾಮ್‌॥॥ 


ನೆಲದ ಮೇಲೆ ಪಿಂಡಗಳನ್ನು ಹಾಕತಕ್ಕದ್ದು. ತನ್ನ ಪಿತೃವರ್ಗದವರಿಗೆ 
ತಿಲಮಿಶ್ರ ಜಲದಿಂದ ಪಿತೃತೀರ್ಥದ ಮೂಲಕ ತರ್ಪಣವನ್ನೀಯಬೇಕು. 
ಹಾಗೆಯೇ ಮಾತಾಮಹಾದಿಗಳಿಗೂ ಪಿಂಡಗಳನ್ನೂ ತರ್ಪಣಗಳನ್ನೂ 
ಕೊಡತಕ್ಕದ್ದು (38-39). ದಕ್ಷಿಣಾಗ್ರವಾಗಿ ಹಾಸಿದ ದರ್ಭೆಗಳ ಮೇಲೆ 
ಪುಷ್ಪಧೂಪಾದಿಗಳಿಂದ ಅರ್ಚಿಸಿ ಉಚ್ಛಿಷ್ಟದ ಬಳಿಯಲ್ಲಿ ಮೊದಲು ತನ್ನ 
ತಂದೆಗೆ ಪಿಂಡವನ್ನು ಹಾಕಬೇಕು. ಅನಂತರ ಪಿತಾಮಹನಿಗೂ ಪ್ರಪಿತಾ 
ಮಹನಿಗೂ ಬೇರೆ ಬೇರೆ ಪಿಂಡವನ್ನು ಹಾಕಬೇಕು. ಆಮೇಲೆ ಕೈಗೆ ಅಂಟಿದ 
ಅನ್ನವನ್ನು ದರ್ಭೆಗಳ ಬುಡದಲ್ಲಿ ತೀಡುತ್ತ (ಇದರಿಂದ ಲೇಪಭೋಜಿ 
ಗಳಾದ ಚತುರ್ಥಾದಿ ಪಿತೃಗಳು ಸಂತೃಪ್ತಿಯನ್ನೈದಲಿ) ಎಂದು ಅವರನ್ನು 
ಸಂತೃಪ್ತಿಗೊಳಿಸಬೇಕು (40-41). ಹೀಗೆಯೇ ಗಂಧಮಾಲ್ಕಾದಿಗಳಿಂದ 
ಅರ್ಚಿತಗಳಾದ ಪಿಂಡಗಳನ್ನು ಮಾತಾಮಹಾದಿಗಳಿಗೆ ಅರ್ಪಿಸಿ, 
ಬ್ರಾಹಣರಿಗೆ ಆಚಮನವನ್ನು ಕೊಡಬೇಕು. ರಾಜ-ಸಗರ, ಭಕ್ತಿಯಿಂದ 
ತನ್ಮಯನಾಗಿ ಮೊದಲು ಪಿತೃಗಳಿಗೆ ಅವರಿಂದ "ಸುಸ್ಪಧಾ' ಎಂದು 
ಆಶೀರ್ವಾದವನ್ನು ಸ್ವೀಕರಿಸುತ್ತ, ಲ ಯಥಾಶಕ್ತಿಯಾಗಿ ದಕ್ಷಿಣೆಯನ್ನು 
ಕೊಡಬೇಕು (42-43). ಪಿತೃಗಳಿಗೆ ದಕ್ಷಿಣೆಯನ್ನು ಕೊಟ್ಟಮೇಲೆ ವಿಶ್ವೇ 


590 ಶ್ರೀವಿಷ್ಣುಪುರಾಣಮ್‌ 
ದತ್ತ್ವಾ ಚ ದಕ್ಷಿಣಂ ತೇಭ್ಕೋ ವಾಚಯೇದ್ವೈಶ್ವದೇವಿಕಾನ್‌ | 
ಪ್ರೀಯಂತಾಮಿಹ ಯೇ ವಿಶ್ವೇದೇವಾಸ್ತೇನ ಇತೀರಯೇತ್‌ ॥ 44 


ತಥೇತಿ ಚೋಕ್ರೇ ತೆ ಲರ್ವಿಪೆ ಛಃ ಪ್ರಾರ್ಥನೀಯಾಸ್ಪಥಾಶಿಷಃ | 
ಪಶ್ಚಾದ್ವಿಸರ್ಜಯೇದ್ದೇವಾನ್‌ ಪೂರ್ವಂ ಪಿತ್ರಾ ನ್ಮಹಶೀಪತೇ॥ 45 


ಮಾತಾಮಹಾನಾಮಪಹ್ಯ್ಕೇವಂ ಸಹ ದೇವೈಃ ಕ್ರಮಃ ಸ್ಮೃತಃ। 
ಭೋಜನೇ ಚ ಸ್ವಶಕ್ತ್ಯಾ ಚ ದಾನೇ ತದ್ದದ್ದಿಸರ್ಜನೇ॥ 46 


ಆಪಾದಶೌಚನಾತೂರ್ವಂ ಕುರ್ಯಾದ್ದೇವದ್ದಿಜನ್ಮಸು | 
ಎಸರ್ಜನಂ ತು ಪ್ರಥಮಂ ಹೆ ಪತುಮಾತಾಮಹೇಷು ವೆ ಟ್ರ 47 


ವಿಸರ್ಜಯೇತ್‌ ಪ್ರೀತಿವಚಸ್ಸಮ್ಮಾನ್ಯಾಭರ್ಥಿತಾಂಸ್ಪತಃ। 


ನಿವರ್ತೇತಾಭ್ಮನುಜ್ಞಾತ ಆದ್ದಾರಂ ತಾನನುವುಜೇತ್‌ ॥ 48 
ತತಸ್ತು ವೈಶ್ಚದೇವಾಖ್ಕಂ ಕುರ್ಯಾನ್ನಿತಕ್ರಿಯಾಂ ಬುಧಃ! 
ಭುಂಜ್ಯಾಚ್ಚೈವ ಸಮಂ ಪೂಜ್ಯಭೃತ್ಯಬಂಧುಭಿರಾತ್ಮನಃ॥ 49 


ದೇವರ ಬಳಿಗೆ ಹೋಗಿ ದಕ್ಷಿಣೆಯನ್ನಿತ್ತು ವಿಶ್ವೇದೇವರು ಸಂಪ್ರೀತರಾಗಲಿ 
ಎಂದು ಹೇಳತಕ್ಕದ್ದು. ಅವರು “ತಥಾಸ್ತು' ಎಂದು ಹೇಳಿದ ಮೇಲೆ 
ಆಶೀರ್ವದಿಸಬೇಕೆಂದು ಪ್ರಾರ್ಥಿಸಿಕೊಂಡು, ಮೊದಲು ಪಿತೃಗಳನ್ನೂ 
ಆಮೇಲೆ ವಿಶ್ನೇದೇವರನ್ನು ವಿಸರ್ಜಿಸಬೇಕು (44-45). ವಿಶ್ವೇದೇವಸಹಿತ 
ವಾದ ಮಾತಾಮಹಾದಿಶ್ರಾದ್ಧದಲ್ಲಿಯೂ ಭೋಜನ ದಕ್ಷಿಣಾದಾನ 
ವಿಸರ್ಜನೆಗಳ ವಿಷಯದಲ್ಲಿ ಇದೇ ಕ್ರಮವು ವಿಹಿತವಾಗಿದೆ (46). 
ಪಿತೃವರ್ಗ ಮತ್ತು ಮಾತಾಮಹಾವರ್ಗಗಳ ಶ್ರಾದ್ಧದಲ್ಲಿ ಬ್ರಾಹ್ಮಣರ ಕಾಲು 
ತೊಳೆಯುವುದರಿಂದ ಹಿಡಿದು ಎಲ್ಲ ವಿಧಿಗಳನ್ನೂ ಮೊದಲು ವಿಶ್ವೇದೇವ 
ರಿಗೂ, ವಿಸರ್ಜನವನ್ನು ಮಾತ್ರ ಪಿತ್ಠವರ್ಗಮಾತಾಮಹವರ್ಗದವರಿಗೆ 
ಮೊದಲೂ ಮಾಡತಕ್ಕದ್ದು (47). ಅನಂತರ ಒಳ್ಳೆಯ ಮಾತುಗಳಿಂದ 
ಆದರಿಸಿ ನಿಮಂತ್ರಿತ ಬ್ರಾಹ್ಮಣರನ್ನು ಕಳಿಸುತ್ತ ಮನೆಯ ಬಾಗಿಲವರೆಗೆ 
ಅವರ ಹಿಂದೆ ಹೋಗಬೇಕು. ಅವರ ಅನುಜ್ಞೆಯಿಂದ ಹಿಂದಿರುಗಬೇಕು 
(48). ತರುವಾಯ ವಿದ್ವಾಂಸನಾದವನು ವೈಶ್ವದೇವವೆಂಬ ನಿತ್ಯಕರ್ಮ 


ಅಧ್ಯಾಯ 15 ತೃತೀಯಾಂಶಃ 591 


ಏವಂ ಶ್ರಾದ್ಧಂ ಬುಧಃ ಕುರ್ಯಾತ್‌ ಪಿತ್ಯಂ ಮಾತಾಮಹಂ ತಥಾ। 
ಶ್ರಾದ್ವೈರಾಪ್ಠಾಯಿತಾ ದದ್ಯುಸ್ಸರ್ವಾನ್‌ ಕಾಮಾನ್‌ ಪಿತಾಮಹಾಃ ॥ 


ತ್ರೀಣಿ ಶ್ರಾದ್ಧೇ ಪವಿತ್ರಾಣಿ ದೌಹಿತ್ರಃ ಕುತಪಸ್ತಿಲಾಃ | 


ರಜತಸ್ಮ ತಥಾ ದಾನಂ ಕಥಾ ಸಂಕೀರ್ತನಾದಿಕಮ್‌ ॥ 51 
ವರ್ಜ್ಮಾನಿ ಕುರ್ವತಾ ಶ್ರಾದ್ಧಂ ಕ್ರೋಧೋಇಂಧ್ವಗಮನಂ ತ್ವರಾ। 
ಭೋಕ್ತುರಪ್ಪತ ರಾಜೇಂದ್ರ ತ್ರಯಮೇತನ್ನ ಶಸ್ಕತೇ॥ 52 


ವಿಶ್ವೇದೇವಾಸ್ಸಪಿತರಸ್ತಥಾ ಮಾತಾಮಹಾ ನೃಪ। 
ಕುಲಂ ಚಾಪ್ಕಾಯತೇ ಪುಂಸಾಂ ಸರ್ವಂ ಶ್ರಾದ್ಧಂ 
ಪ್ರಕುರ್ವತಾಮ್‌ ॥ 53 





ವನ್ನು ಆಚರಿಸಿ, ತನಗೆ ಪೂಜ್ಕರಾದವರಿಂದಲೂ ಭೃತ್ಯರಿಂದಲೂ ಬಂಧು 
ಗಳಿಂದಲೂ ಸಹಿತನಾಗಿ ಭೋಜನಮಾಡತಕ್ಕದ್ದು (49). ಈ ಪ್ರಕಾರವಾಗಿ 
ಬುದ್ಧಿಶಾಲಿಯು ಪಿತೃವಿನ ಮತ್ತು ಮಾತಾಮಹನ ಶ್ರಾದ್ಧವನ್ನು ಮಾಡ 
ತಕ್ಕದ್ದು. ಶ್ರಾದ್ದದಿಂದ ಸಂತೃಪ್ತರಾದ ಪಿತೃದೇವತೆಗಳು ಸಮಸ್ತಕಾಮನೆ 
ಗಳನ್ನೂ ಪೂರ್ಣಮಾಡುತ್ತಾರೆ (50). ಶ್ರಾದ್ಧದಲ್ಲಿ ಈ ಮೂರು ಪವಿತ್ರ 
ವಾದವುಗಳು. ಯಾವುವೆಂದರೆ--ಮಗಳ ಮಗ, ಕುತಪಕಾಲ* ಮತ್ತು 
ಎಳ್ಳು. ಅಲ್ಲದೆ ರಜತದಾನ ಮತ್ತು ರಜತದ ವಿಷಯದಲ್ಲಿ ಸಂಭಾಷಣೆ, 
ದರ್ಶನ ಮೊದಲಾದದ್ದೂ ಪವಿತ್ರವೇ$ (51). ಶ್ರಾದ್ಧವನ್ನು ಮಾಡತಕ್ಕ 
ಯಜಮಾನನಿಗೆ ಕ್ರೋಧ, ಮಾರ್ಗಗಮನ, ತ್ವರೆೊಣವು. ಮೂರು 
ವರ್ಜ್ಯಗಳು. ಶ್ರಾದ್ದಬೋಜನ ಮಾಡತಕ್ಕವನಿಗೂ ಈ ಮೂರು 
ಪ್ರಶಸ್ತವಲ್ಲ (52). ವಿಶ್ವೇದೇವರೂ, ಪಿತೃವರ್ಗದವರೂ, ಮಾತಾ 
ಮಹಾದಿಗಳೂ, ಶ್ರಾದ್ಧಮಾಡತಕ್ಕವರ ವಂಶದವರೂ ಶ್ರಾದ್ದದಿಂದ 


* ಕುತಪಕಾಲ--ಒಂದು ಹಗಲಿಗೆ ಹದಿನೈದು ಮುಹೂರ್ತಗಳು, ಅದರಲ್ಲಿ 
ಎಂಟನೆಯ ಮುಹೂರ್ತ. 

ಕಿ ಪವಿತ್ರಂ ರಾಜತಂ ತತ್ರ ಪಿತ್ನಣಾಂ ಪಾತ್ರಮುಚ್ಯತೇ । ರಜತಸ್ಯ ಕಥಾ ದಾನಂ 
ದರ್ಶನಂ ನಾಮಚೋಚ್ಯತೇ । (ಮತ್ಸ್ಯ ಮತ್ತು ವಾಯುಪುರಾಣ) 


592 ಶ್ರೀವಿಷ್ಣುಪುರಾಣಮ್‌ 


ಸೋಮಾಧಾರಃ ಪಿತೃಗಣೋ ಯೋಗಾಧಾರಶ್ಚ ಚಂದ್ರಮಾಃ। 
ಶ್ರಾದ್ಧೇ ಯೋಗಿನಿಯೋಗಸ್ತು ತಸ್ಮಾದ್‌ ಭೂಪಾಲ ಶಸ್ಕತೇ॥ 54 


ಸಹಸ್ರಸ್ಮಾಪಿ ವಿಪ್ರಾಣಾಂ ಯೋಗೀ ಚೇತ್ಪುರತಃ ಸ್ಥಿತಃ | 
ಸರ್ವಾನ್‌ ಭೋಕ್ತ ನಿಸ್ತಾರಯತಿ ಯಜಮಾನಂ ತಥಾ ನೃಪ॥ 55 


ಇತಿ ಶ್ರೀವಿಷ್ಣುಪುರಾಣೇ ತೃತೀಯೇ5ಂಶೇ ಪಂಚದಶೋsಧ್ಯಾಯಃ 


ಸಂಪ್ರೀತರಾಗುತ್ತಾರೆ. ಪಿತೃಗಣಕ್ಕೆ ಚಂದ್ರನು ಆಧಾರ. ಚಂದ್ರನಿಗೆ 
ಯೋಗವು ಆಧಾರ. ಆದ್ದರಿಂದ ಶ್ರಾದ್ಧದಲ್ಲಿ ಯೋಗಿಗಳನ್ನು ನಿಮಂತ್ರಿ 
ಸುವುದು ಪ್ರಶಸ್ತವಾದದ್ದು* (53-54). ಶ್ರಾದ್ದಭೋಜಿಗಳಾದ ಬ್ರಾಹ್ಮಣರ 
ಎದುರಿನಲ್ಲಿ ಒಬ್ಬ ಯೋಗಿ ಇದ್ದರೆ ಸಾಕು, ಆತನು ಆ ಎಲ್ಲ ಬ್ರಾಹ್ಮಣರನ್ನೂ 


ಗ ೬ 


ಶ್ರಾದ್ಗಕತಣ್ಯವಾದ ಯಜಮಾನನನ್ನೂ ಉದ್ದಾರ ಮಾಡುತ್ತಾನೆ” (55). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ತೃತೀಯಾಂಶದಲ್ಲಿ 
ಹದಿನೈದನೆಯ ಅಧ್ಯಾಯ ಮುಗಿಯಿತು. 


% 





* ಪಿತೃಗಣಗಳ ಯೋಗಬಲದಿಂದ ಚಂದ್ರನು ಪುಷ್ಪನಾಗುತ್ತಾನೆ. ಯೋಗಿಗಳು 
ಯೋಗಬಲದಿಂದ ದೇಹಸ್ಥ ಚಂದ್ರನನ್ನು ಪೋಷಿಸುತ್ತಾರೆ. 


ಹೋಡಶೋsಧ್ಯಾಯಃ 


ಔರ್ವ ಉವಾಚ: 
ಹವಿಷ್ಯಮತ್ಸ್ಕಮಾಂಸೆ ಸ್ತು ಶಶಸ್ಮ ನಕುಲಸ್ಮ ಚ। 
ಸೌಕರಚ್ಛಾಗಲೆ ಹೇಯರೌರವೆ ರ್ಗವಯೇನ ಚೆ ॥ 1 


ಔರಭ್ರಗವೈಶ್ಚ ತಥಾ ಮಾಸವೃದ್ಧಾ ಪಿತಾಮಹಾಃ! 
ಪ್ರಯಾಂತಿ ತೃಪ್ತಿಂ ಮಾಂಸೆ ಸ್ತು ನಿತ್ಯಂ ವಾರ್ಧೀಣಸಾಮಿಷೆ #1 2 


ಖಡ್ಗ್ಸಮಾಂಸಮತೀವಾತ್ರ ಕಾಲಶಾಕಂ ತಥಾ ಮಧು! 
ಶಸ್ತಾನಿ ಕರ್ಮಣ್ಯತೃಂತತೃಪ್ತಿದಾನಿ ನರೇಶ್ವರ ॥ 3 


ಅಧ್ಯಾಯ 16 


ಶ್ರಾದ್ಧಕರ್ಮದಲ್ಲಿ ವಿಹಿತ ಮತ್ತು ನಿಷಿದ್ಯವಸ್ತುಗಳ ವಿಚಾರ 


ಪರಾಶರರು ಹೇಳಿದರು: ಮತ್ತೆ ಔರ್ವನು ಹೇಳಿದ್ದೇನೆಂದರೆ, 
“ವ್ರೀಹ್ಯಾದಿಹವಿಷ್ಯ್ಕಾನ್ನ, ಮತ್ಸ್ಯ ಮತ್ತು ಮೊಲ, ಮುಂಗಸಿ, ಹಂದಿ, 
ಮೇಕೆ, ಜಿಂಕೆ, ರುರು ಎಂಬ ಜಿಂಕೆ, ಗವಯ, ಕುರಿ, ಗೋವು--ಇವುಗಳ 
ಮಾಂಸದಿಂದ ಪಿತೃಗಳು ಕ್ರಮವಾಗಿ ಒಂದೊಂದು ತಿಂಗಳು ಹೆಚ್ಚು 
(ಹವಿಷ್ಕಾನ್ನದಿಂದ ಒಂದು ತಿಂಗಳಾದರೆ ಮತ್ತ್ಯದಿಂದ ಎರಡು ತಿಂಗಳು-- 
ಹೀಗೆ) ತೃಪ್ತಿಯನ್ನೈದುತ್ತಾರೆ. ವಾದ್ರೀಣಸಕವೆಂಬ ಪಕ್ಷಿಯ ಮಾಂಸದಿಂದ 
ನಿತ್ಯತೃಪ್ತಿಯನ್ನೈದುತ್ತಾರೆ* (1-2). ಖಡ್ಗಮೃಗದ ಮಾಂಸ, ಕಾಲಶಾಕವೆಂಬ 
ಸಸ್ಯ, ಜೇನುತುಪ್ಪ--ಇವು ಶ್ರಾದ್ಷಕರ್ಮದಲ್ಲಿ ಪ್ರಶಸ್ತಗಳೂ ಪಿತೃಗಳಿಗೆ 

* ಮಾಂಸದಿಂದ ಶ್ರಾದ್ಧವನ್ನು ಮಾಡತಕ್ಕ ಪದ್ಧತಿ ಒಂದು ಕಾಲದಲ್ಲಿ ಇದ್ದಿರ 
ಬಹುದು. ಆಗ ದ್ವಿಜರು ಮಾಂಸಾಹಾರಿಗಳಾಗಿದ್ದರು--ಎಂದು ತಿಳಿಯಬೇಕಾಗುತ್ತದೆ. 
ಕಲಿಯುಗದಲ್ಲಿ ಇದು ಸಂಪೂರ್ಣವಾಗಿ ನಿಷಿದ್ಧವಾಗಿದೆ. ಶ್ರೀಮದ್ಭಾಗವತದಲ್ಲಿ 


ಮಾಂಸಾಹಾರವನ್ನೂ ಅದರಿಂದ ಶ್ರಾದ್ಧವನ್ನೂ ನಿಂದಿಸಲಾಗಿದೆ (ನೋಡಿ: 
ಭಾಗ. ಸ್ಕಂ. 7, ಶ್ಲೋ. 7-10 ಮತ್ತು ನೋಡಿ: ಮನು, 5-45 ರಿಂದ 56). 


594 ಶ್ರೀವಿಷ್ಣುಪುರಾಣಮ್‌ 


ಣಿ 


ಗಯಾಮುಪೇತ್ಮ ಯಃ ಶ್ರಾದ್ಧಂ ಕರೋತಿ ಪೃಥಿವೀಪತೇ! 


ಸಫಲಂ ತಸ್ಮ ತಜ್ಜನ್ಮ ಜಾಯತೇ ಪಿತೃತುಷ್ಟಿದಮ್‌॥ 4 
ಪ್ರಶಾಂತಿಕಾಸ್ಸನೀವಾರಾಶ್ಯ್ಯಾಮಾಕಾ ದ್ವಿವಿಧಾಸಥಾ। 
ವನ್ನೌಷಧೀ ಪ್ರಧಾನಾಸ್ತು ಶ್ರಾದ್ಧಾರ್ಹಾಃ ಪುರುಷರ್ಷಭ ॥ 5 


ಯವಾಃ ಪ್ರಿಯಂಗವೋ ಮುದ್ದಾ 
ಗೋಧೂಮಾ ವ್ರೀಹಯನಸ್ತಿಲಾಃ। 
ನಿಷ್ಟಾವಾಃ ಕೋವಿದಾರಾಶ್ಚ ಸರ್ಹಪಾಶ್ಚಾತ್ರ ಶೋಭನಾಃ॥ 6 


ಅಕೃತಾಗ್ರಯಣಂ ಯಚ್ಚ ಧಾನ್ಯಜಾತಂ ನರೇಶ್ವರ | 
ರಾಜಮಾಷಾನಣೂಂಶ್ಲೈವ ಮಸೂರಾಂಶ್ಚ ವಿಸರ್ಜಯೇತ್‌ ॥ 7 


ಅಲಾಬುಂ ಗೃಂಜನಂ ಚೈವ ಪಲಾಂಡುಂ ಪಿಂಡಮೂಲಕಮ್‌!। 
ಗಾಂಧಾರಕಕರಂಬಾದಿಲವಣಾನ್ಯೌಷರಾಣಿ ಚ॥ 8 


ತೃಪ್ತಿಕರಗಳೂ ಆಗಿವೆ. ರಾಜ-ಸಗರ, ಗಯೆಗೆ ಹೋಗಿ ಯಾವನು ಶ್ರಾದ್ಧ 
ವನ್ನು ಮಾಡುತ್ತಾನೋ ಆತನ ಜನ್ಮಸಫಲವಾಗುತ್ತದೆ. ಅಲ್ಲದೆ ಆ ಶ್ರಾದ್ದವು 
ಪಿತೃಗಳಿಗೆ ತೃಪ್ತಿಯನ್ನು ಕೊಡುತ್ತದೆ (3-4). ಕಾಡುಬತ್ತದಂತಿರುವ 
ಪ್ರಶಾಂತಿಕ ಎಂಬ ಧಾನ್ಯ, ನವಣೆ, ಕಪ್ಪು ಮತ್ತು ಬಿಳಿಯದೆಂಬ ಎರಡು 
ವಿಧವಾದ ಸಾಮೆ, ಪ್ರಧಾನವಾದ ವನೌಷಧಿಗಳು ಶ್ರಾದ್ಧಾರ್ಹವಾದವು 
ಗಳು (5). ಯವ, ಪ್ರಿಯಂಗು, ಹೆಸರು, ಗೋಧಿ, ಅಕ್ಕಿ, ಎಳ್ಳು, ಅವರೆ, 
ಕಂಚುವಾಳ, ಸಾಸಿವೆ ಇವು ಉತ್ತಮವಾದವು. ಯಾವ ನವಧಾನ್ಯದಿಂದ 
ಯಜ್ಞವನ್ನು ಮಾಡಿಲ್ಲವೋ ಅಂತಹ ನವಧಾನ್ಯವನ್ನೂ ರಾಜಮಾಷವೆಂಬ 
ದಪ್ಪಕಾಳಿನ ಉದ್ದನ್ನೂ, ಜೀರಿಗೆ ಸಂಬಾರ ಎಂಬ ಅಕ್ಕಿಯನ್ನೂ, ಮಸೂರ 
ವೆಂಬ ಧಾನ್ಯವನ್ನೂ ಶ್ರಾದ್ಧದಲ್ಲಿ ವರ್ಜಿಸಬೇಕು (6-7). ಸೋರೆಕಾಯಿ, 
ಬೆಳ್ಳುಳ್ಳಿ, ನೀರುಳ್ಳಿ, ಮೂಲಂಗಿಯಂತೆ ಇರುವ ಪಿಂಡಮೂಲಕವೆಂಬ 
ಗಡ್ಡೆ, ಗಾಂಧಾರವೆಂಬ ಅಕ್ಕಿ, ಹುರಿಹಿಟ್ಟು, ನೆಲದಲ್ಲಿ ಸಿಕ್ಕುವ ಉಪ್ಪು-- 
ಇವು ಶ್ರಾದ್ಧದಲ್ಲಿ ತ್ಯಾಜ್ಯವಾದವು. ಶಾಸ್ತ್ರವಾಕ್ಕವು ಇವನ್ನು ಪ್ರಶಸ್ತಗಳೆನ್ನುವು 


ಅಧ್ಯಾಯ 16 ತೃತೀಯಾಂಶಃ 595 


ಆರಕ್ಟಾಶ್ಚೈವ ನಿರ್ಯಾಸಾಃ ಪ್ರತ್ನಕ್ಷಲವಣಾನಿ ಚ। 
ವರ್ಜ್ಮಾನ್ಯೇತಾನಿ ವೈ ಶ್ರಾದ್ಧೇ ಯಚ್ಚೆ ವಾಚಾ ನ ಶಸ್ಕತೇ॥ 9 


ನಕ್ತಾಹೃತಮನುಚ್ಛಿಷ್ಟಂ ತೃಪ್ಠತೇ ನ ಚ ಯತ್ರ ಗೌಃ। 
ದುರ್ಗಂಧಿ ಫೇನಿಲಂ ಚಾಂಬು ಶ್ರಾದ್ದಯೋಗ್ಯಂ ನ ಪಾರ್ಥಿವ॥ 


ಕ್ಷೀರಮೇಕಶಫಾನಾಂ ಯದೌಷ್ಟಮಾವಿಕಮೇವ ಚ! 
ಮಾರ್ಗಂ ಚ ಮಾಹಿಷಂ ಚೈವ ವರ್ಜಯೇತ್‌ ಶ್ರಾದ್ಷಕರ್ಮಣಿ ॥ 


ಷಂಡಾಪವಿದ್ದಚಾಂಡಾಲಪಾಪಿಪಾಷಂಡಿರೋಗಿಭಿಃ | 
ಕೃಕವಾಕುಶ್ಚನಗ್ನೈಶ್ಚ ವಾನರಗ್ರಾಮಸೂಕರೈಃ॥ 12 


ಉದಕಾಸೂತಿಕಾಶೌಚಮೃತಹಾರೈಶ್ಚ ವೀಕ್ಷಿತೇ | 
ಶ್ರಾದ್ಧೇ ಸುರಾ ನ ಪಿತರೋ ಭುಂಜತೇ ಪುರುಷರ್ಷಭ ॥ 13 


ತಸ್ಮಾತರಿಶ್ರಿತೇ ಕುರ್ಯಾತ್‌ ಶ್ರಾದ್ಧಂ ಶ್ರದ್ಧಾಸಮನ್ಹಿತಃ | 
ಉರ್ಮ್ಮಾಂ ಚ ತಿಲವಿಕ್ಷೇಪಾದ್ಯಾತುಧಾನಾನ್ನಿವಾರಯೇತ್‌ ॥ 14 


ದಿಲ್ಲ (8-9). ಸಗರ, ರಾತ್ರಿಯಲ್ಲಿ ತಂದಿಟ್ಟ ನೀರು, ಯಾರೂ ಬಳಸದೆ 
ಇರುವ ನೀರು, ಗೋವು ತೃಪ್ತವಾಗದಷ್ಟಿರುವ ಅಲ್ಪಜಲಾಶಯದ ನೀರು, 
ಹಾಗೆಯೇ ದುರ್ಗಂಧಿಯೂ ನೊರೆಯಿಂದ ಕೂಡಿದ್ದೂ ಆದ ನೀರು 
ಶ್ರಾದ್ಧಕ್ಕೆ ಯೋಗ್ಯವಾದ್ದಲ್ಲ (10). ಒಂದೇ ಗೊರಸು ಇರುವ ಕುದುರೆ 
ಮುಂತಾದ್ದರ ಹಾಲೂ ಒಂಟೆ, ಕುರಿ, ಜಿಂಕೆ, ಎಮ್ಮೆಗಳ ಹಾಲೂ ಶ್ರಾದ್ಧ 
ಕರ್ಮದಲ್ಲಿ ವರ್ಜ್ಯವಾದವುಗಳು (11). ಅಲ್ಲದೆ ನಪುಂಸಕ, ಸಜ್ಜನ 
ಬಹಿಷ್ಕೃತ, ಚಾಂಡಾಲ, ಪಾಪಿ, ವೇದನಿಂದಕನಾದ ಪಾಷಂಡಿ, ರೋಗಿ, 
ಕೋಳಿ, ನಾಯಿ, ನಗ್ನ (ವೈದಿಕಕರ್ಮಗಳನ್ನು ತ್ಯಾಗಮಾಡಿದವನು), ಕಪಿ, 
ಹಂದಿ, ರಜಸ್ವಲೆ, ಪ್ರಸವಿಸಿದವಳು, ಜಾತಾಶೌಚಮೃತಾಶೌಚಗಳುಳ್ಳ 
ವನು, ಹೆಣಹೊತ್ತು ಜೀವಿಸತಕ್ಕವನು--ಇವರು ನೋಡಿದರೆ ಆ 
ಶ್ರಾದ್ಧದಲ್ಲಿ ದೇವತೆಗಳಾಗಲಿ ಪಿತೃಗಳಾಗಲಿ ತಮ್ಮ ಭಾಗವನ್ನು ಸ್ವೀಕರಿಸು 
ವುದಿಲ್ಲ (12-13). ಆದ್ದರಿಂದ ಸುತ್ತಲೂ ಮರೆಯಾಗಿರುವ ಪ್ರದೇಶದಲ್ಲಿ 
ಶ್ರದ್ಧಾಸಮನ್ವ್ಹಿತನಾಗಿ ಶ್ರಾದ್ಷಕರ್ಮವನ್ನಾಚರಿಸಬೇಕು. ಭೂತಳದಲ್ಲಿ 


596 ಶ್ರೀವಿಷ್ಣುಪುರಾಣಮ್‌ 


ನಖಾದಿನಾ ಚೋಪಪನ್ನಂ ಕೇಶಕೀಟಾದಿಭರ್ನಹ!। 


ನ ಚೈವಾಭಿಷವೆ ರ್ನ್ಮಿಶ್ರಮನ್ನಂ ಪರ್ಯುಷಿತಂ ತಥಾ॥ 15 
ಶ್ರದ್ಧಾಸಮನ್ಹಿತೈರ್ದತ್ತಂ ಪಿತೃಭ್ಕೋ ನಾಮಗೋತ್ರತಃ | 
ಯದಾಹಾರಾಸ್ತು ತೇ ಜಾತಾಸ್ತದಾಹಾರತ್ಚಮೇತಿ ತತ್‌ ॥॥ 16 
ಶ್ರೂಯತೇ ಚಾಪಿ ಪಿತೃಭರ್ಗೀತಾ ಗಾಥಾ ಮಹೀಪತೇ! 
ಇಕ್ಲಾಕೋರ್ಮನುಪುತ್ರಸ್ಮ ಕಲಾಪೋಪವನೇ ಪುರಾ॥ 17 


ಅಪಿ ನಸ್ತೇ ಭವಿಷ್ಯಂತಿ ಕುಲೇ ಸನ್ಮಾರ್ಗಶೀಲಿನಃ। 
ಗಯಾಮುಪೇತ್ಕ ಯೇ ಪಿಂಡಾನ್‌ ದಾಸ್ಕಂತಸ್ಮಾಕಮಾದರಾತ್‌ ॥ 18 


ಅಪಿ ನಃ ಸ ಕುಲೇ ಜಾಯಾದ್‌ 
ಯೋ ನೋ ದದ್ಯಾತ್‌ ತ್ರಯೋದಶೀಮ್‌ | 
ಪಾಯಸಂ ಮಧುಸರ್ಪಿರ್ಭ್ಯಾಂ ವರ್ಷಾಸು ಚೆ ಮಘಾಸು ಚ॥19 


ಎಳ್ಳನ್ನು ಹರಡಿ ಅಸುರರನ್ನು ನಿವಾರಿಸಬೇಕು (14). ಉಗುರು, ಕೂದಲು, 
ಕೀಟ--ಮೊದಲಾದ್ದರಿಂದ ಕೂಡಿದ್ದನ್ನೂ ಹಿಂಡಿ ತೆಗೆದ ರಸದಿಂದ ಮಿಶ್ರ 
ವಾದ್ದನ್ನೂ ಹಿಂದಿನ ದಿನ ಮಾಡಿದ್ದನ್ನೂ ವಿಶ್ವೇದೇವರೂ ಪಿತೃಗಳೂ 
ಸೇವಿಸುವುದಿಲ್ಲ (15). ಶ್ರದ್ದಾಯುಕ್ತರಾಗಿ ನಾಮಗೋತ್ರಗಳನ್ನುಚ್ಚರಿಸಿ ಪಿತೃ 
ಗಳಿಗೆ ಅರ್ಪಿಸಿದ ಆಹಾರವು, ಪಿತೃಗಳ ಆ ಸಮಯದಲ್ಲಿ ಯಾವ ಆಹಾರ 
ದವರಾಗಿರುತ್ತಾರೋ* ಅಂತಹ ಆಹಾರವಾಗಿ ಅವರಿಗೆ ಸೇರುತ್ತದೆ (16). 
ಮಹೀಪತಿ-ಸಗರ, ಈ ವಿಷಯವಾಗಿ ಹಿಂದೆ ಮನುಪುತ್ರನಾದ ಇಕ್ಸ್ಟ್ವಾಕು 
ವಿನ ಕಲಾಪ ಎಂಬ ಉಪವನದಲ್ಲಿ ಪಿತೃಗಳು ಗಾಥೆಯೊಂದನ್ನು ಹಾಡಿದ 
ರೆಂದು ಕೇಳಿಬಂದಿದೆ, ಏನೆಂದರೆ (17). “ಗಯೆಗೆ ಹೋಗಿ ಆದರದಿಂದ 
ನಮಗೆ ಪಿಂಡವನ್ನು ಹಾಕತಕ್ಕ ಸನ್ಮಾರ್ಗಶೀಲರು ನಮ್ಮ ವಂಶದಲ್ಲಿ 
ಹುಟ್ಟುವರೆ! ವರ್ಷಾಕಾಲದಲ್ಲಿ (ಭಾದ್ರಪದಮಾಸದಲ್ಲಿ) ಮಘಾನಕ್ಷತ್ರ 
ಯುಕ್ತವಾದ ತ್ರಯೋದಶಿಯ ದಿನ ಜೇನುತುಪ್ಪ ಮತ್ತು ಘೃತಗಳಿಂದ 


* ಪಿತೃಗಳು ಮನುಷ್ಯರಾಗಿ ಜನ್ಮ ತಳೆದಿದ್ದರೆ ಅನ್ನಾದಿರೂಪವಾಗಿಯೂ 
ಪಶುಗಳಾಗಿ ಹುಟ್ಟಿದ್ದರೆ ತೃಣಾದಿರೂಪವಾಗಿಯೂ ಅವರಿಗೆ ಸೇರುತ್ತದೆ. 


ಅಧ್ಯಾಯ 16 ತೃತೀಯಾಂಶಃ 597 


ಗೌರೀಂ ವಾಪ್ಪುದ್ವಹೇತ್ಮನ್ಮಾಂ ನೀಲಂ ವಾ ವೃಕ್ಷಮುತ್ಸೃಜೇತ್‌ | 
ಯಜೇತ ವಾಶ್ಚಮೇಧೇನ ವಿಧಿವದ್ದಕ್ಷಣಾವತಾ॥ 20 


ಇತಿ ಶ್ರೀವಿಷ್ಣುಪುರಾಣೇ ತೃತೀಯೇ5ಂಶೇ ಷೋಡಶೋಇಧ್ಯಾಯಃ 


ಕೂಡಿದ ಪಾಯಸವನ್ನು ನಮಗೆ ಕೊಡತಕ್ಕವನು ನಮ್ಮ ಕುಲದಲ್ಲಿ 
ಹುಟ್ಟುವನೆ! (18-19). ಗೌರಿಯಾದ* ಕನ್ಯೆಯನ್ನು ದಾನಮಾಡಿ ಮದುವೆ 
ಮಾಡತಕ್ಕವನೂ ನೀಲವೃಷೋತ್ಸರ್ಗಕಿವನ್ನು ಮಾಡತಕ್ಕವನೂ ಅಥವಾ 
ದಕ್ಷಿಣಾಯುಕ್ತವಾಗಿ ಅಶ್ವಮೇಧಯಾಗ ಮಾಡತಕ್ಕವನೂ ನಮ್ಮ ಕುಲದಲ್ಲಿ 
ಜನಿಸಿಯಾನೆ! (20)' 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ತೃತೀಯಾಂಶದಲ್ಲಿ 
ಹದಿನಾರನೆಯ ಅಧ್ಯಾಯ ಮುಗಿಯಿತು. 


% 


* ಗೌರೀ-ಹತ್ತುವರ್ಷದ ಕನ್ಯೆ. 
$ ಲೋಹಿತೋ ಯಸ್ತು ವರ್ಣೇನ ಮುಖೇ ಪುಚ್ಛೇ ಚ ಪಾಂಡುರಃ | 
ಶ್ವೇತಃ ಖುರವಿಷಾಣಾಭ್ಕಾಂ ಸ ನೀಲೋ ವೃಷ ಉಚ್ಯತೇ ॥ 


ಸಪ್ತದಶೋವಧ್ಯ್ಕಾಯಃ 


ಶ್ರೀಪರಾಶರ ಉವಾಚ: 
ಇತ್ಕಾಹ ಭಗವಾನೌರ್ವಸ್ಸಗರಾಯ ಮಹಾತ್ಮನೇ। 


ಸದಾಚಾರಂ ಪುರಾ ಸಮ್ಮಜ*ಮೈತ್ರೇಯ ಪರಿಪೃಚ್ಛತೇ॥ ] 
ಮಯಾಪ್ಮೇತದಶೇಷೇಣ ಕಥಿತಂ ಭವತೋ ದ್ವಿಜ! 
ಸಮುಲ್ಲಂಘ್ಕ ಸದಾಚಾರಂ ಕಶ್ಚಿನ್ನಾಪ್ನೋತಿ ಶೋಭನಮ್‌ ॥ 2 


ಶ್ರೀಮೈತ್ರೇಯ ಉವಾಚ: 
ಷಂಡಾಪವಿದ್ದಪ್ರಮುಖಾ ವಿದಿತಾ ಭಗವನ್‌ ಮಯಾ! 
ಉದಕ್ಕಾದ್ಕಾಶ್ನ ಮೇ ಸಮ್ಮಜ*ನಗ್ನಮಿಚ್ಛಾಮಿ ವೇದಿತುಮ್‌॥ 3 


ಅಧ್ಯಾಯ 17 


ನಗ್ನರು ಯಾರೆಂದು ಪ್ರಶ್ನೆ; ದೇವದಾನವ ಯುದ್ಧದಲ್ಲಿ ದೇವತೆಗಳ ಪರಾಜಯ; 


ಮು? 


ದೇವತೆಗಳು ವಿಷ್ಣುವನ್ನು ಮರೆಹೋಗುವುದು; ಮಾಯಾಮೋಹದ ಸೃಷ್ಟಿ. 


ಪರಾಶರರು ಹೇಳಿದರು: “ಮೈತ್ರೇಯ, ಮಹಾತ್ಮನಾದ ಸಗರನು 
ಸದಾಚಾರದ ವಿಷಯವಾಗಿ ಪ್ರಶ್ನೆ ಮಾಡಿದಾಗ ಭಗವಾನ್‌ 
ಔರ್ವಮುನಿಯು ಹಿಂದೆ ಹೇಳಿದಂತೆ ವಿವರಿಸಿ ಹೇಳಿದ್ದನು. ಅದನ್ನೇ ನಾನು 
ನಿನಗೆ ಹೇಳಿದ್ದೇನೆ. ಸದಾಚಾರವನ್ನು ಉಲ್ಲಂಘಿಸಿದರೆ. ಯಾರಿಗೂ 
ಒಳ್ಳೆಯದಾಗುವುದಿಲ್ಲ (1-2). ಆಗ ಮೈತ್ರೇಯರು “ಮುನಿಗಳೆ, ಷಂಡ 
(ನಪುಂಸಕ), ಅಪವಿದ್ದ (ಸಜ್ಜನರಿಂದ ಬಹಿಷ್ಕೃತ)--ಮೊದಲಾದವರು 
ಯಾರೆಂಬುದು ನನಗೆ ಗೊತ್ತಿದೆ. ಉದಕೀ (ರಜಸ್ವಲೆ)--ಮೊದಲಾದ 
ಶಬ್ದಗಳೂ ಅರ್ಥವಾಗುತ್ತದೆ. ಆದರೆ "ನಗ್ಗ' ಎಂದು ಹೇಳಿದಿರಲ್ಲ, 
ಅವನು ಯಾರೆಂದು ತಿಳಿಯಲು ಬಯಸುತ್ತೇನೆ (3). ನಗ್ನ ಎಂದರೆ 
ಯಾರು? ಯಾವ ನಡತೆಯವನಿಗೆ ನಗ್ಗನೆನ್ನುತ್ತಾರೆ. ನಗ್ನನ ಸ್ವರೂಪ 


ಅಧ್ಯಾಯ 17 ತೃತೀಯಾಂಶಃ 599 


ಕೋ ನಗ್ನಃ ಕಿಂಸಮಾಚಾರೋ ನಗ್ಗಸಂಜ್ಞಾಂ ನರೋ ಲಭೇತ್‌! 
ನಗ್ನಸ್ವರೂಪಮಿಚ್ಛಾಮಿ ಯಥಾವತ್ಮಥಿತಂ ತ್ವಯಾ। 

ಶ್ರೋತುಂ ಧರ್ಮಭೃತಾಂ ಶ್ರೇಷ್ಠ ನ ಹೃಸ್ತ್ಯವಿದಿತಂ ತವ॥. 4 
ಪಶ್ರೀಪರಾಶರ ಉವಾಚ: 

ಯಗ್ಯಜುಸ್ಸಾಮಸಂಜ್ಞೇಯಂ ತ್ರಯೀ ವರ್ಣಾವೃತಿರ್ದ್ವಿಜ | 
ಏತಾಮುಜ್ಞತಿ ಯೋ ಮೋಹಾತ್‌ ಸ ನಗ್ನಃ ಪಾತಕೀ ದ್ವಿಜ॥ 5 


ತ್ರಯೀ ಸಮಸ್ಪವರ್ಣಾನಾಂ ದ್ವಿಜ ಸಂವರಣಂ ಯತಃ! 


ನಗ್ನೋ ಭವತ್ಯುಜ್ಜತಾಯಾಮತಸ್ತಸ್ಮಾಂ ನ ಸಂಶಯಃ॥ 6 
ಇದಂ ಚ ಶ್ರೂಯತಾಮನ್ಯದ್‌ಯದ್‌ಭೀಹ್ಮಾಯ ಮಹಾತ್ಮನೇ! 
ಕಥಯಾಮಾಸ ಧರ್ಮಜ್ಞೋ ವಸಿಷ್ಠೋಂಸ್ಮತ್ಟಿತಾಮಹಃ ॥ 7 


ಮಯಾಪಿ ತಸ್ಕ ಗದತಃಶ್ರುತಮೇತನ್ಮಹಾತ್ಮನಃ। 
ನೆಗ್ಗಸಂಬಂಧಿ ಮೈತ್ರೇಯ ಯತ್‌ಪೃಷ್ಟೋಂಹಮಿಕ ತ್ವಯಾ॥ 8 


ವೇನೆಂದು ನೀವು ಹೇಳಬೇಕು. ಅದನ್ನು ತಿಳಿಯಲಪೇಕ್ಟಿಸುತ್ತೇನೆ. ನಿಮಗೆ 
ಗೊತ್ತಿಲ್ಲದ ವಿಷಯ ಯಾವುದೂ ಇಲ್ಲ” ಎಂದರು (4). ಆಗ ಪರಾಶರರು 
ಹೇಳಿದರು: ಯಗ್ರೇದ, ಯಜುರ್ವೇದ, ಸಾಮವೇದ--ಎಂಬ ತ್ರಯೀ 
ವೇದವು ಚತುರ್ವರ್ಣದವರಿಗೆ ಪ್ರಾವರಣರೂಪವಾದ ವಸ್ತ್ರದಂತಿದೆ. 
ಯಾವನು ಅಜ್ಞಾನದಿಂದ ಈ ವೇದದ ಆವರಣವನ್ನು ತ್ಯಜಿಸುತ್ತಾನೋ ಆ 
ಪಾತಕಿಗೆ ನಗ್ನ ಎಂದು ಹೆಸರು (5). ಈ ತ್ರಯೀ ಎಂಬುದು ಎಲ್ಲ 
ವರ್ಣದವರಿಗೂ ಸಂವರಣರೂಪವಾದದ್ದು. ಅದನ್ನು ತೆಗೆದೆಸೆದರೆ ಆತನು 
ನಿಸ್ಸಂಶಯವಾಗಿ ನಗ್ನ (ಬತ್ತಲೆ) ನಾಗುತ್ತಾನೆ. ಇನ್ನೊಂದು ಸಂಗತಿಯನ್ನು 
ಕೇಳು. ಧರ್ಮಜ್ಞರೂ ನನ್ನ ಪಿತಾಮಹರೂ ಆದ ವಸಿಷ್ಠಮುನಿಗಳು 
ಮಹಾತ್ಮನಾದ ಭೀಷವಿಗೆ ಆ ವಿಚಾರವನ್ನು ಹೇಳಿದ್ದಾರೆ (6-7). ಆ 
ಮಹಾತ್ಮರು ನಗ್ನಸಂಬಂಧಿಯಾದ ವಿಚಾರವನ್ನು ಹೇಳುತ್ತಿದ್ದಾಗ ಅದನ್ನು 
ನಾನು ಕೇಳಿಸಿಕೊಂಡಿದ್ದೇನೆ. ಆ ವಿಷಯವನ್ನೇ ನೀನು ಈಗ ಕೇಳು 
ತ್ತಿದ್ದೀಯೆ. ಹಿಂದೆ ದೇವಾಸುರರಿಗೆ ನೂರು ದಿವ್ಯವರ್ಷಗಳವರೆಗೆ ಯುದ್ಧ 


600 ಶ್ರೀವಿಷ್ಣುಪುರಾಣಮ್‌ 


ದೇವಾಸುರಮಭೂದ್ಯುದ್ಧಂ ದಿವ್ಯಬ್ಬಶತಂ ಪುರಾ! 


ತಸ್ಮಿನ್ನರಾಜಿತಾ ದೇವಾ ದೈತ್ಕೈರ್ಹಾದಪುರೋಗಮೈಃ॥ 9 


ಕ್ಷೀರೋದಸ್ಕೋತ್ತರಂ ಕೂಲಂ ಗತ್ಹಾ ತಪ್ಕಂತ ವೈ ತಪಃ! 
ವಿಷ್ಣೋರಾರಾಧನಾರ್ಥಾಯ ಜಗುಶ್ಚೇಮಂ ಸ್ತವಂ ತದಾ॥ 10 


ದೇವಾ ಊಚುಃ : 
ಆರಾಧನಾಯ ಲೋಕಾನಾಂ ವಿಷ್ಣೋರೀಶಸ್ಕ ಯಾಂ ಗಿರಮ್‌। 
ವಕ್ಸ್ಯಾಮೋ ಭಗವಾನಾದಸ್ತಯಾ ವಿಷ್ಣುಃ ಪ್ರಸೀದತು ॥ 11 


ಯತೋ ಭೂತಾನ್ಯಶೇಹಾಣಿ ಪ್ರಸೂತಾನಿ ಮಹಾತ್ಮನಃ! 
ಯಸ್ಮಿಂಶ್ಚ ಲಯಮೇಹ್ಫಂತಿ ಕಸ್ತಂ ಸ್ತೋತುಮಿಹೇಶ್ವರಃ॥ 12 


ತಥಾಪ್ಯ್ಕರಾತಿವಿಧ್ವಂಸಧ್ದಸ್ತವೀರ್ಯಾಭಯಾರ್ಥಿನಃ | 
ತಾಂ ಸ್ತೋಷ್ಕಾಮಸ್ತವೋಕ್ತೀನಾಂ 
ಯಾಥಾರ್ಥ್ಯಂ ನೆ ವ ಗೋಚರೇ॥ 13 


ನಡೆಯಿತು. ಹಾದ ಮುಂತಾದ ದೈತ್ಯರಿಂದ ದೇವತೆಗಳು ಪರಾಜಿತ 
ರಾದರು (8-9). ಆಗ ದೇವತೆಗಳು ಕ್ಷೀರಸಮುದ್ರದ ಉತ್ತರತೀರಕ್ಕೆ 
ಹೋಗಿ ತಪಸ್ಸನ್ನಾಚರಿಸಿದರು. ಮತ್ತು ವಿಷ್ಣುವಿನ ಪ್ರೀತ್ಯರ್ಥವಾಗಿ ಈ 
ರೀತಿ ಸ್ತೋತ್ರ ಮಾಡಿದರು: “ಲೋಕೇಶ್ವರನಾದ ವಿಷ್ಣುವಿನ ಪ್ರೀತ್ಯರ್ಥ 
ವಾಗಿ ನಾವು ಈಗ ಯಾವ ವಾಣಿಯನ್ನು ನುಡಿಯುವೆವೋ ಅದರಿಂದ 
ಆದ್ಯನಾದ ಭಗವಾನ್‌ ಶ್ರೀಹರಿಯು ಪ್ರಸನ್ನನಾಗಲಿ (10-11). ಯಾರಿಂದ 
ಸಮಸ್ತ ಭೂತವರ್ಗಗಳೂ ಜನಿಸಿವೆಯೋ ಮತ್ತೆ ಯಾರಲ್ಲಿ ಲಯವನ್ನೈದು 
ತ್ರವೆಯೋ ಆ ಮಹಾತ್ಮನನ್ನು ಸ್ತುತಿಸುವುದಕ್ಕೆ ಯಾರಿಗೆ ಸಾಮರ್ಥ್ಯ 
ಉಂಟು? ಹೇ ಸ್ವಾಮಿ, ನಿನ್ನ ಯಥಾರ್ಥಸ್ವರೂಪವು ನಮ್ಮ ವಾಣಿಗೆ 
ನಿಲುಕತಕ್ಕದ್ದಲ್ಲ. ಆದರೂ ಶತ್ರುಗಳಿಂದ ನಮ್ಮ ಪರಾಕ್ರಮವು ವಿಧ್ವಸ್ತ 
ವಾಗಿರುವುದರಿಂದ ಅಭಯಾಪೇಕ್ಷಿಗಳಾಗಿ (ಯಥಾಶಕ್ತಿ) ನಿನ್ನ ಸ್ತುತಿಗೆ 
ಪ್ರಯತ್ನಿಸುವೆವು (12-13). ನೀನೇ ಪೃಥ್ವಿ, ಜಲ, ವಸ್ನಿ, ವಾಯು, 
ಆಕಾಶಗಳಾಗಿದ್ದೀಯೆ. (ಮನೋಬುದ್ಧಿಚಿತ್ತಾಹಂಕಾರಗಳೆಂಬ) ಸಮಸ್ತ 


ಅಧ್ಯಾಯ 17 ತೃತೀಯಾಂಶಃ 601 
ತ್ವಮುರ್ವೀ ಸಲಿಲಂ ವಶ್ನಿರ್ವಾಯುರಾಕಾಶಮೇವ ಚ। 


ಸಮಸ್ತಮಂತಃಕರಣಂ ಪ್ರಧಾನಂ ತತ್ತರ! ಪುಮಾನ್‌ ॥ 14 
ಏಕಂ ತವೈತದ್ಧೂತಾತ್ಮನ್‌ ಮೂರ್ತಾಮೂರ್ತಮಯಂ ವಪುಃ। 
ಆಬ್ರಹ್ಮಸ್ತಂಬಪರ್ಯಂತಂ ಸ್ಥಾನಕಾಲವಿಭೇದವತ್‌ ॥ 15 


ತತ್ರೇಶ ತವ ಯತ್ಪೂರ್ವಂ ತ್ಹಾನ್ನಾಭಿಕಮಲೋದ್ಧವಮ್‌ | 
ರೂಪಂ ವಿಶ್ಟೋಪಕಾರಾಯ ತಸ್ಮೈ ಬ್ರಹ್ಮಾತ್ಮನೇ ನಮಃ॥ 16 


ಶಕ್ರಾರ್ಕರುದ್ರವಸ್ಥಶ್ಚಿಮರುತ್ಸೋಮಾದಿಭೇದವತ್‌!। 
ವಯಮೇಕಂ ಸ್ವರೂಪಂ ತೇ ತಸ್ಮೈ ದೇವಾತ್ಮನೇ ನಮಃ॥ 17 


ದಂಭಪ್ರಾಯಮಸಂಬೋಧಿ ತಿತಿಕ್ಷಾದಮವರ್ಜಿತಮ್‌!। 
ಯದ್ರೂಪಂ ತವ ಗೋವಿಂದ ತಸ್ಮೆ ೪ ದೈತ್ಕಾತ್ಮನೇ ನಮಃ॥ 18 


ಲೆ ಬಿಟ್ರ 
ನಾತಿಜ್ಞಾನವಹಾ ಯಸ್ಮಿನ್ನಾಡ್ಯ ಸ್ತಿಮಿತತೇಜಸಿ। 
ಶಬ್ಬಾದಿಲೋಭಿ ಯತ್ನಸ್ಮೈ ತುಭ್ಯಂ ಯಕ್ಷಾತ್ಮನೇ ನಮಃ॥ 19 


ಅಂತಃಕರಣವೂ ನೀನೇ. ಪ್ರಧಾನವೂ ಅದಕ್ಕೆ ಪರನಾದ ಪುರುಷನೂ 
ನೀನೇ (14). ಹೇ ಸರ್ವಭೂತಾತ್ಮ, ಬ್ರಹ್ಮನಿಂದ ಹಿಡಿದು ತೃಣಪರ್ಯಂತ 
ವಾಗಿ ಮೂರ್ತಾಮೂರ್ತವಾದ ಈ ಜಗತ್ತು ದೇಶಕಾಲಗಳಿಂದ ಭಿನ್ನವಾಗಿ 
ತೋರುತ್ತಿದ್ದರೂ ಅಭಿನ್ನವಾದ ನಿನ್ನ ರೂಪವೇ ಆಗಿದೆ (15). ಹಿಂದೆ 
(ಪ್ರಥಮ ಸರ್ಗದಲ್ಲಿ) ವಿಶ್ವೋಪಕಾರಕ್ಕಾಗಿ ನಿನ್ನ ನಾಭಿಕಮಲದಿಂದ 
ಯಾವ ರೂಪವು ಜನಿಸಿತೋ ಆ ಬ್ರಹಾತ್ತವಾದ ನಿನಗೆ ನಮಸ್ಕಾರ. 
ಇಂದ್ರ, ಸೂರ್ಯ, ರುದ್ರ, ವಸು, ಅಶ್ವಿನೀದೇವತೆಗಳು, ಮರುತ್‌, 
ಚಂದ್ರ--ಇತ್ಯ್ಕಾದಿ ಭೇದಗಳುಳ್ಳ ನಾವು ನಿನ್ನ ಸ್ವರೂಪರೇ ಆಗಿದ್ದೇವೆ. ಪ 
ರೀತಿ ದೇವಾತ್ಮನಾದ ನಿನಗೆ ನಮಸ್ಕಾರ (16-17). ಹೇ ಗೋವಿಂದ, 
ದಂಭಮಯವೂ ಅಜ್ಞಾನಮಯವೂ ತಿತಿಕ್ಲಾದಮಾದಿಗುಣವರ್ಜಿತವೂ 
ಆದ ನಿನ್ನ ಯಾವ ರೂಪ ಉಂಟೋ ಅಂತಹ ದೈತ್ಯಮೂರ್ತಿಗೆ 
ನಮಸ್ಕಾರ! ಯಾವ ಯಕ್ಷಸ್ವರೂಪದಲ್ಲಿ ಸತ್ವಗುಣವು ಮದವಾದ್ದರಿಂದ 
ಜ್ಞಾನನಾಡಿಗಳು ವಿಶೇಷವಾಗಿ ಜ್ಞಾನವಾಹಿನಿಗಳಾಗಿರುವುದಿಲ್ಲವೋ 


602 ಶ್ರೀವಿಷ್ಣುಪುರಾಣಮ್‌ 


ಕೌರ್ಯಮಾಯಾಮಯಂ ಘೋರಂ ಯಚ್ಚ ರೂಪಂ ತವಾಸಿತಮ್‌ | 
ನಿಶಾಚರಾತ್ಮನೇ ತಸ್ಮೈ ನಮಸ್ತೇ ಪುರುಷೋತ್ತಮ॥ 20 


ಸ್ವರ್ಗಸ್ಥ ಧರ್ಮಿಸದ್ದರ್ಮಫಲೋಪಕರಣಂ ತವ! 
ಧರ್ಮಾಖ್ಕಂ ಚ ತಥಾ ರೂಪಂ ನಮಸ್ತಸ್ಮೆ ಲ ಜನಾರ್ದನ ॥ 21 


ಹರ್ಷಪ್ರಾಯಮಸಂಸರ್ಗಿ ಗತಿಮದ್‌ಗಮನಾದಿಷು! 
ಸಿದ್ಧಾಖ್ಯಂ ತವ ಯದ್ರೂಪಂ ತಸ್ಮೈ ಸಿದ್ಧಾತ್ಶನೇ ನಮಃ॥ 22 


ಅತಿತಿಕ್ಸಾಯನಂ ಕ್ರೂರಮುಪಭೋಗಸಹಂ ಹರೇ। 
ದ್ದಿಜಿಹ್ಚಂ ತವ ಯದ್ರೂಪಂ ತಸ್ಮೈ ನಾಗಾತ್ಮನೇ ನಮಃ॥ 23 


ಅವಬೋಧಿ ಚ ಯಚ್ಛಾಂತಮದೋಷಮಪಕಲ್ಮಷಮ್‌ | 
ಯಷಿರೂಪಾತ್ಮನೇ ತಸ್ಮೈ ವಿಷ್ಣೋ ರೂಪಾಯ ತೇ ನಮಃ॥ 24 


ಶಬ್ದಾದಿವಿಷಯಸುಖವನ್ನು ಯಾವುದು ಬಯಸುತ್ತದೆಯೋ ಅಂತಹ 
ಯಕ್ಸಾತ್ಮನಾದ ನಿನಗೆ ನಮಸ್ಕಾರ! (18-19). ಹೇ ಪುರುಷೋತ್ತಮ, 
ಯಾವ ನಿನ್ನ ರೂಪವು ಕ್ರೌರ್ಯಮಾಯೆಗಳಿಂದ ತುಂಬಿ ಘೋರವೂ 
ತಪೋಮಯವೂ ಆಗಿದೆಯೋ ಅಂತಹ  ರಾಕ್ಷಸಾತವಾದ ನಿನಗೆ 
ನಮಸ್ಕಾರ! (20). ಜನಾರ್ದನ, ಸ್ವರ್ಗವನ್ನು ಸೇರತಕ್ಕ ಧರ್ಮಿಷ್ಠರು 
ಆಚರಿಸಿದ ಸದ್ದರ್ಮಕ್ಕೆ ಫಲವನ್ನು ನೀಡುವ ಯಾವ ಧರ್ಮ ಉಂಟೋ 
ಅಂತಹ ಧರ್ಮಸ್ವರೂಪನಾದ ನಿನಗೆ ನಮಸ್ಕಾರ (21). ಯಾವುದಕ್ಕೆ 
(ಜಲ, ಅಗ್ನಿ ಮೊದಲಾದವುಗಳಲ್ಲಿದ್ದರೂ ಅವುಗಳ) ಸಂಸರ್ಗಬಾಧೆ 
ಇಲ್ಲವೋ, ಗಮನಾದಿ ಕ್ರಿಯೆಗಳಲ್ಲಿ ಯಾವುದು ಅಸ್ಪಲಿತವಾಗಿರು 
ತ್ರದೆಯೋ ಅಂತಹ ಆನಂದಮಯವಾದ ಸಿದ್ಧ ಎಂಬ ರೂಪವುಳ್ಳ 
ಸಿದ್ಧಾತವಿಗೆ ನಮಸ್ಕಾರ (22). ಶ್ರೀಹರಿ, ಸಹನೆಯೇ ಇಲ್ಲದೆ ಕ್ರೂರ 
ವಾಗಿದ್ದು ಕಾಮೋಪಭೋಗಸಮರ್ಥವಾದ ಯಾವ ನಿನ್ನ ದ್ವಿಜಿಹ್ವ (ಸರ್ಪ) 
ಎಂಬ ರೂಪ ಉಂಟೋ ಅಂತಹ ನಾಗಾತನಿಗೆ ನಮಸ್ಕಾರ (23). ಹೇ 
ವಿಷ್ಣೋ, ಜ್ಲಾನಮಯವೂ ಶಾಂತವೂ ರಾಗಾದಿದೋಷರಹಿತವೂ 
ಶುದ್ಧವೂ ಆದ ಯಾವ ನಿನ್ನ ಯಷಿರೂಪವುಂಟೋ ಅಂತಹ ಯಷಿರೂಪ 


ಅಧ್ಯಾಯ 17 ತೃತೀಯಾಂಶಃ 603 


ಭಕ್ಷಯತ್ಕಥ ಕಲ್ಲಾಂತೇ ಭೂತಾನಿ ಯದವಾರಿತಮ್‌ | 
ತ್ವದ್ರೂಪಂ ಪುಂಡರೀಕಾಕ್ಷ ತಸ್ಮೈ ಕಾಲಾತ್ಮನೇ ನಮಃ॥ 25 


ಸಂಭಕ್ಷ್ಮ ಸರ್ವಭೂತಾನಿ ದೇವಾದೀನ್ಮವಿಶೇಷತಃ। 
ನೃತ್ನತ್ಯಂತೇ ಚ ಯದ್ರೂಪಂ ತಸ್ಮೈ ರುದ್ರಾತ್ಮನೇ ನಮಃ॥ 26 


ಪ್ರವೃತ್ತ್ಯಾ ರಜಸೋ ಯಚ್ಚ ಕರ್ಮಣಾಂ ಕರಣಾತ್ಮಕಮ್‌ | 


ಜನಾರ್ದನ ನಮಸ್ತಸ್ಮೈ ತ್ವದ್ರೂಪಾಯ ನರಾತ್ಮನೇ॥ 27 
ಅಷ್ಟಾವಿಂಶದ್ದಧೋಪೇತಂ ಯದ್ರೂಪಂ ತಾಮಸಂ ತವ! 
ಉನ್ಮಾರ್ಗಗಾಮಿ ಸರ್ವಾತ್ಮಂಸ್ತಸ್ಥೈ ಪಶ್ಚಾತ್ಮನೇ ನಮಃ ॥ 28 


ನಾದ ನಿನಗೆ ನಮಸ್ಕಾರ (24). ಓ ಪುಂಡರೀಕಾಕ್ಷ, ಕಲ್ಬಾಂತದಲ್ಲಿ ಯಾವ 
ತಡೆಯೂ ಇಲ್ಲದೆ ಸಮಸ್ತ ಭೂತಗಳನ್ನೂ ಭಕ್ಷಿಸತಕ್ಕ ಯಾವ ಕಾಲ 
ಉಂಟೋ ಆ ಕಾಲಾತನಿಗೆ ನಮಸ್ಕಾರ (25). ದೇವಾದಿಸರ್ವಭೂತ 
ಗಳನ್ನೂ ಯಾವ ವಿಶೇಷವೂ ಇಲ್ಲದಂತೆ ತಿಂದು ತೇಗಿ ಕಲ್ಪಾಂತದಲ್ಲಿ 
ನರ್ತನಮಾಡುವ ಯಾವ ರುದ್ರನಿದ್ದಾನೋ ಅಂತಹ ರುದ್ರಾತ್ಮನಾದ ನಿನಗೆ 
ನಮಸ್ಕಾರ (26). ಜನಾರ್ದನ, ರಜೋಗುಣದ ಪ್ರವರ್ತನೆಯಿಂದ ಕರ್ಮ 
ಗಳನ್ನು ಮಾಡಲು ಕಾರಣರೂಪನಾದ ಯಾವ ನರ (ಮನುಷ್ಯ)ನಿದ್ದಾನೋ 
ಆ ನಿನ್ನ ರೂಪವೇ ಆದ ನರಾತನಿಗೆ ನಮಸ್ಕಾರ (27). ಓ ಸರ್ವಾತನೆ, 
ಇಪ್ಪತ್ತೆಂಟು* ವಧಗಳಿಂದ ಕೂಡಿ ತಾಮಸವೂ ಉನ್ಮಾರ್ಗಗಾಮಿಯೂ ಆದ 
ಯಾವ ಪಶುವಿದೆಯೋ ಅಂತಹ ಪಶುರೂಪನಾಗಿರುವ ನಿನಗೆ ನಮಸ್ಕಾರ 
(28). ಯಜ್ಞಕ್ಕೆ ಅಂಗಭೂತವೂ ಜಗತ್ತಿನ ಸ್ಥಿತಿಗೆ ಸಾಧನವೂ ಆಗಿ, ವೃಕ್ಚಾದಿ 
ಭೇದಗಳಿಂದ ಆರು ವಿಧವಾಗಿರುವ ಯಾವ ಮುಖ್ಯವಸ್ತುಕ (ಸ್ಥಾವರ) 


* ಇಪ್ಪತ್ತೆಂಟು ವಧಗಳು-- ಈ ವಿಷಯ ಹಿಂದೆ ಬಂದಿದೆ (1-5-10. ಈ 
ವಿವರಣೆಗೆ ಅನುಬಂಧವನ್ನು ನೋಡಿ. 
$ ವೃಕ್ಷ, ಲತೆ, ಗುಲ್ಮ (ಪೊದರು), ವೀರುತ್‌ (ದೊಡ್ಡದಾಗಿ ಹರಡುವ 


ಸೌತೆಬಳ್ಳಿ ಮೊದಲಾದದ್ದು), ತೃಣ, ಬೆಟ್ಟ, ಇವು ಆರು ಭೇದಗಳು. ಮೊದಲು 
ಇವುಗಳ ಸೃಷ್ಟಿಯಾದ್ದರಿಂದ ಇವು "ಮುಖ್ಯ' ಎನಿಸಿವೆ. 


604 ಶ್ರೀವಿಷ್ಣುಪುರಾಣಮ್‌ 


ಯಜ್ಞಾಂಗಭೂತಂ ಯದ್ರೂಪಂ ಜಗತಃ ಸ್ಥಿತಿಸಾಧನಮ್‌ । 
ವೃಕ್ಷಾದಿಭೇದೈಷ್ಣಡ್‌ಭೇದಿ ತಸ್ಮೈ ಮುಖ್ಯಾತ್ಮನೇ ನಮಃ॥ 29 


ತಿರ್ಯಜ್ಮನುಷ್ಕದೇವಾದಿ ಹಾ ಚ ಯತ್‌! 
ರೂಪಂ ತವಾದೇಃ ಸರ್ವಸ್ಯ ತಸ್ಮೈ ಸರ್ವಾತ್ಮನೇ ನಮಃ॥ 30 


ಪ್ರಧಾನಬುದ್ಧ್ಯಾದಿಮಯಾದಶೇಷಾ- 
ದೃದನ್ಯದಸ್ಮಾತರಮಂ ಪರಾತ್ಮನ್‌ | 
ರೂಪಂ ತವಾದ್ದಂ ಯದನನ್ಮತುಲ್ಕಂ 
ತಸ್ಮೈ ನಮಃ ಕಾರಣಕಾರಣಾಯ ॥ 31 


ಶುಕ್ಲಾದಿದೀರ್ಫಾದಿಘನಾದಿಹೀನ- 
ಮಗೋಚರಂ ಯಚ್ಚ ವಿಶೇಷಣಾನಾಮ್‌। 
ಶುದ್ಧಾತಿಶುದ್ಧಂ ಪರಮರ್ಷಿದೃಶ್ಶಂ 
ರೂಪಾಯ ತಸ್ಮೈ ಭಗವನ್ನತಾಃ ಸ್ಮಃ॥ 32 


ಇದೆಯೋ ಅಂತಹ ಮುಖ್ಯಾತ್ತವಾದ ನಿನಗೆ ನಮಸ್ಕಾರ (29). ತಿರ್ಯಗ್‌ 
ಜಂತು, ಮನುಷ್ಯ, ದೇವತೆ--ಮೊದಲಾದ ಪ್ರಾಣಿವರ್ಗ, ಆಕಾಶಾದಿ 
ಪಂಚಭೂತಗಳು, ಶಬ್ದಾದಿ ಪಂಚಗುಣಗಳು--ಈ ಸರ್ವವೂ ಆದ್ಯನಾದ 
ನಿನ್ನ ರೂಪವಾದ್ದರಿಂದ ಸರ್ವಾತ್ಮನಾದ ನಿನಗೆ ನಮಸ್ಕಾರ (30). ಹೇ 
ಪರಮಾತ್ಮನ, ಪ್ರಧಾನ ಮಹತ್ತತ್ತ್ವಾದಿಗಳಿಂದ ಕೂಡಿದ ಈ ಸಂಪೂರ್ಣ 
ಜಗತ್ತಿಗೆ ಪರವಾದ ಮತ್ತು ಅಸದೃಶವಾದ ನಿನ್ನ ಯಾವ ಆದ್ಯರೂಪ 
ಉಂಟೋ ಅಂತಹ ಕಾರಣಕ್ಕೂ ರನ ನಿನ್ನ ಶುದ್ಧಸ್ವರೂಪಕ್ಕೆ 
ನಮಸ್ಕಾರ (31). ಹೇ ಭಗವನ್‌, ಶುಕ್ಲಾದಿ ರೂಪದಿಂದಲೂ 
ದೀರ್ಥತ್ನಾದಿ ಪರಿಮಾಣದಿಂದಲೂ ಘನತ್ಹಾದಿ ಗುಣದಿಂದಲೂ ರಹಿತ 
ವಾಗಿಯೂ, ಯಾವ ಪವಿಶೇಷಣಗಳಿಗೂ ಅಗೋಚರವಾಗಿಯೂ, 
ಪರಮರ್ಷಿಗಳಿಗೆ ಮಾತ್ರ ಗೋಚರವಾಗಿಯೂ ಇರುವ ಯಾವ ನಿನ್ನ 
ಶುದ್ಧಾತಿಶುದ್ದ ಸ್ವರೂಪ ಉಂಟೋ ಅದಕ್ಕೆ ತಲೆಬಾಗಿದ್ದೇವೆ (32). ನಮ್ಮ 
ದೇಹಗಳಲ್ಲಿಯೂ ಅನ್ಯರ ದೇಹಗಳಲ್ಲಿಯೂ ಸಮಸ್ತ ವಸ್ತುಗಳಲ್ಲಿಯೂ' 


ಅಧ್ಯಾಯ 17 ತೃತೀಯಾಂಶಃ 605 


ಯನ್ನಃ ಶರೀರೇಷು ಯದನ್ಮದೇಹೇ- 
ಷ್ಲಶೇಷವಸ್ತುಷ್ಪಜಮಕ್ಷಯಂ ಯತ್‌! 
ತಸ್ಮಾಚ್ಚ ನಾನೃದ್ವೃತಿರಿಕ್ರಮಸ್ತಿ 


ಬ್ರಹ್ಮಸ್ಥರೂಪಾಯ ನತಾಃ ಸ್ಮ ತಸ್ಮೆ ಲ! 33 
ಸಕಲಮಿದಮಜಸ್ಮ ಯಸ್ಮ ರೂಪಂ 

ಪರಮಹದಾತ್ಮವತಸ್ಸನಾತನಸ್ಯ! 
ತಮನಿಧನಮಶೇಹಬೀಜಭೂತಂ 

ಪ್ರಭುಮಮಲಂ ಪ್ರಣತಾಸ್ಮ ವಾಸುದೇವಮ್‌ ॥ 34 


ಶ್ರೀಪರಾಶರ ಉವಾಚ: 
ಸ್ತೋತ್ರಸ್ಕ ಚಾವಸಾನೇ ತೇ ದದೃಶುಃ ಪರಮೇಶ್ಚರಮ್‌!। 


ಶಂಖಚಕ್ರಗದಾಪಾಣಿಂ ಗರುಡಸ್ಸಂ ಸುರಾ ಹರಿಮ್‌!। 35 
ತಮೂಚುಸ್ಸಕಲಾ ದೇವಾಃ ಪ್ರಣಿಪಾತಪುರಸ್ಸರಮ್‌ | 
ಪ್ರಸೀದ ನಾಥ ದೈತ್ಮೇಭಸ್ತ್ರಾಹಿ ನಶ್ಶರಣಾರ್ಥಿನಃ ॥ 36 


ಅಜವೂ ಅಕ್ಷಯವೂ ಆಗಿ ಯಾವುದು ನೆಲೆಸಿದೆಯೋ, ಯಾವುದಕ್ಕಿಂತ 
ಅತಿರಿಕ್ತವಾದದ್ದು ಇಲ್ಲವೇ ಇಲ್ಲವೋ ಆ ಬ್ರಹಸ್ತರೂಪಕ್ಕೆ ಮಣದಿದ್ದೇವೆ 
(33). ಈ ಸಮಸ್ತ ವಿಶ್ವವು ಅಜನೂ ಪರಮಪದವೆನಿಸಿದ ಬ್ರಹ್ಮವೇ 
ಆತ್ಮವಾಗಿರುವ (ಚೈತನ್ಯಘನನಾದ) ಸನಾತನನೂ ಆದ ಯಾವಾತನ 
ರೂಪವೋ, ಅಂತಹ ಅನಂತನೂ ಸರ್ವಕಾರಣನೂ ಪ್ರಭುವೂ 
ಅಮಲನೂ ಆದ ವಾಸುದೇವನಿಗೆ ನಮಸ್ಕರಿಸಿದ್ದೇವೆ'' (34). ಹೀಗೆ 
ಸ್ತೋತ್ರಮಾಡಿದ ಮೇಲೆ ಆ ದೇವತೆಗಳು ಪರಮೇಶ್ವರನೂ ಶಂಖಚಕ್ರ 
ಗದಾಪಾಣಿಯೂ ಗರುಡಾರೂಢನೂ ಆದ ಶ್ರೀಹರಿಯನ್ನು ಕಂಡರು. ಎಲ್ಲ 
ದೇವತೆಗಳೂ ಆತನಿಗೆ ನಮಸ್ಕಾರ ಮಾಡಿ “ಸ್ವಾಮಿ, ಪ್ರಸನ್ನನಾಗು. 
ಶರಣಾರ್ಥಿಗಳಾದ ನಮನ್ನು ದೈತ್ಯರಿಂದ ಕಾಪಾಡು (35-36). ಹ್ಲಾದ 
ಮೊದಲಾದ ದೈತ್ಯರು ಬ್ರಹ್ಮನ ಆಜ್ಞೆಯನ್ನೂ ಉಲ್ಲಂಘಿಸಿ, ನಮಗೆ 


606 ಶ್ರೀವಿಷ್ಣುಪುರಾಣಮ್‌ 

ತ್ರೆ ಪಲೋಕ್ಕಯಜ್ಞಭಾಗತಶ್ನ ದೆ ತೇ ರ್ಹಾದಪುರೋಗಮೆ MA 

ಹೃತಾ ನೋ ಬ್ರಹ್ಮಣೋತಪ್ಕಾಜ್ಞಾಮುಲ್ಲಂಘ್ಮ ಪರಮೇಶ್ವರ ॥ 37 
ಯದ/ಹಶೇಷಭೂತಸ್ಕ ವಯಂ ತೇ ಚ ತವಾಂಶಜಾಃ। 


ತಥಾಪ್ಯವಿದ್ಯಾಭೇದೇನ ಭುನ್ನಂ ಪಶ್ಶಾಮಹೇ ಜಗತ್‌ ॥ 38 
ಸ್ಹ್ವವರ್ಣಧರ್ಮಾಭಿರತಾ ವೇದಮಾರ್ಗಾನುಸಾರಿಣಃ | 
ನ ಶಕ್ತ್ಯಾಸ್ತೇರರಯೋ ಹಂತುಮಸ್ಕಾಭಿಸ್ತಹಸಾವೃತಾಃ॥ 39 


ತಮುಪಾಯಮಶೇಹಾತ್ಮನ್ನಸ್ಮಾಕಂ ದಾತುಮರ್ಹಸಿ। 
ಯೇನ ತಾನಸುರಾನ್‌ ಹಂತುಂ ಭವೇಮ ಭಗವನ್‌ಕ್ಷಮಾಃ॥ 40 


ಶ್ರೀಪರಾಶರ ಉವಾಚ: 


ಇತ್ಯುಕ್ತೋ ಭಗವಾಂಸೇಭ್ಕೋ ಮಾಯಾಮೋಹಂ ಶರೀರತಃ। 
ಸಮುತ್ಪಾದ್ಕ ದದೌ ವಿಷ್ಣುಃ ಪ್ರಾಹ ಚೇದಂ 
ಸುರೋತ್ರಮಾನ್‌ ॥ 41 


ಸೇರಬೇಕಾದ ಲೋಕತ್ರಯದ ಯಜ್ಞಭಾಗಗಳನ್ನು ಅಪಹರಿಸಿದ್ದಾರೆ. 
ನಾವೂ ದೈತ್ಯರೂ ಸಹ ಸರ್ವಸ್ವರೂಪನಾದ ನಿನ್ನ ಅಂಶಜಾತರೇ ಆಗಿ 
ದ್ದೇವೆ. ಆದರೂ ಅವಿದ್ಯಾಭೇದದಿಂದ ಜಗತ್ತು ಭಿನ್ನಭಿನ್ನವಾಗಿರುವುದನ್ನು 
ಕಾಣುತ್ತಿದ್ದೇವೆ (37-38). ನಮ್ಮ ವೈರಿಗಳು ತಮ್ಮ ತಮ್ಮ ವರ್ಣಧರ್ಮ 
ಗಳಲ್ಲಿ ಆಸಕ್ತರೂ ವೇದಮಾರ್ಗಾನುಸಾರಿಗಳೂ ಆಗಿದ್ದಾರೆ. ಆದ್ದರಿಂದ 
ಅವರನ್ನು ಸಂಹರಿಸಲು ನಮಗೆ ಸಾಧ್ಯವಿಲ್ಲ. ತಪೋಬಲವು ಅವರನ್ನು 
ರಕ್ಷಿಸುತ್ತಿದೆ. ಆದ್ದರಿಂದ, ಭಗವಂತ ಸರ್ವಾತ್ಮ, ಈ ಎಲ್ಲ ದೈತ್ಯರನ್ನೂ 
ನಾವು ಸಂಹರಿಸಲು ಸಮರ್ಥರಾಗುವಂತೆ ಉಪಾಯ ಮಾರ್ಗವನ್ನು 
ತಿಳಿಸು” ಎಂದು ಪ್ರಾರ್ಥಿಸಿದರು (39-40). ಆಗ ಭಗವಂತನು ತನ್ನ 
ಶರೀರದಿಂದ "ಮಾಯಾಮೋಹ'ನನ್ನು ಸೃಷ್ಟಿಸಿ ದೇವತೆಗಳಿಗೆ ಕೊಟ್ಟನು. 
ಮತ್ತು ಅವರನ್ನು ಕುರಿತು “ದೇವತೆಗಳೆ, ಈತನು ಮಾಯಾಮೋಹ. 
ಇವನು ಎಲ್ಲ ದೈತ್ಯರಿಗೂ ಮೋಹವನ್ನುಂಟುಮಾಡುವನು. ಅದರಿಂದ 


ಅಧ್ಯಾಯ 17 ತೃತೀಯಾಂಶಃ 607 
ಮಾಯಾಮೋಹೋsಯಮಖಲಾನ್‌ ದೈತ್ಕಾಂಸ್ಪಾನ್ಮೋಹಯಿಷ್ಕತಿ | 


ತತೋ ವಧ್ಮಾ ಭವಿಷ್ಮಂತಿ ವೇದಮಾರ್ಗಬಹಿಷ್ಕತಾಃ ॥ 42 
ಸ್ಥಿತೌ ಸ್ಥಿತಸ್ಮ ಮೇ ವಧ್ಮಾ ಯಾವಂತಃ ಪರಿಪಂಥಿನಃ। 

ಬ್ರಹ್ಮಣೋ ಹೃಧಿಕಾರಸ್ಕ ದೇವದೈತ್ಯಾದಿಕಾಃ ಸುರಾಃ॥ 43 
ತದ್ದಚ್ಛತ ನ ಭೀಃ ಕಾರ್ಯಾ ಮಾಯಾ ಮೋಹೋಇಯಮಗು್ರತಃ। 
ಗಚ್ಛನ್ನದ್ಕೋಪಕಾರಾಯ ಭವತಾಂ ಭವಿತಾ ಸುರಾಃ॥ 44 


ಶ್ರೀಪರಾಶರ ಉವಾಚ: 

ಇತ್ತುಕ್ತಾಃ ಪ್ರಣಿಪತೈನಂ ಯಯುರ್ದೇವಾ ಯಥಾಗತಮ್‌ । 

ಮಾಯಾಮೋಹೋತಪಿ ತೈಸ್ಸಾರ್ದಂ ಯಯೌ ಯತ್ರ 
ಮಹಾಸುರಾಃ॥ 45 


ಇತಿ ಶ್ರೀವಿಷ್ಣುಪುರಾಣೇ ತೃತೀಯೇsಂಶೇ ಸಪ್ತದಶೋಇ5ಧ್ಯಾಯಃ 


ದೈತ್ಯರು ವೇದಮಾರ್ಗವನ್ನು ತ್ಯಜಿಸುತ್ತಾರೆ. ಆಗ ನಿಮಗೆ ವಧ್ಯರಾಗುತ್ತಾರೆ 
(41-42). ಬ್ರಹ್ಮದೇವನ ಅಧಿಕಾರಕ್ಕೆ ಯಾರುಯಾರು ಅಡ್ಡಿಯನ್ನುಂಟು 
ಮಾಡುತ್ತಾರೋ, ಅವರು ದೇವತೆಗಳಾಗಿರಲಿ, ದೈತ್ಯರಾಗಿರಲಿ, 
ಜಗತ್ಪಾಲನೆಗಾಗಿ ನಿಂತಿರುವ ನನಗೆ ವಧ್ಯರೇ ಸರಿ. ಆದ್ದರಿಂದ ನೀವು 
ಹೋಗಿರಿ; ಹೆದರಬೇಕಾಗಿಲ್ಲ. ದೇವತೆಗಳೆ, ಈ ಮಾಯಾಮೋಹನು 
ಮುಂದೆ ಹೋಗಿ ನಿಮಗೆ ಉಪಕಾರ ಮಾಡುವನು” ಎಂದನು (43-44). 
ವಾಸುದೇವನು ಹೀಗೆ ಹೇಳಲಾಗಿ ದೇವತೆಗಳು ಅವನನ್ನು ವಂದಿಸಿ 
ಹಿಂದಿರುಗಿದರು. ಮಾಯಾಮೋಹನೂ ಅವರ ಜೊತೆಯಲ್ಲಿ ಹೊರಟು 
ಮಹಾದೈತ್ಮರಿದ್ದಲ್ಲಿಗೆ ಹೋದನು (45). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ತೃತೀಯಾಂಶದಲ್ಲಿ 
ಹದಿನೇಳನೆಯ ಅಧ್ಯಾಯ ಮುಗಿಯಿತು. 


% 


ಅಷ್ಟಾದಶೋಇ೨ಧ್ಕಾಯಃ 


ಶೀಪರಾಶರ ಉವಾಚ: 


ತಪಸ್ಮಭಿರತಾನ್‌ ಸೋಂಥ ಮಾಯಾಮೋಹೋ ಮಹಾಸುರಾನ್‌ | 
ಮೈತ್ರೇಯ ದದೃಶೇ ಗತ್ವಾ ನರ್ಮದಾತೀರಸಂಶ್ರಿತಾನ್‌ ॥ 1 


ತತೋ ದಿಗಂಬರೋ ಮುಂಡೋ ಬರ್ಹಿಪಿಚ್ಛ್ಚದರೋ ದ್ವಿಜ | 
ಮಾಯಾಮೋಹೋಖಸುರಾನ್‌ ಶ್ಚಕ್ಷಮಿದಂ ವಚನಮಬ್ರವೀತ್‌ ॥॥ 


ಮಾಯಾಮೋಹ ಉವಾಚ: 


ಹೇ ದೈತೃಪತಯೋ ಬ್ರೂತ ಯದರ್ಥಂ ತಪ್ಕತೇ ತಪಃ। 
ಐಹಿಕಂ ವಾಥ ಹಾರತ್ರೃಂ ತಪಸಃ ಫಲಮಿಚ್ಛಥ ॥ 3 


ಅಧ್ಯಾಯ 18 


ಮಾಯಾಮೋಹನು ದೈತ್ಯರನ್ನು ಮೋಹಗೊಳಿಸಿ ವೇದಬಾಹಿರರನ್ನಾಗಿ 
ಮಾಡುವುದು. ದೈತ್ಯರ ಸೋಲು. ಶತಧನ್ವನ ಕಥೆ. 


ಪರಾಶರರು ಹೇಳಿದರು: ಮೈತ್ರೇಯ, ಅಸುರರು ನರ್ಮದಾನದೀ 
ತೀರದಲ್ಲಿ ತಪಸ್ಸು ಮಾಡುತ್ತಿದ್ದರು. ಮಾಯಾಮೋಹನು ಅಲ್ಲಿಗೆ ಹೋಗಿ 
ಅವರನ್ನು ಕಂಡನು (1). ಆ ಮಾಯಾಮೋಹನು ತಲೆ ಬೋಳಿಸಿಕೊಂಡು 
ದಿಗಂಬರನಾಗಿ ಕೈಯಲ್ಲಿ ನವಿಲುಗರಿಗಳ ಕಟ್ಟನ್ನು ಹಿಡಿದುಕೊಂಡು 
ದೈತ್ಯರನ್ನು ಕುರಿತು ನಯವಾಗಿ “ಎಲೈ ದೈತ್ಯೇಶ್ವರರೆ, ಯಾವ ಕಾರಣದಿಂದ 
ತಪಸ್ಸು ಮಾಡುತ್ತಿದ್ದೀರಿ? ಹೇಳಿರಿ. ಇಹಲೋಕದ ಫಲವನ್ನು 
ಬಯಸುವಿರೋ? ಅಥವಾ ಪರಲೋಕದ ಫಲವನ್ನೋ?'' ಎಂದು 
ಕೇಳಿದನು (2-3). ಅದಕ್ಕೆ ಅಸುರರು “ಎಲ್ಲೆ ಬುದ್ದಿವಂತನೆ, ಪರಲೋಕದ 
ಫಲಕ್ಕಾಗಿ ನಾವು ಈ ತಪಶ್ಚರ್ಯೆಯನ್ನು ಕೈಗೊಂಡಿದ್ದೇವೆ. ನೀನು ಏನು 


ಅಧ್ಯಾಯ 18 ತೃತೀಯಾಂಶಃ 609 


ಅಸುರಾ ಊಚುಃ : 


ಪಾರತ್ರಫಲಲಾಭಾಯ ತಪಶ್ಚರ್ಯಾ ಮಹಾಮತೇ! 
ಅಸ್ಮಾಭಿರಿಯಮಾರಬ್ದಾ ಕಿಂ ವಾ ತೇಂತ್ರ ವಿವಕ್ಷಿತಮ್‌ ॥ 4 


ಮಾಯಾಮೋಹ ಉವಾಚ: 
ಕುರುದ್ದಂ ಮಮ ವಾಕ್ಕಾನಿ ಯದಿ ಮುಕಿಮಭೀಪ್ಸಥ | 
ಅರ್ಹಧ್ವಮೇನಂ ಧರ್ಮಂ ಚ ಮುಕ್ತಿದ್ದಾರಮಸಂವೃತಮ್‌ ॥ 5 


ಧರ್ಮೋ ವಿಮುಕ್ತ ರರ್ಹೋತಯಂ ನೈತಸ್ಮಾದಪರೋ ವರಃ! 
ಅತ್ರ ವ ಸಂಸ್ಥಿತಾಃ ಸ್ಚರ್ಗಂ ವಿಮುಕ್ತಿಂ ವಾ ಗಮಿಷ್ಮಥ॥ 6 


ಅರ್ಹಧದ್ಧಂ ಧರ್ಮಮೇತಂ ಚ ಸರ್ವೇಯೂಯಂ ಮಹಾಬಲಾಃ। 


ಶೀಪರಾಶರ ಉವಾಚ: 


ಏವಂ ಪ್ರಕಾರೆ ೯ರ್ಬಹುಭಿರ್ಯುಕ್ತಿದರ್ಶನಚರ್ಚತೈಃ॥ 7 
ಮಾಯಾಮೋಹೇನ ತೇ ದೈತ್ಯಾ ವೇದಮಾರ್ಗಾದಪಾಕೃತಾಃ | 
ಧರ್ಮಾಯೈತದಧರ್ಮಾಯ ಸದೇತನ್ನ ಸದಿತೃಪಿ॥ 8 


ಹೇಳಬೇಕೆಂದಿರುವೆ?'' ಎಂದರು (4). ಆಗ ಮಾಯಾಮೋಹನು 
“ನಿಮಗೆ ಮುಕ್ತಿ ಬೇಕಾಗಿದ್ದರೆ ನಾನು ಹೇಳುವ ಮಾತನ್ನು ನಡೆಸಿರಿ. ನಾನು 
ಹೇಳುವ ಧರ್ಮವು ಅರ್ಹವಾದದ್ದೆಂದು ಆದರಿಸಿರಿ. ಅದರಲ್ಲಿ ಮೋಕ್ಷ 
ದ್ವಾರವು ತೆರೆದಿದೆ. ಇದು ಮೋಕ್ಷವನ್ನು ಕೊಡಲು ಅರ್ಹವಾದ ಧರ್ಮ. 
ಇದಕ್ಕಿಂತ ಶ್ರೇಷ್ಠವಾದದ್ದು ಇನ್ನೊಂದಿಲ್ಲ (5). ಈ ಧರ್ಮದಲ್ಲಿ ನೀವು 
ನೆಲೆಸಿದರೆ ಸ್ವರ್ಗವಾದರೂ ಸಿಗುತ್ತದೆ, ಮೋಕ್ಟವಾದರೂ ಸಿಗುತ್ತದೆ. ಓ 
ಬಲಶಾಲಿಗಳೆ, ನೀವೆಲ್ಲರೂ ನಾನು ಹೇಳುವ ಈ ಧರ್ಮವನ್ನು 
ಅರ್ಹವಾದ್ದೆಂದು ಆದರಿಸಿರಿ” ಎಂದನು. ಈ ಪ್ರಕಾರವಾಗಿ ಹಲವಾರು 
ಯುಕ್ತಿಗಳಿಂದ ರಂಜಿತವಾದ ವಾಗ್ದಾಲಗಳಿಂದ ಮಾಯಾಮೋಹನು 
ದೈತ್ಯರನ್ನು ವೇದಮಾರ್ಗದಿಂದ ದೂರ ಮಾಡಿದನು. “ಇದು ಧರ್ಮಕ್ಕೆ 
ಕಾರಣ, ಅದು ಅಧರ್ಮಕ್ಕೆ ಕಾರಣ. ಇದು ಸರಿ, ಅದು ಸರಿಯಲ್ಲ (6-8). 


610 ಶ್ರೀವಿಷ್ಣುಪುರಾಣಮ್‌ 


ಎಮುಕ್ತಯೇ ತ್ಟಿದಂ ನೈತದ್ದಿಮುಕ್ತಿಂ ಸಂಪ್ರಯಚ್ಛತಿ | 
ಪರಮಾರ್ಥೋsಯಮತೃ್ಮರ್ಥಂ ಹಪರಮಾರ್ಥೋ ನ 
ಚಾಪ್ಮಯಮ್‌ ॥ 9 


ಕಾರ್ಯಮೇತದಕಾರ್ಯಂ ಚನೆ ಠತದೇವಂ ಸ್ಫುಟಂ ತ್ವಿದಮ್‌ | 
ದಿಗ್ವಾಸಸಾಮಯಂ ಧರ್ಮೋ ಧರ್ಮೋಇ5ಯಂ 
ಬಹುವಾಸಸಾಮ್‌ ॥ 10 


ಇತ್ಯ್ಮನೇಕಾಂತವಾದಂ ಚ ಮಾಯೈಮೋಹೇನ ನೈಕಧಾ। 
ತೇನ ದರ್ಶಯತಾ ದೈತ್ಕಾಃ ಸ್ವಧರ್ಮಂ ತ್ಕಾಜಿತಾ ದ್ವಿಜ 11 


ಅರ್ಹತೆ ತಂ ಮಹಾಧರ್ಮಂ ಮಾಯಾಮೋಹೇನ ತೇ ಯತಃ! 
ಪ್ರೋಕ್ಟಾಸ್ಪಮಾಶ್ರಿತಾ ಧರ್ಮಮಾರ್ಹತಾಸ್ತೇನ ತೇಂಭವನ್‌ ॥ 12 


ಇದರಿಂದ ಮೋಕ್ಷ ದೊರೆಯುತ್ತದೆ, ಅದರಿಂದ ಮೋಕ್ಷವಾಗುವುದಿಲ್ಲ. 
ಇದು ಮಾಡಬೇಕಾದ್ದು, ಅದು ಮಾಡತಕ್ಕದ್ದಲ್ಲ. ಹೀಗೆ ಹೇಳಿದ್ದು 
ಸರಿಯಲ್ಲ , ಅದಂತೂ ಸ್ಪಷ್ಟವಾಗಿಯೇ ಇದೆ. ಇದು ದಿಗಂಬರರ ಧರ್ಮ, 
ಅದು ಅನ್ಯಮತೀಯರಾದ ವಸ್ತ್ರಧಾರಿಗಳ ಧರ್ಮ” (9-10). ಈ ರೀತಿ 
ಯಾಗಿ ಯುಕ್ತಿಗಳಿಂದ ವಾದಮಾಡಿ ಅನೇಕಾಂತವಾದವನ್ನು* ಹಲವಾರು 
ವಿಧದಲ್ಲಿ ಸ್ಥಾಪಿಸಿ ಮಾಯಾಮೋಹನು, ಆ ದೈತ್ಯರೆಲ್ಲರೂ ವೇದಮಾರ್ಗ 
ವನ್ನು ತ್ಯಜಿಸುವಂತೆ ಮಾಡಿಬಿಟ್ಟನು (11). ಮಾಯಾಮೋಹನು ದೈತ್ಯ 
ರನ್ನು ಕುರಿತು “ನೀವು ಈ ಮಹಾಧರ್ಮವನ್ನು “ಅರ್ಹತ ಇ ಆದರಿಸಿರಿ' 
ಎಂದು ಹೇಳುತ್ತಿದ್ದನು. ಆದ್ದರಿಂದ ಆ ಧರ್ಮವನ್ನವಲಂಬಿಸಿದ ದೈತ್ಯರು 
"ಆರ್ಹತ'ರೆನಿಸಿದರು (12). ತಪಸ್ಸು ಮಾಡುತ್ತಿದ್ದ ಆ ದೈತ್ಯರು ಮಾಯಾ 
ಮೋಹನಿಂದ ಪ್ರಚೋದಿತರಾಗಿ ವೇದಧರ್ಮವನ್ನು ಬಿಟ್ಟು ಆರ್ಹತ ಮತ 
ವನ್ನು ಸ್ವೀಕರಿಸಿದರು. ತರುವಾಯ ಆ ದೈತ್ಯರಿಂದ ಪ್ರೇರಿತರಾದ ಇತರರೂ 


* ಅನೇಕಾಂತವಾದಕ್ಕೆ ಸ್ಕಾದ್ವಾದವೆಂದೂ ಸಪ್ತಭಂಗೀನಯವೆಂದೂ ಹೆಸರಿದೆ. 
ಜೈನಮತದಲ್ಲಿ ಇದಕ್ಕೆ ಪ್ರಾಮುಖ್ಯವುಂಟು. 


ಅಧ್ಯಾಯ 18 ತೃತೀಯಾಂಶಃ 611 
ತ್ರಯೀಧರ್ಮಸಮುತ್ಸರ್ಗಂ ಮಾಯಾಮೋಹೇನ ತೇಂಸುರಾಃ। 


ಕಾರಿತಾಸ್ತನ್ನಯಾ ಹ್ಯಾಸಂಸ್ತತೋಜದನ್ಕೇ ತತ್ಛಚೋದಿತಾಃ॥ 13 
ತೈರಪ್ಯನ್ನೇ ಪರೇ ತೈಶ್ಚ ತೈರಪ್ಯನ್ಮೇ ಪರೇ ಚ ತೈಃ! 
ಅಲ್ಪೈರಹೋಭಿಸ್ಸಂತ್ಯಕ್ತಾ ತೈರ್ದತೈಃ ಪ್ರಾಯಶಸ್ತ್ರಯೀ ॥ 14 
ಪುನಶ್ಚ ರಕ್ತಾಂಬರಧೃಜಕ್ಮಾಯಾಮೋಹೋ ಜಿತೇಂದ್ರಿಯಃ। 
ಅನ್ಮಾನಾಹಾಸುರಾನ್‌ ಗತ್ವಾ ಮೃದ್ವಲ್ಪಮಧುರಾಕ್ಷರಮ್‌ ॥ 15 
ಸ್ಪರ್ಗಾರ್ಥಂ ಯದಿ ವೋ ವಾಂಛಾ ನಿರ್ವಾಣಾರ್ಥಮಥಾಸುರಾಃ | 
ತದಲಂ ಪಶುಘಫಾತಾದಿದುಷ್ಟಧರ್ಮೆ ರ್ನಿಬೋಧತ | 16 
ವಿಜ್ಞಾನಮಯಮೇವೆ ಬತದಶೇಷಮವಗಚ್ಚತ | 


ಬುಧ್ಯ್ಮದ್ದಂ ಮೇ ವಚಃ ಸಮ್ಮಗ್ಗುಧೆ ರೇವಮಿಹೋದಿತಮ್‌ \ 17 


ಜಗದೇತದನಾಧಾರಂ ಭ್ರಾಂತಿಜ್ಞಾನಾರ್ಥತತ್ಪರಮ್‌ | 
ರಾಗಾದಿದುಷ್ಟಮತ್ಕರ್ಥಂ ಭ್ರಾಮೃತೇ ಭವಸಂಕಟೇ॥ 18 


ಹಾಗೆಯೇ ಮಾಡಿದರು (13). ಅವರಿಂದ ಬೇರೆಯವರೂ ಬೇರೆಯವ 
ರಿಂದ ಮತ್ತಿತರರೂ ಅವರಿಂದ ಅನ್ಯರೂ ಹೀಗೆಯೇ ಮಾಡುತ್ತ, ಸ್ವಲ್ಪದಿನ 
ಗಳಲ್ಲಿ ಪ್ರಾಯಃ ಬಹುಮಂದಿ ದೈತ್ಯರು ವೇದಮಾರ್ಗವನ್ನು ಪರಿ 
ತ್ಯಜಿಸಿದರು (14). ಇಷ್ಟಾದ ಮೇಲೆ ಮಾಯಾಮೋಹನು ಜಿತೇಂದ್ರಿಯ 
ನಾಗಿ ಕಾಷಾಯ ವಸ್ತವನ್ನುಟ್ಟು ಉಳಿದ ಅಸುರರ ಬಳಿಗೆ ಹೋಗಿ ಮಿತ 
ವಾಕ್ಯಗಳಿಂದ ಮೃದುಮಧುರವಾಗಿ ಹೀಗೆಂದನು (15): “ಎಲೈ ಅಸುರರೆ, 
ನಿಮ್ಮ ಅಪೇಕ್ಷೆ ಸ್ವರ್ಗಾರ್ಥವಾಗಿರಲಿ ಅಥವಾ ಮೋಕ್ಸಾರ್ಥವಾಗಿರಲಿ, 
ಪಶುಹತ್ಯೆಯೇ ಮೊದಲಾದ ಈ ಕೆಟ್ಟಧರ್ಮಗಳನ್ನು ಅಚರಿಸಬೇಡಿರಿ. 
ನಾನು ಹೇಳುವುದನ್ನು ಕೇಳಿ (16). ಈ ಜಗತ್ತೆಲ್ಲವೂ ವಿಜ್ಞಾನಮಯವಾದ 
ದ್ದೆಂದು ತಿಳಿಯಿರಿ. ನನ್ನ ಮಾತನ್ನು ಸರಿಯಾಗಿ "ಬುಧ್ಯದ್ಹಂ ಇ ಅರ್ಥಮಾಡಿ 
ತಿಳಿದುಕೊಳ್ಳಿರಿ. ಬುಧಜನರೇ ಈ ರೀತಿಯಾಗಿ ಹೇಳಿದ್ದಾರೆ (17). ಈ 
ಜಗತ್ತು ನಿರಾಧಾರವಾದದ್ದು. ಭ್ರಮೆಯಿಂದ ಪದಾರ್ಥಗಳು ಪ್ರತೀತ 
ವಾಗುತ್ತವೆ. ರಾಗಾದಿದೋಷಗಳಿಂದ ಅತ್ಯಂತ ಕಲುಷಿತವಾದ ಜಗತ್ತು 


612 ಶ್ರೀವಿಷ್ಣುಪುರಾಣಮ್‌ 


ಏವಂ ಬುಧ್ಯತ ಬುಧ್ಮದ್ದಂ ಬುಧ್ಯತೈವಮಿತೀರಯನ್‌ | 
ಮಾಯಾಮೋಹಃ ಸ ದೈತೇಯಾನ್‌ 
ಧರ್ಮಮತ್ಕಾಜಯನ್ನಿಜಮ್‌ ॥ 19 


ನಾನಾಪ್ರಕಾರವಚನಂ ಸ ತೇಹಾಂ ಯುಕ್ತಿಯೋಜತಮ್‌ | 
ತಥಾ ತಥಾ ತ್ರಯೀಧರ್ಮಂ ತತ್ಕಜುಸ್ತೇ ಯಥಾ ಯಥಾ॥ 20 


ತೇನಪ್ಮನ್ಮೇಷಾಂ ತಥೈವಮೋಚುರನೈರನ್ನೇ ತಥೋದಿತಾಃ। 
ಮೈತ್ರೇಯ ತತ್ಕಜುರ್ಧರ್ಮಂ ವೇದಸ್ಮೃತ್ಕುದಿತಂ ಪರಮ್‌ 21 


ಅನ್ಮಾನಪ್ಮನ್ನಪಾಷಂಡಪುಕಾರೈರ್ಬಹುಭರ್ದಿಜ | 
ದೆ ಪತೇಯಾನ್ಕೋಹೆಯಾಮಾಸ ಮಾಯಾಮೋಹೋಂತಿ 
ಮೋಹಕೃತ್‌ ॥ 22 


ಇದು. ಸಂಸಾರದ ಸಂಕಟದಲ್ಲಿ ಅಲೆಯುತ್ತ ತತ್ತರಿಸುತ್ತಿದೆ (18). 
ಆದ್ದರಿಂದ ನಾನು ಹೇಳುವ ಪ್ರಕಾರ “ಬುಧ್ಯತ ತಿಳಿದುಕೊಳ್ಳಿರಿ, 
ಬುಧ್ಯದ್ವಂ ಇ ತಿಳಿಯಿರಿ, ಬುಧ್ಯತ* ಇ ತಿಳಿಯಿರಿ”--ಈ ಪ್ರಕಾರವಾಗಿ 
ಹೇಳುತ್ತ ಮಾಯಾಮೋಹನು ಆ ದೈತ್ಯರಿಂದ ಸ್ವಧರ್ಮವನ್ನು ಪರಿತ್ಕಾಗ 
ಮಾಡಿಸಿದನು (19). ಆತನು ನಾನಾ ಪ್ರಕಾರವಾದ ಯುಕ್ತಿಗಳಿಂದ ಕೂಡಿದ 
ಬೋಧನೆಯನ್ನು ಹೇಗೆ ಹೇಗೆ ಮಾಡುತ್ತಹೋದನೋ ಹಾಗೆ ಹಾಗೆ 
ಅಸುರರು ತ್ರಯೀಧರ್ಮವನ್ನು ತ್ಯಜಿಸುತ್ತ ಹೋದರು (20). ಅವರು 
ಬೇರೆಯವರಿಗೆ, ಬೇರೆಯವರು ಅನ್ಯರಿಗೆ-ಹೀಗೆ ಬೋಧಿಸುತ್ತ 
ಹೋಗಲಾಗಿ ಅವರೆಲ್ಲರೂ ಶ್ರುತಿಸ್ಮೃತಿವಿಹಿತವಾದ ಧರ್ಮವನ್ನು 
ತ್ಯಜಿಸಿದರು. ಮೈತ್ರೇಯ, ಅತ್ಯಂತ ಮೋಹಕಾರಿಯಾದ ಆ ಮಾಯಾ 
ಮೋಹನು ವೇದದೂರವಾದ ವಿಭಿನ್ನ ಪಾಷಂಡಬೋಧನೆಗಳಿಂದ 
ದೈತ್ಯರನ್ನು ತಪ್ಪದಾರಿಗೆಳೆದನು (21-22). ಹೀಗೆ ಸ್ವಲ್ಪ ಕಾಲದಲ್ಲಿಯೇ 
ಅಸುರರು ಮಾಯಾಮೋಹನಿಂದ ವಿಕಲಚಿತ್ತರಾಗಿ ವೇದಮಾರ್ಗದ ಕಥೆ 


* ಬುಧ್ಯತ ಎಂದು ಮತ್ತೆ ಮತ್ತೆ ಬೋಧಿಸಿದ್ದರಿಂದ ಆತನು ಬುದ್ಧನೆಂದೂ ಆ 
ಮತವನ್ನವಲಂಬಿಸಿದವರು ಬೌದ್ಧರೆಂದೂ ಅಭಿಪ್ರಾಯ. 


ಅಧ್ಯಾಯ 18 ತೃತೀಯಾಂಶಃ 613 


ಸ್ವಲ್ಪೇನೈವ ಹಿ ಕಾಲೇನ ಮಾಯಾಮೋಹೇನ ತೇಎಸುರಾಃ।| 
ಮೋಹಿತಾಸ್ತತ್ಕಜುಸ್ಸರ್ವಾಂ ತ್ರಯೀಮಾರ್ಗಾಶ್ರಿತಾಂ ಕಥಾಮ್‌ ॥23 


ಕೇಚಿದ್ದಿನಿಂದಾಂ ವೇದಾನಾಂ ದೇವಾನಾಮಪರೇ ದ್ದಿಜ | 


ಯಜ್ಞಕರ್ಮಕಲಾಪಸ್ಮ ತಥಾನ್ಯೇ ಚ ದ್ವಿಜನ್ಮನಾಮ್‌ ॥ 24 
ನೈತದ್ಯುಕಿಸಹಂ ವಾಕ್ಕಂ ಹಿಂಸಾ ಧರ್ಮಾಯ ಚೇಷ್ಟತೇ। 
ಹವೀಂಷ್ಯ್ಮನಲದಗ್ಗಾನಿ ಫಲಾಯೇತ್ಕರ್ಭಕೋದಿತಮ್‌ ॥ 25 


ಯಜ್ಞೈರನೇಕೈರ್ದೇವತ್ಚಮವಾಹ್ಕೇಂದ್ರೇಣ ಭುಜ್ಯತೇ। 
ಶಮ್ಮಾದಿ ಯದಿ ಚೇತ್ಕಾಷ್ಠಂ ತದ್ದರಂ ಪತ್ರಭುಕ್‌ ಪಶುಃ ॥ 26 


ನಿಹತಸ್ಮ ಪಶೋರ್ಯಜ್ಯ್ಞೇ ಸ್ವರ್ಗಪ್ರಾಪ್ತಿರ್ಯದೀಷೃತೇ | 
ಸ್ಹಪಿತಾ ಯಜಮಾನೇನ ಕಿನ್ನು ತಸ್ಮಾನ್ನ ಹನ್ಮತೇ॥ 27 


ತೃಪ್ತಮೇ ಜಾಯತೇ ಪುಂಸೋ ಭುಕ್ತಮನ್ನೇನ ಚೇತ್ರತಃ। 
ಕುರ್ಯಾತ್‌ ಶ್ರಾದ್ಧಂ ಶ್ರಮಾಯಾನ್ನಂ ನ ವಹೇಯುಃ ಪ್ರವಾಸಿನಃ॥ 


ಯನ್ನೇ ದೂರ ಮಾಡಿದರು. ಅವರಲ್ಲಿ ಕೆಲವರು ವೇದಗಳನ್ನೂ ಕೆಲವರು 
ದೈವಿಕ ದೇವತೆಗಳನ್ನೂ ನಿಂದಿಸತೊಡಗಿದರು. ಇನ್ನು ಕೆಲವರು ಬ್ರಾಹ್ಮಣರ 
ಯಜ್ಞಕಾರ್ಯಕಲಾಪಗಳನ್ನು ದೂಷಿಸತೊಡಗಿದರು (23-24). “ಈ 
ವಾಕ್ಕವು ಯುಕ್ತಿಗೆ ನಿಲ್ಲುವುದಿಲ್ಲ. ಯಜ್ಞದಲ್ಲಿ ಹಿಂಸೆಯಿಂದ ಧರ್ಮ 
ಬರುತ್ತದೆಂಬುದು ಒಪ್ಪತಕ್ಕದ್ದಲ್ಲ. ಬೆಂಕಿಯಲ್ಲಿ ಸುಟ್ಟುಹೋದ ಹವಿಸ್ಸು 
ಫಲವನ್ನು ಕೊಡುತ್ತದೆಂಬುದು ಹುಡುಗರಾಡುವ ಮಾತು (25). 
ಹಲವಾರು ಯಾಗಗಳನ್ನು ಮಾಡಿ ದೇವತ್ವವನ್ನು ಪಡೆದು ಇಂದ್ರನಾಗಿ 
ಶಮೀ ಮುಂತಾದ ಕಟ್ಟಿಗೆಯನ್ನು (ಸಮಿತ್ತನ್ನು) ತಿನ್ನಬೇಕಾಗಿ ಬರುವು 
ದಾದರೆ, ಅವನಿಗಿಂತ ಎಲೆಯನ್ನು ತಿನ್ನುವ ಪಶುವೇ ಮೇಲು! (26). 
ಯಜ್ಞದಲ್ಲಿ ಹತವಾದ ಪಶುವಿಗೆ ಸ್ವರ್ಗ ಬರುವುದಾದರೆ, ಯಜ್ಞ 
ಮಾಡತಕ್ಕವನು ತನ್ನ ತಂದೆಯನ್ನೇ ಏಕೆ ಕೊಲ್ಲಬಾರದು! ಯಾವನೋ 
ತಿಂದ ಅನ್ನದಿಂದ ಸತ್ತುಹೋದ ಪುರುಷನಿಗೆ ತೃಪ್ತಿಯಾಗುವುದಂತೆ! 
ಅದಕ್ಕಾಗಿ ಶ್ರಾದ್ಧ ಮಾಡಬೇಕಂತೆ! ಹಾಗೆಲ್ಲ ಆಗುವುದಾದರೆ ಪ್ರವಾಸಕ್ಕೆ 
ಹೋಗತಕ್ಕವರು ಜೊತೆಯಲ್ಲಿ ಬುತ್ತಿಯನ್ನು ಒಯ್ಯುತ್ತಲೇ ಇರಲಿಲ್ಲ! 


614 ಶ್ರೀವಿಷ್ಣುಪುರಾಣಮ್‌ 


ಜನಶ್ರದ್ಧೇಯಮಿತ್ಕೇತದವಗಮ್ಮ ತತೋತಪತ್ರ ವಃ! 
ಉಪೇಕ್ಷಾ ಶ್ರೇಯಸೇ ವಾಕ್ಕಂ ರೋಚತಾಂ ಯನ್ಮಯೇರಿತಮ್‌ ॥ 


ನ ಹ್ಯಾಹ್ತವಾದಾ ನಭಸೋ ನಿಪತಂತಿ ಮಹಾಸುರಾಃ। 
ಯುಕ್ತಿಮದ್ದಚನಂ ಗ್ರಾಹ್ಮಂ ಮಯಾನ್ಮೈೈಶ್ಚ ಭವದ್ಧಿಧೈಃ ॥ 30 


ಶೀಪರಾಶರ ಉವಾಚ: 
ಮಾಯಾಮೋಹೇನ ತೇ ದೈತ್ಯಾ! ಪ್ರಕಾರೆ ರ್ಬಹುಭಿಸಥಾ। 
ವ್ಯುತ್ಥಾಪಿತಾ ಯಥೈ ನೈಷಾಂ ತ್ರಯೀ ಕಶ್ಚಿದರೋಚಯತ್‌ ॥ 31 


ಇತ್ತಮುನ್ಮಾರ್ಗಯಾತೇಷು ತೇಷು ದೈತ್ಮೇಷು ತೇರಮರಾಃ। 
ಉದ್ಯೋಗಂ ಪರಮಂ ಕೃತ್ನಾ ಯುದ್ಧಾಯ ಸಮುಪಸ್ಥಿತಾಃ॥ 32 


ತತೋ ದೈವಾಸುರಂ ಯುದ್ಧಂ ಪುನರೇವಾಭವದ್‌ ದ್ವಿಜ! 
ಹತಾಶ್ಚ ತೇ5ಸುರಾ ದೇವೈಃ ಸನ್ಮಾರ್ಗಪರಿಪಂಥಿನಃ॥ 33 


(27-28). ಶ್ರಾದ್ಧಾದಿ ಕರ್ಮಕಾಂಡವು ಬರಿಯ ಅಂಧಶ್ರದ್ಧೆಯೇ ಸರಿ 
ಯೆಂದು ತಿಳಿಯಿರಿ. ಅದನ್ನು ಉಪೇಕ್ಷಿಸುವುದೇ ನಿಮಗೆ ಒಳ್ಳೆಯದು. 
ನಿಮ್ಮ ಶ್ರೇಯಸ್ಸಿಗಾಗಿ ನಾನು ಹೇಳಿದ ಮಾತು ನಿಮಗೆ ಪ್ರಿಯವಾಗಲಿ 
(29). ಎಲ್ಫೆ ಮಾನ್ಯರಾದ ಅಸುರರೆ, ಶ್ರುತಿಗಳು ಅಪವಾಕ್ಕಗಳಾಗಿ ಆಕಾಶ 
ದಿಂದ ಉದುರಿಬೀಳುವುದಿಲ್ಲ. (ಅವನ್ನು ಯಾರೋ ರಜಿಸಿದ್ದಾರೆ.) ಯುಕ್ತಿ 
ಯುಕ್ತವಾದ ನುಡಿ ಯಾವಾಗಲೂ ಗ್ರಾಹ್ಯವಾದದ್ದು. ನಾನಾಗಲಿ 
ನಿಮ್ಮಂತಹ ಇತರರಾಗಲಿ ಯುಕ್ತಿಪೂರ್ಣವಾದದ್ದನ್ನು ಮಾತ್ರ ಗ್ರಹಿಸ 
ಬೇಕು” (30). ಈ ಪ್ರಕಾರವಾಗಿ ಮಾಯಾಮೋಹನು ಬೋಧಿಸಿ 
ದೈತ್ಯರನ್ನು ವೇದಮಾರ್ಗದಿಂದ ವಿಮುಖರನ್ನಾಗಿ ಮಾಡಿದನು. ಹೀಗಾಗಿ 
ಅವರಲ್ಲೊಬ್ಬನೂ ವೇದಕ್ಕೆ ಬೆಲೆಗೊಡಲಿಲ್ಲ (31). ಹೀಗೆ ದೈತ್ಯರು 
ಉನ್ಮಾರ್ಗಗಾಮಿಗಳಾಗಲಾಗಿ ದೇವತೆಗಳು ಪ್ರಬಲವಾದ ಸಿದ್ಧತೆಯನ್ನು 
ಮಾಡಿಕೊಂಡು ಯುದ್ಧಕ್ಕೆ ಬಂದರು. ಮೈತ್ರೇಯ, ಅನಂತರ ಮತ್ತೆ 
ದೈವಾಸುರ ಯುದ್ಧವು ಪ್ರಾರಂಭವಾಯಿತು. ಸನ್ನಾರ್ಗವಿರೋಧಿಗಳಾದ 
ಅಸುರರು ಆ ಯುದ್ಧದಲ್ಲಿ ದೇವತೆಗಳಿಂದ ಹತರಾದರು. ಏಕೆಂದರೆ, 


ಅಧ್ಯಾಯ 18 ತೃತೀಯಾಂಶಃ 615 
ಸ್ಹಧರ್ಮಕವಚಂ ತೇಷಾಮಭೂದ್ಯತ್‌ ಪ್ರಥಮಂ ದ್ವಿಜ! 


ತೇನ ರಕ್ಷಾಭವತ್ಪೂರ್ವಂ ನೇಶುರ್ನಷ್ಟೇ ಚ ತತ್ರ ತೇ॥ 34 
ತತೋ ಮೆ ತ್ರೇಯ ತನ್ಮಾರ್ಗವರ್ತಿನೋ ಯೇತಭವಂಜನಾಃ। 
ನಗ್ನಾಸ್ತೇ ತೈರ್ಯತಸ್ತ್ಯಕ್ಷಂ ತ್ರಯೀಸಂವರಣಂ ತಥಾ॥ 35 


ಬ್ರಹ್ಮಚಾರೀ ಗೃಹಸ್ಥಶ್ನ ವಾನಪುಸ್ಥಸ್ಪಹಾಶ್ರಮೀ। 
ಪರಿವ್ರಾಡ್‌ ವಾ ಚತುರ್ಥೋಪತ್ರ ಪಂಚಮೋ ನೋಪಪದೃತೇ॥ 


ಯಸ್ತು ಸಂತ್ಯಜ್ಯ ಗಾರ್ಹಸ್ಥ್ಯಂ ವಾನಪ್ರಸ್ಟೋ ನ ಜಾಯತೇ। 


ಪರಿವ್ರಾಟ್‌ ಚಾಪಿ ಮೈತ್ರೇಯ ಸ ನಗ್ನಃ ಪಾಪಕೃನ್ನರಃ ॥ 37 
ನಿತ್ಕಾನಾಂ ಕರ್ಮಣಾಂ ವಿಪ್ರ ತಸ್ಕ ಹಾನಿರಹರ್ನಿಶಮ್‌। 
ಅಕುರ್ವನ್‌ ವಿಹಿತಂ ಕರ್ಮ ಶಕ್ತಃ ಪತತಿ ತದಿನೇ॥ 38 


ಹಿಂದೆ ಅವರಿಗೆ ಸ್ವಧರ್ಮದ ಕವಚವಿತ್ತು. ಅದರಿಂದ ಅಸುರರಿಗೆ ರಕ್ಷಣೆ 
ಯೊದಗಿತ್ತು. ಈಗ ಆ ಕವಚವು ನಾಶವಾಗಲು ಅವರೂ ನಾಶವಾದರು 
(32-34). ಆಮೇಲೆ ಆ ಅಸುರರ ಮಾರ್ಗವನ್ನು ಅನುಸರಿಸತಕ್ಕ ಜನರು 
ಯಾರಿದ್ದರೋ ಅವರು ನಗ್ಗರೆನಿಸಿಕೊಂಡರು. ಏಕೆಂದರೆ, ವೇದಗಳ 
ತೊಡುಗೆಯನ್ನು ಅವರು ಕಿತ್ತೆಸೆದಿದ್ದರು (35). ಮೈತ್ರೇಯ! ಬ್ರಹ್ಮಚಾರೀ 
ಗೃಹಸ್ಥ ವಾನಪ್ರಸ್ಥ ಸಂನ್ಯಾಸಿ ಎಂದು ನಾಲ್ಕೇ ಆಶ್ರಮಗಳು. ಐದನೆಯ 
ಇನ್ನೊಂದು ಆಶ್ರಮ ಇಲ್ಲ. ಯಾವನು ಗೃಹಸ್ನಧರ್ಮವನ್ನು ಬಿಟ್ಟಮೇಲೆ 
ವಾನಪ್ರಸ್ಥನಾಗುವುದಿಲ್ಲವೋ ಅಥವಾ ಸಂನ್ಯಾಸಿಯಾಗುವುದಿಲ್ಲವೋ ಆ 
ಪಾಪಿಯು ನಗ್ನನೇ ಸರಿ (36-37). ಮೈತ್ರೇಯ, ಮನುಷ್ಯನು ಶಕ್ತ 
ನಾಗಿದ್ದರೂ (ಶ್ರುತಿ ಸ್ಮೃತಿ ವಿಹಿತಗಳಾದ) ನಿತ್ಯಕರ್ಮಗಳಿಗೆ ಒಂದು ದಿನ 
ಹಾನಿಯಾದರೆ, ವಿಹಿತ ಕರ್ಮವನ್ನು ಮಾಡದಿದ್ದರೆ ಆತನು ಆ ದಿನವೇ 
ಪತಿತನಾಗುತ್ತಾನೆ (38). ಆಪತ್ಕಾಲವನ್ನು ಬಿಟ್ಟು ಉಳಿದ ಸಮಯದಲ್ಲಿ 
ಒಂದು ಪಕ್ಷದವರೆಗೆ ನಿತ್ಯಕರ್ಮಕ್ಕೆ ಹಾನಿಯಾದರೆ, ದೊಡ್ಡ ಪ್ರಾಯಶ್ಚಿತ್ತ 
ದಿಂದ ಮಾನವನು ಶುದ್ಧವಾಗುತ್ತಾನೆ. ಯಾವಾತನು ಒಂದು 
ವರ್ಷದವರೆಗೆ ನಿತ್ಯಕರ್ಮವನ್ನು ಮಾಡುವುದಿಲ್ಲವೋ ಅಂಥವನ 


616 ಶ್ರೀವಿಷ್ಣುಪುರಾಣಮ್‌ 
ಪ್ರಾಯಶ್ಚಿತ್ರೇನ ಮಹತಾ ಶುದ್ಧಿಮಾಹ್ನೋತ್ಕನಾಪದಿ | 
ಪಕ್ಷಂ ನಿತೃಕ್ರಿಯಾಹಾನೇಃ ಕರ್ತಾ ಮೈತ್ರೇಯ ಮಾನವಃ ॥ 39 


ಸಂವತ್ಸರಂ ಕಿಯಾಹಾನಿರ್ಯಸ್ಮ ಪ್ರಂಸೋ೦ಂಭಿಜಾಯಶೇ। 
ತಸ್ಕ್ಯಾವಲೋಕನಾತ್‌ ಸೂರ್ಯೋ ನಿರೀಕ್ಷ್ಮಸ್ಸಾಧುಭಿಸ್ಸದಾ॥ 40 


ಸ್ಪಷ್ಟೇ ಸ್ನಾನಂ ಸಚೈಲಸ್ಕ ಶುದ್ಧೇರ್ಹೇತುರ್ಮಹಾಮತೇ। 
ಪುಂಸೋ ಭವತಿ ತಸ್ಕೋಕ್ತಾ ನ ಶುದ್ಧಃ ಪಾಪಕರ್ಮಣಃ॥ 41 


ದೇವರ್ಷಿಪಿತೃಭೂತಾನಿ ಯಸ್ಕ ನಿಃಶ್ಚಸ್ಕ ವೇಶ್ಮನಿ | 


ಪ್ರಯಾಂತ್ಯನರ್ಚಿತಾನ್ಕತ್ರ ಲೋಕೇ ತಸ್ಮಾನ್ನ ಪಾಪಕ್ಕೃತ್‌ ॥ 42 
ಸಂಭಾಷಣಾನುಪ್ರಶ್ನಾದಿ ಸಹಾಸ್ಮಾಂ ಚೈವ ಕುರ್ವತಃ! 
ಜಾಯತೇ ತುಲ್ಕತಾ ತಸ್ಕ ತೇನೈವ ದ್ವಿಜ ವತ್ಸರಾತ್‌॥ 43 
ದೇವಾದಿನಿಃಶ್ಚಾಸಹತಂ ಶರೀರಂ ಯಸ್ಕ ವೇಶ್ಮ ಚ! 
ನ ತೇನ ಸಂಕರಂ ಕುರ್ಯಾದ್‌ ಗೃಹಾಸನಪರಿಚ್ಛದೈಃ॥ 44 


ಮುಖಾವಲೋಕನವನ್ನು ಮಾಡಿದಲ್ಲಿ ಸಜ್ಜನರು ಸೂರ್ಯನನ್ನು ನೋಡ 
ಬೇಕು (ಸೂರ್ಯಾವಲೋಕನದಿಂದ ಅವರು ಶುದ್ಧರಾಗುತ್ತಾರೆ) (39-40). 
ಅಂಥವನ ಸ್ಪರ್ಶವಾದಲ್ಲಿ ಸಚೇಲಸ್ನಾನ ಮಾಡಿದರೆ ಶುದ್ಧಿಯಾಗುತ್ತದೆ. 
ಒಂದು ವರ್ಷದವರೆಗೆ ಕರ್ಮತ್ಕಾಗಮಾಡಿದ ಪಾಪಿಗೆ ಶುದ್ದಿಯೇ ಇಲ್ಲ. 
ದೇವಗಣ, ಖಷಿಗಣ, ಪಿತ್ಠಗಣ ಮತ್ತು ಭೂತಗಣಗಳು ಯಾರ ಮನೆ 
ಯಲ್ಲಿ ಪೂಜಿತರಾಗದೆ ನಿಟ್ಟುಸಿರುಬಿಟ್ಟು ಹೊರಟುಹೋಗುತ್ತಾರೋ 
ಆತನಿಗಿಂತ ಇನ್ನೊಬ್ಬ ಪಾಪಿ ಇಲ್ಲ (41-42). ಅವನೊಡನೆ ಸಂಭಾಷಣೆ 
ಕುಶಲಪ್ರಶ್ನಾದಿಗಳನ್ನೂ ಜೊತೆಗೆ ಕುಳಿತುಕೊಳ್ಳುವುದನ್ನೂ ಬೇರೊಬ್ಬನು 
ಒಂದು ವರ್ಷಕಾಲ ಮಾಡಿದಲ್ಲಿ ಅವನೂ ಸಹ ಆ ಪಾಪಿಗೆ ಸಮಾನ 
ನಾಗುತ್ತಾನೆ (43). ಯಾವಾತನ ಶರೀರವೂ ಮನೆಯೂ ದೇವಾದಿಗಳ 
ನಿಟ್ಟುಸಿರಿನಿಂದ ಕಲುಷಿತವಾಗಿದೆಯೋ ಆತನ ಜೊತೆಗೆ ಗೃಹ, ಆಸನ, 
ವಸ್ತಾದಿಗಳಿಂದ ಕೂಡಿಕೊಳ್ಳಬಾರದು. ಅವನ ಮನೆಯಲ್ಲಿ ಊಟ 
ಮಾಡಿದರೆ, ಒಂದೇ ಆಸನದಲ್ಲಿ ಕುಳಿತರೆ, ಒಂದೇ ಹಾಸಿಗೆಯಲ್ಲಿ 


ಅಧ್ಯಾಯ 18 ತೃತೀಯಾಂಶಃ 617 
ಅಥ ಭುಂಕ್ಷೇ ಗೃಹೇ ತಸ್ಕ ಕರೋತ್ಕಾಸ್ಕಾಂ ತಥಾಸನೇ | 


ಶೇತೇ ಚಾಹ್ಯೇಕಶಯನೇ ಸ ಸದ್ಯಸತ್ಸ್ತಮೋ ಭವೇತ್‌॥ 45 
ದೇವತಾಪಿತೃಭೂತಾನಿ ತಥಾನಭೃರ್ಚ ಯೋತತಿಥೀನ್‌ | 

ಭುಂಕ್ಷೇ ಸ ಪಾತಕಂ ಭುಂಕ್ತೇ ನಿಷ್ಕತಿಸ್ಪಸ್ಮೆ ನೇಷ್ಮತಿ ॥ 46 
ಬ್ರಾಹ್ಮಣಾದ್ಮಾಸ್ತು ಯೇ ವರ್ಣಾಃ ಸ್ವಧರ್ಮಾದನ್ಮ್ನತೋಮುಖಾಃ। 
ಯಾಂತಿ ತೇ ನಗ್ಗಸಂಜ್ಞಾಂ ತು ಹೀನಕರ್ಮಸ್ಟವಸ್ಥಿತಾಃ॥ 47 
ಚತುರ್ಣಾಂ ಯತ್ರ ವರ್ಣಾನಾಂ ಮೈತ್ರೇಯಾತ್ಕಂತಸಂಕರಃ | 
ತತ್ರಾಸ್ಕಾ ಸಾಧುವೃತಿನಾಮುಪಘಫಾತಾಯ ಜಾಯತೇ ॥ 48 


ಅನಭ್ಯರ್ಚ್ಛ ಹಯುಷೀನ್‌ ದೇವಾನ್‌ ಪಿತೃಭೂತಾತಿಥೀಂಸ್ಪಥಾ। 
ಯೋ ಭುಂಕ್ಷೇ ತಸ್ಕ ಸಂಲ್ಲಾಪಾತ್‌ ಪತಂತಿ ನರಕೇ ನರಾಃ॥ 49 


ತಸ್ಮಾದೇತಾನ್ನರೋ ನಗ್ನಾಂಸ್ತ್ರಯೀಸಂತ್ಕಾಗದೂಷಿತಾನ್‌ | 
ಸರ್ವದಾ ವರ್ಜಯೇತ್‌ ಪ್ರಾಜ್ಞ ಆಲಾಪಸ್ಪರ್ಶನಾದಿಷು ॥ 50 


ಮಲಗಿದರೆ ಈತನೂ ಆ ಪಾಪಿಗೆ ಸಮಾನ ಪಾಪಿಯಾಗುತ್ತಾನೆ (44-45). 
ದೇವತೆಗಳು, ಪಿತೃಗಳು, ಭೂತಗಣಗಳು ಮತ್ತು ಅತಿಧಿಗಳು--ಇವರನ್ನು 
ಪೂಜಿಸದೆ ಯಾವನು ಊಟ ಮಾಡುತ್ತಾನೋ ಅವನು ಪಾತಕವನ್ನು 
ಊಟ ಮಾಡುತ್ತಾನೆ. ಅವನಿಗೆ ಪ್ರಾಯಶ್ಚಿತ್ತವಿಲ್ಲ (46). ಬ್ರಾಹ್ಮಣಾದಿ 
ನಾಲ್ಕೂ ವರ್ಣದವರು ತಮ್ಮ ಸ್ವಧರ್ಮದಿಂದ ವಿಮುಖರಾಗಿ ಹೀನ 
ಕರ್ಮಗಳಲ್ಲಿ ನಿಂತರೆ, "ನಗ್ಗ' ಎಂಬ ಹೆಸರನ್ನು ಪಡೆಯುತ್ತಾರೆ. 
ಮೈತ್ರೇಯ, ಎಲ್ಲಿ ನಾಲ್ಕು ವರ್ಣಗಳ ಧರ್ಮಗಳಿಗೆ ಅತ್ಯಂತ ಸಾಂಕರ್ಯ 
ಉಂಟಾಗಿರುತ್ತದೆಯೋ ಅಂತಹ ನಡವಳಿಕೆಯಲ್ಲಿರುವುದು ಸಾಧುವೃತ್ತಿಗಳ 
ಕ್ಷಯಕ್ಕೆ ಕಾರಣವಾಗುತ್ತದೆ (47-48). ಖುಷಿ, ದೇವ, ಪಿತೃ, ಭೂತಗಣ 
ಗಳನ್ನೂ ಅತಿಥಿಗಳನ್ನೂ ಯಾವನು ಅರ್ಚಿಸದೆ ಊಟಮಾಡುತ್ತಾನೋ 
ಅವನೊಡನೆ ಮಾತನಾಡಿದರೂ ಸಾಕು, ಜನರು ನರಕದಲ್ಲಿ ಬೀಳುತ್ತಾರೆ 
(49). ಆದ್ದರಿಂದ ಪ್ರಾಜ್ಞನಾದವನು ವೇದಮಾರ್ಗವನ್ನು ತ್ಯಜಿಸಿ ದೂಷಿತ 
ರಾಗಿರುವ ಈ ನಗ್ನರೊಡನೆ ಸಂಭಾಷಣಸ್ಪರ್ಶಾದಿಗಳನ್ನು ಸರ್ವದಾ ತ್ಯಜಿಸ 


618 ಶ್ರೀವಿಷ್ಣುಪುರಾಣಮ್‌ 

ಶ್ರದ್ಧಾವದ್ಧಿಃ ಕೃತಂ ಯತ್ನಾದ್ದೇವಾನ್‌ ಪಿತೃಪಿತಾಮಹಾನ್‌ | 

ನ ಪ್ರೀಣಯತಿ ತತ್‌ ಶ್ರಾದ್ಧಂ ಯದ್ಯೇಭಿರವಲೋಕಿತಮ್‌ ॥ 51 
ಶ್ರೂಯತೇ ಚೆ ಪುರಾ ಖ್ಯಾಶೋ ರಾಜಾ ಶತಧನುರ್ಭುವಿ। 


ಪತ್ನೀ ಚಶೆ ಎಬ್ಮಾ ತಸ್ಕಾಭೂದತಿಧರ್ಮಪರಾಯಣಾ॥ 52 
ಪತಿವ್ರತಾ ಮಹಾಭಾಗಾ ಸತೃಶೌಚದಯಾನ್ಹಿತಾ। 
ಸರ್ವಲಕ್ಷಣಸಂಪನ್ನಾ ವಿನಯೇನ ನಯೇನ ಚ॥ 53 
ಸ ತು ರಾಜಾ ತಯಾ ಸಾರ್ದ್ವಂ ದೇವದೇವಂ ಜನಾರ್ದನಮ್‌!। 
ಆರಾಧಯಾಮಾಸ ವಿಭುಂ ಹರಮೇಣ ಸಮಾಧಿನಾ ॥ 54 
ಯೋಮೈರ್ಜಪೈಸ್ತಥಾ ದಾನೈರುಪವಾಸೈಶ್ಚ ಭಕ್ತಿತಃ 
ಪೂಜಾಭಿಶ್ಚಾನುದಿವಸಂ ತನ್ಮನಾ ನಾನಮಾನಸಃ॥ ೨5 


ಏಕದಾ ತು ಸಮಂ ಸ್ನಾತೌ ತೌ ತು ಭಾರ್ಯಾಪತೀ ಜಲೇ! 
ಭಾಗೀರಥಾಾಸ್ಸಮುತ್ತೀರ್ಣೌ ಕಾರ್ತಿಕ್ಕಾಂ ಸಮುಪೋಷಿತೌ। 
ಪಾಷಂಡಿನಮಹಪಶ್ಶೇತಾಮಾಯಾಂತಂ ಸಮ್ಮುಖಂ ದ್ವಿಜ॥ 56 


ಬೇಕು. ದೇವತೆಗಳನ್ನೂ ಪಿತೃಪಿತಾಮಹರನ್ನೂ ಉದ್ದೇಶಿಸಿ ಶ್ರದ್ದಾವಂತರು 
ಮಾಡತಕ್ಕ ಯಾವ ಶ್ರಾದ್ಧವಿದೆಯೋ ಅದು ಈ ನಗ್ನರಿಂದ ನೋಡಲ್ಪಟ್ಟರೆ 
ದೇವಪಿತ್ಸಗಳಿಗೆ ತೃಪ್ತಿಯನ್ನು ನೀಡುವುದಿಲ್ಲ (50-51). ಹೀಗೆ ಒಂದು ಕಥೆ 
ಶ್ರುತವಾಗಿದೆ. ಏನೆಂದರೆ: ಹಿಂದೆ ಶತಧನುವೆಂಬ ಒಬ್ಬ ರಾಜನಿದ್ದನು. 
ಅವನ ಪತ್ನಿಯಾದ ಶೈಬೈಯು ಅತ್ಯಂತ ಧರ್ಮಪರಾಯಣೆಯಾಗಿದ್ದಳು. 
ಆ ಮಹಾಭಾಗಳು ಪತಿವ್ರತೆಯೂ ಸತ್ಯಶೌಚಾನ್ವಿತೆಯೂ ದಯಾವತಿಯೂ 
ಆಗಿದ್ದಳು. ಸರ್ವಲಕ್ಷಣಸಂಪನ್ನೆಯಾಗಿ ನಯವಿನಯಗಳಿಂದ ಶೋಭಿಸು 
ತ್ತಿದ್ದಳು (52-53). ಆ ರಾಜನು ಶೈಬ್ಯೆಯೊಡನೆ ದೇವದೇವನೂ ವಿಭುವೂ 
ಆದ ಜನಾರ್ದನನನ್ನು ಪರಮ ನಿಷ್ಠೆಯಿಂದ ಆರಾಧಿಸುತ್ತಿದ್ದನು. ಹೋಮ, 
ಜಪ, ದಾನ, ಉಪವಾಸ, ಪೂಜೆಗಳಿಂದ ಪ್ರತಿದಿನವೂ ಏಕಾಗ್ರಚಿತ್ತನಾಗಿ 
ಭಗವಂತನನ್ನು ಭಕ್ತಿಯಿಂದ ಅರ್ಚಿಸುತ್ತಿದ್ದನು (54-55). ಒಂದು ಸಲ 
ಕಾರ್ತಿಕ ಪೂರ್ಣಿಮೆಯ ದಿನ ಆ ದಂಪತಿಗಳು ಉಪವಾಸವಿದ್ದು 
ಗಂಗಾನದೀಜಲದಲ್ಲಿ ಸ್ನಾನಮಾಡಿ ಮೇಲೆದ್ದು ಬರುತ್ತಿರುವಾಗ, ಎದುರಿಗೆ 


ಅಧ್ಯಾಯ 18 ತೃತೀಯಾಂಶಃ 619 


ಚಾಪಾಚಾರ್ಯಸ್ಮ ತಸ್ಕಾಸೌ ಸಖಾ ರಾಜ್ಞೋ ಮಹಾತ್ಮನಃ! 
ಅತಸ್ಪದ್‌ಗೌರವಾತೇನ ಸಹಾಲಾಪಮಥಾಕರೋತ್‌ ॥ 57 


ನ ತು ಸಾ ವಾಗತಾ ದೇವೀ ತಸ್ಮ ಪತ್ನೀ ಪತಿವ್ರತಾ! 
ಉಪೋಷಿತಾಸ್ಮೀತಿ ರವಿಂ ತಸ್ಮಿನ್‌ ದೃಷ್ಟೇ ದದರ್ಶ ಚ॥ 58 


ಸಮಾಗಮ್ಮ ಯಥಾನ್ಕಾಯಂ ದಂಪತೀ ತೌ ಯಥಾವಿಧಿ! 
ವಿಷ್ಣೋಃ ಪೂಜಾದಿಕಂ ಸರ್ವಂ ಕೃತವಂತೌ ದ್ವಿಜೋತ್ತಮ ॥ 59 


ಕಾಲೇನ ಗಚ್ಛತಾ ರಾಜಾ ಮಮಾರಾಸೌ ಸಪತ್ನಜಿತ್‌ | 
ಅನ್ನಾರುರೋಹ ತಂ ದೇವೀ ಚಿತಾಸ್ಫಂ ಭೂಪತಿಂ ಹತಿಮ್‌ ॥ 60 


ಸ ತು ತೇನಾಪಚಾರೇಣ ಶ್ವಾ ಜಜ್ಞೇ ವಸುಧಾಧಿಪಃ | 
ಉಪೋಷಿತೇನ ಪಾಹಂಡಸಂಲ್ದಾಪೋ ಯತ್ಕೃತೋರ5ಭವತ್‌ ॥ 61 


ಬರುತ್ತಿದ್ದ ಒಬ್ಬ ಪಾಷಂಡಿ(ನಗ್ಗುಯನ್ನು ನೋಡಿದರು (56). ಚಾಪಾ 
ಚಾರ್ಯನೂ ಮಹಾತ್ಮನೂ ಆದ ಶತಧನು ರಾಜನಿಗೆ ಆ ಪಾಷಂಡಿಯು 
ಸ್ನೇಹಿತನಾಗಿದ್ದನು. ಆದ್ದರಿಂದ ಆ ಗೌರವಕ್ಕಾಗಿ ರಾಜನು ಆತನೊಡನೆ 
ಸಂಭಾಷಣೆ ಮಾಡಿದನು. ಆದರೆ ರಾಜನ ಪತ್ನಿಯೂ ಪತಿವ್ರತೆಯೂ ಆದ 
ಶೈಬೈಯು ಮಾತ್ರ ಮಾತನಾಡದೆ, ತಾನು ಉಪವಾಸ ವ್ರತನಿಷ್ಠಳೆಂದು 
ಮೌನವಾಗಿದ್ದು, ಪಾಷಂಡಿಯ ದರ್ಶನವಾದ್ದರಿಂದ ಸೂರ್ಯನನ್ನು 
ನೋಡಿದಳು (57-58). ಮೈತ್ರೇಯ, ಅನಂತರ ಆ ದಂಪತಿಗಳು ಯಥಾ 
ರೀತಿಯಾಗಿ ಬಂದು ವಿಧಿವತ್ತಾಗಿ ವಿಷ್ಣುವಿನ ಎಲ್ಲ ಪೂಜಾದಿಕೃತ್ಯಗಳನ್ನೂ 
ನೆರವೇರಿಸಿದರು. ಕೆಲವು ಕಾಲವಾದ ಮೇಲೆ ವೈರಿವಿಧ್ವಂಸಕನಾದ ಆ 
ರಾಜನು ನಿಧನವನ್ನೈದಿದನು. ದೇವಿಯಾದ ಶೈಬೈಯು ಭೂಪತಿಯಾದ 
ಪತಿಯೊಡನೆ ಚಿತೆಯನ್ನೇರಿ ಸಹಗಮನ ಮಾಡಿದಳು (59-60). 
ಉಪವಾಸವ್ರತದಲ್ಲಿದ್ದಾಗ ರಾಜನು ಪಾಷಂಡಿಯೊಡನೆ ಸಂಭಾಷಿಸಿದನಷ್ಟೆ. 
ಆ ಅಪಚಾರದಿಂದ ಆತನು ನಾಯಿಯಾಗಿ ಹುಟ್ಟಿದನು. ಶುಭಾಂಗಿಯಾದ 
ಶೈಬೈಯಾದರೋ ಕಾಶೀರಾಜನ ಪುತ್ರಿಯಾಗಿ ಜನಿಸಿದಳು. ಅವಳು ಸರ್ವ 
ಶಾಸ್ತ್ರಜ್ಞಾನವುಳ್ಳವಳೂ ಸರ್ವಲಕ್ಬ್ಷಣಸಂಪನ್ನೆಯೂ ಆಗಿದ್ದಳಲ್ಲದೆ 


620 ಶ್ರೀವಿಷ್ಣುಪುರಾಣಮ್‌ 


ಸಾ ತು ಜಾತಿಸ್ಮರಾ ಜಜ್ಞೇ ಕಾಶೀರಾಜಸುತಾ ಶುಭಾ। 


ಸರ್ವವಿಜ್ಞಾನಸಂಪೂರ್ಣಾ ಸರ್ವಲಕ್ಷಣಪೂಜಿತಾ॥ 62 
ತಾಂ ಪಿತಾ ದಾತುಕಾಮೋತಭೂದ್ಧರಾಯ ವಿನಿವಾರಿತಃ। 
ತಯೈವ ತನ್ನಾ ವಿರತೋ ವಿವಾಹಾರಂಭತೋ ನೃಪಃ॥ 63 
ತತಸ್ಸಾ ದಿವೃಯಾ ದೃಷ್ಟ್ವಾ ದೃಷ್ಟ್ವಾ ಶ್ಚಾನಂ ನಿಜಂ ಪತಿಮ್‌। 
ಎದಿಶಾಖಂ ಪುರಂ ಗತ್ವಾ ತದವಸ್ಥಂ ದದರ್ಶ ತಮ್‌॥ 64 
ತಂ ದೃಷ್ಟ ಲವ ಮಹಾಭಾಗಂ ಶ್ಚಭೂತಂ ತು ಪತಿಂ ತದಾ! 
ದದೌ ತಸ್ಮೆ J ವರಾಹಾರಂ ಸತ್ಕಾರಪ್ರವಣಂ ಶುಭಾ! 65 
ಭುಂಜಂದತ್ತಂ ತಯಾ ಸೋತನ್ನಮತಿಮೃಷ್ಟಮಭೀಷಪ್ಪಿತಮ್‌ | 
ಸ್ವಜಾತಿಲಲಿತಂ ಕುರ್ವನ್‌ ಬಹು ಚಾಟು ಚಕಾರ ವೆ sll 66 


ಅತೀವ ವ್ರೀಡಿತಾ ಬಾಲಾ ಕುರ್ವತಾ ಚಾಟು ತೇನ ಸಾ! 
ಪ್ರಣಾಮಪೂರ್ವಮಾಹೇದಂ ದಯಿತಂ ತಂ ಕುಯೋನಿಜಮ್‌ ॥ 


ಜನ್ಮಾಂತರದ ಸ್ಮರಣೆ ಅವಳಿಗಿತ್ತು (61-62). ತಂದೆಯಾದ ಕಾಶೀರಾಜನು 
ಅವಳನ್ನು ಮದುವೆ ಮಾಡಲು ಯತ್ನಿಸಿದಾಗ, ಆ ಸುಂದರಿ ಅವನನ್ನು 
ತಡೆದಳು. ರಾಜನು ಸುಮ್ಮನಾದನು (63). (ಪೂರ್ವಜನ್ಮದ) ತನ್ನ 
ಪತಿಯು ನಾಯಿಯಾಗಿ ಹುಟ್ಟಿದ್ದಾನೆಂಬುದನ್ನು ಅವಳು ದಿವ್ಯದೃಷ್ಟಿಯಿಂದ 
ತಿಳಿದು ವಿದಿಶೆಯೆಂಬ ನಗರಕ್ಕೆ ಹೋಗಿ, ಆತನು ನಾಯಿಯ 
ಜನದಲ್ಲಿರುವುದನ್ನು ಕಂಡಳು (64). ಮಹಾಭಾಗನಾದ ತನ್ನ ಪತಿಯು 
ನಾಯಿಯಾಗಿರುವುದನ್ನು ಕಂಡೊಡನೆ ಆ ಶುಭಾಂಗಿನಿಯು ಅದನ್ನು 
ಸತ್ಕರಿಸಿ ಬಳಿಗೆ ಕರೆದು ಉತ್ತಮವಾದ ಆಹಾರವನ್ನು ಕೊಟ್ಟು ಉಣಿಸಿದಳು 
(65). ಅವಳು ಕೊಟ್ಟ ಅನ್ನವು ತನಗೆ ಪ್ರಿಯವೂ ರುಚಿಕರವೂ ಆದ್ದರಿಂದ 
ನಾಯಿಯು ಅದನ್ನು ತಿನ್ನುತ್ತ ತನ್ನ ಜಾತಿಗೆ ಸಹಜವಾದ ನಾನಾ ಬಗೆಯ 
ಲಲಿತಚೀಷ್ಟೆಗಳನ್ನು ಮಾಡಿತು (66). (ಕುಂಯ್‌ ಕುಂಯ್‌ ಎನ್ನುವುದು, 
ಬಾಲ ಅಲ್ಲಾಡಿಸುವುದು ಮುಂತಾದ) ಅದರ ಚೇಷ್ಟೆಗಳನ್ನು ನೋಡಿ 
ರಾಜಪುತ್ತಿಗೆ ಬಹಳ ನಾಚಿಕೆಯಾಯಿತು. ಕುತ್ಸಿತಯೋನಿಯಲ್ಲಿ 


ಅಧ್ಯಾಯ 18 ತೃತೀಯಾಂಶಃ 621 


ಸ್ಮರ್ಯತಾಂ ತನ್ಮಹಾರಾಜ ದಾಕ್ಷಿಣ್ಮಲಲಿತಂ ತ್ವಯಾ! 
ಯೇನ ಶ್ಚಯೋನಿಮಾಪನ್ನೋ ಮಮ ಚಾಟುಕರೋ ಭವಾನ್‌ ॥ 


ಪಾಷಂಡಿನಂ ಸಮಾಭಾಷ್ಕ ತೀರ್ಥಸ್ನಾನಾದನಂತರಮ್‌ | 
ಪ್ರಾಪ್ರೋನಸಿ ಕುತ್ಸಿತಾಂ ಯೋನಿಂ ಕಿಂ ನ ಸ್ಮರಸಿ ತತ್ಸಭೋ ॥ 69 


ಶ್ರೀಪರಾಶರ ಉವಾಚ: 
ತಯೈವಂ ಸ್ಮಾರಿತೇ ತಸ್ಮಿನ್‌ ಪೂರ್ವಜಾತಿಕೃತೇ ತದಾ! 


ದಧ್ಮೌ ಚರಮಥಾವಾಪ ನಿರ್ವೇದಮತಿದುರ್ಲಭಮ್‌ ॥ 70 
ನಿರ್ವಿಣ್ಣಚಿತ್ರಸ್ಯ ತತೋ ನಿರ್ಗಮ್ಮ ನಗರಾದ್‌ ಬಹಿಃ! 
ಮರುಪ್ರಪತನಂ ಕೃತ್ವಾ ಶಾರ್ಗಾಲೀಂ ಯೋನಿಮಾಗತಃ॥ 71 


ಸಾಪಿ ದ್ವಿತೀಯೇ ಸಂಪ್ರಾಪ್ಟೇ ವೀಕ್ಷ, ದಿವ್ಮೇನ ಚಕ್ಷುಷಾ! 
ಜ್ಞಾತ್ವಾ ಶೃಗಾಲಂ ತಂ ದ್ರಷ್ಟುಂ ಯಯೌ 
ಕೋಲಾಹಲಂ ಗಿರಿಮ್‌॥ 72 


ಜನ್ಮತಾಳಿದ ತನ್ನ ಪತಿಗೆ ಅವಳು ನಮಸ್ಕರಿಸಿ “ಮಹಾರಾಜ, ನೀನು 
(ಹಿಂದಿನ ಜನ್ಮದಲ್ಲಿ) ನನ್ನೊಡನೆ ಮಾಡುತ್ತಿದ್ದ ಚತುರ ಲೀಲೆಗಳನ್ನು 
ಸ್ಮರಿಸಿಕೊ. ಈಗ ನಾಯಿಯ ಜನದಲ್ಲಿ ಹುಟ್ಟಿ ಈ ಬಗೆಯ ಚಾಟುಲೀಲೆ 
ಗಳನ್ನು ನನ್ನೊಡನೆ ಮಾಡುತ್ತಿದ್ದೀಯೆ (67-68). ತೀರ್ಥಸ್ನಾನವನ್ನು 
ಮಾಡಿದ ಮೇಲೆ ಪಾಷಂಡಿಯೊಡನೆ ಮಾತನಾಡಿದ್ದರಿಂದ ಈ ಕೊಳಕು 
ಜನ್ಮ ನಿನಗೆ ಬಂದಿದೆ. ಓ ಸ್ವಾಮಿ, ಅದು ನೆನಪಿಗೆ ಬರುತ್ತದೆಯೇ?” 
ಎಂದಳು (69). ಹೀಗೆ ರಾಜಪುತ್ರಿಯು ಜನ್ಮಾಂತರದ ಕಾರ್ಯವನ್ನು 
ನೆನಪುಮಾಡಿ ಕೊಡಲಾಗಿ ಆ ನಾಯಿಯು ಬಹಳ ಹೊತ್ತು ಧ್ಯಾನಸ್ಥ 
ವಾಯಿತು. ಅನಂತರ ಅದಕ್ಕೆ ಮಹತ್ತರವಾದ ವೈರಾಗ್ಯ ಹುಟ್ಟಿತು. ಅದು 
ತುಂಬ ಬೇಸರದಿಂದ ಪಟ್ಟಣದ ಹೊರಗೆ ಹೋಗಿ ಬೆಟ್ಟದ ತುದಿಯಿಂದ 
ಬಿದ್ದು ಪ್ರಾಣ ಬಿಟ್ಟಿತು. ಆಮೇಲೆ ಅದಕ್ಕೆ ನರಿಯ ಜನ್ಮ ಬಂದಿತು 
(70-71). ಹೀಗೆ ರಾಜನಿಗೆ ಎರಡನೆಯದಾಗಿ ನರಿಯ ಜನ್ಮ ಬರಲು, ಆ 
ರಾಜಪುತ್ರಿಯು ದಿವ್ಯದೃಷ್ಟಿಯಿಂದ ಅದನ್ನು ತಿಳಿದು, ಆ ನರಿಯನ್ನು 


622 ಶ್ರೀವಿಷ್ಣುಪುರಾಣಮ್‌ 

ತತ್ರಾಪಿ ದೃಷ್ಟ್ವಾ ತಂ ಪ್ರಾಹ ಶಾರ್ಗಾಲೀಂ ಯೋನಿಮಾಗತಮ್‌ | 
ಭರ್ತಾರಮಪಿ ಚಾರ್ವಂಗೀ ತನಯಾ ಪೃಥಿವೀಕ್ಷಿತಃ॥ 73 
ಅಪಿ ಸ್ಮರಸಿ ರಾಜೇಂದ್ರ ಶ್ವಯೋನಿಸ್ನಸ್ಮ್ಥ ಯನ್ಮಯಾ। 

ಪ್ರೋಕ್ಟಂ ತೇ ಪೂರ್ವಚರಿತಂ ಪಾಹಂಡಾಲಾಪಸಂಶ್ರಯಮ್‌ ॥ 74 
ಪೃನಸ್ತಯೋಕ್ತಂ ಸ ಜ್ಲಾತ್ಚಾ ಸತ್ಯಂ ಸತ್ಯವತಾಂ ವರಃ! 


ಕಾನನೇ ಸ ನಿರಾಹಾರಸ್ಪತ್ಕಾಜ ಸ್ವಂ ಕಲೇವರಮ್‌ ॥ 75 
ಭೂಯಸ್ಪತೋ ವೃಕೋ ಜಜ್ಞೇ ಗತ್ವಾ ತಂ ನಿರ್ಜನೇ ವನೇ! 
ಸ್ಮಾರಯಾಮಾಸ ಭರ್ತಾರಂ ಪೂರ್ವವೃತ್ತಮನಿಂದಿತಾ॥ 76 


ನ ತ್ವಂ ವೃಕೋ ಮಹಾಭಾಗ ರಾಜಾ ಶತಧನುರ್ಭವಾನ್‌। 
ಶ್ಚಾ ಭೂತ್ಹಾ ತಂ ಶೈಗಾಲೋತಭೂವಗ್ಸಕತ್ವಂ ಸಾಂಪ್ರತಂ ಗತಃ॥ 


ಸ್ಮಾರಿತೇನ ಯದಾ ತ್ಮಕ್ತನ್ನೇನಾತ್ಮಾ ಗೃಧ್ರತಾಂ ಗತಃ! 
ಅಪಾಪಾ ಸಾ ಪುನಶ್ಚೈನಂ ಬೋಧಯಾಮಾಸ ಭಾಮಿನೀ 78 


ನೋಡುವುದಕ್ಕಾಗಿ ಕೋಲಾಹಲವೆಂಬ ಪರ್ವತಕ್ಕೆ ಹೋದಳು (72). 
ಅಲ್ಲಿಯೂ ನರಿಯ ಜನದಲ್ಲಿದ್ದ ತನ್ನ ಗಂಡನನ್ನು ನೋಡಿ ರಾಜಪುತ್ರಿ 
ಯಾದ ಆ ಸುಂದರಿಯು “ಓ ರಾಜೇಂದ್ರ, ನೀನು ನಾಯಿಯ ಜನದಲ್ಲಿ 
ದ್ದಾಗ ಪಾಷಂಡಿ ಸಂಭಾಷಣೆಯಿಂದುಂಟಾದ ನಿನ್ನ ಪೂರ್ವಚರಿತೆಯನ್ನು 
ಹೇಳಿದ್ದೆನು. ಅದರ ಸರಣೆಯಾಗುತ್ತಿದೆಯೆ?'' ಎಂದು ಕೇಳಿದಳು (73- 
74). ಸತ್ಯವಂತರಲ್ಲಿ ಶ್ರೇಷ್ಠನಾದ ಆ ರಾಜನು ಅವಳಾಡಿದ ಸತ್ಯಸಂಗತಿ 
ಯನ್ನು ಸ್ಮರಿಸಿಕೊಂಡು, ಅಡವಿಯಲ್ಲಿ ನಿರಾಹಾರನಾಗಿದ್ದು ತನ್ನ ದೇಹವನ್ನು 
ತ್ಯಜಿಸಿದನು. ಮತ್ತೆ ಆತನು ನಿರ್ಜನವಾದ ವನದಲ್ಲಿ ತೋಳವಾಗಿ 
ಹುಟ್ಟಿದನು. ಗುಣಾಢ್ಕಳಾದ ರಾಜಪುತ್ರಿಯು ಮತ್ತೆ ಬಂದು ತನ್ನ ಪತಿಗೆ 
ಪೂರ್ವಚರಿತೆಯನ್ನು ನೆನಪು ಮಾಡಿದಳು (75-76). “ಓ ಮಹಾತ್ಮ, 
ನೀನು ತೋಳವಲ್ಲ , ಶತಧನುವೆಂಬ ರಾಜನಾಗಿದ್ದವನು ನೀನು. ನಾಯಿ 
ಯಾಗಿ ಹುಟ್ಟಿ ಆಮೇಲೆ ನರಿಯಾಗಿ ಈಗ ತೋಳದ ಜನಕ್ಕೆ ಬಂದಿದ್ದೀಯೆ? 
ಎಂದಳು (77). ಹೀಗೆ ಜ್ಞಾಪಿಸಲಾಗಿ ಆ ರಾಜನು ತೋಳದ ಜನವನ್ನು 


ಅಧ್ಯಾಯ 18 ತೃತೀಯಾಂಶಃ 623 


ನರೇಂದ್ರ ಸ್ಮರ್ಯತಾಮಾತ್ಮಾ ಹಲಂ ತೇ ಗೃಧ್ರಚೇಷ್ಟಯಾ। 
ಪಾಹಂಡಾಲಾಪಜಾತೋ5ಯಂ ದೋಹೋ 
ಯದ್‌ಗೃಧತಾಂ ಗತಃ ॥ 79 


ತತಃ ಕಾಕತ್ಚಮಾಪನ್ನಂ ಸಮನಂತರಜನ್ಮನಿ। 
ಉವಾಚ ತನ್ನೀ ಭರ್ತಾರ ಮುಪಲಭ್ಯಾತ್ಮಯೋಗತಃ ॥ 80 


ಅಶೇಷಭೂಭೃತಃ ಪೂರ್ವಂ ವಶ್ಮಾ ಯಸ್ಮೈ ಬಲಿಂ ದದುಃ। 
ಸ ತ್ವಂ ಕಾಕತ್ವಮಾಪನ್ನೋ ಜಾತೋಇದ್ಕ ಬಲಿಭುಕ್‌ ಪ್ರಭೋ॥ 


ಏವಮೇವ ಚ ಕಾಕತ್ಟೇ ಸ್ಮಾರಿತಸ್ಮ ಪುರಾತನಮ್‌। 
ತತ್ಕಾಜ ಭೂಪತಿಃ ಪ್ರಾಣಾನ್‌ ಮಯೂರತ್ಹ್ಸಮವಾಪ ಚ॥ 82 


ಮಯೂರತ್ವೇ ತತಸ್ಸಾ ವೈ ಚಕಾರಾನುಗತಿಂ ಶುಭಾ! 
ದತ್ತೆ ಆ ಪುತಿಕ್ಷಣಂ ಭೋಜೆ ರ್ಬಾಲಾ ತಜ್ಜಾತಿಭೋಜನೈಃ॥ 83 


ತ್ಯಜಿಸಿ ಹದ್ದಾಗಿ ಹುಟ್ಟಿದನು. ಪುಣ್ಯಶೀಲೆಯಾದ ಶೈಬ್ಯೆಯು ಮತ್ತೆ ಹೋಗಿ 
ಹಿಂದಿನ ವೃತ್ತಾಂತವನ್ನು ನೆನಪುಮಾಡಿಕೊಡುತ್ತ “ನರೇಂದ್ರ, ನೀನು 
ಯಾರೆಂಬುದನ್ನು ಸದಿಸಿಕೊ. ಈ ಹದ್ದಿನ ಚೇಷ್ಟೆಯು ಬೇಡ. ನೀನು 
ಹದ್ದಾಗಿರುವುದಕ್ಕೆ ಪಾಷಂಡನೊಡನೆ ಸಂಭಾಷಣೆ ಮಾಡಿದುದ 
ರಿಂದುಂಟಾದ ದೋಷವೇ ನಿಮಿತ್ತ” ಎಂದಳು (78-79). ಅನಂತರ 
ಅವನು ಗೃದ್ರದೇಹವನ್ನು ತ್ಯಜಿಸಿ ಕಾಗೆಯಾಗಿ ಜನಿಸಿದನು. ರಾಜಪುತ್ರಿಯು 
ಯೋಗಬಲದಿಂದ ಅದರ ಇರವನ್ನು ತಿಳಿದು ಹೋಗಿ ತನ್ನ ಜನ್ಮಾಂತರದ 
ಪತಿಯನ್ನು ಕುರಿತು “ಹೇ ಸ್ವಾಮಿ, ಹಿಂದೆ ನಿನ್ನ ಸಾಮಂತರಾದ ಸಮಸ್ತ 
ಭೂಪಾಲರಿಂದಲೂ ಬಲಿಯನ್ನು (ಕಪ್ಪವನ್ನು) ಸ್ವೀಕರಿಸುತ್ತಿದ್ದ ನೀನು ಈಗ 
ಕಾಗೆಯ ಜನ್ಮವನ್ನು ಪಡೆದು “ಬಲಿಭುಕ್‌' ಆಗಿಬಿಟ್ಟೆಯಲ್ಲ!'' ಎಂದಳು 
(80-81). ಕಾಗೆಯಾದಾಗಲೂ ಈ ರೀತಿಯಲ್ಲಿ ಪೂರ್ವವೃತ್ತಾಂತವನ್ನು 
ಸ್ಮರಣೆಗೆ ತಂದುಕೊಡಲಾಗಿ, ಆ ರಾಜನು ಕಾಕದೇಹವನ್ನು ತ್ಯಜಿಸಿ 
ನವಿಲಾಗಿ ಹುಟ್ಟಿದನು. ಆಗಲೂ ಶುಭಾಂಗಿಯಾದ ಕಾಶೀರಾಜ ಪುತ್ರಿಯು 
ಅದರ ಬಳಿಗೆ ಹೋಗಿ ನವಿಲಿನ ಆಹಾರವನ್ನು ಕೊಡುತ್ತ ಅದನ್ನು ಪೋಷಿಸು 


624 ಶ್ರೀವಿಷ್ಣುಪುರಾಣಮ್‌ 


ತತಸ್ತು ಜನಕೋ ರಾಜಾ ವಾಜಿಮೇಧಂ ಮಹಾಕ್ರತುಮ್‌ | 


ಚಕಾರ ತಸ್ಕಾವಭೃಥೇ ಸ್ನಾಪಯಾಮಾಸ ತಂ ತದಾ॥ 84 
ಸಸ್ನೌ ಸ್ವಯಂ ಚ ತನ್ನಂಗೀ ಸ್ಮಾರಯಾಮಾಸ ಚಾಪಿ ತಮ್‌! 
ಯಥಾಸೌ ಶ್ವಶೃಗಾಲಾದಿಯೋನಿಂ ಜಗ್ರಾಹ ಪಾರ್ಥಿವಃ॥ 85 
ಸ್ಮೃತಜನ್ಮಕ್ರಮಸ್ಫೋಪsಥ ತತ್ಕಾಜ ಸ್ಪಕಲೇವರಮ್‌ | 

ಜಜ್ಞೇ ಸ ಜನಕಸ್ಕೈವ ಪುತ್ರೋಂಸೌ ಸುಮಹಾತ್ಮನಃ 86 


ತತಸ್ಸಾ ಪಿತರಂ ತನ್ನೀ ವಿವಾಹಾರ್ಥಮಚೋದಯತ್‌ | 
ಸ ಚಾಪಿ ಕಾರಯಾಮಾಸ ತಸ್ಮಾ ರಾಜಾ ಸ್ಥಯಂವರಮ್‌॥ 87 


ಸ್ವಯಂವರೇ ಕೃತೇ ಸಾ ತಂ ಸಂಪ್ರಾಪ್ತಂ ಪತಿಮಾತ್ಮನಃ। 
ವರಯಾಮಾಸ ಭೂಯೋಜಇಪಿ ಭರ್ತಭಾವೇನ ಭಾಮಿನೀ ॥ 88 


ತ್ತಿದ್ದಳು (82-83). ಆ ಸಮಯದಲ್ಲಿ (ವಿದೇಹರಾಜ್ಯದ) ಜನಕ” ರಾಜನು 
ಅಶ್ವಮೇಧವೆಂಬ ಮಹಾಯಾಗವನ್ನು ಮಾಡಿದನು. ಅವಭೃಹಸ್ನಾನದ 
ಸಮಯದಲ್ಲಿ (ಪುಣ್ಯೋದಕದಿಂದ) ಆ ನವಿಲಿಗೂ ಸ್ನಾನ ಮಾಡಿಸಿದನು 
(84). ಕಾಶೀರಾಜಪುತ್ರಿಯೂ ಸ್ನಾನಮಾಡಿ ಆ ನವಿಲಿಗೆ ಹಿಂದಿನ ಜನದಲ್ಲಿ 
ರಾಜನಾಗಿದ್ದು ನರಿ ಮುಂತಾದ ಜನವು ಬಂದ ವಿಷಯವನ್ನು ನೆನಪು 
ಮಾಡಿಕೊಟ್ಟಳು. ಆಗ ನವಿಲು ತನ್ನ ಹಿಂದಿನ ಎಲ್ಲ ಜನ್ನಗಳ ವೃತ್ತಾಂತವನ್ನು 
ತಿಳಿದುಕೊಂಡು ತನ್ನ ದೇಹವನ್ನು ಬಿಟ್ಟಿತು. ಆಮೇಲೆ ಆತನು 
ಮಹಾತ್ಮನಾದ ಆ ಜನಕರಾಜನಿಗೇ ಪುತ್ರನಾಗಿ ಜನಿಸಿದನು (85-86). 
ಅನಂತರ ರಾಜಪುತ್ರಿಯು ತನ್ನ ತಂದೆಯಾದ ಕಾಶೀರಾಜನನ್ನು ತನ್ನ 
ವಿವಾಹಾರ್ಥವಾಗಿ ಪ್ರೇರಿಸಿದಳು. ರಾಜನು ಆದಕ್ಕಾಗಿ ಸ್ವಯಂವರ 
ವನ್ನೇರ್ಪಡಿಸಿದನು. ಆ ಸ್ವಯಂವರಕ್ಕೆ ಜನಕರಾಜನ ಪುತ್ರನು ಆಗಮಿ 
ಸಿರಲಾಗಿ, ರಾಜಪುತ್ರಿಯು ಆತನನ್ನೇ ತನ್ನ ಪತಿಯೆಂದು ವರಿಸಿದಳು 
(87-88). ಆ ರಾಜಪುತ್ರನು ಅವಳೊಂದಿಗೆ ಎಲ್ಲ ಸುಖಸಂತೋಷಗಳನ್ನೂ 


* ಈತನು ಜನಕವಂಶದ ಒಬ್ಬ ರಾಜ. ರಾಮಾಯಣದಲ್ಲಿ ಬರುವ 
ಸೀರದ್ವಜನೆಂಬ ಜನಕರಾಜನಲ್ಲ. 


ಅಧ್ಯಾಯ 18 ತೃತೀಯಾಂಶಃ 625 
ಬುಭುಜೇ ಚ ತಯಾ ಸಾರ್ದ್ವಂ ಸಂಭೋಗಾನ್ನೃಪನಂದನಃ। 


ಪಿತರ್ಯಪರತೇ ರಾಜ್ಯಂ ವಿದೇಹೇಷು ಚಕಾರ ಸಃ॥ 89 
ಇಯಾಜ ಯಜ್ಞಾನ್‌ ಸುಬಹೂನ್‌ ದದೌ ದಾನಾನಿ ಚಾರ್ಥಿನಾಮ್‌ | 
ಪ್ರತ್ರಾನುತ್ಪಾದಯಾಮಾಸ ಯುಯುಧೇ ಚ ಸಹಾರಿಭಿಃ॥ 90 


ರಾಜ್ಯಂ ಭುಕ್ತ್ವಾ ಯಹಾನ್ಮಾಯಂ ಪಾಲಯಿತ್ಸಾ ವಸುಂಧರಾಮ್‌। 
ತತ್ಕಾಜ ಸ ಪ್ರಿಯಾನ್‌ ಪ್ರಾಣಾನ್‌ ಸಂಗ್ರಾಮೇ 
ಧರ್ಮತೋ ನೃಪಃ ॥ 91 


ತತಶ್ಚಿತಾಸ್ಫಲ ತಂ ಭೂಯೋ ಭರ್ತಾರಂ ಸಾ ಶುಭೇಕ್ಷಣಾ। 
ಅನ್ದಾರುರೋಹ ವಿಧಿವದೃಥಾಪೂರ್ವಂ ಮುದಾನ್ನಿತಾ ॥ 92 


ತತೋsವಾಪ ತಯಾ ಸಾರ್ದ್ವಂ ರಾಜಪುತ್ತ್ಯಾ ಸ ಪಾರ್ಥಿವಃ! 
ಐಂದ್ರಾನತೀತ್ಮ ವೆ ಲ ಲೋಕಾಂಲೋಕಾನ್‌ ಪ್ರಾಪ 
ತದಾಕ್ಷಯಾನ್‌ ॥ 93 


ಅನುಭವಿಸುತ್ತಿದ್ದನು. ಕಾಲಕ್ರಮದಲ್ಲಿ ತಂದೆಯು ಸ್ವರ್ಗಸ್ಥನಾಗಲು ಆತನು 
ವಿದೇಹಾಧಿಪತಿಯಾಗಿ ರಾಜ್ಯವನ್ನು ಪಾಲಿಸಿದನು (89). ಅನೇಕಯಾಗ 
ಗಳನ್ನು ನೆರವೇರಿಸಿದನು. ಅರ್ಥಿಗಳಿಗೆ ಬೇಕಾದಷ್ಟು ದಾನಮಾಡಿದನು. 
ಪುತ್ರರನ್ನೂ ಪಡೆದನು. ಶತ್ರುಗಳೊಡನೆ ಯುದ್ಧವನ್ನೂ ನಡೆಸಿದನು. ಆ 
ರಾಜನು ರಾಜ್ಯಸುಖವನ್ನು ಭೋಗಿಸಿ, ಧರ್ಮದಿಂದ ರಾಜ್ಯವನ್ನು ಪಾಲಿಸಿ, 
ಯುದ್ಧಭೂಮಿಯಲ್ಲಿ ಕ್ಲಾತ್ರಧರ್ಮದಿಂದ ಹೋರಾಡಿ ಪ್ರಾಣವನ್ನು ಬಿಟ್ಟನು 
(90-91). ಆಗ ಚಿತೆಯಲ್ಲಿ ಮಲಗಿಸಿದ ಪತಿಯೊಡನೆ ಪತ್ನಿಯಾದ ಆ 
ಶುಭಾಂಗಿಯೂ ವಿಧಿವತ್ತಾಗಿ ಹಿಂದಿನಂತೆಯೇ ಸಹಗಮನಮಾಡಿದಳು 
(92). ಅನಂತರ ಆ ರಾಜನು ರಾಜಪುತ್ರಿಯಾದ ಆ ಪತ್ನಿಯೊಡನೆ ಇಂದ್ರ 
ಲೋಕಕ್ಕಿಂತಲೂ ಅಕ್ಷಯವಾದ ಉತ್ತಮಲೋಕವನ್ನು ಪಡೆದನು. 
ಮೈತ್ರೇಯ, ಆ ರಾಜನು ಅತಿದುರ್ಲಭವಾದ ದಾಂಪತ್ಯವನ್ನು ಪಡೆದು ಈ 
ಪ್ರಕಾರ ಶುದ್ಧಿಯನ್ನು ಹೊಂದಿದನು. ಆ ದಂಪತಿಗಳು ತಮ್ಮ ಪುಣ್ಯಫಲ 
ವಾಗಿ ಅಸಾಧಾರಣವೂ ಅಕ್ಷಯವೂ ಆದ ಸ್ವರ್ಗವನ್ನು ಪಡೆದರು (93- 


626 ಶ್ರೀವಿಷ್ಣುಪುರಾಣಮ್‌ 
ಸ್ವರ್ಗಾಕ್ಷಯತ್ಚಮತುಲಂ ದಾಂಪತ್ಯಮತಿದುರ್ಲಭಮ್‌!। 

ಪ್ರಾಪ್ತಂ ಪುಣ್ಯಫಲಂ ಪ್ರಾಪ್ಕ ಸಂಶುದ್ಧಿಂ ತಾಂ ದ್ವಿಜೋತ್ತಮ 94 
ಏಷ ಪಾಷಂಡಸಂಭಾಷಾದ್ದೋಷಃ ಪ್ರೋಕ್ತೋ ಮಯಾ ದ್ವಿಜ 


ತಥಾಶ್ಚಮೇಧಾವಭೃಥಸ್ನಾನಮಾಹಾತ್ಮಮೇವ ಚ॥ 95 
ತಸ್ಮಾತ್ಪಾಹಂಡಿಭಿಃ ಪಾಷಪೈರಾಲಾಪಸ್ಪರ್ಶನಂ: ತ್ಯಜೇತ್‌ | 
ವಿಶೇಷತಃ ಕ್ರಿಯಾಕಾಲೇ ಯಜ್ಞಾದೌ ಚಾಪಿ ದೀಕ್ಷಿತಃ॥ 96 


ಕ್ರಿಯಾಹಾನಿರ್ಳಹೇ ಯಸ್ಕ ಮಾಸಮೇಕಂ ಪ್ರಜಾಯತೇ। 
ತಸ್ಕಾವಲೋಕನಾತ್‌ ಸೂರ್ಯಂ ಪಶ್ಮೇತ ಮತಿಮಾನ್ನರಃ॥.. 97 


ಕಿಂ ಪುನರ್ಯೆೈಸ್ತು ಸಂತ್ಯಕ್ತಾ ತ್ರಯೀ ಸರ್ವಾತ್ಮನಾ ದ್ವಿಜ | 


ಪಾಷಂಡಭೋಜಿಭಿಃ ಪಾಹೈರ್ವೇದವಾದಿಎರೋಧಿಭಿಃ॥ 98 
ಸಹಾಲಾಪಸ್ತು ಸಂಸರ್ಗಃ ಸಹಾಸ್ಕಾ ಚಾತಿಪಾಪಿನೀ | 
ಪಾಷಂಡಿಭಿರ್ದುರಾಚಾರೈಸ್ತಸ್ಮಾತ್ತಾನ್ನರಿವರ್ಜಯೇತ್‌ ॥ 99 


94). ಪಾಷಂಡರೊಡನೆ ಸಂಭಾಷಿಸುವುದರಿಂದಾಗುವ ದೋಷವನ್ನೂ 
ಅಶ್ವಮೇಧಯಾಗದಲ್ಲಿ ಅವಭೃಥ ಸ್ನಾನದಿಂದಾಗುವ ಪುಣ್ಯದ ಮಾಹಾತ್ಮ್ಯ 
ವನ್ನೂ, ಮೈತ್ರೇಯ, ಈ ಪ್ರಕಾರ ನಿನಗೆ ತಿಳಿಸಿದ್ದೇನೆ (95). ಆದ್ದರಿಂದ 
ಪಾಪಿಗಳಾದ ಪಾಷಂಡಿಗಳೊಡನೆ ಸಂಭಾಷಣೆ ಸ್ಪರ್ಶಾದಿಗಳನ್ನು ತ್ಯಜಿಸ 
ಬೇಕು. ವಿಶೇಷವಾಗಿ ಯಜ್ಗಾದಿಗಳಲ್ಲಿ ವ್ರತನಿಷ್ಠನಾದಾಗ ತ್ಯಜಿಸಲೇಬೇಕು 
(96). ಯಾವಾತನ ಗೃಹದಲ್ಲಿ ಒಂದು ತಿಂಗಳವರೆಗೆ ಶಾಸ್ತ್ರೀಯವಾದ 
ಕರ್ಮಕ್ಕೆ ಚ್ಯುತಿಯಾಗುವುದೋ ಆತನ ಮುಖವನ್ನು ನೋಡಿದರೆ, 
ಬುದ್ಧಿಶಾಲಿಯಾದ ಮನುಷ್ಯನು (ಶುದ್ಧಿಗಾಗಿ) ಸೂರ್ಯನನ್ನು ಅವಲೋಕಿಸ 
ಬೇಕು (97). ಹೀಗಿರುವಾಗ ಮೈತ್ರೇಯ, ಯಾರು ಸರ್ವಾತ್ಮನಾ 
ವೇದವನ್ನು ಪರಿತ್ಯಜಿಸಿದ್ದಾರೋ ಪಾಷಂಡಿಗಳ ಅನ್ನವನ್ನು ಊಟ 
"ಮಾಡುತ್ತಾರೋ ವೇದವಚನಗಳಿಗೆ ವಿರೋಧಿಗಳಾಗಿದ್ದಾರೋ ಅಂತಹವ 
ರೊಡನೆ ದರ್ಶನ ಸ್ಪರ್ಶನಾದಿಗಳನ್ನು ಮಾಡಿದರೆ ಹೇಳಬೇಕಾದ್ದೇನು? 
(98). ದುರಾಚಾರರಾದ ಪಾಷಂಡಿಗಳೊಡನೆ ಸಂಭಾಷಣೆ, ಸಂಪರ್ಕ, 
ಜೊತೆಗೆ ಕುಳಿತುಕೊಳ್ಳುವುದು ಇದೆಲ್ಲವೂ ಅತ್ಯಂತ ಪಾಪಕರವಾದದ್ದು. 


ಅಧ್ಯಾಯ 18 ತೃತೀಯಾಂಶಃ 627 


ಪಾಷಂಡಿನೋ ಎಕರ್ಮಸ್ಥಾನ್‌ ವೈಡಾಲವ್ರತಿಕಾನ್‌ ಶಠಾನ್‌ | 
ಹೈತುಕಾನ್ಜಕವೃತ್ತೀಂಶ್ಚ ವಾಜಕ್ಮಾತ್ರೇಣಾಪಿ ನಾರ್ಚಯೇತ್‌॥ 100 


ದೂರತಸ್ತೈಸ್ತು ಸಂಪರ್ಕಸ್ತ್ಯಾಜಶ್ಚಾಪೃತಿಪಾಪಿಭಿಃ | 


ಎಲ್ರ ದಿ 


ಪಾಷಂಡಿಭಿರ್ದುರಾಚಾರೈಸ್ತಸ್ಮಾತ್ತಾನ್‌ ಪರಿವರ್ಜಯೇತ್‌ ॥ 101 


ಏತೇ ನಗ್ನಾಸ್ತವಾಖ್ಯಾತಾ ದೃಷ್ಟಾಃ ಶ್ರಾದ್ನೋಪಘಾತಕಾಃ। 
ಯೇಷಾಂ ಸಂಭಾಷಣಾತ್‌ ಪುಂಸಾಂ ದಿನಪುಣ್ಮಂ ಪ್ರಣಶೃತಿ ॥ 102 


ಏತೇ ಪಾಹಂಡಿನಃ ಪಾಪಾ ನ ಹೇತಾನಾಲಪೇದ್‌ ಬುಧಃ। 
ಪುಣ್ಮಂ ನಶ್ನತಿ ಸಂಭಾಷಾದೇತೇಷಾಂ ತದ್ದಿನೋದ್ಭವಮ್‌ ॥ 103 


ಆದ್ದರಿಂದ ಅವುಗಳನ್ನು ವರ್ಜಿಸಬೇಕು (99). (ಸ್ವಕರ್ಮಬಭ್ರಷ್ಟನಾಗಿರುವ) 
ಪಾಷಂಡ,* ಶಾಸ್ತ್ರನಿಷಿದ್ಯವಾದ ಕರ್ಮವನ್ನು ಮಾಡತಕ್ಕವನು, (ಗುಟ್ಟಾಗಿ 
ಪಾಪಕರ್ಮವನ್ನಾಚರಿಸುವ) ಬೈಡಾಲಿಕ, (ಎದುರಿಗೆ ಒಳ್ಳೆಯ ಮಾತ 
ನ್ನಾಡುತ್ತ ಹಿಂದಿನಿಂದ ಕೆಟ್ಟದ್ದನ್ನು ಮಾಡುವ) ಶಠ, (ಯುಕ್ತಿವಾದದಿಂದ 
ಕರ್ಮದಲ್ಲಿ ಅಶ್ರದ್ಧೆಯನ್ನುಂಟುಮಾಡುವ) ಹೈತುಕ, ಧೂರ್ತ--ಇವರನ್ನು 
ಮಾತಿನಿಂದಲೂ ಗೌರವಿಸಬಾರದು (100). ಪಾಷಂಡಿಗಳೂ ದುರಾ 
ಚಾರರೂ ಅತಿಪಾಪಿಗಳೂ ಆದವರೊಡನೆ ಸಂಪರ್ಕವು ತ್ಯಾಜ್ಯವಾಗಿದೆ. 
ಆದ್ದರಿಂದ ಅವರನ್ನು ದೂರದಲ್ಲಿಡಬೇಕು. ಶ್ರಾದ್ಧಕ್ಕೆ ಹಾನಿಯನ್ನುಂಟು 
ಮಾಡುವ ನಗ್ಗರು ಯಾರೆಂದು ನಿನಗೆ ತಿಳಿಸಿದ್ದೇನೆ. ಅವರೊಡನೆ 
ಮಾತನಾಡಿದರೆ ಒಂದು ದಿನದ ಪುಣ್ಯವು ನಶಿಸುತ್ತದೆ (101-102). ಈ 
ಪಾಷಂಡಿಗಳು ಪಾಪಿಗಳು. ವಿದ್ವಾಂಸರು ಇವರೊಡನೆ ಮಾತಾಡ 
ಬಾರದು. ಇವರೊಡನೆ ಮಾತಾಡಿದರೆ ಆ ದಿನ ಮಾಡಿದ ಪುಣ್ಯವು 


* ಪಾಷಂಡಾದಿಗಳ ಲಕ್ಷಣ ಹೀಗಿದೆ 

ಭ್ರಷ್ಟಃ ಸ್ವಧರ್ಮಾತ್‌ಪಾಷಂಡೋ, ವಿಕರ್ಮಸ್ನೋ ನಿಷಿದ್ಧಕ್ಟತ್‌ | 
ಪ್ರಚ್ಛನ್ನಾನಿ ಚ ಪಾಪಾನಿ ಬೈಡಾಲಂ ನಾಮ ತದ್‌ವ್ರತಮ್‌ ॥ ತದ್ದಾನ್‌ ಬೈಡಾಲಿಕಃ॥ 
ಸಂದೇಹಕ್ಕದ್‌ ಹೇತುಭಿರ್ಯಃ ಸತ್ಯರ್ಮಸು ಸ ಹೃತುಕಃ | 

ಅರ್ವಾಗ್‌ ದೃಷ್ಟಿವೆಣ್ಸಕೃತಿಕಃ ಸ್ವಾರ್ಥಸಾಧನತತ್ಪರಃ 

ಶಠೋ ಮಿಥ್ಯಾವಿನೀತಶ್ಚ ಬಕವೃತ್ತಿರುದಾಹೃತಃ ॥ 


628 ಶ್ರೀವಿಷ್ಣುಪುರಾಣಮ್‌ 


ಪುಂಸಾಂ ಜಟಾಧರಮೌಂಡ್ಯವತಾಂ ವೃಥೆ ವ 
ಮೋಘಫಾಶಿನಾಮಖಲಶೌಚನಿರಾಕೃತಾನಾಮ್‌ | 
ತೋಯಪುದಾನಪಿತೃಪಿಂಡಬಹಿಷ್ಕೃತಾನಾಂ 
ಸಂಭಾಷಣಾದಪಿ ನರಾ ನರಕಂ ಪ್ರಯಾಂತಿ॥ 104 


ಇತಿ ಶ್ರೀವಿಷ್ಣುಪುರಾಣೇ ತೃತೀಯೇಇ5ಂಶೇ. ಅಷ್ಟಾದಶೋsಧ್ಯಾಯಃ 


ಇತಿ ಶ್ರೀಪರಾಶರಮುನಿವಿರಚತೇ ಶ್ರೀವಿಷ್ನುಪರತ್ವನಿರ್ಣಾಯಕೇ 
ಶ್ರೀಮತಿ ವಿಷ್ಣುಮಹಾಪುರಾಣೇ ತೃತೀಯೋsಂಶಃ ಸಮಾಪ್ಪಃ 


ಕ್ಷೀಣವಾಗುತ್ತದೆ (103). ಶಾಸ್ತವಿಹಿತನಿಮಿತ್ತವಿಲ್ಲದೆಯೇ ವ್ಯರ್ಥವಾಗಿ 
ಜಟಾಧಾರಣ ಮಾಡಿದವರು ಮತ್ತು ತಲೆಯ ಮುಂಡನಮಾಡಿಸಿ 
ಕೊಂಡವರು, ದೇವತಾದಿಗಳನ್ನು ಅರ್ಚಿಸದೆ ಊಟಮಾಡತಕ್ಕವರ 
ಮೋಘಾಶಿಗಳು, ಎಲ್ಲ ಬಗೆಯ ಶೌಚವನ್ನು ವರ್ಜಿಸಿದವರು, ತರ್ಪಣ 
ಪಿಂಡದಾನಾದಿಗಳನ್ನು ದೂರಮಾಡಿದವರು--ಇಂಥವರೊಡನೆ 
ಮಾತನಾಡಿದ ಮಾನವರು ನರಕವನ್ನೈದುತ್ತಾರೆ (104). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ತೃತೀಯಾಂಶದಲ್ಲಿ 
ಹದಿನೆಂಟನೆಯ ಅಧ್ಕಾಯ ಮುಗಿಯಿತು. 


ತೃತೀಯಾಂಶ ಸಂಪೂರ್ಣವಾಯಿತು. 


BNR 


ಅನುಬಂಧಗಳು 


1 
ಪುಟ 24 --ಕಾಲಸಂಬಂಧಿಯಾದ ವಿವರ 


1 ಕ್ಷಣ (ರೆಪ್ಪೆ ಹೊಡೆಯುವಷ್ಟು ಕಾಲ) ಇ ಫೌ ಸೆಕೆಂಡ್‌ 


ಜೆ 
733 ಸೆಕೆಂಡ್‌) 


1 ನಿಮಿಷ (3 


18 ನಿಮಿಷ ಎ 1 ಕಾಷ್ಠಾ (_- ಸೆಕೆಂಡ್‌) 


2ಕಣ ಇ 1ಲವ ( 


ವ್‌ 


2 ಲವ ಸೆಕೆಂಡ್‌) 


30 ಕಾಷ್ಠಾ ಇ 1ಕಲಾ (8 ಸೆಕೆಂಡ್‌) 30 ಕಲಾ ಇ 1ಕ್ಷಣ 
(240 ಸೆಕೆಂಡ್‌--4 ನಿಮಿಷ) 

12 ಕ್ಷಣ ಎ 1 ಮುಹೂರ್ತ (48 ನಿಮಿಷ) 

30 ಮುಹೂರ್ತ ಇ 24 ಗಂಟೆಗಳ 1 ದಿನ 

15 ದಿನ ಇ 1ಪಕ್ಷ 

30 ದಿನ ಇ 1 ಮಾಸ 

2 ಮಾಸ ಇ 1 ಯತು 

6 ಯತು ಅಥವಾ 12 ಮಾಸ ಇ 1 ಸಂವತ್ಸರ 


ಸಂವತ್ಸರವು ಚಾಂದ್ರ, ಸೌರ, ಸಾವನ, ನಾಕ್ಚತ್ರ, ಬಾರ್ಹಸ್ಪತ್ಕ-- 
ಎಂದು ಐದು ವಿಧ. ಚಾಂದ್ರ ಇ ಶುಕ್ಷಪಾಡ್ಕದಿಂದ ಅಮಾವಾಸ್ಯೆಯ 
ಪರ್ಯಂತ 1 ತಿಂಗಳು. ಹುಣ್ಣಿಮೆಯ ದಿನ ಚಿತ್ರಾ ನಕ್ಷತ್ರವಿದ್ದರೆ ಚೈತ್ರ, 


ವಿಶಾಖವಿದ್ದರೆ ವೈಶಾಖ. ಹೀಗೆ 12 ತಿಂಗಳಿಗೆ--ಅಧಿಕಮಾಸವಿದ್ದರೆ 13 


630 ಶ್ರೀವಿಷ್ಣುಪುರಾಣಮ್‌ 


ತಿಂಗಳಿಗೆ--1 ಚಾಂದ್ರಸಂವತ್ಸರ. ಪ್ರಭವ, ವಿಭವಾದಿಗಳು ಚಾಂದ್ರ 
ಸಂವತ್ಸರಗಳು. ಕೃಷ್ಣ ಪಾಡ್ಯದಿಂದ ಹುಣ್ಣಮೆಯವರೆಗೆ 1 ತಿಂಗಳೆಂಬ 
ಗಣನೆಯೂ ಉಂಟು. ಇದು ದಕ್ಷಿಣ ದೇಶದಲ್ಲಿ ಬಳಕೆಯಲ್ಲಿಲ್ಲ. 
ಸೌರ - ಸೂರ್ಯನ ಗತಿಯನ್ನನುಸರಿಸಿ ಮೇಷಾದಿ 12 ಮಾಸಗಳು; 365 
ಅಥವಾ 366 ದಿನಗಳು. 
ಸಾವನ ಎ ಸೂರ್ಯೋದಯದಿಂದ ಸೂರ್ಯೋದಯದವರೆಗೆ 1 ದಿನ 
ದಂತೆ 360 ದಿನಗಳು. 
ನಾಕ್ಚತ್ರ - ಚಂದ್ರನು 1 ನಕ್ಷತ್ರದಲ್ಲಿ ಸಂಚರಿಸುವ ಕಾಲ 1 ದಿನ. 27 ನಕ್ಷತ್ರ 
ಗಳನ್ನು 1 ಸಲ ಸಂಚರಿಸಿದರೆ 1 ನಾಕ್ಷತ್ರ ಮಾಸ. ಇಂಥ 12 ಮಾಸಗಳಿಗೆ 
1 ನಾಕ್ಷತ್ರ ವರ್ಷ. ಇದರಲ್ಲಿ 324 ದಿನಗಳು. 
ಬಾರ್ಹಸ್ಪತ್ಯ - ಮೇಷ ಮುಂತಾದ ಒಂದೊಂದು ರಾಶಿಯಲ್ಲಿ ಬೃಹಸ್ಪತಿ 
ಇರುವ ಕಾಲ--360 ದಿನ. 
ಚಾಂದ್ರಮಾನದಲ್ಲಿ ಮನುಷ್ಯರ 1 ತಿಂಗಳು - ಪಿತೃಗಳ 1 ದಿನ (ಶುಕ್ಲಪಕ್ಷ 
ಹಗಲು, ಕೃಷ್ಣಪಕ್ಷ ರಾತ್ರಿ) 
ಸೌರಮಾನದಲ್ಲಿ ಮನುಷ್ಯರ 1 ವರ್ಷ ಇ ದೇವತೆಗಳ 1 ದಿನ 
(ಉತ್ತರಾಯಣ--ಹಗಲು, ದಕ್ಷಿಣಾಯನ--ರಾತ್ರಿ) 

ಮನುಷ್ಯರ 360 ವರ್ಷ ಇ 1 ದೇವ ವರ್ಷ 

ಕಲಿಯುಗದ ಪ್ರಮಾಣ 4,32,000 ಮಾನುಷವರ್ಷ 


ದ್ವಾಪರಯುಗ 8,64,000 ಮಾನುಷವರ್ಷ 
ತ್ರೇತಾಯುಗ 12,96,000 ಮಾನುಷವರ್ಷ 
ಕೃತಯುಗ 17,28,000 ಮಾನುಷವರ್ಷ 


ಒಟ್ಟು ನಾಲ್ಕು ಯುಗಗಳು 43,20,000 ಮಾನುಷವರ್ಷ 
ಈ 4 ಯುಗಗಳು = ದೇವತೆಗಳ 1 ಯುಗ (ದೇವಮಾನದಿಂದ 12000 
ವರ್ಷ) 
1000 ದೇವಯುಗ - ಬ್ರಹ್ಮನ 1 ಹಗಲು (ಪ್ರಾಣಿಗಳು ಜೀವಿಸಿರುವ ಕಾಲ) 


ಅನುಬಂಧ 631 


1000 ದೇವಯುಗ - ಬ್ರಹ್ಮನ 1 ರಾತ್ರಿ (ಪ್ರಳಯ ಕಾಲ) 
2000 ದೇವಯುಗ - ಬ್ರಹ್ಮನ ಅಹೋರಾತ್ರ (1 ದಿನ) 
ಬ್ರಹ್ಮನ 1 ಹಗಲು - ಕಲ್ಪ (ಮನುಷ್ಯರ 432 ಕೋಟಿ ವರ್ಷ) 
ಅದೇ ಪ್ರಮಾಣದ ಬ್ರಹನ ರಾತ್ರಿಯೂ 1 ಕಲ್ಪವೆನಿಸುತ್ತದೆ. 
71 ದೇವಯುಗ - 1 ಮನ್ವಂತರ 


ಟಪ್ಪಣಿ: ಬ್ರಹ್ಮನ 1 ಹಗಲಿನಲ್ಲಿ 14 ಮನ್ವಂತರಗಳು. ಈ ಲೆಕ್ಕದ 
ಪ್ರಕಾರ 994 ದೇವಯುಗಗಳಿಗೆ ಬ್ರಹ್ಮನ ಒಂದು ಹಗಲಾಗುತ್ತದೆ. ಆದರೆ 
1000 ದೇವಯುಗಗಳಿಗೆ 1 ಹಗಲೆಂದು ಮೇಲೆ ಹೇಳಿದೆ. ಉಳಿದ 
6 ದೇವಯುಗಗಳು ಸಂಧ್ಯಾ ಸಂಧ್ಯಾಂಶಗಳಲ್ಲಿ ಸೇರುತ್ತವೆ. 


ಮನ್ವಂತರದಲ್ಲಿ 30 ಕೋಟಿ 85 ಲಕ್ಷ 71 ಸಾವಿರ 428 ವರ್ಷ, 
6 ತಿಂಗಳು, 25 ದಿನ, 42ಗಳಿಗೆ, 51 ಚಿಲ್ಲರೆ ವಿಗಳಿಗೆಗಳು ಇರುತ್ತವೆಂದು 
ವ್ಯಾಖ್ಯಾನಕಾರನಾದ ಮುಕುಟನ ಆಶಯ (1 ಗಳಿಗೆ ಎ 60 ವಿಗಳಿಗೆ) 


ಈಗ ವೈವಸ್ವತವೆಂಬ 6ನೇ ಮನ್ವಂತರ ನಡೆಯುತ್ತಿದೆ. 864 ಕೋಟಿ 
ಮಾನುಷ ವರ್ಷಗಳಿಗೆ ಬ್ರಹ್ಮನ ಅಹೋರಾತ್ರ ರೂಪವಾದ 1 ದಿನ--360 
ದಿನಗಳಿಗೆ 1 ವರ್ಷ. ಈ ರೀತಿಯಲ್ಲಿ 100 ವರ್ಷ ಬ್ರಹ್ಮನ ಆಯುಸ್ಸು 
(864 ಕೋಟಿ ವರ್ಷ x 360). ಈ ಆಯುಃಪ್ರಮಾಣಕ್ಕೆ ಪರ ಎಂದು 
ಹೆಸರು. ಇದರಲ್ಲಿ ಮೊದಲನೇ 50 ವರ್ಷ ಪ್ರಥಮ ಪರಾರ್ಧ. ಆಮೇಲೆ 
ದ್ವಿತೀಯ ಪರಾರ್ಧ. ಈಗ ದ್ವಿತೀಯ ಪರಾರ್ಧ ನಡೆಯುತ್ತಿದೆ. ಬ್ರಹವಿಗೆ 
50 ವರ್ಷ ಕಳೆದು 51 ನೇ ವರ್ಷದ 1ನೇ ತಿಂಗಳಲ್ಲಿ 26ನೇ ದಿನ. ಈ 
ದಿನವೇ ಶ್ವೇತವರಾಹಕಲ್ಪ. 


% 


2 
ಪುಟ 43 -- ಅಷ್ಟಾವಿಂಶದ್ದಧಾತ್ಮಕಾಃ 


ಇಪ್ಪತ್ತೆಂಟು ವಧಗಳು 


ಸಾಂಖ್ಯಕಾರಿಕೆಯಲ್ಲಿ ಈ ವಧಗಳ ವಿವರಣೆ ಇದೆ 


ಏಕಾದಶೇಂದ್ರಿಯವಧಾಃ ಸಹ ಬುದ್ಧಿವಧೆ ರಶಕ್ತರುದ್ದಿಷ್ಟಾ | 
ಸಪ್ತದಶ ವಧಾ ಬುದ್ದೇರಿಪರ್ಯಯಾತ್‌ ತುಷ್ಠಿಸಿದ್ದೀನಾಮ್‌ ॥ 49 


ತಾತ್ಪರ್ಯ:--ಹನ್ನೊಂದು ಇಂದ್ರಿಯವಧಗಳು. ಹದಿನೇಳು ಬುದ್ದಿ 
ವಧಗಳು. (ಒಟ್ಟು ಇಪ್ಪತ್ತೆಂಟು ವಧಗಳಾದವು.) ತುಪ್ಪಿ ಮತ್ತು ಸಿದ್ಧಿಗಳ 
ವಿಪರ್ಯಯದಿಂದ ಬುದ್ಧಿವಧಗಳಾಗುತ್ತವೆ. ಈ ಎಲ್ಲ ವಧಗಳೂ 
ಬುದ್ದಿಯ ಅಶಕ್ತಿ ಎಂದು ಹೇಳಬೇಕು. 


ವಿವರಣೆ:--ಪಂಚಜ್ಞಾನೇಂದ್ರಿಯಗಳೂ ಪಂಚಕರ್ಮೆೇಂದ್ರಿಯ 
ಗಳೂ ಮನಸ್ಸೂ ಸೇರಿ ಹನ್ನೊಂದು ಇಂದ್ರಿಯಗಳಾಗುತ್ತವೆ. ವಧವೆಂದರೆ 
ಘಾತ, ವೈಗುಣ್ಯ, ದೋಷ ಎಂದರ್ಥ. ಇಂದ್ರಿಯ ದೋಷಗಳು 
ಪರ್ಯವಸಾನದಲ್ಲಿ ಬುದ್ದಿಗೆ ಸಂಬಂಧಿಸಿ ಪರಂಪರೆಯಿಂದ ಬುದ್ದಿ 
ವಧಗಳೇ ಆಗುತ್ತವೆ. ಇನ್ನು ಹದಿನೇಳು ನೇರವಾಗಿ ಬುದ್ದಿವಧಗಳು. 
ಹನ್ನೊಂದು ಇಂದ್ರಿಯ ವಧಗಳು ಯಾವುವೆಂದರೆ 
ಬಾಧಿರ್ಯಂ ಕುಷ್ಠಿತಾಂಧತ್ಸಂ ಜಡತಾಇಂಜಿಫ್ರತಾ ತಥಾ! 
ಮೂಕತಾ ಕೌಣ್ಮಪಂಗುತ್ವೇ ಕ್ಲೈಬ್ಕೋದಾವರ್ತ ಮಂದತಾಃ॥ 


1. ಬಾಧಿರ್ಯ ಇ ಕಿವುಡು--ಶ್ರೋತ್ರೇಂದ್ರಿಯ ವಧ 

2. ಕುಷ್ಠಿತಾ - ಸ್ಪರ್ಶಜ್ಞಾನವಾಗದಿರುವುದು--ತ್ವಗಿಂದ್ರಿಯ ವಧ 
3. ಅಂಧತ್ವ ೬ ಕುರುಡು--ಚಕ್ಸುರಿಂದ್ರಿಯ ವಧ 

4. ಜಡತಾ ಎ ರುಚಿ ತಿಳಿಯದಿರುವಿಕೆ--ರಸನೇಂದ್ರಿಯ ವಧ 


ಅನುಬಂಧ 633 


ಅಜಿಪ್ರತಾ - ವಾಸನೆ ಗೊತ್ತಾಗದಿರುವುದು--ಘ್ರಾಣೇಂದ್ರಿಯ ವಧ 
ಮೂಕತಾ - ಮಾತಾಡಲು ಬರದಿರುವುದು ವಾಗಿಂದ್ರಿಯ ವಧ 
ಕೌಣ್ಯ - ಕೈಗಳ ನ್ಯೂನತೆ--ಪಾಣೀಂದ್ರಿಯ ವಧ 

ಪಂಗುತ್ವ ೬ ಕುಂಟು ಪಾದೇಂದ್ರಿಯ ವಧ 

ಕ್ಲೈಬ್ಯಿ ಐ ನಂಪುಸಕತೆ--ಉಪಸ್ಟೇಂದ್ರಿಯ ವಧ 

ಉವರ್ತ = ಮಲಮೂತ್ರ ಬದ್ಧತೆ--ಪಾಯ್ದಿಂದ್ರಿಯ ವಧ 


. ಮಂದತಾ ಇ ಮಂಕು--ಮನಸ್ಸಿನ ವಧ 


ಇನ್ನು ತುಪ್ಪಿಸಿದ್ದಿಗಳಿಗೆ ವಿಪರೀತವಾದವು ಹದಿನೇಳು ಬುದ್ಧಿ 


ವಧಗಳು. ಇವುಗಳಲ್ಲಿ ತುಪ್ಲಿಗಳು ಒಂಬತ್ತು. 


l. 


ಪ್ರಕೃತಿಯೇ ವಿವೇಕವನ್ನಂಟುಮಾಡುತ್ತದೆ, ಅದಕ್ಕಾಗಿ ಪ್ರಯತ್ನಿಸ 
ಬೇಕಾದ್ದಿಲ್ಲ--ಎಂಬ ಮನಸ್ಸಮಾಧಾನಕ್ಕೆ ಪ್ರಕೃತಿತುಷ್ಟಿ ಎಂದು 
ಹೆಸರು. 

ಪ್ರಕೃತಿಯಿಂದಲೇ ವಿವೇಕ ಹುಟ್ಟುವುದಾದರೆ ಎಲ್ಲರಿಗೂ ಹುಟ್ಟ 
ಬೇಕಾದೀತು, ಆದ್ದರಿಂದ ಸಂನ್ಯಾಸವನ್ನು ಸ್ವೀಕರಿಸಬೇಕು ಎಂಬ 
ಸಮಾಧಾನ ಉಪಾದಾನ ತುಪ್ಪಿ. 

ಸಂನ್ಯಾಸದಿಂದ ಮುಕ್ತಿಯಾಗುವುದಾದರೂ ಕಾಲವನ್ನಪೇಕ್ಷಿಸುತ್ತದೆ, 
ಕಾಲ ಬಂದಾಗ ಮುಕ್ತಿ ದೊರೆಯುತ್ತದೆಯೆಂಬುದು ಕಾಲತುಷ್ಟಿ. 
ಕಾಲದಿಂದಲೇ ಮುಕ್ತಿ ಲಭಿಸುವುದಿಲ್ಲ, ಅದಕ್ಕೆ ಭಾಗ್ಯ ಬೇಕು ಎಂಬ 
ನಂಬಿಕೆ ಭಾಗ್ಯತುಷ್ಠಿ. 

ಹಣವು ದುಃಖಕ್ಕೆ ಕಾರಣ ಎಂದು ತಿಳಿದು, ಧನದ ಆರ್ಜನೆಯನ್ನು 
ಬಿಟ್ಟಾಗ ಆಗುವ ಸಮಾಧಾನ ಪಾರತುಪ್ತಿ. 

ಹಣವು ವಿಪತ್ತಿಗೆ ಕಾರಣ, ಹಣವಿಲ್ಲದಿರುವುದೇ ಮೇಲು ಎಂದು 
ತಿಳಿದು ಧನದ ರಕ್ಷಣಪ್ರಯತ್ನವನ್ನೂ ತ್ಯಜಿಸಿದಾಗ ಆಗುವ 
ಸಮಾಧಾನ ಸುಪಾರತುಷ್ಟಿ. 


634 


ಶ್ರೀವಿಷ್ಣುಪುರಾಣಮ್‌ 


ಶ್ರಮದಿಂದ ಆರ್ಜಿಸಿದ ಧನವು ಭೋಗಿಸಿದರೆ ಕ್ಷಯಿಸುತ್ತದೆ, ಆದ್ದ 
ರಿಂದ ನನಗೆ ಭೋಗವೇ ಬೇಡ ಎಂಬ ಭಾವನೆ ಪಾರಾಪಾರತುಷ್ಟಿ. 


ಶಬ್ದಾದಿ ವಿಷಯಭೋಗವೆಲ್ಲವೂ ದುಃಖಜನಕವಾದದ್ದು, ಅದು 
ದೊರಕದೆ ಹೋದಾಗ ಕಷ್ಟವೆನಿಸುತ್ತದೆ; ಆದ್ದರಿಂದ ಯಾವ 
ಬಗೆಯ ವಿಷಯಸುಖವೂ ಬೇಡ. ಎಂಬ ಸಮಾಧಾನವು 
ಅನುತ್ತಮಾಂಭ ಎಂಬ ತುಪ್ಪಿ. 


ಪ್ರತಿಯೊದು ಭೋಗವೂ ಇನ್ನೊಬ್ಬರಿಗೆ ಹಿಂಸೆಕೊಡುವುದರಿಂದಲೇ 
ಉಂಟಾಗುತ್ತದೆ, ಯಾರಿಗೂ ಹಿಂಸೆಯಾಗುವುದು ಬೇಡ ಎಂದು 
ಭೋಗವೆಲ್ಲವನ್ನೂ ತ್ಯಜಿಸುವುದು ಉತ್ತಮಾಂಭ ಎಂಬ ತುಷ್ಟಿ. 

ಈ ಒಂಬತ್ತು ತುಷ್ಪಿಗಳೂ ಇಲ್ಲದೆ ಹೋಗುವುದು, ಒಂಬತ್ತು ತುಪ್ಪಿ 


ವಧಗಳು. ತುಷ್ಪಿಗೆ ವಿಪರೀತವಾದ ಬುದ್ಧಿಯೂ ತುಪ್ಪಿವಧವೆನಿಸುತ್ತದೆ. 


ಎಂಟು ಸಿದ್ದಿಗಳು: 


l. 


೫ ಹಾ WwW bb 


Om 


8. 


ಗುರುಮುಖದಿಂದ ಅಧ್ಯಾತಶಾಸ್ತ್ರದ ಪಠನ--ಅಧ್ಯಯನವೆಂಬ 
ಸಿದ್ದಿ 

ಕಲಿತ ಅಧ್ಯಾತಶಾಸ್ತ್ರದ ಅರ್ಥಜ್ಞಾನ--ಶಬ್ದಸಿದ್ದಿ 

ಯುಕ್ತಿಯಿಂದ ಶಾಸ್ತ್ರಾರ್ಥ ಪರೀಕ್ಷಣ--ಊಹ 

ಗುರು ಮತ್ತು ಸಹಾಧ್ಯಾಯಿಗಳೊಡನೆ ಚಿಂತನ--ಸುಹೃತ್‌ಪ್ರಾಪ್ತಿ 
ಶಾಸ್ತ್ರಸಂಪಾದಿತ ತತ್ತ್ವಜ್ಞಾನದಲ್ಲಿ ಅಚಲನಿಷ್ಠೆ--ದಾನ 

(ದಾನ ೬ ಶುದ್ಧಿ, ಧಾತು: ದೈಪ್‌-ಶೋಧನೇ) 

ಆಧ್ಯಾತ್ಮಿಕ ದುಃಖ ವಿಘಾತ 

ಆಧಿಭೌತಿಕ ದುಃಖ ವಿಘಾತ 

ಆಧಿಲೌಕಿಕ ದುಃಖ ವಿಘಾತ 


ಈ ಎಂಟು ಸಿದ್ಧಿಗಳ ವಿಷರ್ಯಯವೇ ಎಂಟು ಸಿದ್ದಿ ವಧಗಳು. 


% 


3 
ಪುಟ 46 - ಅನುಗ್ರಹ ಕೌಮಾರಸರ್ಗಗಳು 


ಅನುಗ್ರಹಸರ್ಗ 

ಗ್ರಹ ಎಂದರೆ ಬುದ್ದಿ ಬುದ್ದಿಯನ್ನು ಅನುಸರಿಸಿದ್ದು ಅನುಗ್ರಹ. 
ಇದನ್ನು ಪ್ರತ್ಯಯಸರ್ಗವೆಂದು ಸಾಂಖ್ಯಕಾರಿಕೆಯಲ್ಲಿ ಕರೆಯಲಾಗಿದೆ. 
ಪ್ರತ್ಯಯಸರ್ಗ ಎ ಬುದ್ದಿಯ ಸೃಷ್ಟಿ. "ಏಷ ಪ್ರತ್ಯಯಸರ್ಗೊೋ ವಿಪ- 
ರ್ಯಯಾಶಶಕ್ತಿತುಪ್ಪಿಸಿದ್ದ್ಯಾಖ್ಯಃ' (ಸಾಂ. ಕಾ. 46). ವಿಪರ್ಯಯ, 
ಅಶಕ್ತಿ, ತುಷ್ಟಿ, ಸಿದ್ದಿಗಳು ಬುದ್ದಿಧರ್ಮಗಳು. ಈ ಧರ್ಮಗಳಿಂದ 
ಕೂಡಿದ ಬುದ್ದಿಯ ಸೃಷ್ಟಿ ಅನುಗ್ರಹಸರ್ಗ. ವಿವರಣೆ-- 
ವಿಪರ್ಯಯ = ಇದು ತಮಸ್ಸು, ಮೋಹ, ಮಹಾಮೋಹ, 
ತಾಮಿಸ್ರ, ಅಂಧಾಮಿಸ್ರ--ಎಂದು ಐದು ವಿಧ. ಯೋಗಶಾಸ್ತ್ರದಲ್ಲಿ 
ಇವುಗಳನ್ನೇ ಕ್ರಮವಾಗಿ ಅವಿದ್ಯಾ, ಅಸಿತಾ, ರಾಗ, ದ್ವೇಷ, 
ಅಭಿನಿವೇಶ--ಎಂದು ಹೆಸರಿಸಲಾಗಿದೆ. 

ಅಶಕ್ತಿ - 2ನೆಯ ಅನುಬಂಧದಲ್ಲಿ ವಿವರಿಸಿದ ಇಪ್ಪತ್ತೆಂಟು 
ಇಂದ್ರಿಯ ವಧಗಳು. 

ತುಪ್ಪಿಸಿದ್ದಿ ಎ 2ನೆಯ ಅನುಬಂಧದಲ್ಲಿ ವಿವರಿಸಿದ ಒಂಬತ್ತು 
ತುಷ್ಟಿಗಳು ಮತ್ತು ಎಂಟು ಸಿದ್ದಿಗಳು. 


ಬುದ್ದಿಯ ಎಲ್ಲ ಭೇದಗಳೂ ಅನುಗ್ರಹಸೃಷ್ಟಿಯಲ್ಲಿ ಸೇರುತ್ತವೆ. 


ಇವುಗಳಲ್ಲಿ ವಿಪರ್ಯಯ ಮತ್ತು ಅಶಕ್ತಿಗಳು ತಾಮಸ. ತುಷ್ಟಿಸಿದ್ದಿಗಳು 
ಸಾತ್ತಿ ಜರೆ. 


ಕೌಮಾರಸರ್ಗ 
ಶಿವನ ಇನ್ನೊಂದು ರೂಪವುಳ್ಳ ನೀಲಲೋಹಿತರುದ್ರ, 


ಸನತ್ಕುಮಾರ, ಸನಂದ, ಸನಕ, ಸನಾತನ ಇವರ ಸೃಷ್ಟಿ ಕೌಮಾರಸರ್ಗ. 
ಕೆಲವು ಪುರಾಣಗಳು ಈ ಪಟ್ಟಿಯಲ್ಲಿ ಜುಭು, ಸ್ಕಂದರನ್ನು ಸೇರಿಸಿವೆ. 


% 


ನಮ್ಮ ಕೆಲವು ಪ್ರಕಟಣೆಗಳು 
ಜ್ಯೋತಿ 
ಕೀರ್ತನ ಸಂಗ್ರಹ (ಭಾಗ ೧ ಮತ್ತು ೨), (ಭಾಗ ೩) 
ಸಸ್ವರ ಖುಗ್ಬೇದಸಂಹಿತಾ (ಸಂಪುಟ ೧) 
(ಪ್ರಥಮಂ ಮಂಡಲಮ್‌) 
ಸಸ್ವರ ಯಗ್ವೇದಸಂಹಿತಾ (ಸಂಪುಟ ೨) 
(ದ್ವಿತೀಯಂ, ತೃತೀಯಂ, ಚತುರ್ಥಂ, ಪಂಚಮಂ ಮಂಡಲಮ್‌) 
ಸಸ್ವರ ಖಗ್ಗೇದಸಂಹಿತಾ (ಸಂಪುಟ ೩) 
(ಷಷ್ಠಂ, ಸಪ್ತಮಂ, ಅಷ್ಟಮಂ ಮಂಡಲಮ್‌) 
ಸಸ್ವರ ಖುಗ್ಗೇದಸಂಹಿತಾ (ಸಂಪುಟ ೪) 
(ನವಮಂ, ದಶಮಂ ಮಂಡಲಮ್‌) 
ಸಸ್ವರ ಕೃಷ್ಣಯಜುರ್ವೇದೀಯ ತೈತ್ತಿರೀಯಬ್ರಾಹ್ಮಣಮ್‌ (ಭಾಗ ೧) 
(ಅಷ್ಟಕ ೧ ಮತ್ತು ೨) 
ಸಸ್ವರ ಕೃಷ್ಣಯಜುರ್ವೇದೀಯ ತೈತ್ತಿರೀಯಬ್ರಾಹ್ಮಣಮ್‌ (ಭಾಗ ೨) 


ವ 


(ಅಷ್ಟಕ ೩ ಮತ್ತು ಕಾಠಕ) 


ಜ್ರ 

ಸಸ್ತರ ಕೃಷ್ಣಯಜುರ್ವೇದೀಯ ತೈತ್ತಿರೀಯ ಸಂಹಿತಾ (ಸಂಪುಟ ೧) 
(ಪ್ರಥಮಂ, ದ್ವಿತೀಯಂ, ತೃತೀಯಂ ಕಾಂಡಮ್‌) 

ಸಸ್ವರ ಕೃಷ್ಣಯಜುರ್ವೇದೀಯ ತೈತ್ತಿರೀಯಸಂಹಿತಾ (ಸಂಪುಟ ೨) 
(ಚತುರ್ಥಂ, ಪಂಚಮಂ ಕಾಂಡಮ್‌) 

ಸಸ್ವರ ಕೃಷ್ಣಯಜುರ್ವೇದೀಯ ತೈತ್ತಿರೀಯಸಂಹಿತಾ (ಸಂಪುಟ ೩) 
(ಷಷ್ಠಂ, ಸಪ್ತಮಂ ಕಾಂಡಮ್‌) 

ಶ್ರೀವಿಷ್ಣುಪುರಾಣಮ್‌ (ಎರಡು ಸಂಪುಟಗಳಲ್ಲಿ) 

Swami Brahmananda in Pictures 

(Birth Centenary Souvenir— 1863-1963) 

A Spiritual Centre Blossoms 

(Ramakrishna Math, Bangalore— 1904-2004) 


A Concise Encyclopaedia of Hinduism (in 3 Volumes) 


ಟಟ 











ಈ `ಚಿತ್ರದಲ್ಲಿ ಕಾಣುವ 'ಅಲೆಗಳು 'ಕರ್ಮಾವನ್ಗಾ; 
ಕಮಲವು ಟಮ ಟಮ ಬು 
ಸೂರ್ಯನು ಜ್ಞಾನವನ್ನೂ, ಸುತ್ತಿಕೊಂಡಿರುವ 
ಸರ್ಷವು ಯೋಗ ಹಾಗೂ ಜಾಗೃತ ಕುಂಡಲಿನೀ 
ಶಕ್ತಿಯನ್ನೂ ಪ್ರತಿನಿಧಿಸುತ್ತವೆ. ಹಂಸವು ಪರಮಾತ್ಮನ 
ಪ್ರತೀಕವಾಗಿರುತ್ತದ. ಕರ್ಮ, ಭಕ್ತಿ, ಜ್ಞಾನ ಮತ್ತಾ 
ಯೋಗ ಇವುಗಳೆ: ನ ಸಮನ್ಹಯದ ಮೂಲಕ 
ಪರಮಾತ್ಮನ ದರ್ಶನ ಲಾಭವಾಗುತ್ತದೆ ಎಂಬುದು 
ಈ ಚಿತ್ರದ ಭಾವಾರ್ಥ. 


Ramakrishna Math 
Bull Temple Road 


(A ) Bangalore - 560 019. 
A Phone and e-mail: 
EE 080-2661 6161, 2661 6060. 


bookstall@rkmathbangalore.org 
ISBN 81-7907-012-3 (HB Set) 
ISBN 81-7907-013-1 (HB Vol. 1) 
6029 ₹¥ 180/- 


17910701 











